|| ಶ್ರೀರಾಮಶ್ರೀ ॥ 
11 ಶ್ರೀವೇದವ್ಯಾಸೋ ವಿಜಯತೇ ॥ 


ಭಗವಾನ್‌ ಶ್ರೀವೇದವ್ಯಾಸ ಪ್ರಣೀತ 
ಮಹಾಭಾರತ 
ವನಪರ್ವ 
ಭಾಗ-೬ 


(ಶ್ರೀಮದಾನಂದತೀರ್ಥರ ತಾತ್ಸರ್ಯನಿರ್ಣಯ ಶ್ರೀವಾದಿರಾಜತೀರ್ಥರ 
ಲಕ್ಷಾಲಂಕಾರದೊಂದಿಗೆ ಪ್ರತಿ ಶ್ಲೋಕಗಳ ಜೊತೆಗೆ ಕನ್ನಡಾನುವಾದ) 


ಅನುಗ್ರಹ : 
ಪರಮಪೂಜ್ಯ ಶ್ರೀ ಶ್ರೀ ವಿದ್ಧಾ ಧೀಶತೀರ್ಥ ಶ್ರೀಪಾದರು 
ಶ್ರೀಹೃಷೀಕೇಶತೀರ್ಥಸಂಸ್ಥಾನಂ, ಪಲಿಮಾರು ಮಠ, ಉಡುಪಿ 


ಅನುವಾದಕರು : 
ವಿದ್ದಾನ್‌॥ ಪಿ. ಎಸ್‌. ಶೇಷಗಿರಿ ಆಚಾರ್ಯ, 


ಪ್ರಕಾಶಕರು: 
ತತ್ವಸಂಶೋಧನಸಂಸತ್‌ (ರಿ.) 
ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಮಾನ್ಯತೆ ಪಡೆದಿದೆ 
ಶ್ರೀಪಲಿಮಾರು ಮಠ, ಉಡುಪಿ. 


Il ಮಹಾಭಾರತ 


ಮಹಾಭಾರತ - ಭಾರತತಾತ್ತರ್ಯನಿರ್ಣಯ- ಲಕ್ಷಾಲಂಕಾರ ಕನ್ನಡಾನುವಾದದ ಸಮಗ್ರ 
ಯೋಜನೆಯ ಕೃತಿಗಳನ್ನು ಪರಮಪೊಜ್ಯ ಶ್ರೀ ಶ್ರೀ ವಿದ್ಯಾಧೀಶತೀರ್ಥ ಶ್ರೀಪಾದರ ದ್ವಿತೀಯ 
ಪರ್ಯಾಯದ ಅಕ್ಕಿಮುಹೂರ್ತದ ಶುಭಸಂದರ್ಭದಲ್ಲಿ (20.01.2017) ದಂದು ಪರಮಪೂಜ್ಯ 


ಶ್ರೀ ಶ್ರೀ ವಿದ್ಯಾಧೀಶತೀರ್ಥ ಶ್ರೀಪಾದರು ಅನಾವರಣಗೊಳಿಸಿ ಶ್ರೀಕೃಷ್ಣನ ಅಡಿದಾವರೆಗಳಲ್ಲಿ 
ಸಮರ್ಪಿಸಿದರು. 


ವನಪರ್ವ 
ಭಾಗ-೬ 


© ತತ್ವಸಂಶೋಧನ ಸಂಸತ್‌ (ರಿ.), ಪಲಿಮಾರು ಮಠ, ಉಡುಪಿ. 


ISBN : 978-93-81807-52-1 


ಈ ಗ್ರಂಥವು ಕರ್ನಾಟಕ ಸರ್ಕಾರದ ಆರ್ಥಿಕ ನೆರವಿನಿಂದ ಮುದ್ರಿತವಾಗಿದೆ 


ಪುಟಗಳು - ೨೦0717 - 696 ಇ 720 

ಮುದ್ರಿತ ಪ್ರತಿಗಳು - 1000 

ಬೆಲೆ - ರೂ. 425/- 

ಅನುವಾದಕರು -  ವಿದ್ದಾನ್‌ ಪಿ.ಎಸ್‌. ಶೇಷಗಿರಿ ಆಚಾರ್ಯ, 
ಮೈಸೂರು. 

ಪ್ರಕಾಶಕರು -  ತತ್ನಸಂಶೋಧನಸಂಸತ್‌, ಪಲಿಮಾರು ಮಠ, 
ಉಡುಪಿ. 


ಪುಟ ಸಂಯೋಜನೆ ಮತ್ತು - ಶ್ರೀ ಎಂ. ಶರತ್‌ ಚಂದ್ರ ಮತ್ತು ಶ್ರೀಮತಿ ನಾಗಲತಾ 
ಅಕ್ಷರ ಜೋಡಣೆ 


ಮುದ್ರಕರು - ಪವನ್‌ ಗ್ರಾಫಿಕ್ಸ್‌ಮತ್ತು ಪ್ರಿಂಟರ್ಸ್‌, ಮೈಸೂರು. 
 : 7899779255 


ಗ್ರಂಥಪ್ರಾಪ್ತ - ಪಲಿಮಾರು ಮಠ, ಉಡುಪಿ. 


ಷ್ಣ ಮಮ ದೇಹಿ ಕರಾವಲಂಬಂ 


ನವನವಗುಣಸಾಂದ್ರಂ ನೌಮಿ ಮಧ್ವಾಖ್ಯಚಂದ್ರಂ 


ಶ್ರೀಮದ್ದಾದಿರಾಜಕೇಸರಿಣೇ ನಮಃ 


ವಿದ್ಯಾಮಾನ್ಯಾನ್ನುನೀನ್ನುಮಃ 
[> ಇ 


ಶ್ರೀಪಾದರು 


v 


ೇ ಶ್ರೀ ವಿದ್ಯಾಧೀಶತೀರ್ಥ 


ಶ್ರಿ 


ಪರಮಪೂಜ್ಯ 


ಜಗದ್ಗುರು ಶ್ರೀಮನ್ಮಧ್ವಾಚಾರ್ಯಮೂಲಮಹಾಸಂಸ್ಥಾನಮ್‌ 
ಪರಮಪೂಜ್ಯ ಶ್ರೀಶ್ರೀವಿದ್ಯಾಧೀಶತೀರ್ಥ ಶ್ರೀಪಾದರು 
ಶ್ರೀ ಹೃಷೀಕೇಶತೀರ್ಥ ಸಂಸ್ಥಾನಮ್‌, ಶ್ರೀಪಲಿಮಾರು ಮಠ, ಉಡುಪಿ. 


ಅನುಗ್ರಹ ಸಂದೇಶ 


ವನಪರ್ವವು ಬ್ರಹ್ಮಸೂತ್ರದ ಸಾಧನಾಧ್ಯಾಯವೆನಿಸಿದೆ. ಬ್ರಹ್ಮಸೂತ್ರದಲ್ಲಿಯಾವ 
ಸಾಧನದ ಮಜಲನ್ನು ವಿವರಿಸಿದ್ದಾರೆಯೋ ಅದರ ವಿಶ್ಲೇಷಣ-ವಿವರಣಾತ್ಮಕವಾದದ್ದು 
ವನಪರ್ವ ಎನ್ನಬಹುದು. ಇದೊಂದು ಸಾಧನೆಯ ವಿಶಿಷ್ಠವಾದ ಅನುಭೂತಿ. 


ರಾಮಾಯಣ ಅರಣ್ಯಕಾಂಡದ ವಿವರಣೆಯೇ ಮಹಾಭಾರತದ ವನಪರ್ವ. 
ರಾಮದೇವರು ಅಲ್ಲಿಏನು ಮಾಡಿ ತೋರಿಸಿದರೋ ಅದನ್ನು ಇಲ್ಲಿ ಭೀಮಸೇನಾದಿಗಳು 
ಅನುಷ್ಠಾನಕ್ಕೆ ತಂದರು. 


"ಯದ್ಯದಾಚರತಿಶ್ರೇಷ್ಠ ತತ್ತದೇವೇತರೋ ಜನಃ । 
ಸ ಯತ್ಸಮಾಣಂ ಕುರುತೇ ಲೋಕಸ್ತದನುವರ್ತತೇ ॥' 


ದೇವರಿಗೆ ಸಾಧನೆಯ ಅವಶ್ಯಕತೆ ಇಲ್ಲ. ಆದರೆ ಭಕ್ತರು ಹೇಗೆ ಸಾಧನೆ ಮಾಡಬೇಕು 
ಎನ್ನುವುದನ್ನು ಭಗವಂತ ಸ್ವತಃ ಮಾಡಿ ತೋರಿಸಿದ್ದನ್ನು ನಾವು ರಾಮಾಯಣದಲ್ಲಿ 
ನೋಡುತ್ತೇವೆ. ಇದನ್ನೇ ಪಾಂಡವರು ವನವಾಸದಲ್ಲಿ ಅನುಷ್ಠಾನಕ್ಕೆ ತಂದಿದ್ದಾರೆ. 


ವನವಾಸ ಎಂದರೆ ಪಾಂಡವರಿಗೆ ಇದೊಂದು ಸಹಜ ಕ್ರಿಯೆ. ಇದು 
ಬಲಾತ್ಕಾರವಾಗಿ ಮಾಡಿಸಿದ ಒತ್ತಾಯದ ಮಾಘಸ್ನಾನವೂ ಖಂಡಿತಾ ಅಲ್ಲ. 
ಪಾಂಡವರು ಇಂದ್ರಪ್ರಸ್ಥದಲ್ಲಿರುವಾಗ ಎಷ್ಟು ಐಷಾರಾಮವಾಗಿದ್ದರೋ ಹಾಗೆಯೇ 
ವನದಲ್ಲಿಯೂ ಇದ್ದರು. ಅಂದರೆ ಅದೊಂದು ರೀತಿ ಫಲಾತ್ಮಕ ಸಾಧನೆ. ಸಾಧನೆಯನ್ನು 
ನಾವು ದುಃಖದಿಂದ ಮಾಡುವುದಲ್ಲ. ಅದನ್ನು ಆನಂದದಿಂದ ಮಾಡಬೇಕು. 
ಖುಷಿಯಲ್ಲಿ ಮಾಡಬೇಕು. ಭಗವಂತನ ಪ್ರೀತಿಗಾಗಿ ಅವನನ್ನು ಉದ್ದೇಶವಾಗಿ 
ಮಾಡುವಾಗ ಅದರಲ್ಲಿ ಚಿಂತೆ-ವ್ಯಾಕುಲತೆಗಳು-ವಿಷಾದಗಳು-ವಿಕೃತಿಗಳು 
ಆಗಲೇಬಾರದು. ಪಾಂಡವರು ಅದನ್ನು ಯಥಾವತ್ತಾಗಿ ಮಾಡಿ ತೋರಿಸಿದ್ದಾರೆ. 
ಉದಾಹರಣೆಗೆ ಭೀಮಸೇನದೇವರು ಎಂದರೆ ವಾಯುದೇವರು. ಇವರು 
ಪಂಚಪಾಂಡವರಲ್ಲಿಯೂ ಇದ್ದರು. ಹಾಗಾಗಿ ಒಬ್ಬೊಬ್ಬರದ್ದು ಒಂದೊಂದು ವಿಶಿಷ್ಟವಾದ 


ವನಪರ್ವ IX 


ಸಾಧನೆಗಳು. ಧರ್ಮರಾಜ ವನವಾಸದಲ್ಲಿ ಇದ್ದ. ವನವಾಸದಲ್ಲಿ ಇದ್ದ ಎಂದರೆ 
ಇದೊಂದು ಸಾಧನೆ. ಸಾಧನೆಯಲ್ಲಿಮಹತ್ತರವಾದ ಸಾಧನೆ ಎಂದರೆ ಶ್ರವಣ-ಮನನ- 
ಧ್ಯಾನಗಳು. ಅದನ್ನು ಉಪನಿಷತ್ತೇ ಹೇಳುತ್ತದೆ. "ಸಾಧ್ಯಾಯ ಪ್ರವಚನ ಏವೇತಿ ನಾಕೋ 
ಮೌದ್ಗಲ್ಯಃ । ತದ್ದಿತಪಸ್ತದ್ದಿಪುಃ ॥1' ಎಂದು. ಅದೇ ತಪಸ್ಸು ಮುಖ್ಯವಾದ ತಪಸ್ಸು 
ಇದೇ. ಶ್ರವಣ-ಮನನ-ನಿಧಿಧ್ಯಾಸನಗಳು. ಧರ್ಮರಾಜ ವನವಾಸಕ್ಕೆ ಹೋಗುವಾಗ 
ಒಂಟಿಯಾಗಿ ಹೋಗಿಲ್ಲ. ಎಲ್ಲರನ್ನು ಸೇರಿಸಿಕೊಂಡು ಹೋದ. ಯತಿ-ಮುನಿಗಳು 
ಸಾಧಕರು ಎಲ್ಲರೂ ಅವರ ಬೆನ್ನಹಿಂದೆ ದಾಪುಕಾಲು ಹಾಕಿಕೊಂಡು ವನಕ್ಕೆ ಪ್ರವೇಶ 
ಮಾಡಿದರು. ರಾಮದೇವರು ವನಕ್ಕೆ ಹೊರಟರೇ ಸಮಗ್ರ ಅಯೋಧ್ಯೆಯೇ ಹೊರಟು 
ನಿಂತಿತು. ರಾಮದೇವರು ನಿಷೇಧ ಮಾಡಿದರು. ಆದರೂ ಬೆನ್ನತ್ತಿ ಬಂದರು. ದೇವರು 
ರಾತ್ರಿವೇಳೆ ಕಣ್ಣುತಪ್ಪಿಸಿ ವನವಾಸಕ್ಕೆ ಹೋದರು. ಪಾಂಡವರೂ ಹಾಗೆಯೇ 
ಬರಬೇಡಿರೆಂದು ಒತ್ತಾಯ ಮಾಡಿ, ಊರ ಜನರಿಗೆ, ತನ್ನ ಆತ್ಮೀಯ ಬಂಧು-ಬಳಗಕ್ಕೆ 
ಹೇಳಿದ್ದಾರೆ. ಆದರೂ ಧರ್ಮರಾಜನ ಜೊತೆಗೆ ಬಂದಾಗ ನಿರಾಕರಣೆ ಮಾಡಲಿಲ್ಲ. 

ಯಾಕೆಂದರೆ ನಾನು ಸಾಧನೆ ಮಾಡುವಾಗ ಉಳಿದವರೂ ಸಾಧನೆ ಮಾಡಲಿ ಎನ್ನುವ 
ಧರ್ಮಚಿಂತನೆ ಧರ್ಮರಾಜನಲ್ಲಿತ್ತು. ಧರ್ಮರಾಜನು ಧರ್ಮದ ಸಾಕಾರಮೂರ್ತಿ. 

ತಾನು ಧರ್ಮಾನುಷ್ಠಾನ ಮಾಡುವಾಗ ಜೊತೆಗೆ ಮಾಡುವುದಾದರೆ ಮಾಡಲಿ ಎನ್ನುವ 

ದೃಷ್ಟಿಯಲ್ಲಿಅವರನ್ನುಕರೆದುಕೊಂಡು ಕಾಡಿಗೆ ಹೋದ ಧರ್ಮರಾಯ. ಧರ್ಮರಾಜನ 

ಜೊತೆಗೆ ಯತಿಗಳಿದ್ದರು, ಗೃಹಸ್ಥರಿದ್ದರು, ವಟುಗಳಿದ್ದರು. ಸಾಧಕರೆಲ್ಲರೂ ಇದ್ದರು. 

ಧರ್ಮರಾಜನು ತನ್ನ ಜೀವನದಲ್ಲಿ ಒಂದು ರೀತಿಯಲ್ಲಿದ್ರೌಪದೀದೇವಿಯರನ್ನು ಬಿಟ್ಟು 
ಬ್ರಹ್ಮಚರ್ಯದಲ್ಲಿ ವನವಾಸದಲ್ಲಿದ್ದ ಎನ್ನುವುದನ್ನು ಇತಿಹಾಸ ತೋರಿಸಿಕೊಟ್ಟಿದೆ. 

ಧರ್ಮರಾಜನು ದಿನನಿತ್ಯ ಮುನಿಗಳಿಂದ ಪ್ರವಚನವನ್ನು ಕೇಳುತ್ತಿದ್ದ, ಹೇಳುತ್ತಿದ್ದ. 

ಇದು ಒಂದು ರೀತಿಯಾದ ವಿಶಿಷ್ಠವಾದ ತಪಸ್ಸು. ಇದು ಮಾಡಬೇಕು. ತಪಸ್ಸು 
ಎಂದರೆ ಕಣ್ಮುಚ್ಚಿ ಕುಳಿತ ಕೂಡಲೇ ತಪಸ್ಸಾಗುವುದಿಲ್ಲ. ಮನಸ್ಸು ವ್ಯಗ್ರವಾದಾಗ 

ತಪಸ್ಸಾಗುವುದಿಲ್ಲ. ತಪಸ್ಸು ಆಗಬೇಕಾಗಿದ್ದರೆ ಭಗವಂತನ ಚಿಂತನೆ-ಮಂಥನೆಯಲ್ಲಿ 
ಪರ್ಯವಸಾನ ಆಗಬೇಕು. 


ಶ್ರವಣ-ಮನನದಲ್ಲಿ ಆಗುವ ಏಕಾಗ್ರತೆ ಒಂದೊಂದು ಬಾರಿ ಜಪ-ತಪದಲ್ಲಿ 
ಆಗದೇ ಇರಬಹುದು. ಅದಕ್ಕೇ ಉಪನಿಷತ್ತು ಒತ್ತುಕೊಟ್ಟದ್ದು "ತದ್ದಿತಸ್ತದ್ಧಿತಪಃ' ಎಂದು 
ಅದನ್ನು ಧರ್ಮರಾಜ ಅನುಷ್ಠಾನ ಮಾಡಿದ. ಇವತ್ತು ಧರ್ಮರಾಜ ವನಪರ್ವದಲ್ಲಿ 
ಜ್ಞಾನಿಗಳಿಂದ ಕೇಳಿದ ಚಿಂತನೆಗಳ ಕೆಲವು ಮುಖ್ಯಗಳನ್ನು ನಾವು ಹೀಗೆ ನೋಡಬಹುದು. 
ಧರ್ಮರಾಜ ಕೇಳುವಾಗ ಅವನ ಜೊತೆಗೆ ಎಲ್ಲ ಗೃಹಸ್ಥರು, ಎಲ್ಲ ಸಂನ್ಯಾಸಿಗಳು, 


Xx ಮಹಾಭಾರತ 


ಎಲ್ಲರೂ ಕಿವಿ ಅರಳಿಸಿ ಕೇಳುತ್ತಿದ್ದರು. ಅವರಿಗೂ ಸಾಧನೆ ಆಯಿತು. ಅಂದರೆ ಒಬ್ಬರ 
ಸಾಧನೆ ಉಳಿದವರ ಸಾಧನೆಗೆ ಪೂರಕವಾಯಿತು. ಇದು ಪಾಂಡವರ ವನವಾಸದ 
ವೈಶಿಷ್ಟ್ಯ. ಪಾಂಡವರು ವನವಾಸದಲ್ಲಿರುವಾಗ ಸಾವಿರ-ಸಾವಿರ ಮಂದಿಗೆ ಅನ್ನದಾನ 
ಮಾಡಿದ್ದಾರೆ. ಹೋಗುವಾಗ ಊರಿನಿಂದ ಏನೂ ಹಿಡಿದುಕೊಂಡು ಹೋಗಿರಲಿಲ್ಲ. 
ಇದು ಪಾಂಡವರ ಸಾಧನೆಯ ಮಜಲು. ಅಂದರೆ ಸಾಧಕರಿಗೆ ಬೇಕಾದ ಎಲ್ಲ 
ಪೋಷಕಾಂಶಗಾಳೆಲ್ಲವನ್ನೂ ನೀಡಿದ್ದರು. ಇದು ಹೇಗೆ ಸಾಧ್ಯ ಆಯಿತು? ಅವರಲ್ಲೇನೂ 
ಇರಲಿಲ್ಲ. ವನದಲ್ಲಿ ಹೇಗೆ ಲಕ್ಸಗಟ್ಟಲೇ ಮಂದಿಗೆ ಅನ್ನದಾನ ಮಾಡಿದರು ಎಂದರೆ 
ಇದು ಸಾಧನೆಯ ಫಲರೂಪವಾದದ್ದು. ಏನು ಎಂದರೆ ಸಾಧನೆ ಧರ್ಮರಾಜ 
ಸೂರ್ಯೋಪಾಸನೆ ಮಾಡಿದ. ಸೂರ್ಯನೊಳಗಿದ್ದ ವಾಯುದೇವರನ್ನು ಉಪಾಸನೆ 
ಮಾಡಿದ. ಅಕ್ಸಯಪಾತ್ರೆಯನ್ನು ಪಡೆದ. 


ನೋಡಿ! ವನವಾಸ ಸಾಧನವೂ ಹೌದು, ಫಲವೂ ಹೌದು. ಸಾಧನೆ ಮಾಡಿ 
ಫಲವನ್ನು ಪಡೆದ. ಅಂತಿಮ ಫಲ ಭಗವಂತನ ಅನುಗ್ರಹ. ಮೋಕ್ಷರೂಪಫಲವೇ 
ಆಗಿದ್ದರೂ ಕೂಡ ತಾತ್ಕಾಲಿಕ ಫಲ ಈ ಅಕ್ಷಯಪಾತ್ರೆ ಸಿಕ್ಕಿದ್ದು. ಇದನ್ನು ಅಪಲಾಪ 
ಮಾಡಲಿಕ್ಕಾಗುವುದಿಲ್ಲ. ಯಾಕೆಂದರೆ ಇದು ಅದರ ಜೊತೆಗೆ ಬರುವಂತದ್ದು. 
"ಸರ್ವೇಷಿ ಪುರುಷಾರ್ಥಸ್ಯುಃಜ್ಞಾನಾದೇವ ನ ಸಂಶಯಃ ॥1' ಜ್ಞಾನದ ಜೊತೆ ಜ್ಞಾನ 
ಬಂದಾಗ ಅದರ ಜೊತೆಗೆ ಎಲ್ಲಪುರುಷಾರ್ಥಗಳೂ ಸಿದ್ಧಿಸುತ್ತದೆ. “ಪುರುಷಾರ್ಥೋತಃ 
ಶಬ್ದಾತ್‌ ಇತಿ ಬಾದರಾಯಣಃ' ಎಂಬಲ್ಲಿ ವೇದವ್ಯಾಸರು ಇದನ್ನು ನಿರ್ಣಯ 
ಮಾಡಿದ್ದಾರೆ. ಎಂದರೆ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಹೊರಟಾಗ ಲೌಕಿಕಫಲಗಳು 
ಅನಾಯಾಸವಾಗಿ ಬರುತ್ತವೆ ಎನ್ನುವುದಕ್ಕೆ ಇದೊಂದು ಉದಾಹರಣೆ. ಅಕ್ಷಯಪಾತ್ರೆಯ 
ಫಲವಾಗಿ ಎಲ್ಲರನ್ನೂ ತಣಿಸಿದ. ದುರ್ವಾಸರು ಕೆಣಕಲಿಕ್ಕೆ ಬಂದರೆ ಅವರನ್ನೂ 
ತಣಿಸಿರತಕ್ಕಂತಹದ್ದು ಇದೇ ಅಕ್ಟಯಪಾತ್ರೆಯಿಂದ. ಅಕ್ಬ್ಚಯಪಾತ್ರೆಯ ಮೂಲಕ 
ಭಗವಂತನನ್ನು ಒಲಿಸಿಕೊಂಡು ಎನ್ನುವುದನ್ನು ನಾವು ಪಾಂಡವರ ಈ ವನವಾಸದ 
ಸಾಧನೆಯಲ್ಲಿ ಕಾಣುತ್ತೇವೆ. ಹನ್ನೆರಡು ವರ್ಷದ ಈ ವನವಾಸದಲ್ಲಿ ನಿರಂತರವಾಗಿ 
ಧರ್ಮರಾಜ ಕೇಳುವುದರ ಮೂಲಕ ಸಮಗ್ರ ಜಗತ್ತಿಗೇ ಕೊಟ್ಟಿರತಕ್ಕಂತಹ ಸಂದೇಶವು 
ನಮ್ಮ ಬಾಳೂ ಹೀಗೆ ಸಾಧನೆ ಆಗಬೇಕು ಎಂದು. 


ವನ ಎಂಬ ಶಬ್ದಕ್ಕೆ ಉಪನಿಷತ್ತಿನಲ್ಲಿ ತದ್ದನಮಿತ್ಯುಪಾಸೀತ ಎಂದು ತಲವಕಾರ 
ಉಪನಿಷತ್ತು ಭಗವಂತನನ್ನು ವನ ಎಂದು ಉಪಾಸನೆ ಮಾಡಬೇಕು. ವನನೀಯತ್ನಾತ್‌ 
ವನಂ ನಾಮ ವನನೀಯನಾದ ಭಜನೀಯನಾದ ಭಗವಂತನನ್ನು ವನ ಎಂದು 
ಕರೆದಿದ್ದರು. ಹಾಗಾಗಿ ಧರ್ಮರಾಜನ ಪಾಲಿಗೆ ಪಾಂಡವರ ಪಾಲಿಗೆ ವನವಾಸ 


ವನಪರ್ವ XI 


ಭಗವಂತನ ಉಪಾಸನೆಯ ಫಲವಾಯಿತು. ಉಪಾಸನೆಯ ಮುಖ ಆಯಿತು 
ಅನ್ನುವುದನ್ನು ನಾವು ಚಿಂತನೆ ಮಾಡಬೇಕಾದದ್ದು. ಕೇವಲ ಧರ್ಮರಾಜ ಮಾತ್ರ 
ಅಲ್ಲ ಭೀಮಸೇನದೇವರ ಜೀವನವೇ ಹಾಗೆ. ಪೂಜೆ ಇಲ್ಲದೇ ಅವರು ಇರುವುದೇ 
ಇಲ್ಲ. ಏನು ಮಾಡಿದರೂ ಅದು ಭಗವಂತನ ಪೂಜೆ ಎಂದು ಕಿರ್ಮೀರಾದಿಗಳನ್ನು 
ಸಂಹಾರ ಮಾಡಿದರು ಭೀಮಸೇನದೇವರು. ಆದರೆ ಕೇವಲ ಅದು ರಾಗ-ದ್ವೇಷದ 
ಒಂದು ಮನೋವಿಕ್ಟೇಪ ಅಷ್ಟೇ ಅಲ್ಲ. ಅದು ಒಂದು ರೀತಿಯಾದ ಭಗವಂತನ 
ಪೂಜೆ. ಜರಾಸಂಧನ ವಧೆಯ ಕಾಲದಲ್ಲಿ ಇದನ್ನು ಸ್ಪಷ್ಟೀಕರಣ ಮಾಡಿದ್ದರು. 
ಜರಾಸಂಧನವಧೆ ಎಂದರೆ ಭಗವಂತ ಪ್ರತ್ಯಕ್ಷವಾಗಿ ಸ್ವೀಕಾರ ಮಾಡಿದ ಒಂದು ಪೂಜೆ 
ಎಂದು. ಬ್ರಾಹ್ಮಣನಿಗೆ ದೇವರ ಶಾಲಿಗ್ರಾಮಾದಿಗಳ ಪೂಜೆ ಹೇಗೋ ಹಾಗೆ 
ಕೃತ್ರಿಯನಾದವನಿಗೆ ಯುದ್ಧ-ದುಷ್ಠರ ಸಂಹಾರ ಎನ್ನುವುದು ಭಗವಂತನ ಪೂಜೆ. 
ಭೀಮಸೇನದೇವರು ದ್ವೇಷದಿಂದ ಮಾಡಲಿಲ್ಲ. ಭಗವಂತನ ಮೇಲೆ ಭಕ್ತುದ್ರೇಕದಿಂದ, 
ಅವನ ವಿರೋಧಿಗಳಾದ ಕಿರ್ಮಿರದಲ್ಲಿ ದ್ವೇಷ. ದ್ವೇಷ ಎಂದರೆ ಭಗವಂತನ 
ದ್ವೇಷಿಗಳಲ್ಲಿದ್ದೇಷ. ಅದು ಮನೋವಿಕಾರವಲ್ಲ. ವೈಯಕ್ತಿಕವಾದ ದ್ವೇಷವಾದರೆ ಅದು 
ದೋಷ. ಆದರೆ ಭಗವಂತನ ವಿರೋಧಿಗಳಿದ್ದರೆ ದ್ವೇಷ ಮಾಡಿದರೆ ಇದು ಭಗವಂತನ 
ಪ್ರೀತಿಗೆ ಕಾರಣವಾದ್ದರಿಂದ ಭಗವಂತನ ಪೂಜೆಯಲ್ಲಿ ಪರ್ಯವಸಾನವಾಗುತ್ತದೆ. 
ಹಾಗಾಗಿ ಭೀಮಸೇನದೇವರು ಯುದ್ಧ ಮಾಡಿದರೂ ಭಗವಂತನ ದ್ವೇಷಿ ಅನ್ನುವ 
ಕಾರಣದಿಂದ ಮಾಡಿದ್ದಾರೆ. ಇದೊಂದು ಪೂಜೆಯೇ ಆಯಿತು. ಇಂತಹ 
ಪೂಜಾತ್ಮಕವಾದ ಸಾಧನೆ ಭೀಮಸೇನದೇವರದ್ದು. ಸೌಗಂಧಿಕಾ ಪುಷ್ಪ 
ತರುವುದಿರಬಹುದು, ಅಥವಾ ಅಲ್ಲಿರತಕ್ಕಂತಹ ರಾಕ್ಷಸರನ್ನು ಸಂಹಾರ 
ಮಾಡಿದ್ದಿರಬಹುದು. ಎಲ್ಲ ಭಗವಂತನ ಪೂಜೆ, ಹಾಗಾಗಿ ಇದೂಂದು 
ಸಾಧನಾಧ್ಯಾಯ. * 


ಅರ್ಜುನನಂತು ಸಾಧನಫಲ. ಸಾಧನ ಎಂತಂದರೆ ಕಿರಾತಾರ್ಜುನೀಯ. ಕಿರಾತನ 
ಜೊತೆಗೆ ಎಂದರೆ ರುದ್ರದೇವರನ್ನು ಒಲಿಸಿಕೊಂಡಿದ್ದಾರೆ. ರುದ್ರದೇವರ ಆರಾಧನೆ 
ತಪ್ಪೇನು ಅಲ್ಲ. ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ಹೇಳುತ್ತಾರೆ. ಒಂದು 
ರೀತಿಯಲ್ಲಿ ಅರ್ಜುನ ಇಂದ್ರ. ಇಂದ್ರನಿಗೆ ಗುರುರುದ್ರದೇವರು. ಅವರ ಮೂಲಕ 
ಪಾಠಪ್ರವಚನ ಮಾಡಿಕೊಂಡರೆ ಅದು ದೋಷ ಏನೂ ಅಲ್ಲ. ಅದು ಗುಣವೇ 
ಭೂಷವೇ. ಸ್ಪೋತ್ತಮರಿಂದ ಅವನು ಅಧ್ಯಯನ ಮಾಡಿದ್ದು. ಅದನ್ನು 
ವೇದವ್ಯಾಸದೇವರು ಹೇಳಿ ಧರ್ಮರಾಜನ ಮೂಲಕ ಪಂಚಾಕ್ಷರಮಂತ್ರ ಉಪದೇಶ 
ಮಾಡಿಸಿ, ಅರ್ಜುನನಿಗೆ ದೀಕ್ಷೆಯನ್ನು ಕೊಟ್ಟರು. ಅರ್ಜುನ ಧ್ಯಾನ ಮಾಡಿದ. ಅದು 


XIE ಮಹಾಭಾರತ 


ಯುದ್ಧವೇ ಆಯಿತು. ಕೃತ್ರಿಯವಿಹತ ಪೂಜೆ ಆಯಿತು. ಅದರಿಂದ ಇದೊಂದು 
ಅರ್ಜುನನ ಪಾಲಿಗೆ ಸಾಧನೆಯೇ ಆಯಿತು. ಸ್ವರ್ಗಕ್ಕೆ ಹೋದ ಎಂಬುದೂ ಫಲನೂ 
ಆಯಿತು. ಹೀಗೆ ದ್ರೌಪದೀ ದೇವಿಯರಂತೂ ನಿತ್ಯ ಭಗವಂತನ ಉಪಾಸನೆ 
ಮಾಡುವವರು. ಪರಶುಕ್ಚತ್ರಯದಲ್ಲಿ ಪ್ರವಿಷ್ಠರಾದವರು. ಶುದ್ಧರಾದವರು. ಶುದ್ಧ 
ಭಾಗವತಧರ್ಮದಲ್ಲಿ ಇರುವವರು. ಹನ್ನರಡು ವರ್ಷ ವನವಾಸದಲ್ಲಿ 
ಭೀಮಸೇನದೇವರ ಕಿಂಕರಿಯಾಗಿ ಅವರ ಮೂಲಕ ಭಗವಂತನನ್ನು ವಿಶೇಷವಾಗಿ 
ಉಪಾಸನೆ ಮಾಡಿದವರು. ಧ್ಯಾನ ಮಾಡಿದವರು. ಅಕ್ಷಯಪಾತ್ರೆಯ ಮೂಲಕ 
ಅನ್ನವನ್ನುಸಿದ್ದಪಡಿಸಿ ಅಡುಗೆಯನ್ನು ಬಡಿಸುವಾಗಲೂ ಕೂಡ ವೈಶ್ವಾನರನನ್ನು ಚಿಂತನೆ 
ಮಾಡಿ ಇದು ಭಗವಂತನ ಪೂಜೆಯನ್ನಾಗಿ ಮಾಡಿದವರು. ಒಂದು ದಿನವೂ 
ಭಗವಂತನನ್ನು ನೆನೆಯದೇ ಇರಲಿಲ್ಲ. 


ಹೀಗೆ ಪಾಂಡವರ ಕಥೆಯನ್ನು ಬಣ್ಣಿಸುವ ಅಪೂರ್ವವಾದ ಈ ಭಾಗ ಒಂದು 
ರೀತಿಯಲ್ಲಿ ಸಾಧನಾಧ್ಯಾಯ. ಇದರಲ್ಲಿ ನೂರಾರು ಕಥೆಗಳಿವೆ. ಕಥೆಗಳ ಹಿನ್ನೆಯಲ್ಲಿ 
ನಮ್ಮ ಜೀವನದಲ್ಲಿರತಕ್ಕವ್ಯಥೆಯ ಕಥೆಯನ್ನುದೂರ ಮಾಡಿ, ಸಂತೋಷದ ಘಟ್ಟವನ್ನು 
ಮುಟ್ಟಿಸುವ ಚಿಂತನೆ-ಮಂಥನೆಗಳಿವೆ. ಸಾಧನೆಗೆ ಬೇಕಾದ ಪೂರಕ ವಸ್ತುಗಳಿವೆ. ಅದನ್ನು 
ವೇದವ್ಯಾಸದೇವರು ಇಲ್ಲಿ ಜೋಡಿಸಿದ್ದಾರೆ. ಇದಕ್ಕೆ ಮಹಾಜ್ಞಾನಿಗಳೆಲ್ಲವ್ಯಾಖ್ಯಾನದ 
ಮೂಲಕ ಇದನ್ನು ವೈಭವೀಕರಿಸಿದ್ದಾರೆ. ನಮ್ಮ ಆಚಾರ್ಯರು ನಿರ್ಣಯಿಸಿದ 
ತಾತ್ಪರ್ಯನಿರ್ಣಯದ ಭಾಗ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಶ್ರೀವಾದಿರಾಜ 
ಗುರುಸಾರ್ವಭೌಮರು ಕೊಟ್ಟಿರತಕ್ಕಂತಹ ಲಕ್ಷಾಲಂಕಾರದ ಚಿಂತನೆ ಮೂಲವಿಲ್ಲಿದೆ. 
ಅದರ ಹಿನ್ನೆಲೆಯಲ್ಲಿ ಕನ್ನಡದ ಅನುವಾದ ಇಲ್ಲಿ ಇದೆ. ನಮ್ಮ ವಿದ್ವಾಂಸರಾದ ತನ್ನ 
ಜೀವನವನ್ನೇ ಶಾಸ್ತಕ್ಸೆ ಮುಡುಪಾಗಿಟ್ಟಪಿರಿಖಾಪಟ್ಟಣ ಶೇಷಗಿರಿ ಆಚಾರ್ಯರ ಶುದ್ಧ 
ಕನ್ನಡದ ಅನುವಾದ ಇದೆ. ಶ್ಲೋಕ ಶ್ಲೋಕಗಳ ಅನುವಾದ ಇದೆ. ಪದ ಪದಗಳ 
ಅನುಸಂಧಾನ ಇಲ್ಲಿಇದೆ. ಇದರ ಹಿನ್ನೆಲೆಯಲ್ಲಿ ನಾವು ಸಮಗ್ರ ಮಹಾಭಾರತವನ್ನು 
ವನಪರ್ವವನ್ನು ಚಿಂತನೆ ಮಾಡಬೇಕು. ಅದರ ಹಿನ್ನೆಲೆಯಲ್ಲಿ 
ಬೆ.ನಾ. ವಿಜಯೀಂದ್ರಾಚಾರ್ಯರ ಪರಿಶ್ರಮ ತುಂಬಾ ಇದೆ. ಅವರನ್ನೂಕೂಡ ಈ 
ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸಿ, ಈ ಜ್ಞಾನಕಾರ್ಯದ 
ಪೂರ್ಣಪ್ರಯೋಜನ ನಮ್ಮ ಸಮಾಜ ಪಡೆಯಬೇಕು ಅಂತ ನಾವು ಆಶಿಸುತ್ತೇವೆ. 

ನಾರಾಯಣ ಸ್ಥರಣೆಗಳು 
ಶ್ರೀ ಶ್ರೀ ವಿದ್ಯಾಧೀಶತೀರ್ಥ ಶ್ರೀಪಾದಂಗಳವರು 
ಶ್ರೀ ಪಲಿಮಾರು ಹೃಷೀಕೇಶ ಮಠ, ಉಡುಪಿ. 


ವನಪರ್ವ XII 


ಪ್ರಕಾಶಕರ ನುಡಿ 


ಮಹಾಭಾರತ ವನಪರ್ವ ಮತ್ತು ಅದರ ಕನ್ನಡಾನ:ವಾದವನ್ನು ಹರಿವಾಯು 
ಗುರುಗಳ ದಯದಿಂದ ಜಿಜ್ಞಾಸುಗಳಿಗೆ ಒದಗಿಸುತ್ತಿದ್ದೇವೆ. ಈ ಪರ್ವದಲ್ಲಿ! ಆರಣ್ಯಕರ್ವ, 
ಕಿರ್ಮೀರವಧಪರ್ವ, ಅರ್ಜುನಾಭಿಗಮನ ಪರ್ವ, ಕೈರಾತ ಪರ್ವ, 
ಇಂದ್ರಲೋಕಾಭಿಗಮನಪರ್ವ, ನಳೋಪಾಖ್ಯಾನಪರ್ವ, ತೀರ್ಥಯಾತ್ರಾಪರ್ವ, 
ಜಟಾಸುರವಧಪರ್ವ, ಯಕ್ಚಯುದ್ಧಪರ್ವ, ನಿವಾತಕವಚ ಯುದ್ಧ ಪರ್ವ, 
ಆಜಗರಪರ್ವ, ಮಾರ್ಕಂಡೇಯಸಮಾಸ್ಕಾಪ; ೯, ದ್ರೌಪದೀಸತ್ಯಭಾಮಾ ಸಂವಾದ 
ಪರ್ವ, ಘೋಷಯಾತ್ರಾಪರ್ವ, ಮೃಗಸ್ವಪ್ನೋದ್ಧವಪರ್ವ, ವ್ರೀಹಿದ್ರೌಣಿಕಪರ್ವ, 
ದ್ರೌಪದೀಹರಣ ಪರ್ವ, ಜಯದ್ರಥವಿಮೋಕ್ಷಣ ಪರ್ವ, ರಾಮೋಪಾಖ್ಯಾನ ಪರ್ವ, 
ಪತಿವ್ರತಾ ಮಹಾತ್ಮ್ಯಪರ್ವ, ಕುಂಡಲಾಹರಣ ಪರ್ವ, ಆರಣೇಯ ಪರ್ವ ಎಂಬ 
ಅವಾಂತರ ಪರ್ವಗಳಿವೆ. ಶ್ರೀಮದಾಚಾರ್ಯರು ವನಪರ್ವದ ಕಥೆಯನ್ನು 
ಮಹಾಭಾರತ ತಾತ್ಪರ್ಯನಿರ್ಣಯದ 22ನೆಯ ಅಧ್ಯಾಯದಲ್ಲಿ ಸಂಗ್ರಹಿಸಿ 
ತಾತ್ಟರ್ಯಗಳನ್ನುತಿಳಿಸಿದ್ದಾರೆ. 


ವನವಾಸ ಸಮಯದಲ್ಲಿಯೂ ಯುಧಿಷ್ಠಿರನ ಜೊತೆಯಲ್ಲಿಎಂಬತ್ತೆಂಟು ಸಾವಿರ 
ಯತಿಗಳೂಮತ್ತುಸ್ನಾತಕರೂ ಇದ್ದುಅವರಿಗೆ ಯುಧಿಷ್ಠಿರನು ಆಶ್ರಯವನ್ನುನೀಡಿದ 
ವಿಷಯವು ಹರಿಭಕ್ತರು ಯಾವ ಪರಿಸ್ಥಿತಿಯಲ್ಲಿದ್ದರೂ ಅವರಿಗೆ 
ದುರ್ದಶೆಯುಂಟಾಗುವುದಿಲ್ಲವೆಂದು ಸಿದ್ಧಪಡಿಸುತ್ತದೆ. ಅರ್ಜುನನು ಸ್ವರ್ಗಲೋಕದಲ್ಲಿ 
ಊರ್ವಶಿಯ ಜೊತೆಯಲ್ಲಿ ಮಾಡುವ ಸಂವಾದವು ಅವನ ಪರಿಶುದ್ಧತೆಯನ್ನು 
ತೋರಿಸುವುದಲ್ಲದೆ ಮಹಾತ್ಮರ ಮನಸ್ಸು ಶುದ್ಧ ಜಲದಂತೆ ಇರುತ್ತದೆ ಎಂದೂ 
ತೋರಿಸುತ್ತದೆ. ತೀರ್ಥಯಾತ್ರಾಪರ್ವದಲ್ಲಿಉಲ್ಲೇಖಿಸಲ್ಪಟ್ಟಿರುವ ತೀರ್ಥಕ್ಷೇತ್ರಗಳು 
ಇಷ್ಟುವಿಸ್ತಾರವಾಗಿ ಬೇರೆ ಯಾವ ಪುರಾಣದಲ್ಲಿಯೂನಿರೂಪಿತವಾಗಿಲ್ಲ. ಆದಿಪರ್ವ 
ಮತ್ತು ಸಭಾಪರ್ವಗಳಲ್ಲಿ ಆಚಾರ್ಯರು ಉದಾಹರಿಸಿದ ಅನೇಕ ಶ್ಲೋಕಗಳು 
ದೊರೆತಂತೆ ವನಪರ್ವದಲ್ಲಿಯೂ ದೊರೆಯುತ್ತವೆ. ಆಚಾರ್ಯರು ಪೃಥಗಧಿಕರಣದ 
ಅನುವ್ಯಾಖ್ಯಾನದಲ್ಲಿಉದಾಹರಿಸಿರುವ "ಆಚಕ್ಷ್ಮಮೇ ಪರಂ ಮೋಕ್ಟಂ' ಮೊದಲಾದ 
ಶ್ಲೋಕಗಳು ಮಾರ್ಕಂಡೇಯ ಸಮಾಸ್ಯಾಪರ್ವದಲ್ಲಿತಾರ್ಕ್ಷ್ಯಸರಸ್ವತೀ ಸಂವಾದದಲ್ಲಿ 
ದೊರೆಯುತ್ತವೆ. ಮಾರ್ಕಂಡೇಯ ಸಮಾಸ್ಯಾಪರ್ವವು ಅನೇಕ ತತ್ತ್ವವಿಷಯಗಳಿಂದ 


XIV ಮಹಾಭಾರತ 


ತುಂಬಿದೆ'. ದ್ರೌಪದೀಸತ್ಯಭಾಮಾಸಂವಾದಪರ್ವವು ಅನೇಕ ಪತಿವ್ರತಾಧರ್ಮಗಳನ್ನು 
ನಿರೂಪಿಸುತ್ತದೆ. ರಾಮಾಯಣದ ಕಥೆಯಂತೂ ರಾಮೋಪಾಖ್ಯಾನ ಪರ್ವದಲ್ಲಿಇಪ್ಪತ್ತು 
ಅಧ್ಯಾಯಗಳಲ್ಲಿಮೂಡಿಬಂದಿದೆ. ಭಾಗವತದಲ್ಲಿಯಾದರೆ ಹ 'ಂದದಲ್ಲಿ ಕೇವಲ 
ನು ಅಧ್ಯಾಯಗಳಲ್ಲಿಬಹಳ ಸಂಕ್ಟಿಪ್ತವಾಗಿ ಹೇಳಲ್ಪಟ್ಟಿದೆ. ಚ ಯುಮಾಯಪ್ಪ 
ನಮಗೆ ಈಗ ದೊರೆಯದಿರುವ ಸಂದರ್ಭದಲ್ಲಿ ಈ ರಾಮಕಥೆಯೇ ವೇದವ್ಯಾಸರ 
ಮುಖದಿಂದ ಹೊರಹೊಮ್ಮಿದ ರಾಮಕಥೆಗಳಲ್ಲಿವಿಸ್ತಾರವಾದುದೆಂದು badd. 
ಇಲ್ಲಿ ಹೇಳಿರುವ ಪ್ರತಿಯೊಂದು ವಿಷಯವನ್ನೂ ಸಹ, ತಾತ್ಪರ್ಯನಿರ್ಣಯವನ್ನೂ 
ಸೇರಿಸಿ ಶ್ರೀನಾರಾಯಣಪಂಡಿತಾಚಾರ್ಯರು ಸಂಗ್ರಹರಾಮಾಯಣದಲ್ಲಿ. ನಿರೂಪಣೆ 
ಮಾಡಿರುವುದೂ ಸಹ ಗಮನಾರ್ಹವಾದ ಸಂಗತಿ. 


ಇಂತಹ ಶ್ರೀಮನ್ಮಹಾಭಾರತದ ಶುದ್ಧಪಾಠದ ಮುದ್ರಣವೆಂಬ ಮಹತ್ಕಾರ್ಯವನ್ನು 
ಕೈಗೆತ್ತಿಕೊಂಡು, ಅದಕ್ಕೆ ಸಂಬಂಧಪಟ್ಟ ವಿದ್ವಾಂಸರನ್ನು ಒಟ್ಟುಗೂಡಿಸಿ, ಪ್ರಾಚೀನ 
ಹಸ್ತ ಪ್ರತಿಗಳ ಸ ಸಂಶೋಧನೆಯನ್ನು ಮಾಡಿಸಿ, ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ಸಮಾಜಕ್ಕೆ 
ದೊಡ್ಡಕೊಡುಗೆಯನ್ನು' ನೀಡುತ್ತಿದ್ದಾರೆ ನಮ್ಮಗುರುಗಳಾದ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ 
ಶ್ರೀಪಾದರು. ಆ ನಿಟ್ಟಿನಲ್ಲಿ ಈಗ ವನಪರ್ವದ ಭಾಗವನ್ನು ಅರ್ಥಸಹಿತ ನಾಲ್ಕು 
ಸಂಪುಟಗಳಲ್ಲಿಲೋಕಾರ್ಪಣೆ ಮಾಡುತ್ತಿದ್ದೇವೆ. ಪ್ರಾತಳ್ಮರಣೀಯರಾದ ಪರಮಪೂಜ್ಯ 
ಶ್ರೀ ಶ್ರೀ ವಿದ್ಯಾಮಾನ್ಯತೀರ್ಥ ಶ್ರೀಪಾದರ ಮಹತ್ಪಂಕಲ್ಪವಾದ ಶ್ರೀಮಹಾಭಾರತ 
ಮುದ್ರಣವು ಅವರೇ ಹುಟ್ಟುಹಾಕಿದ ತತ್ತಸಂಶೋಧನ ಸಂಸತ್ತಿನಿಂದ ಆಗಬೇಕೆಂದು 
ಶ್ರೀಪಾದರು ಸಂಕಲ್ಪಿಸಿದ್ದಾರೆ. ಅದು ಕೂಡ ಶ್ರೀಪಾದರ ದ್ವಿತೀಯ ಶ್ರೀಕೃಷ್ಣಪೂಜಾ 
ಪರ್ಯಾಯದ ಅಕ್ಕಿ ಮುಹೂರ್ತದ ಶುಭಾವಸರದಲ್ಲಿಬಿಡುಗಡೆಗೊಳುತ್ತಿರುವುದು 
ಯೋಗವೇ ಸರಿ. ಈ ನಮ್ಮ ಸ ಸಂಸ್ಥೆಯ ಎಲ್ಲಾ ವಿಷಯಗಳಲ್ಲಿ ತಮ್ಮ ಸಂಪೂರ್ಣ 
ಅನುಗ್ರ ಗ್ರಹವನ್ನು ಧಾರೆಯೆರೆದ ನಮ್ಮಸಂಸ್ಥೆಯ ಕುಲಪತಿಗಳಾದ ಶ್ರೀ ಶ್ರೀ ವಿದ್ಯಾಧೀಶ 
ತೀರ್ಥ ಶ್ರೀಪಾದರಿಗೆ ಹೃತ್ಪೂರ್ವಕ ಅನಂತ ನಮೋವಾಕ್ಕುಗಳನ್ನುಸಮರ್ಪಿಸುತ್ತಿದ್ದೇನೆ. 


ಈ ಅದ್ಭುತವಾದ ಶ್ರೀಮಹಾಭಾರತ ಶುದ್ಧಪಾಠದ ಮುದ್ರಣಕಾರ್ಯಕ್ಕೆ 
ಪೂರ್ಣವಾಗಿ ಆರ್ಥಿಕ ನೆರವನ್ನು ನೀಡಿರುವುದು ನಮ್ಮ ಘನವೆತ್ತ ಕರ್ನಾಟಕ ಸರ್ಕಾರ. 
ಹಿಂದಿನ ಕಾಲದಲ್ಲಿರಾಜಾಶ್ರಯ ಇತ್ತು. ಈಗಲೂ ಇಂತಹ ಚಾರಿತ್ರಾತ್ಮಕ ಕಾರ್ಯದಲ್ಲಿ 
ನಮಗೆ ಸರ್ಕಾರದ ಆಶ್ರಯ ದೊರಕಿದೆ. ಸರ್ಕಾರದ ಹಾಗೂ ಕರ್ನಾಟಕ ಸಂಸ್ಕೃತ 


ವನಪರ್ವ XV 


ವಿಶ್ವವಿದ್ಯಾಲಯದ ಎಲ್ಲಾಪದಾಧಿಕಾರಿಗಳಿಗೆ ನಮ್ಮಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು 
ಅರ್ಪಿಸುತ್ತಿದ್ದೇನೆ. 


ಈ ಕೃತಿಯ ಸಂಪಾದನಾ ಕಾರ್ಯದಲ್ಲಿಸಂಪೂರ್ಣವಾಗಿ ಮುತುವರ್ಜಿ ವಹಿಸಿ 
ಗ್ರಂಥ ಸಂಶೋಧನೆ-ಸಂಪಾದನೆ-ಅರ್ಥ ವಿವರಣೆ ಕಾರ್ಯದಲ್ಲಿ ತಮ್ಮನ್ನು 
ತೊಡಗಿಸಿಕೊಂಡ ನಮ್ಮನಾಡಿನ ಪ್ರಸಿದ್ಧವಿದ್ವಾಂಸರಾದ ವಿದ್ವಾನ್‌ ಶ್ರೀ ಪಿ.ಎಸ್‌. ಶೇಷಗಿರಿ 
ಆಚಾರ್ಯರಿಗೆ ನಮನಗಳ ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇನೆ. 


ಶ್ರೀಮಹಾಭಾರತ ಶುದ್ಧಪಾಠದ ಸ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತ, ನಮ್ಮ 
ನಾಡಿನ ಉತ್ತಮವಾಗ್ಶಿಗಳು, ಪ್ರಭಾವೀ ಪ್ರವಚನಕಾರರು- ಲೇಖಕರು- -ಒಳ್ಳೆಯ 
ಸಂಯೋಜಕರು ಆದ ಡಾ|| ಬೆ.ನಾ. ವಿಜಯೀಂದ್ರಾಚಾರ್ಯರಿಗೆ ಮತ್ತು ಇದಕ್ಕಾಗಿ 
ಶ್ರಮವಹಿಸಿದ ಎಲ್ಲಾವಿದ್ದನ್ನಣಿಗಳಿಗೆ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. 


ದೋಷರಹಿತವಾಗಿ, ಸುಂದರವಾಗಿ ಅಕ್ಷರಜೋಡನೆಯನ್ನು ಮಾಡಿದ ಶ್ರೀಮತಿ 
ನಾಗಲತಾ ಹಾಗೂ ಶ್ರೀ ಶರತ್‌ಚಂದ್ರ ಎಂ. ಅವರಿಗೂ ಮತ್ತು ಅಂದವಾಗಿ, ಅಚ್ಚುಕಟ್ಟಾಗಿ 
ಕೃತಿಗಳನ್ನು ಮುದ್ರಿಸಿಕೊಟ್ಟಿರುವ ಮೈಸೂರಿನ ಪವನ್‌ ಗ್ರಾಫಿಕ್ಸ್‌ ಮತ್ತು 
ಪ್ರಿಂಟರ್ಸ್‌ರವರಿಗೂ ಸಂಸ್ಥೆಯ ಪರವಾಗಿ ಧನ್ಯ ವಾದಗಳು. 


ಆಸ್ತಿಕ ಸಮಾಜಕ್ಕೆ ನಮ್ಮ ಸಂಸ್ಥೆಯ ಹಾಗೂ ವಿದ್ವನ್ನಂಡಲಿಯ ಅನನ್ಯವಾದ 
ಉಪಾಯನ ಈಗ ಗ್ರಂಥ. ಇದನ್ನು ಸ್ವೀಕರಿಸಿ ಅಧ್ಯಯನ ಮಾಡಿ ಆಂತರಿಕ ಸ ಂಪತ್ತನ್ನು 
ಸಭ್ಯ ಸಮಾಜ ಬೆಳೆಸಿಕೊಳ್ಳಲಿ, ತನ್ಮೂಲಕ ವಿದ್ವಾಂಸ ಸರ ಈ ಶ್ರಮ ಸಾರ್ಥಕವಾಗಲಿ ಎಂದು. 
ಅಪೇಕ್ವಿಸುತ್ತಿದ್ದೇನೆ. 
ಡಾ. ವಂಶೀಕೃಷ್ಣಾಚಾರ್ಯ ಪುರೋಹಿತ್‌ 


ನಿರ್ದೇಶಕರು, ತತ್ತಸಂಶೋಧನಸಂಸತ್‌, 
ಶ್ರೀ ಪಲಿಮಾರು ಹೃಷೀಕೇಶ ಮಠ, ಉಡುಪಿ. 


Xvi ಮಹಾಭಾರತ 


ವನಪರ್ವವನ್ನು ಕುರಿತು 


ವನಪರ್ವವು ಮಹಾಭಾರತದ ಮೂರನೆಯ ಪರ್ವ. ಇದನ್ನು 
ಅರಣ್ಯಪರ್ವವೆಂದೂ ಕರೆಯುವುದುಂಟು. ಪಾಂಡವರ ವನವಾಸದ ಹನ್ನೆರಡು 
ವರ್ಷಗಳ ಕಥೆಯ ಮೂಲ ಚೌಕಟ್ಟಿನಲ್ಲಿ ಇಲ್ಲಿ ಅನೇಕಾನೇಕ ಉಪಾಖ್ಯಾನಗಳು 
ಬರುತ್ತವೆ. ಈ ಪರ್ವದಲ್ಲಿರುವ ಅಧ್ಯಾಯಗಳ ಒಟ್ಟು ಸಂಖ್ಯೆ, ಕುಂಭಕೋಣ 
ಪ್ರತಿಯಂತೆ ೩೧೫, ಪೂನಾ ಪ್ರತಿಯಂತೆ ೨೯೯, ಮದ್ರಾಸ್‌ ಪ್ರತಿಯಂತೆ ೨೬೯, 
ಲಕ್ಷಾಲಂಕದಂತೆ ೩೦೨ ತಾಳೆಗರಿಗಳನ್ನು ಆಧರಿಸಿದ ನಮ್ಮ ಪಾಠದ ಪ್ರಕಾರ ೩೦೫ 
ಅಧ್ಯಾಯಗಳು ಆಗುತ್ತವೆ. 


ಈ ಪರ್ವದಲ್ಲಿ೨೧ ಅವಾಂತರ ಪರ್ವಗಳಿದೆ. ಅವುಗಳು :- 


೧. ಕಿರ್ಮೀರವಧಪರ್ವ, ೨. ಅರ್ಜುನಾಗಮನಪರ್ವ, ೩. ಕೈರಾತಪರ್ವ, 
೪. ಇಂದ್ರಲೋಕಾಭಿಗಮನ ಪರ್ವ, ೫. ನಳಪರ್ವ, ೬. ತೀರ್ಥಯಾತ್ರಾಪರ್ವ, 
೭. ಜಟಾಸುರವಧ ಪರ್ವ, ೮. ಯಕ್ಷಯುದ್ಧಪರ್ವ, ೯. ನಿವಾತಕವಚ ಯುದ್ಧ 
ಪರ್ವ, ೧೦. ಆಜಗರಪರ್ವ, ೧೧. ಮಾರ್ಕಂಡೇಯ ಸಾಮಾಸ್ಕಾಪರ್ವ, ೧೨. 
ದ್ರೌಪದೀಸತ್ಯಭಾಮಾಸಂವಾದ ಪರ್ವ, ೧೩. ಘೋಷಯಾತ್ರಾಪರ್ವ, ೧೪. 
ಮೃಗಸ್ಪಪ್ಲೋದ್ಧವ ಪರ್ವ, ೧೫. ವ್ರೀಹಿದ್ರೌಣಿಕಪರ್ವ, ೧೬. ದ್ರೌಪದೀಹರಣಪರ್ವ, 
೧೭. ಜಯದ್ರಥವಿಮೋಕ್ಷಣಪರ್ವ, ೧೮. ರಾಮೋಪಾಖ್ಯಾನಪರ್ವ, ೧೯. 
ಪತಿವ್ರತಾ ಮಹಾತ್ಮ್ಯಪರ್ವ, ೨೦. ಕುಂಡಲಾಹರಣಪರ್ವ, ೨೧. ಆರಣೇಯ 
ಪರ್ವ. 


ಇದರಲ್ಲಿಮಾರ್ಕಂಡೇಯ ಸಮಾಸ್ಕಾಪರ್ವವು ೫೦ ಅಧ್ಯಾಯಗಳಿಂದ ಕೂಡಿದ 
ದೊಡ್ಡ ಅವಾಂತರಪರ್ವ. ಈ ಪರ್ವದ ಅಧ್ಯಾಯಗಳಲ್ಲಿ ಬೇರೆ ಬೇರೆ ಪಾಠಗಳಲ್ಲಿ 
ಮತ್ತು ತಾಳೆಗರಿಗಳಲ್ಲಿ ಪೌರ್ವಾಪರ್ಯದ ವ್ಯತ್ಯಾಸಗಳಿದೆ. ನಾವು ಹೆಚ್ಚಾಗಿ 
ಲಕ್ಷಾಲಂಕಾರದಲ್ಲಿ ಸೂಚಿತವಾದ ಅಧ್ಯಾಯಕ್ರಮವನ್ನನುಸರಿಸಿ ಅಧ್ಯಾಯಗಳನ್ನು 
ಜೋಡಿಸಿದ್ದೇವೆ. 


ವನಪರ್ವದ ಒಟ್ಟು ಅಧ್ಯಾಯ ಸಂಖ್ಯೆಯಲ್ಲಿರುವ ವ್ಯತ್ಯಾಸಕ್ಕೆ ಒಂದೊಂದು 
ಸಾರದಲ್ಲಿಒಂದೊಂದು ಕಡೆ ಅಧ್ಯಾಯಗಳನ್ನುನಿಲ್ಲಿಸುವುದು (ಅಧ್ಯಾಯ ವಿರಾಮ 


ವನಪರ್ವ XVI 


ವೈಚಿತ್ರವು) ಒಂದು ಕಾರಣ. ಇದರಿಂದ ಒಂದು ಪ್ರತಿಯಲ್ಲಿ ಒಂದು ಅಧ್ಯಾಯದಲ್ಲಿ 
ಬರುವ ಕೊನೆಯ ಶ್ಲೋಕಗಳು ಇನ್ನೊಂದು ಪ್ರತಿಯಲ್ಲಿ ಮುಂದಿನ ಅಧ್ಯಾಯದ 
ಆರಂಭದಲ್ಲಿ ಬರುತ್ತವೆ. ಈ ವ್ಯತ್ಯಾಸದಿಂದ ಅಧ್ಯಾಯದ ಸಂಖ್ಯೆಯು 
ವ್ಯತ್ಯಾಸವಾದರೂ ಒಟ್ಟು ಶ್ಲೋಕಗಳು ನಷ್ಟವಾಗಿರುವುದಿಲ್ಲ. ಇನ್ನೊಂದು 
ಕಾರಣವೆಂದರೆ ಕುಂಭಕೋಣ ಪ್ರತಿಯಲ್ಲಿಉಳಿದ ಪ್ರತಿಗಳಲ್ಲಿಇಲ್ಲದಿರುವ ಎಷ್ಟೋ 
ಅಧ್ಯಾಯಗಳು ಕಂಡುಬರುತ್ತವೆ. ಇದೂ ಅಧ್ಯಾಯ ಸಂಖ್ಯೆಯ ವ್ಯತ್ಯಾಸಕ್ಕೆ ಕಾರಣ. 

ಹೀಗಾದಾಗ ಶ್ಲೋಕಗಳ ಸಂಖ್ಯೆಯೂ ವ್ಯತ್ಯಾಸವನ್ನು ಹೊಂದುತ್ತದೆ. 

ಅರ್ಜುನಾಭಿಗಮನ ಪರ್ವದಲ್ಲಿಯುಧಿಷ್ಠಿರನ ಜೊತೆಯಲ್ಲಿಯುಧಿಷ್ಠಿರನ ಜೊತೆಯಲ್ಲಿ 
ದ್ರೌಪದಿಯ ಮತ್ತು ಭೀಮಸೇನನ ಸಂವಾದವಿದೆ. ಇದನ್ನು ಆಚಾರ್ಯರು 
ತಾತ್ಪರ್ಯನಿರ್ಣಯದ ೩೩ನೆಯ ಅಧ್ಯಾಯದಲ್ಲಿ ಸಂಗ್ರಹಿಸಿದ್ದಾರೆ. ಅದರಂತೆ 
ಹಠವಾದದ ಬಗ್ಗೆ ವಿಸ್ತಾರವಾಗಿ ಮಾತನಾಡುವವನು ಭೀಮಸೇನ. ದ್ರೌಪದಿಯು 

ಮೊದಲು ಸ್ವಲ್ಪಮಾತನಾಡಿ ಯುಧಿಷ್ಠಿರನ ಆದೇಶದಂತೆ ಒಳಗೆ ಹೋಗಿರುತ್ತಾಳೆ. 

ಆದರೆ ನಮಗೆ ದೊರೆತಿರುವ ಮೂಲ ಪಾಠಗಳಲ್ಲಿದ್ರೌಪದಿಯೇ ಹಠವಾದದ ಬಗ್ಗೆ 
ಧರ್ಮರಾಜನ ಜೊತೆಯಲ್ಲಿ ಮಾತನಾಡುತ್ತಾಳೆ. ಇದೊಂದು ವ್ಯತ್ಯಾಸವಿದೆ. 

ಲಕ್ಷಾಲಂಕಾರದಲ್ಲಿ ದ್ರೌಪದಿಯ ಈ ಸಂದರ್ಭದ ವಚನಗಳಿಗೆ ಸಾಕಷ್ಟು 
ವ್ಯಾಖ್ಯಾನವಿದೆ. ಅದರಂತೆಯೂ ಹಠವಾದದ ಪ್ರಸ್ತಾಪ ಮಾಡುವವಳ ದ್ರೌಪದಿಯೇ. 

ಆದ್ದರಿಂದ ಇದೊಂದು ವ್ಯತ್ಯಾಸವಿದೆ. 


ಆಚಾರ್ಯರು ಅನುವ್ಯಾಖ್ಯಾನದಲ್ಲಿಪೃಥಗಧಿಕರಣದಲ್ಲಿಉದಾಹರಿಸಿರುವ- 


ಆಚಕ್ಷ್ವ ಮೇ ಪರಾ ಮೋಕ್ಷಂ ಧೀರಾ ಯಂ ಪ್ರವದಂತಿ ತಮ್‌ । 

ಇತ್ಯುಕ್ತ ಆಹ ವಾಗ್ದೇವೀ ಪರಂ ಮೋಕ್ಷಂ ಪ್ರಜಾಪತೇಃ । 

ಶಾಖಾಂಶಾಖಾಂ ಮಹಾನವ್ಯಃ ಸಂಯಾಂತಿ ಪರಿತ್ರ:ಸ್ರವಾಃ । 

ಧಾನಾಪೂಪೂ ಮಾಂಸಕಾಮಾಃ ಸದಾ ಪಾಯಸಕರ್ದಮಾಃ ॥ 

ಯಸ್ಸಿನ್ನಗ್ನಿಮುಖಾ ದೇವಾಃ ಸೇಂದ್ರಾಃ ಸಹಮರುದ್ಧಣಾಃ । 

ಈಜಿರೇ ಕ್ರತುಭಿಃ ಶ್ರೇಷ್ಮೈಸ್ತ್ರದಕ್ಷರಮುಪಾಸತೇ । 

ಎಂಬ ಶ್ಲೋಕಗಳು ಮಾರ್ಕಂಡೇಯ ಸಮಾಸ್ಯಾಪರ್ವದಲ್ಲಿತಾರ್ಕ್ಟ್ವಸರಸ್ಪತೀ 
ಸಂವಾದದಲ್ಲಿಕಂಡುಬರುತ್ತವೆ. 


XVI ಮಹಾಭಾರತ 


ಅದರಂತೆ ಆಚಾರ್ಯರು ಸೂತ್ರಭಾಷ್ಯದಲ್ಲಿ ಆತ್ಮಾದಿವಚ್ಚ ತದನುಪಪತ್ತಿ 
ಸೂತ್ರದಲ್ಲಿಉದಾಹರಿಸಿರುವ- 


ಯಥಾ ದಾರುಮಯಿಂ ಯೋಪಾಂ ನರಃ ಸ್ಥಿರಸಮಾಹಿತ: | 
ಇಂಗಯತ್ಯಂಗಮಂಗಾನಿ ತಥಾ ರಾಜನ್ನಿಮಾಂ ಪ್ರಜಾಃ 1! 


ಎಂಬ ಶ್ಲೋಕವೂ ದ್ರೌಪದಿಯ ಮಾತಿನಲ್ಲಿ ೩೦ನೇ ಅಧ್ಯಾಯದಲ್ಲಿ 
ಕಂಡುಬರುತ್ತದೆ. 


ಶ್ಲೋಕಗಳಿಗೆ ಅನುವಾದ ಮಾಡುವಾಗ ಲಕ್ಷಾಲಂಕಾರ ವ್ಯಾಖ್ಯಾನವು ಇದ್ದಲ್ಲೆಲ್ಲಾ 
ಅದನ್ನೇ ಪೂರ್ಣವಾಗಿ ಅನುಸರಿಸಲಾಗಿದೆ. ಒಂದೆರಡು ಕಡೆಗಳಲ್ಲಿಲಕ್ಟಾಲಂಕಾರದ 
ಪಾಠವನ್ನೂ ಶೋಧಿಸಬೇಕಾಗಿದೆ. ಆದ್ದರಿಂದ ಲಕ್ಷಾಲಂಕಾರದಲ್ಲಿವಿಭಕ್ಕಿ ವ್ಯತ್ಯಾಸಗಳನ್ನು 
ಮಾಡಿ ಅರ್ಥವನ್ನು ಹೇಳಿರುವ ಸ್ಥಳದಲ್ಲಿ ನಾವು ಹಾಗೆಯೇ ಮಾಡಿದ್ದೇವೆ. 
ಮೂಲದಿಂದ ಇಂತಹ ಅರ್ಥವು ಹೇಗೆ ಬರುತ್ತದೆ ಎಂದು ಸಂಶಯಪಡುವ 
ಕಾರಣವಿಲ್ಲ. ಬಹಳ ಅಪರೂಪವಾಗಿ ಹೊಸ ಅರ್ಥಗಳನ್ನು ಹೇಳಿದಾಗ ಅನುವಾದದ 
ನಂತರ ಲಕ್ಷಾಲಂಕಾರ' ಎಂದು ಆವರಣಗಳಲ್ಲಿಕೊಡಲಾಗಿದೆ. ಆದರೆ ಈ ಕ್ರಮವನ್ನು 
ಯಾವಾಗಲೂ ಅನುಸರಿಸಿಲ್ಲ. ಆಂಗಿರಸೋಪಾಖ್ಯಾನ ಮುತ್ತು 
ಷಣ್ಣುಖೋಪಾಖ್ಯಾನಗಳಲ್ಲಿಲಕ್ಷಾಲಂಕಾರವಲ್ಲದೆ ವ್ಯಾಖ್ಯಾನ ಮಾಡಲು ಸಾಧ್ಯವೇ 
ಇಲ್ಲಎಂದು ಅಂಶವನ್ನುಸಹೃದಯರು ಗಮನಿಸಬೇಕು. ಆದ್ದರಿಂದಲೇ ಈ ಸ್ಥಳಗಳಲ್ಲಿ 
ಬೇರೆ ವ್ಯಾಖ್ಯಾನಗಳಿಗಿಂತ ಅತ್ಯಂತ ಭಿನ್ನವಾದ ಅನುವಾದವು ನಮ್ಮ ಈ ಗ್ರಂಥದಲ್ಲಿ 
ಕಂಡುಬರುತ್ತದೆ. 


ದುರ್ಯೋಧನನು ದುರ್ವಾಸರಿಗೆ ಆತಿಥ್ಯವನ್ನು ಮಾಡಿ ಕಾಡಿನಲ್ಲಿಕಾಮ್ಯಕವನದಲ್ಲಿ 
ಪಾಂಡವರನ್ನು ಸಂಧಿಸಿ ದ್ರೌಪದಿಯ ಭೋಜನವಾದ ಮೇಲೆ ಭಿಕ್ಷೆಯನ್ನು 
ನೀಡಬೇಕೆಂದು ಒತ್ತಾಯಮಾಡಿ ಎಂದು ಹೇಳಿ ಕಳುಹಿಸಿದ ಕಥೆಯನ್ನು ಹೇಳುವ 
ಎರಡು ಅಧ್ಯಾಯಗಳು ಯಾವ ನಾವು ನೋಡಿದ ಐದಾರು ತಾಳೆಗರಿಗಳಲ್ಲಿಯೂ 
ಇಲ್ಲ. ಆಚಾರ್ಯರೂ ತಾತ್ತರ್ಯನಿರ್ಣಯದಲ್ಲಿಈ ವಿಷಯವನ್ನು ಉಲ್ಲೇಖಿಸಿಲ್ಲ. 
ಲಕ್ಷಾಲಂಕಾರದಲ್ಲಿಯೂ ಈ ಎರಡು ಅಧ್ಯಾಯಗಳ ಯಾವ ಶ್ಲೋಕದ ಪ್ರತೀಕವನ್ನೂ 
ಹಿಡಿದಿಲ್ಲ. ಲಕ್ಬಾಲಂಕಾರದಲ್ಲಿ "ಸತಾಂ ಸಪ್ತಪದಂ' ಎಂಬ ಪ್ರತೀಕವನ್ನು ೨೫೩ನೆಯ 
ಅಧ್ಯಾಯದಲ್ಲಿ ಹಿಡಿದಿದ್ದಾರೆ. ಅದಾದನಂತರದಲ್ಲಿವ್ರೀಹಿದ್ರೋಹಿಕ ಪರ್ವದಲ್ಲಿಇನ್ನೂ 


ವನಪರ್ವ XIX 


ಒಂದು ಅಧ್ಯಾಯವಿದೆ. ಅದಾದನಂತರ ದ್ರೌಪದೀಹರಣಪರ್ವದಲ್ಲಿಎರಡನೆಯ 
ಅಧ್ಯಾಯದ ಕೊನೆಯಲ್ಲಿ 'ವ್ಯಜಿನಾಗ್ರಕೇಶಿ' ಎಂಬ ಪ್ರತೀಕವನ್ನು ಹಿಡಿದು ವ್ಯಾಖ್ಯಾನ 
ಮಾಡಿದ್ದಾರೆ. ಈ ಪ್ರತೀಕವನ್ನು ೨೫೫ನೆಯ ಅಧ್ಯಾಯದ್ದೆಂದು ಗುರುತಿಸಿದ್ದಾರೆ. 
ಆದ್ದರಿಂದ ವ್ರೀಹಿದ್ರೌಣಿಕ ಪರ್ವ ಮುಗಿದ ಮೇಲೆ ದ್ರೌಪದೀಹರಣ ಪರ್ವದ 
ಮಧ್ಯದಲ್ಲಿಈ ಎರಡು ಅಧ್ಯಾಯಗಳು ಬರಲು ಸಾಧ್ಯವಿಲ್ಲ. ಕುಂಭಕೋಣ ಪ್ರತಿಯಲ್ಲಿ 
ಮಾತ್ರ ಈ ಎರಡು ಅಧ್ಯಾಯಗಳನ್ನುದ್ರೌಪದೀಹರಣಪರ್ವದ ಮೊದಲನೆಯ ಎರಡು 
ಅಧ್ಯಾಯಗಳಲ್ಲಿ ಹಾಕಿದ್ದಾರೆ. ಅದರಲ್ಲಿಯೂ ತಾವು ಪರಿಶೀಲಿಸಿದ ಅನೇಕ 
ಮಾಶೃಕೆಗಳಲ್ಲಿ ಕೇವಲ ಒಂದು ಮಾತೃಕೆಯಲ್ಲಿ ಮಾತ್ರ (ಯು.ಪುಸ್ತಕ) ಇವೆರಡು 
ಅಧ್ಯಾಯಗಳಿವೆ. ಉಳಿದ ಮಾತೃಕೆಗಳಲ್ಲಿ ಇಲ್ಲ ಎಂದು ಅಡಿ ಟಿಪ್ಪಣಿಯನ್ನು 
ಹಾಕಿದ್ದಾರೆ. ಈ ಕಾರಣಗಳಿಂದ ಈ ಅಧ್ಯಾಯಗಳು ಬಹುತೇಕ ಪ್ರಶ್ನಿಪ್ರವಾದವುಗಳು 
ಆ ಕಾರಣದಿಂದ ನಾವು ಇವನ್ನುಪರಿಶಿಷ್ಟದಲ್ಲಿಹಾಕಿದ್ದೇವೆ. 


- ಪಿ.ಎಸ್‌. ಶೇಷಗಿರಿ ಆಚಾರ್ಯ 
ಮೈಸೂರು 
aS A A ೯ 


i ಮಹಾಭಾರತ 


ವಿಷಯಾನುಕ್ರಮಣಿಕೆ 


ಮಹಾಭಾರತ - ಭಾಗ-೬ 
ವನಪರ್ವ (ಭಾಗ-೧) 
ಪುಟ ಸಂ. 


1. ಪಾಂಡವರ ವನಾಗಮನ. ಅನುರಕ್ಷರಾದ ಪೌರರಿಂದ ಹಿಂಬಾಲಿಸುವಿಕೆ, 
ಬ್ರಾಹ್ಮಣರ ಆಗಮನ. ಗಂಗಾತೀರದ ವಟದಲ್ಲಿವಾಸ 1 


2. ಬ್ರಾಹ್ಮಣರನ್ನು ಪೋಷಿಸಲು ತನ್ನ ಅಶಕ್ತಿಯನ್ನು ತಿಳಿಸಿ ಧರ್ಮರಾಜನಿಂದ 
ಅವರು ಹಿಂದಿರುಗುವಂತೆ ಪ್ರಾರ್ಥನೆ. ಬ್ರಾಹ್ಮಣರಿಂದ ಅದರ ನಿರಾಕರಣೆ. 


ಶೌನಕರಿಂದ ಯುಧಿಷ್ಠಿರನಿಗೆ ಸೂರ್ಯೋಪಾಸನೆಯ ಪ್ರೇರಣೆ 14 
3. ಯುಧಿಷ್ಠಿರನ ಸೂರ್ಯೋಪಾಸನೆ. ಪ್ರಸನ್ನನಾದ ಸೂರ್ಯನಿಂದ 

ಅಕ್ಷಯ ಪಾತ್ರೆಯ ದಾನ 32 
4. ವಿದುರನಿಂದ ಧೃತರಾಷ್ಟ್ರನಿಗೆ ಹಿತೋಪದೇಶ. ಧೃತರಾಷ್ಟ್ರನಿಂದ 

ಅದರ ತಿರಸ್ಕಾರ. ಪಾಂಡವರ ಬಳಿಗೆ ವಿದುರನ ಗಮನ. 43 
5. ಕಾಮ್ಯಕವನದಲ್ಲಿವಿದುರನಿಂದ ಪಾಂಡವರಿಗೆ ಹಿತೋಪದೇಶ 51 
6. ಸಂಜಯವಚನದಂತೆ ವಿದುರನು ಹಸ್ತಿನಾವತಿಗೆ ಹಿಂದಿರುಗಿ 

ಧೃತರಾಷ್ಟ್ರನನ್ನು ಸಮಾಧಾನ ಪಡಿಸುವುದು 57 
7. ಹಿಂದಿರುಗಿದ ವಿದುರನನ್ನು ನೋಡಿ ದುರ್ಯೋಧನಾದಿಗಳ ಕುಮಂತ್ರ. 

ವ್ಯಾಸರ ಆಗಮನ 66 
8. ಧೃತರಾಷ್ಟ್ರನನ್ನು ಕುರಿತು ವ್ಯಾಸರ ಹಿತವಚನ ಮತ್ತು 

ಇಂದ್ರ-ಸುರಭಿ ಸಂವಾದ 71 
9. ದುರ್ಯೋಧನನಿಗೆ ಉಪದೇಶಮಾಡಲು ನಿರಾಕರಿಸಿ ವ್ಯಾಸರ ಗಮನ, 

ಮೈತ್ರೇಯರ ಆಗಮನ ಮತ್ತು ದುರ್ಯೋಧನನಿಗೆ ಅವರ ಶಾಪ 79 
10. ವಿದುರನಿಂದ ಭೀಮಸೇನನು ಮಾಡಿದ ಕಿರ್ಮೀರ ವಧೆಯ ಕಥನ 89 


11. ಕೃಷ್ಣನಿಂದ ದ್ವೈತವನಕ್ಕೆ ಆಗಮನ. ಸಿಟ್ಟುಗೊಂಡ ಕೃಷ್ಣನನ್ನು ಸಂತೈಸಲು 


ಅರ್ಜುನನ ಸ್ತೋತ್ರ, ದ್ರೌಪದಿಯ ವಿಲಾಪ ಮತ್ತು ಕೃಷ್ಣನ ಪ್ರತಿಜ್ಞೆ 109 


ವನಪರ್ವ XXI 


12. ಸಾಲ್ವನ ಜೊತೆಯಲ್ಲಿ ಯುದ್ಧವನ್ನು ಮಾಡಲು ತಾನು ದ್ವಾರಕೆಯನ್ನು 
ಬಿಟ್ಟುಹೋದದ್ದು ಈ ಅನರ್ಥಕ್ಕೆ ಕಾರಣವಾಯಿತೆಂದು ಕೃಷ್ಣನಿಂದ ನಿರೂಪಣೆ 140 


13. ಧರ್ಮರಾಜನ ಪ್ರಶ್ನೆಗೆ ಉತ್ತರವಾಗಿ ಕೃಷ್ಣನಿಂದ ಸಾಲ್ವಪ್ರಸಂಗದ ವರ್ಣನೆ 144 
14. ವಿಸ್ತಾರವಾಗಿ ಸಾಲ್ಪನ ಜೊತೆಯಲ್ಲಿ ಮಾಡಿದ ಯುದ್ಧದ ವರ್ಣನೆ 149 
15. ಕೃಷ್ಣನಿಂದ ಪ್ರದ್ಯುಮ್ನ ಮತ್ತು ಸಾಲ್ವರ ಯುದ್ಧದ ವರ್ಣನೆ 160 


16. ಸಾರಥಿಯಿಂದ ಪ್ರದ್ಯುಮ್ನನ. ಅಪಯಾನ ಪ್ರಜ್ಞೆಯನ್ನು ಮರಳಿಪಡೆದು 
ಯುದ್ಧಮಾಡಿ ಪ್ರದ್ಯುಮ್ನನಿಂದ ಸಾಲ್ಪನ ಪರಾಜಯ. ಸಾಲ್ಪನ ಅಪಯಾನ 165 


17. ಕೃಷ್ಣನಿಂದ ಯುಧಿಷ್ಠಿರನನ್ನು ಕುರಿತು ತಾನು ಸಾಲ್ವನ ಜೊತೆಯಲ್ಲಿ 
ಮಾಡಿದ ಯುದ್ಧದ ವರ್ಣನೆ 177 


18. ಕೃಷ್ಣಸಾಲ್ವರ ಯುದ್ಧಸಾಲ್ವನಿಂದ ಮಾಯಾ ಸೃಷ್ಟಿ ಕೃಷ್ಣನ ಪ್ರತಿಬೋಧ 186 
19. ಕೃಷ್ಣನಿಂದ ಸಾಲ್ಪನ ವಧೆ. ಸುಭದ್ರೆ ಮತ್ತು ಅಭಿಮನ್ಯುವನ್ನು ಕರೆದುಕೊಂಡು 


ದ್ವಾರಕಾಗಮನ. ಧೃಷ್ಟದ್ಯುಮ್ನಾದಿಗಳ ಗಮನ 192 
20. ಪಾಂಡವರು ಪೌರರನ್ನು ಸಮಾಧಾನಪಡಿಸಿ ಹಿಂದೆ ಕಳುಹಿಸುವುದು 205 
21. ಪಾಂಡವರ ದ್ವೈತವನ ಪ್ರವೇಶ 210 


22. ಮಾರ್ಕಂಡೇಯರ ಆಗಮನ. ಧರ್ಮೋಪದೇಶವನ್ನು ಮಾಡಿ ನಿರ್ಗಮನ 216 
23. ದಾಲ್ಭ್ಯಪುತ್ರರಾದ ಬಕ ಯಷಿಗಳಿಂದ ಬ್ರಾಹ್ಮಣ ಮಾಹಾತ್ಮ್ಯ ಕಥನ ಮತ್ತು 


ಮಹರ್ಷಿಗಳ ಆಗಮನ 222 
24. ಭೀಮನ ಸನ್ನಿಧಿಯಲ್ಲಿ ದ್ರೌಪದಿಯಿಂದ ಧರ್ಮರಾಜನನ್ನು ಕುರಿತು 
ಚುಚ್ಚುಮಾತುಗಳು 231 
25. ಪ್ರಕೃತದಲ್ಲಿ ಕ್ಷಮೆಯನ್ನು ಬಿಟ್ಟು ಪರಾಕ್ರಮವನ್ನು ಆಶ್ರಯಿಸುವಂತೆ 
ದ್ರೌಪದಿಯಿಂದ ಧರ್ಮರಾಜನಿಗೆ ಉಪದೇಶ. ಅದಕ್ಕಾಗಿ 239 
ಬಲಿಪ್ರಹ್ಲಾದಸಂವಾದಕಥನ 
26. ಯುಧಿಷ್ಠಿರನಿಂದ ದ್ರೌಪದಿಗೆ ಕ್ಷಮೆಯ ಉಪದೇಶ 246 
27. ಯುಧಿಷ್ಠಿರನನ್ನು ಕುರಿತು ಪೌರುಷಕ್ಕಿಂತಲೂ ವಿಧಿಯೇ 
ಪ್ರಬಲವೆಂದು ದ್ರೌಪದಿಯ ಸಮರ್ಥನೆ 258 


28. ದ್ರೌಪದಿಯನ್ನುಕುರಿತು ಯುಧಿಷ್ಠಿರನಿಂದ ಧರ್ಮದ ಸಫಲತ್ವಪ್ರತಿಪಾದನೆ 267 


೫೫1 ಮಹಾಭಾರತ 


29. ಯುಧಿಷ್ಠಿರನನ್ನು ಕುರಿತು ದ್ರೌಪದಿಯಿಂದ ಬೃಹಸ್ಪತಿಗಳು 


ಹೇಳಿದ ನೀತಿಯ ಕಥನ 276 
30. ಭೀಮಸೇನನ ವಚನ. ತಕ್ಷಣ ಯುದ್ಧಕ್ಕೆ ಹೊರಡುವಂತೆ ಒತ್ತಾಯ 306 
3.1 ಯುಧಿಷ್ಠಿರನ ಪ್ರತ್ಯುತ್ತರ. ಹದಿಮೂರುವರ್ಷದ ನಂತರ ಪರಾಕ್ರಮವನ್ನು 

ತೋರಿಸುವ ಪ್ರತಿಜ್ಞೆ 327 


32. ಭೀಮನಿಂದ ಯುಧಿಷ್ಠಿರನನ್ನು ಕುರಿತು ಯುಕ್ತಿಪೂರ್ವಕವಾಗಿ 
ವನವಾಸಮುಗಿಯುವುದಕ್ಕಿಂತ ಮೊದಲೇ ದುರ್ಯೋಧನನನ್ನು 


ನಿಗ್ರಹಿಸಲು ಒತ್ತಾಯ 334 
33. ವೇದವ್ಯಾಸರ ಆಗಮನ. ಯುಧಿಷ್ಠಿರನಿಗೆ ಮಂತ್ರೋಪದೇಶ. 

ಪಾಂಡವರಿಂದ ದ್ವೈತವನದಿಂದ ಕಾಮ್ಯಕವನಕ್ಕೆ ಗಮನ 342 
34. ಬಂಧುಗಳನ್ನು ವಂದಿಸಿ ಆರ್ಜುನನ ಇಂದ್ರಕೀಲಪರ್ವತ ಗಮನ 

ಮತ್ತು ಇಂದ್ರನ ಜೊತೆಯಲ್ಲಿ ಸಂವಾದ 355 
35. ಅರ್ಜುನನ ತಪಸ್ಸು ಯಷಿಗಳ ಪ್ರಾರ್ಥನೆ. 

ಮತ್ತು ಮಹೇಶ್ವರನಿಂದ ಸಮಾಶ್ವಾಸನೆ 373 
36. ಕಿರಾರ್ತಾರ್ಜುನಯುದ್ಧ ಅರ್ಜುನನ ಪರಾಜಯ. 

ಮಹೇಶ್ವರನ ಅನುಗ್ರಹ. ಪಾಶುಪತಾಸ್ತ್ರದಾನ 380 
37. ಯಮ ವರುಣ ಕುಬೇರ ಇವರಿಂದ ಅರ್ಜುನನಿಗೆ ಅಸ್ಪದಾನ. 

ಇಂದ್ರನಿಂದ ಸ್ಪರ್ಗಕ್ಕೆ ಬರುವಂತೆ ಅರ್ಜುನನಿಗೆ ಪ್ರೇರಣೆ 403 
38. ಅರ್ಜುನನಿಂದ ಮಾತಲಿಯ ರಥದಲ್ಲಿಸ್ಪರ್ಗಗಮನ 412 
39. ಅರ್ಜುನನಿಗೆ ಇಂದ್ರನಿಂದ ಬಹುಮಾನಪೂರ್ವಕವಾಗಿ ಅರ್ಧಾಸನ ದಾನ 420 
40. ಅರ್ಜುನೋರ್ವಶೀ ಸಮಾಗಮ ಪ್ರಸಂಗ 427 
41. ಲೋಮಶರ ಸ್ವರ್ಗಾಗಮನ. ಅರ್ಜುನನ ಸ್ವರೂಪವನ್ನು ತಿಳಿಸಿ 

ಇಂದ್ರನಿಂದ ಲೋಮಶರಿಗೆ ಕಾಮ್ಯಕವನಕ್ಕೆ ಹೋಗುವಂತೆ ಆದೇಶ 445 
42. ಅರ್ಜುನನ ಅದ್ಭುತ ಕರ್ಮಗಳನ್ನು ಕೇಳಿ ಸಂಜಯನ 

ಎದುರಿಗೆ ಧೃತರಾಷ್ಟ್ರನ ಶೋಕ 452 


43. ಕಾಡಿನಲ್ಲಿಪಾಂಡವರ ಭೋಜ್ಯವಸ್ತು ಕಥನ 462 


ವನಪರ್ವ 


44, 


45. 


46. 


47. 


48, 


49. 


50. 


51. 


52. 


53. 


54, 


55. 


56. 


57. 


58. 


ಸಂಜಯನ ಎದುರಿನಲ್ಲಿ ಧೃತರಾಷ್ಟ್ರನ ಶೋಕ ಮತ್ತು ಸಂಜಯನ ಉತ್ತರ 465 
ಕಾಮ್ಯಕವನಕ್ಕೆ ಬೃಹದಶ್ಚರ ಆಗಮನ. ಯುಧಿಷ್ಠಿರನನ್ನು ಕುರಿತು 


ನಳ ಚರಿತ್ರೆಯ ಕಥನ 474 
ನಳಚರಿತೆ. ಹಂಸಸಂದೇಶ 486 
ದಮಯಂತಿಯ ಸ್ವಯಂವರದ ಘೋಷಣೆ. 

ದೇವತೆಗಳ ಆಗಮನ, ನಳನ ದೌತ್ಯ 493 


ನಳದಮಯಂತಿ ಸಂವಾದ. ನಳನಿಂದ ದಮಯಂತಿಗೆ ಸಂದೇಶ ಹರಣ 504 
ಸ್ವಯಂವರದಲ್ಲಿದಮಯಂತಿಯಿಂದ ನಳನ ವರಣ ಮತ್ತು ಅವರ ವಿವಾಹ 508 
ದೇವತೆಗಳ ಮತ್ತು ಕಲಿಯ ಸಂವಾದ. ಕಲಿಯ ದುಷ್ಟಪ್ರತಿಜ್ಜೆ 


ಮತ್ತು ದ್ವಾಪರನ ಸಹಾಯಯಾಚನೆ 517 
ಅಕ್ಷದ್ಯೂತ ಮತ್ತು ನಳನ ಪರಾಜಯ 520 
ದ್ಯೂತದಲ್ಲಿನಳನ ಪರಾಜಯವನ್ನು ನೋಡಿ ದಮಯಂತಿಯಿಂದ 

ತನ್ನ ತೌರುಮನೆಗೆ ಯಮಳರ ಪ್ರೇಷಣ 524 
ನಳದಮಯಂತಿಯರ ವನಗಮನ, ದಿಗಂಬರನಾದ ನಳನಜೊತೆಯಲ್ಲಿ 
ದಮಯಂತಿಯ ಸಂವಾದ 529 
ನಿದ್ರಿಸುತ್ತಿದ್ದ ದಮಯಂತಿಯನ್ನು ಬಿಟ್ಟುನಳನ ಗಮನ 536 
ದಮಯಂತಿಯ ರೋದನ. ಅಜಗರದಿಂದ ಅವಳ ಗ್ರಹಣ. 

ವ್ಯಾಧನಿಂದ ಮೋಚನ ಮತ್ತು ವ್ಯಾಧನ ಮರಣ 542 
ಅರಣ್ಯದಲ್ಲಿ ದಮಯಂತಿಯ ವಿಲಾಪ. ತಾಪಸಾಶ್ರಮ ದರ್ಶನ. 

ವರ್ತಕರ ಗುಂಪಿನಲ್ಲಿ ಪ್ರವೇಶ 550 


ವರ್ತಕರ ಗುಂಪಿನ ಮೇಲೆ ರಾತ್ರಿಯಲ್ಲಿ ಆನೆಗಳ ದಾಳಿ. 
ದಮಯಂತಿಯಮೇಲೆ ಆ ವರ್ತಕರ ಆಕ್ರೋಶ. 
ಅಲ್ಲಿಂದ ದಮಯಂತಿಯ ಪಲಾಯನ 575 


ವ್ಯಾಪಾರಿಜನಗಳ ಜೊತೆಯಲ್ಲಿ ದಮಯಂತಿಯ ಗಮನ. 
ರಾತ್ರಿಯಲ್ಲಿಗಜಗಳಿಂದ ಉಪದ್ರವ. ಚೇದಿರಾಜ ಪುರಕ್ಕೆ 
ಹೋಗಿ ಅಂತಃಪುರದಲ್ಲಿನಿವಾಸ 585 


XXIV ಮಹಾಭಾರತ 


59, ನಳನಿಗೆ ಕಾರ್ಕೋಟಕನ ದಂಶನ. ಕಾರ್ಕೋಟಕನಿಂದ 
ಆಶ್ವಾಪನ ಮತ್ತು ವಸ್ತ್ರಪ್ರದಾನ 596 


60. ಕಾರ್ಕೋಟಕವಚನದಂತೆ ನಳನಿಂದ ಯತುಪರ್ಣಸಾರಥ್ಯ ಸ್ವೀಕಾರ 601 


61. ನಳದಮಯಂತಿರನ್ನು ಹುಡುಕಲು ಭೀಮರಾಜನಿಂದ ಬ್ರಾಹ್ಮಣರ ಪ್ರೇಷಣ. 
ಅಯೋದ್ಯೆಯಲ್ಲಿಸುದೇವನಿಂದ ದಮಯಂತಿಯ ದರ್ಶನ 
ಮತ್ತು ಅವರ ಸಂವಾದ 606 


62. ರಾಜಮಾತೆಗೆ ಸುದೇವನಿಂದ ದಮಯಂತಿಯ ಸ್ವರೂಪಕಥನ 614 


63. ತಾಯಿಯನ್ನು ಸಮಾಧಾನ ಪಡಿಸಿ ದಮಯಂತಿಯಿಂದ ಸ್ವಯಂವರವನ್ನು 
ಘೋಷಣೆಮಾಡುವಂತೆ ಪ್ರಾರ್ಥನೆ 620 


64. ಪರ್ಣಾದನೆಂಬ ಬ್ರಾಹ್ಮಣನಿಂದ ದಮಯಂತಿಗೆ ನಳನ ವಾರ್ತಾಕಥನ 625 
65. ಸುದೇವನ ಮಾತುಗಳನ್ನು ಕೇಳಿ ನಳಸಾರಥ್ಯದಲ್ಲಿ ಯತುಪರ್ಣನಿಂದ 


ವಿದರ್ಭದೇಶಕ್ಕೆ ಆಗಮನ 631 
66. ಬಾಹುಕನ ಸಾರಥ್ಯ. ಯತುಪರ್ಣನಿಂದ ಅಶ್ವಹೃದಯಪ್ರಾಪ್ತಿ. 

ನಳದೇಹದಿಂದ ಕಲಿಯ ನಿರ್ಗಮನ ನಳನ ಪ್ರಕೃತಿಸ್ಥಿತಿ 639 
67. ಯತುಪರ್ಣನ ಕುಂಡಿನ ಪ್ರವೇಶ. ನಳರಥಘೋಷದಂತೆ ಇದ್ದ 

ರಥಘೋಷವನ್ನು ಕೇಳಿ ದಮಯಂತಿಯ ಊಹೆ 647 
68. ಕೇಶಿನಿ ಬಾಹುಕರ ಸಂವಾದ 655 
69. ದಮಯಂತಿಯಿಂದ ಕೇಶಿನಿಯ ಮೂಲಕ ಬಾಹುಕನ ಪರೀಕ್ಷೆ 661 


70. ದಮಯಂತಿಯ ಮರ್ಮವಚನಗಳು, ಬಾಹುಕ ದಮಯಂತಿ ಸಮಾಗಮ 668 
71. ನಳದಯಮಯಂತಿಯರ ಸಮಾಗಮ 673 


72. ಭೀಮನಿಂದ ನಳನಿಗೆ ಸತ್ಕಾರ. ಪ್ರೀತಿಯ ಮಾತುಗಳನ್ನಾಡಿ 
ಯತುಪರ್ಣನ ಪ್ರಯಾಣ 

73. ತನ್ನಪಟ್ಟಣಕ್ಕೆ ಹಿಂದಿರುಗಿ ಪುಷ್ಕರನನ್ನು ದ್ಯೂತದಲ್ಲಿ 
ಸೋಲಿಸಿ ಅವನಿಗೆ ನಳನಿಂದ ಪ್ರಾಣದಾನ 683 


679 


74. ನಳಚರಿತೆಸಮಾಪ್ತಿ. ಯುಧಿಷ್ಠಿರನನ್ನು ಸಮಾಧಾನಪಡಿಸಿ ಬೃಹದಶ್ಚಗಮನ. 
ಯುಧಿಷ್ಠಿರನಿಗೆ ಅರ್ಜುನನನ್ನು ನೋಡಿವ ತವಕ 690 


ಮಹಾಭಾರತ ವನಪರ್ವ 


೧. ಆರಣ್ಯಕಪರ್ವ 


ಒಂದನೆಯ ಅಧ್ಯಾಯ 
(ಪಾಂಡವರ ವನಾಗಮನ. ಅನುರಕ್ತರಾದ ಪೌರರಿಂದ ಹಿಂಬಾಲಿಸುವಿಕೆ, 
ಬ್ರಾಹ್ಮಣರ ಆಗಮನ. ಗಂಗಾತೀರದ ವಟದಲ್ಲಿ ವಾಸ.) 
ಜನಮೇಜಯಃ 

ಏವಂ ದ್ಯೂತಜಿತಾಃ ಪಾರ್ಥಾಃ ಕೋಪಿತಾಶ್ಚ ದುರಾತ್ಮಭಿಃ | 

ಧಾರ್ತರಾಷ್ಟ್ರೈಃ ಸಹಾಮತ್ಯೈರ್ನಿಕೃತ್ಯಾ ದ್ವಿಜಸತ್ತಮ We] 

ಶ್ರಾವಿತಾಃ ಪರುಷಾ ವಾಚಃ ಸೃಜದ್ಧಿರ್ವೇರಮುತ್ತಮಮ್‌ । 

ಕಿಮಕುರ್ವತ ಕೌರವ್ಯಾ ಮಮ ಪೂರ್ವಪಿತಾಮಹಾಃ Hl 

ಎಲೈ ಬ್ರಾಹ್ಮಣಶ್ರೇಷ್ಠನೇ! ಕುರುಕುಲದಲ್ಲಿಜನಿಸಿದ ನನ್ನ ಪೂರ್ವಪಿತಾಮಹರಾದ 
ಪಾಂಡವರು ದುಷ್ಟರಾದ ಮತ್ತು ಮಂತ್ರಿಗಳಿಂದ ಸಹಿತರಾದ ಧೃತರಾಷ್ಟಪುತ್ರರಿಂದ 
ಮೋಸದಿಂದ ದ್ಯೂತದಲ್ಲಿಸೋಲಿಸಲ್ಪಟ್ಟುಮಹಾವೈರವನ್ನು ಉತ್ಪಾದನೆಮಾಡುವ 
ಕ್ರೂರವಾದ ಮಾತುಗಳನ್ನು ಆಲಿಸಿ ಕೋಪಗೊಂಡವರಾಗಿ ಮುಂದೇನು ಮಾಡಿದರು? 

ಕಥಮೈಶ್ನರ್ಯಭೂಯಿಷ್ಠಾ ಸಹಸಾ ದುಃಖಮೀಯುಷಃ । 

ವನೇ ವಿಜಜ್ರಿರೇ ಪಾರ್ಥಾಃ ಶಕ್ರಪ್ರತಿಮತೇಜಸಃ 11೩1 


-2- ಮಹಾಭಾರತ ವನಪರ್ವ 


ಐಶ್ವರ್ಯದ ತುತ್ತ ತುದಿಯಲ್ಲಿದ್ದ ಇಂದ್ರನಿಗೆ ಸಮಾನವಾದ ಪರಾಕ್ರಮವುಳ್ಳ 
ಪಾಂಡವರು ಒಮ್ಮೆಲೇ ದುಃಖವನ್ನುಪಡೆದವರಾಗಿ ಕಾಡಿನಲ್ಲಿಹೇಗೆ ವಿಹರಿಸಿದರು? 


ಕೇ ಚೈನಾನನ್ನವರ್ತಂತ ಪ್ರಾಪ್ತಾನ್‌ ವ್ಯಸನಮುತ್ತಮಮ್‌ | 
ಕಿಮಾಹಾರಾಃ ಕಿಮಾಚಾರಾಃ ಕ್ಚಚ ವಾಸೋ ಮಹಾತ್ಮನಾಮ್‌ 11೪।। 


ಇಂತಹ ಉಗ್ರವಾದ ವ್ಯಸನವನ್ನು ಹೂಂದಿದ ಪಾಂಡವರನ್ನು ಯಾರು 
ಹಿಂಬಾಲಿಸಿದರು? ಮಹಾತ್ಮರಾದ ಆ ಪಾಂಡವರು ಎಲ್ಲಿವಾಸಮಾಡಿದರು? ಯಾವ 
ಆಹಾರವನ್ನು ಸ್ವೀಕರಿಸಿದರು? ಮತ್ತು ಯಾವ ಕಾರ್ಯಗಳನ್ನು ಮಾಡಿದರು? 


ಕಥಂ ದ್ವಾದಶ ವರ್ಷಾಣಿ ವನೇ ತೇಷಾಂ ಮಹಾತ್ಮನಾಮ್‌ । 
ವ್ಯತೀಯುರ್ಬ್ರ್ರಾಹ್ಮಣಶ್ರೇಷ್ಠ ಶೂರಾಣಾಮನಿವರ್ತಿನಾಮ್‌ 11೫11 


ಎಲ್ಫೆ ಬ್ರಾಹ್ಮಣಶ್ರೇಷ್ಠನೇ। ಶೂರರೂ ಯುದ್ಧದಿಂದ ಎಂದೂ ಹಿಮ್ಮೆಟ್ಟದವರೂ 
ಮಹಾತ್ಮರೂ ಆದ ಅವರು ಕಾಡಿನಲ್ಲಿಹೇಗೆ ಹನ್ನೆರಡು ವರ್ಷಗಳನ್ನುಕಳೆದರು? 


ಕಥಂ ಚ ರಾಜಪುತ್ರೀ ಸಾ ಪ್ರವರಾ ಸರ್ವಯೋಷಿತಾಮ್‌ । 
ಪತಿವ್ರತಾ ಮಹಾಭಾಗಾ ಸತತಂ ಸತ್ಯವಾದಿನೀ Wel 


ವನವಾಸಮದುಃಖಾರ್ಹಾ ದಾರುಣಂ ಸಮಪದ್ಯತ । 
ಏತದಾಚಕ್ಷ ಮೇ ಸರ್ವಂ ವಿಸ್ತರೇಣ ತಪೋಧನ Wl 


ಎಲ್ಲ ಸ್ಪೀಯರಿಗಿಂತಲೂ ಉತ್ಸಷಳಾದವಳೂ ಪತಿವ್ರತೆಯೂ ಸತ್ಯವನ್ನು 
ನುಡಿಯುವವಳೂ ಸತತವಾಗಿ ಮಹಾನುಭಾವಳೂ ದುಃಖಕ್ಕೆ ಅನರ್ಹಳೂ ಆದ 
ರಾಜಕುಮಾರಿಯಾದ ದ್ರೌಪದಿಯು ದಾರುಣವಾದ ವನವಾಸವನ್ನು ಹೇಗೆ 


ಅನುಭವಿಸಿದಳು? ಎಲೈ ತಪೋಧನನೇ ! ಎಲ್ಲಾವಿಷಯವನ್ನು ನನಗೆ ವಿಸ್ತಾರವಾಗಿ 
ಹೇಳು. 


ಶ್ರೋತುಮಿಚ್ಛಾಮಿ ಚರಿತಂ ಭೂರಿದ್ರವಿಣತೇಜಸಾಮ್‌ । 
ಕಥ್ಯಮಾನಂ ತ್ವಯಾ ವಿಪ್ರ ಪರಂ ಕೌತೂಹಲಂ ಹಿ ಮೇ SI 


ಆರಣ್ಯಕಪರ್ವ 33೬ 


ಎಲೈ ಬ್ರಾಹ್ಮಣನೇ! ಬಹುವಾದ ಸಂಪತ್ತು ಮತ್ತು ಪರಾಕ್ರಮವುಳ್ಳವರಾದ ಅವರ 


ಶ್ರಿ 


ಚರಿತ್ರೆಯನ್ನುನಾನು ನಿನ್ನಿಂದ ಕೇಳಬಯಸುತ್ತೇನೆ. ನನಗೆ ಈ ವಿಷಯದಲ್ಲಿಬಹಳ 


ಹ್ಮ 


ಕುತೂಹಲವಿದೆ. 
ವೈಶಂಪಾಯನಃ 

ಏವಂ ದ್ಯೂತಜಿತಾಃ ಪಾರ್ಥಾಃ ಕೋಪಿತಾಶ್ವ ದುರಾತೃಭಿಃ | 

ಧಾರ್ತರಾಷ್ಟ್ರಃ ಸಹಾಮಾತ್ಯೆ ರ್ನಿರ್ಯಯುರ್ಗಜಸಾಹ್ನಯಾತ್‌ ॥೯॥ 

ಹೀಗೆ ದ್ಯೂತದಲ್ಲಿಪರಾಭವವನ್ನುಹೊಂದಿ ದುರಾತ್ಮರಾದ ಧೃತರಾಷ್ಟ್ರ ಪುತ್ರರಿಂದ 
ಮತ್ತು ಅವರ ಮಂತ್ರಿಗಳಿಂದ ಕೋಪಗೊಂಡ ಪಾಂಡವರು ಹಸ್ತಿನಾವತಿಯನ್ನು ಬಿಟ್ಟು 
ಹೊರಟರು. 

ವರ್ಧಮಾನಪುರದ್ದಾರಾನ್ಸಿಸೃತ್ಯ ಪುರುಷರ್ಷಭಾಃ । 

ಉದಜ್‌ಮುಖಾಃ ಶಸ್ತ್ರಚ್ಛತಃ ಪ್ರಯಯುಃ ಸಹ ಕೃಷ್ಣಯಾ ool 

ಪುರುಷಶ್ರೇಷ್ಠರಾದ ಅವರು ಕೋಟೆಬಾಗಿಲನ್ನು ದಾಟಿ ಕೈಯಲ್ಲಿ ಶಸ್ತ್ರಗಳನ್ನು ಹಿಡಿದು 
ದ್ರೌಪದಿಯ ಜೊತೆಯಲ್ಲಿ ಉತ್ತರಾಭಿಮುಖವಾಗಿ ಹೊರಟರು. 

ಇಂದ್ರಸೇನಾದಯಶ್ಚೈತಾನ್‌ ಭೃತ್ಯಾಃ ಪರಿಚತುರ್ದಶೈಃ । 

ರಥೈರನುಯಯುಃ ಶೀಘ್ರ: ಸ್ತ್ರಿಯ ಆದಾಯ ಸರ್ವಶಃ 11೧೧॥ 

ಇಂದ್ರಸೇನ ಮೊದಲಾದ ಅವರ ಸಾರಥಿಗಳು ಮತ್ತು ಭೃತ್ಯರು ಶೀಘ್ರವಾಗಿ 
ಚಲಿಸುವ ಹದಿನಾಲ್ಕು ರಥಗಳಲ್ಲಿ ಪಾಂಡವರ ರಾಣಿವಾಸದ ಎಲ್ಲರನ್ನೂ 
ಕರೆದುಕೊಂಡು ಪಾಂಡವರನ್ನುಹಿಂಬಾಲಿಸಿದರು. 

ತತಸ್ತೇ ರಥಮಾಸ್ಮಾಯ ಸಹಧೌಮ್ಯಾಶ್ಹ ಭಾರತ । 

ದದೃಶುರ್ಜಾಹ್ನವೀತೀರೇ ಪ್ರಮಾಣಾಖ್ಯಂ ಮಹಾವಟಮ್‌ 11೧೨ 


ಎಲೈ ಭಾರತನೇ! ಅನಂತರ ಅವರು ಧೌಮ್ಯರ ಜೊತೆಯಲ್ಲಿರಥಗಳನ್ನುಏರಿ 
ಗಂಗಾತಟದಲ್ಲಿಪ್ರಮಾಣವೆಂಬ ಹೆಸರಿನ ಒಂದು ದೊಡ್ಡ ವಟವ್ಯಕ್ಷವನ್ನು ನೋಡಿದರು. 


-4- ಮಹಾಭಾರತ ವನಪರ್ವ 


ವ್ರಜತಸ್ತಾನ್‌ ವಿದಿತ್ವಾ ತು ಪೌರಾಃ ಶೋಕಾಭಿಪೀಡಿತಾಃ 1 
ಗರ್ಹಯಂತೋತಸಕ್ಕದ್‌ ಭೀಷ್ಮವಿದುರದ್ರೋಣಗೌತಮಾನ್‌ । 
ಊಚುರ್ವೈ ಸಮಯಂ ಕೃತ್ವಾ ಸಮಾಗಮ್ಯ ಪರಸ್ಥರಮ್‌ 11೧೩ 


ಹಸ್ತಿನಾವತಿಯಿಂದ ಹೊರಟ ಪಾಂಡವರನ್ನು ನೋಡಿ ಶೋಕಪೀಡಿತರಾದ 
ಪೌರರು ಭೀಷ್ಮವಿದುರ ದ್ರೋಣ ಮತ್ತು ಕೃಪಾಚಾರ್ಯರನ್ನು ಪುನಃಪುನಃ ನಿಂದಿಸುತ್ತಾ 
ತಮ್ಮತಮ್ಮಲ್ಲಿ ಒಂದು ಸಮಯ(ಒಪ್ಪಂದ)ವನ್ನು ಮಾಡಿಕೊಂಡು ಪರಸ್ಪರವಾಗಿ 
ಮಾತನಾಡಿದರು. 


ನೇದಮಸ್ತಿ ಕುಲಂ ಕೃತ್ನಂ ನ ವಯಂ ನ ಚ ನೋ ಗೃಹಾಃ । 
ಯತ್ರ ದುರ್ಯೋಧನಃ ಪಾಪಃ ಸೌಬಲೇನಾಭಿಪಾಲಿತಃ Meal 


ಎಲ್ಲಿ ಪಾಪಿಯಾದ ದುರ್ಯೋಧನನು ಶಕುನಿಯ ಜೊತೆಯಲ್ಲಿ 
ಕೂಡಿಕೊಂಡಿದ್ದಾನೆಯೋ ಅಲ್ಲಿ ಈ ನಮ್ಮ ಸಮಗ್ರವಾದ ಕುಲವೇ ಇಲ್ಲ. ನಮ್ಮ 
ಗೃಹಗಳೂ ಇಲ್ಲ. ಮತ್ತು ನಾವೂ ಇಲ್ಲ. 


ಕರ್ಣದುಶ್ಶಾಸನಾಭ್ಯಾಂ ಚ ರಾಜ್ಯಮೇವ ಬುಭೂಷತೇ ಟ 
ನ ತತ್‌ ಕುಲಂ ನ ಚಾಚಾರೋ ನ ಧರ್ಮೋರರ್ಥಃ ಕುತಃ ಸುಖಮ್‌ । 
ಯತ್ರ ಪಾಪಸಹಾಯೋ5ಯಂ ಪಾಪೋ ರಾಜ್ಯಂ ಬುಭೂಷತೇ ॥೧೫॥ 


ಕರ್ಣ ದುಶ್ಶಾಸನರ ಸಹಾಯದಿಂದ ದುರ್ಯೋಧನನು ರಾಜ್ಯವನ್ನುಹೊಂದಲು 
ಬಯಸುತ್ತಿದ್ದಾನೆ. ನಮಗೆ ಕುಲವಾಗಲೀ ಆಚಾರವಾಗಲೀ ಧರ್ಮವಾಗಲೀ 
ಅರ್ಥವಾಗಲೀ ಯಾವುದೂ ಉಳಿದಿಲ್ಲ. ಪಾಪಿಯಾದ ಶಕುನಿಯ ಸಹಾಯವನ್ನು 
ಪಡೆದ ಪಾಪಿಯಾದ ದುರ್ಯೋಧನನು ಎಲ್ಲಿರಾಜ್ಯವನ್ನು ಬಯಸುತ್ತಾನೆಯೋ ಅಲ್ಲಿ 
ಸುಖವು ಎಲ್ಲಿಂದ ಬರಬೇಕು? 


ಅರ್ಥಲುಬ್ಬೋತತಿಮಾನೀ ಚ ನೀಚಃ ಪ್ರಕೃತಿನಿರ್ಫೃಣಃ 1 
ನೇಯಮಸ್ತಿ ಮಹೀ ಸರ್ವಾ ಯತ್ರ ದುರ್ಯೋಧನೋ ನೃಪಃ ॥೧೬॥ 


ಆರಣ್ಯಕಪರ್ವ -5- 


ದುರ್ಯೋಧನನು ಬಹಳ ಧನಲೋಭವುಳ್ಳವನು ದುರಹಂಕಾರಿ ನೀಚ ಮತ್ತು 
ಸ್ವಾಭಾವಿಕವಾಗಿಯೇ ನಿರ್ದಯವಾದವನು. ಎಲ್ಲಿದುರ್ಯೋಧನನು ರಾಜನೋ 
ಅಂತಹ ಭೂಮಿಯು ಇಲ್ಲವೆಂದು ತಿಳಿಯಬೇಕು. 


ಸಾಧು ಗಚ್ಛಾಮಹೇ ಸರ್ವೆೇ ಯತ್ರ ಗಚ್ಛಂತಿ ಪಾಂಡವಾಃ । 
ಸಾನುಕ್ರೋಶಾ ಮಹಾತ್ಮಾನೋ ವಿಜಿತೇಂದ್ರಿಯಶತ್ರವಃ । 
ಹ್ರೀಮಂತಃ ಕೀರ್ತಿಮಂತಶ್ಚ ಧರ್ಮಾಚಾರಪರಾಯಣಾಃ Tera 


ಪಾಂಡವರು ದಯಾಪೂರ್ಣರೂ ಮಹಾನುಭಾವರೂ ಜಿತೇಂದ್ರಿಯರೂ 
ಜಿತಶತ್ರುಗಳೂ ವಿನಯಸ್ವಭಾವದವರೂ ಕೀರ್ತಿವಂತರೂ ಧರ್ಮಾಚಾರನಿಷ್ಠರೂ 
ಆಗಿದ್ದಾರೆ. ಆದ್ದರಿಂದ ಪಾಂಡವರು ಎಲ್ಲಿಹೋಗುತ್ತಾರೆಯೋ ನಾವೆಲ್ಲರೂ ಅಲ್ಲಿಗೇ 
ಹೋಗೋಣ. 


ಏವಮುಕ್ತಾ ನುಜಗ್ಗುಸ್ತಾನ್‌ ಪಾಂಡವಾಂಸ್ತೇ ಸಮೇತ್ಯ ಚ । 
ಊಚುಃ ಪ್ರಾಂಜಲಯಃ ಸರ್ವೇ ತಾನ್‌ ಕುಂತೀಮಾದ್ರಿನಂದನಾನ್‌ ॥ 


ಹೀಗೆ ಮಾತನಾಡಿಕೊಂಡು ಆ ಪೌರರೆಲ್ಲರೂ ಒಟ್ಟುಗೂಡಿ ಪಾಂಡವರನ್ನು 
ಹಿಂಬಾಲಿಸಿದರು. ಅವರೆಲ್ಲರೂ ಕುಂತಿ ಮತ್ತು ಮಾದ್ರಿಯ ಮಕ್ಕಳಾದ ಪಾಂಡವರನ್ನು 
ಸಮೀಪಿಸಿ ಕೈಗಳನ್ನು ಜೋಡಿಸಿ ಹೀಗೆ ಮಾತನಾಡಿದರು. 

ಕ್ಷ ಗಮಿಷ್ಯಥ ಭದ್ರಂ ವಸ್ತಕ್ತ್ವಾನಸ್ಕಾನ್‌ ದುಃಖಭಾಗಿನ: । 

ವಯಮಪ್ಯನುಯಾಸ್ಯಾಮೋ ಯತ್ರ ಯೂಯಂ ಗಮಿಷ್ಯಥ ॥೧೯॥ 

ನಿಮಗೆ ಮಂಗಳವಾಗಲಿ. ದುಃಖಭಾಗಿಗಳಾದ ನಮ್ಮನ್ನು ತೊರೆದು ನೀವು ಎಲ್ಲಿಗೆ 
ಹೋಗುವಿರಿ? ನೀವು ಹೋಗುವ ಸ್ಥಳಕ್ಕೆ ನಾವು ನಿಮ್ಮನ್ನು ಹಿಂಬಾಲಿಸಿ ಬರುತ್ತೇವೆ. 

ಅಧರ್ಮೇಣ ಜಿತಾನ್‌ ಶ್ರುತ್ವಾ ಯುಪ್ಭಾಂಸ್ಪಕ್ತಫ್ಪಣೈಃ ಪರೈಃ । 

ಉದ್ವಿಗ್ನಾಃ ಸ್ನೋ ಭೃಶಂ ಸರ್ವೇ ನಾಸ್ಕಾನ್‌ ಹಾತುಮಿಹಾರ್ಹಥ 1೨೦॥ 


ನಿರ್ದಯರಾದ ನಿಮ್ಮ ಶತ್ರುಗಳು ನಿಮ್ಮನ್ನು ಅನ್ಯಾಯದಿಂದ ಸೋಲಿಸಿದುದನ್ನು 
ಕೇಳಿ ನಾವೆಲ್ಲರೂ ಬಹಳ ಉದ್ವಿಗರಾಗಿದ್ದೇವೆ. ನೀವು ನಮ್ಮನ್ನುತೊರೆಯಬಾರದು. 


-6- ಮಹಾಭಾರತ ವನಪರ್ವ 


ಭಕ್ತಾನುರಕ್ತಾಃ ಸುಹೃದಃ ಸದಾ ಪ್ರಿಯಹಿತೇ ರತಾಃ । 
ಕುರಾಜಾಧಿಷ್ಠಿತೇ ರಾಜ್ಯೇ ನ ವಿನಶ್ಯೇಮ ಸರ್ವಶಃ 120 


ನಿಮ್ಮವಿಶ್ವಾಸಪಾತ್ರರೂ ನಿಮ್ಮಲ್ಲಿ ಭಕ್ತಿಯನ್ನು ಉಳ್ಳವರೂ. ಸ್ನೇಹವನ್ನು ಉಳ್ಳವರೂ. 
ನಿಮ್ಮ ಪ್ರಿಯಹಿತಗಳಲ್ಲೇ ಆಸಕ್ತರಾದವರೂ ಆದ ನಾವೆಲ್ಲರೂ ಕೆಟ್ಟರಾಜನಿಂದ 
ಆಳಲ್ಲಡುವ ಈ ರಾಜ್ಯದಲ್ಲಿವಿನಾಶವನ್ನುಹೊಂದಬಾರದು. 


ಶ್ರೂಯತಾಂ ಚಾಭಿಧಾಸ್ಯಾಮೋ ಗುಣದೋಷಾನ್‌ ನರಾಧಿಪಾಃ ॥ 
ಶುಭಾಶುಭಾಧಿವಾಸೇನ ಸಂಸರ್ಗಂ ಕುರುತೇ ಯಥಾ 1೨2೨1 


ಎಲೈ ನರಶ್ರೇಷ್ಠರೇ! ಒಳ್ಳೆಯವರ ಮತ್ತು ದುಷ್ಟರ ಜೊತೆಯಲ್ಲಿ 
ವಾಸಮಾಡುವುದರಿಂದ ಎಂತಹ ಗುಣದೋಷಗಳು ಉಂಟಾಗುವವು ಎಂದು ನಾವು 
ಹೇಳುತ್ತೇವೆ. ಅದನ್ನುಕೇಳಿ. 


ವಸ್ತಮಂಭಸ್ತಿಲಾನ್‌ ಭೂಮಿಂ ಗಂಧೋ ವಾಸಯತೇ ಯಥಾ! 
ಪುಷ್ಪಾಣಾಮಧಿವಾಸೇನ ತಥಾ ಸಂಸರ್ಗಜಾ ಗುಣಾಃ 11೨೩ಟ1 


ಹೂವುಗಳು ಹೇಗೆ ತಮ್ಮ ಸಂಪರ್ಕಕ್ಕೆ ಬಂದ ವಸ್ತವನ್ನಾಗಲೀ ನೀರನ್ನಾಗಲೀ 
ಎಳ್ಳನ್ನಾಗಲೀ ಅಥವಾ ಭೂಮಿಯನ್ನಾಗಲೀ ಗಂಧಯುಕ್ತವನ್ನಾಗಿ ಮಾಡುತ್ತವೆಯೋ 
ಅದರಂತೆ ಸಜ್ಜನರ ಮತ್ತು ದುರ್ಜನರ ಸಂಸರ್ಗದಿಂದ ಅವರ ಗುಣಗಳು ಇನ್ನೊಂದು 
ಕಡೆಯಲ್ಲಿಉಂಟಾಗುತ್ತವೆ. 


ಮೋಹಜಾಲಸ್ಯ ಯೋನಿರ್ಹಿ ಮೂಡ್ಸೆರೇವ ಸಮಾಗಮಃ । 
ಅಹನ್ಯಹನಿ ಧರ್ಮಸ್ಯ ಯೋನಿಃ ಸಾಧುಸಮಾಗಮಃ 11೨೪ 


ಮೂಡರ ಜೊತೆಯಲ್ಲಿಸಂಸರ್ಗವು ಮೋಹಜಾಲಕ್ಕೇ ಕಾರಣವಾದುದು. ಸಜ್ಜನರ 
ಸಮಾಗಮವು ದಿನದಿನದಲ್ಲಿಧರ್ಮದ ವೃದ್ಧಿಗೆ ಕಾರಣವಾದುದು. 


ತಸ್ಮಾತ್‌ ಪ್ರಾಜ್ಞೈಶ್ಚ ವೃದ್ಧೈಶ್ಚ ಸ್ಥಿರಭಾವೈಸ್ತಪಸ್ಥಿಭಿಃ । 
ಸದ್ದಿಶ್ಚ ಸಹ ಸಂಸರ್ಗಃ ಕಾರ್ಯಃ ಶಮಪರಾಯಣ್ಯೆಃ | 
ನ ನೀಚೈರ್ನಾಢ್ಯವಿದ್ದದ್ದಿರ್ನಾನಾತ್ಮಜ್ಞಿ ಯಂರ್ವಿಶೇಷತಃ 11೨೫।! 


ಆರಣ್ಯಕಪರ್ವ -7- 


ಆದ್ದರಿಂದ ಪ್ರಾಜ್ಞರೂ ವೃದ್ಧರೂ ಅಚಂಚಲರೂ ತಪಃಶೀಲರೂ ಶಾಂತರೂ ಆದ 
ಸಜ್ಜನರ ಜೊತೆಯಲ್ಲಿ ಸಂಸರ್ಗವನ್ನು ಹೊಂದಬೇಕು. ಹೊರತು ನೀಚರ 
ದುರಹಂಕಾರಿಗಳ ತಮ್ಮ ಸ್ವರೂಪವನ್ನೇ ತಿಳಿಯದವರ ಜೊತೆಯಲ್ಲಿ ಎಂದೂ 
ಸಂಸರ್ಗವನ್ನುಹೊಂದಬಾರದು. 


ಯೇಷಾಂ ತ್ರೀಣ್ಯವದಾತಾನಿ ವಿದ್ಯಾ ಯೋನಿಶ್ಚ ಕರ್ಮ ಚ । 
ತೇ ಸೇವ್ಯಾಸ್ಟೆಃ ಸಮಾಸ್ಕಾ ಹಿ ಶಾಸ್ತ್ರೇಭ್ಯೋತಷಿ ವಿಶಿಷ್ಯತೇ |1೨೬॥। 


ಯಾರಿಗೆ ವಿದ್ಯೆ ಕುಲ ಮತ್ತು ಕರ್ಮ ಈ ಮೂರೂ ಶುದ್ಧವಾಗಿರುತ್ತವೆಯೋ 
ಅಂತಹವರು ಸೇವನೀಯರು. ಅವರ ಜೊತೆಯಲ್ಲಿ ಕುಳಿತುಕೊಳ್ಳವುದು ಸಹ 
ಶಾಸ್ಪಾಧ್ಯಯನಕ್ಕಿಂತಲೂ ಮಿಗಿಲಾದುದು. 


ಯೇಷಾಮೇತತ್‌ ತ್ರಯಂ ನಾಸ್ತಿ ಶಾಸ್ತ್ರಮೇಷಾಂ ನ ವಿದ್ಯತೇ । 
ತೇಷಾಂ ಸಂಗೋ ನ ಧನ್ಯಃ ಸ್ಯಾದಿತಿ ನೋ ನಿಶ್ಚಿತಂ ವಚಃ ೨೭H 


ಯಾರಿಗೆ ಈ ಮೂರೂ ಇಲ್ಲವೋ ಅವರ ಬಳಿ ಶಾಸ್ತ್ರವೂ ಇರುವುದಿಲ್ಲ. ಅವರ 
ಸಂಸರ್ಗವು ಎಂದೂ ಶುಭವಾದುದಲ್ಲ ಎಂದು ನಮ್ಮ ನಿಶ್ಚಿತವಾದ ಅಭಿಪ್ರಾಯ. 


ನಿರಾರಂಭಾಹ್ಯಪಿ ವಯಂ ಪುಣ್ಯಶೀಲೇಷು ಸಾಧುಷು । 
ಪುಣ್ಯಮೇವಾಷ್ನಯಾಮೇಹ ಪಾಪಂ ಪಾಪೋಪಸೇವನಾತ್‌ । 
ಪುಣ್ಯಾರ್ಥಂ ವಸ್ತುಮಿಚ್ಛಾಮ: ಪಾಪಂ ಸ್ಯಾತ್‌ ಪಾಪಸೇವನಾತ್‌ ॥೨೮॥ 


ನಾವು ಯಾವ ಕಾರ್ಯವನ್ನು ಮಾಡದಿದ್ದರೂ ಪುಣ್ಯಶೀಲರಾದ ಸಾಧುಗಳ 
ಜೊತೆಯಲ್ಲಿಇದ್ದರೆ ಇಲ್ಲಿ ಪುಣ್ಯವನ್ನೇ ಗಳಿಸುತ್ತೇವೆ. ಪಾಪವನ್ನು ಸಂಪಾದಿಸುವವರ 
ಜೊತೆಯಲ್ಲಿ ಇದ್ದರೆ ಪಾಪವನ್ನೇ ಗಳಿಸುತ್ತೇವೆ. ನಾವು ಪುಣ್ಯವನ್ನು ಸಂಪಾದಿಸುವ 
ಉದ್ದೇಶದಿಂದ ನಿಮ್ಮ ಜೊತೆಯಲ್ಲಿ ವಾಸಿಸಲು ಬಯಸುತ್ತೇವೆ. ಪಾಪಿಗಳ ಜೊತೆಯಲ್ಲಿ 
ವಾಸಿಸಿದರೆ ಪಾಪವೇ ಉಂಟಾಗುವುದಷ್ಟೇ ? 

ಅಸತಾಂ ದರ್ಶನಾತ್‌ ಸ್ಪರ್ಶಾತ್‌ ಸಂಜಲ್ಲೇನ ಸಹಾಸನಾತ್‌ । 

ಧರ್ಮಾಚಾರಾಃ ಪ್ರಹೀಯಂತೇ ನಚ ಸಿದ್ಧಂತಿ ಮಾನವಾಃ 11೨೯॥ 


-8- ಮಹಾಭಾರತ ವನಪರ್ವ 


ದುಷ್ಕರ ದರ್ಶನದಿಂದ ಸ್ಪರ್ಶದಿಂದ ಅವರ ಜೊತೆಯಲ್ಲಿಮಾತನಾಡುವುದರಿಂದ 
ಮತ್ತು ಅವರ ಜೊತೆಯಲ್ಲಿಕುಳಿತುಕೊಳ್ಳುವುದರಿಂದ ಧರ್ಮವು ಮತ್ತು ಆಚಾರವು 
ನಶಿಸಿಹೋಗುತ್ತದೆ. ಮತ್ತು ಮನುಷ್ಯರಿಗೆ ಯಾವ ಸಿದ್ಧಿಯೂ ಉಂಟಾಗುವುದಿಲ್ಲ. 


ಬುದ್ದಿಶ್ಚ ಹೀಯತೇ ಪುಂಸಾಂ ನೀಚೈಃ ಸಹ ಸಮಾಗಮಾತ್‌ । 
ಮಧ್ಯಮೈರ್ಮಧ್ಯತಾಂ ಯಾತಿ ಶ್ರೇಷ್ಠತಾಂ ಯಾತಿ ಚೋತ್ತಮೈಃ ॥೩೦॥ 


ನೀಚರ ಸಮಾಗಮದಿಂದ ಮನುಷ್ಯರಿಗೆ ಬುದ್ಧಿಯು ನಾಶಹೊಂದುತ್ತದೆ. 
ಮಧ್ಯಮರ ಸಹವಾಸದಿಂದ ಬುದ್ಧಿಯು ಮಧ್ಯಸ್ಥವಾಗುತ್ತದೆ. ಉತ್ತಮರ ಜೊತೆಯಲ್ಲಿ 
ಇದ್ದರೆ ಮಾತ್ರ ಬುದ್ದಿಯು ಶ್ರೇಷ್ಠವಾಗುತ್ತದೆ. 


ಯೇ ಗುಣಾಃ ಕೀರ್ತಿತಾ ಲೋಕೇ ಧರ್ಮಕಾಮಾರ್ಥಸಂಭವಾಃ । 
ಲೋಕಾಚಾರಾಚ್ಚ ಸಂಭೂತಾ ವೇದೋಕ್ರಾಃ ಶಿಷ್ಟಸಂಮತಾಃ 11೩೧॥ 
ತೇ ಯುಷ್ಠಾಸು ಸಮಸ್ತಾಶ್ಚ ವ್ಯಸ್ತಾಕ್ಸೈವೇಹ ಸದ್ಗುಣಾಃ । 

ಇಚ್ಛಾಮೋ ಗುಣವನ್ನಧ್ಯೇ ವಸ್ತುಂ ಶ್ರೇಯೋಭಿಕಾಂಕ್ಷಿಣಃ 12೨11 


ಲೋಕದಲ್ಲಿ ಧರ್ಮ ಅರ್ಥ ಮತ್ತು ಕಾಮಜನಕವಾದ ಯಾವಯಾವ ಗುಣಗಳು 
ಹೇಳಲ್ಲಟ್ಟಿವೆಯೋ ಲೋಕದ ನಡೆವಳಿಕೆಯಿಂದ ಯಾವಯಾವ ಗುಣಗಳು 
ಉಂಟಾಗುತ್ತವೆಯೋ ಮತ್ತು ವೇದೋಕ್ತವಾದ ಸಜ್ಜನಸಂಮತವಾದ ಯಾವ 
ಗುಣಗಳು ಇವೆಯೋ ಆ ಎಲ್ಲಸದ್ಗುಣಗಳೂ ನಿಮ್ಮಲ್ಲಿಪ್ರತ್ಯೇಕವಾಗಿಯೂ ಮತ್ತು 
ಒಟ್ಟಾಗಿಯೂ ಇವೆ. ಶ್ರೇಯಸ್ಕಾಮಿಗಳಾದ ನಾವು ಗುಣವಂತರ ಮಧ್ಯದಲ್ಲಿವಾಸಿಸಲು 
ಬಯಸುತ್ತೇವೆ. 

ಯುಧಿಷ್ಠಿರಃ 
ಧನ್ಯಾ ವಯಂ ಯದವಸ್ಕಾನ್‌ ವೈ ಸ್ನೇಹಕಾರುಣ್ಯಯಂತ್ರಿತಾಃ 1 


a 


ಅಸತೋತಪಿ ಗುಣಾನಾಹುರ್ಬ್ರಾಹ್ಮಣಪ್ರಮುಖಾಃ ಪ್ರಜಾಃ HAAN 


“ಜು 


ಎಲೈ ಪ್ರಜೆಗಳೇ! ಬ್ರಾಹ್ಮಣರೇ ಮೊದಲಾದ ನೀವು ಸ್ನೇಹ ಮತ್ತು 
ಕಾರುಣ್ಯಪರವಶರಾಗಿ ನಮ್ಮಲ್ಲಿ ಇಲ್ಲದಿರುವ ಗುಣಗಳನ್ನೂ ಸಹ ನಮ್ಮಲ್ಲಿ 
ಅನುಸಂಧಾನಮಾಡಿ ಹೇಳುತ್ತಿರುವುದರಿಂದ ನಾವು ಧನ್ಯರೆಂದು ಭಾವಿಸುತ್ತೇವೆ. 


ಆರಣ್ಯಕಪರ್ವ -9- 


ತದಹಂ ಭ್ರಾತೃಸಹಿತಃ ಸರ್ವಾನ್‌ ವಿಜ್ಞಾಪಯಾಮಿ ವಃ । 
ನಾನ್ಯಥಾ ತದ್ದಿ ಕರ್ತವ್ಯಮಸ್ಸತ್ತೇಹಾನುಕಂಪಯಾ ET 


ನಾನು ನನ್ನ ಎಲ್ಲ ತಮ್ಮಂದಿರ ಜೊತೆಯಲ್ಲಿ ನಿಮಗೆ ವಿಜ್ಞಾಪನೆಯನ್ನು 
ಮಾಡುತ್ತಿದ್ದೇನೆ. ನಮ್ಮ ಮೇಲಿನ ಸ್ನೇಹ ಮತ್ತು ದಯದಿಂದ ಅದನ್ನುಹಾಗೆಯೇ 
ನಡೆಸಿಕೊಡಬೇಕು. ವ್ಯತ್ಯಾಸಮಾಡಬಾರದು. 


ಭೀಷ್ಮಃ ಪಿತಾಮಹೋ ರಾಜಾ ಜನನೀ ವಿದುರಶ್ಚಮೇ । 
ಸುಹೃಜ್ಜನಶ್ಚ ಪ್ರಾಯೋ ಮೇ ನಗರೇ ನಾಗಸಾಹ್ನಯೇ 11೩೫ 


ತೇ ಹ್ಯಸ್ಥದ್ಧಿತಕಾಮಾರ್ಥಂ ಪಾಲನೀಯಾಃ ಪ್ರಯತ್ನತಃ । 
ಯುಷಾಭಿಃ ಸಹಿತೈಃ ಸರ್ವೈಃ ಶೋಕಸಂತಾಪವಿಹ್ಯಲೈ: HAL 


ನಮ್ಮ ಪಿತಾಮಹರಾದ ಭೀಷ್ಮ, ಧೃತರಾಷ್ಟರಾಜ, ತಾಯಿಯಾದ ಕುಂತಿ ವಿದುರ 
ಮತ್ತು ಹಸ್ತಿನಾವತಿಯಲ್ಲಿರುವ ಹೆಚ್ಚಾದ ನಮ್ಮ ಸುಹೃತ್‌ಜನರು ಇವರೆಲ್ಲರನ್ನೂ ನಮ್ಮ 
ಹಿತವನ್ನು ಬಯಸುವ ನೀವು ಪ್ರಯತ್ನಪೂರ್ವಕವಾಗಿ ರಕ್ಷಣೆಮಾಡಬೇಕು. 
ಶೋಕಸಂತಾಪ ವಿಹ್ನಲರಾದ ನೀವೆಲ್ಲರೂ ಒಟ್ಟುಗೂಡಿ ಅವರ ರಕ್ಷಣೆಯನ್ನು 
ಮಾಡಬೇಕು. 


ನಿವರ್ತದ್ದಂ ಗತಾ ದೂರಂ ಮಮಾಗಮನಕಾಂಕ್ಷಿಣಃ । 
ಸ್ವಜನೇ ನ್ಯಾಸಭೂತೇ ಮೇ ಕಾರ್ಯಾ ಸ್ನೇಹಾನ್ವಿತಾ ಮತಿಃ 11೩೭1 


ನನ್ನ ಆಗಮನವನ್ನು ಬಯಸಿ ನೀವೆಲ್ಲರೂ ಬಹಳ ದೂರ ಬಂದಿದ್ದೀರಿ. ನೀವು 
ದಯವಿಟ್ಟುಹಿಂದಿರುಗಿ. ನಾವು ನಿಮ್ಮಲ್ಲಿನ್ಯಾಸವಾಗಿ ಇಟ್ಟಿರುವ ಈ ಭೀಷ್ಮಾದಿಗಳಲ್ಲಿ 
ನಿಮ್ಮ ಸ್ನೇಹಪೂರ್ಣವಾದ ಬುದ್ಧಿಯನ್ನುತೋರಿಸಿ. 

ಏತದ್ದಿ ಮಮ ಕಾರ್ಯಾಣಾಂ ಪರಮಂ ಹೃದಿ ಸಂಸ್ಥಿತಮ್‌ । 

ಕೃತೇನಾನೇನ ತುಪ್ಪಿರ್ಮೇ ಸತ್ಕಾರಶ್ಚ ಕೃತೋ ಭವೇತ್‌ HASH 


ನೀವು ಮಾಡಬೇಕಾದ ಕಾರ್ಯದಲ್ಲಿ ಅತ್ಯಂತ ಶ್ರೇಷ್ಠವಾದ ಕಾರ್ಯವೆಂದರೆ 
ಇದೇ ಎಂಬುದಾಗಿ ನನ್ನಮನಸ್ಸಿನಲ್ಲಿದೃಢಮಾಗಿದೆ. ನೀವು ಹೀಗೆ ನಡೆದುಕೊಂಡರೆ 
ನನಗೆ ಸಂತೋಷ ಉಂಟಾಗುತ್ತದೆ. ಮತ್ತು ನನಗೆ ಸತ್ಕಾರವನ್ನೂ ಮಾಡಿದಂತೆ ಆಗುತ್ತದೆ. 


-10- ಮಹಾಭಾರತ ವನಪರ್ವ 


ತಥಾಠನುಮಂತ್ರಿತಾಸ್ತೇನ ಧರ್ಮರಾಜೇನ ವೈ ಪ್ರಜಾಃ 1 
ಚಕ್ರುರಾರ್ತಸ್ವರಂ ಘೋರಂ ಹಾ ರಾಜನ್ನಿತಿ ದುಃಖತಾಃ AF 


ಹೀಗೆ ಧರ್ಮರಾಜನಿಂದ ಹೇಳಲ್ಪಟ್ಟಆ ಪ್ರಜೆಗಳು ದುಃಖದಿಂದ ಕೂಡಿದವರಾಗಿ, 
ಹಾ ರಾಜ! ಎಂದು ಹೇಳುತ್ತಾ ಘೋರವಾದ ಆರ್ತಸ್ಥರವನ್ನು ಮಾಡಿದರು. 


ಗುಣಾನ್‌ ಪಾರ್ಥಸ್ಯ ಸಂಸ್ಥ ತ್ಯ ದುಃ:ಖಾರ್ತಾಃ ಪರಮಾತುರಾಃ | 
ಅಕಾಮಾಃ ಸಂನ್ಯವರ್ತಂತ ಸಮಾಗಮ್ಯಾಥ ಪಾಂಡವೈಃ Iwo 


ಪಾಂಡವರ ಜೊತೆಯಲ್ಲಿ ಸಮಾಗಮವನ್ನು ಹೊಂದಿದ್ದ ಅವರು ಪಾಂಡವರ 
ಗುಣಗಳನ್ನು ಸ್ಥರಿಸುತ್ತಾ ದುಃಖದಿಂದ ಕೂಡಿದವರಾಗಿ ಪಾಂಡವರ ವಿರಹದಿಂದ 
ಆತುರರಾಗಿ ತಮಗೆ ಇಷ್ಟವಿಲ್ಲದಿದ್ದರೂ ಹಸ್ತಿನಾವತಿಗೆ ಹಿಂದಿರುಗಿದರು. 


ವಿನಿವೃತ್ತೇಷು ಪೌರೇಷು ರಥಾನಾಸ್ನಾಯ ಪಾಂಡವಾಃ । 
ಪ್ರಜಗ್ಗುರ್ಜಾಹ್ನವೀತೀರೇ ಪ್ರಮಾಣಾಖ್ಯಂ ಮಹಾವಟಮ್‌ won 


ಪೌರರು ಹಿಂದಿರುಗಿದ ಮೇಲೆ ಪಾಂಡವರು ರಥಗಳನ್ನು ಏರಿ ಗಂಗಾತೀರದಲ್ಲಿ 
ಇದ್ದಪ್ರಮಾಣ ಎಂಬ ಹೆಸರಿನ ದೊಡ್ಡ ವಟವೃಕ್ಷವನ್ನು ತಲುಪಿದರು. 


ತತೋ ದಿವಸಶೇಷೇಣ ವಟಂ ಗತ್ವಾಂ೯ಥ ಪಾಂಡವಾಃ । 
ಊಪಷುಸ್ತಾಂ ರಜನೀಂ ವೀರಾಃ ಸಂಸೃಶ್ಯ ಸಲಿಲಂ ಶುಚಿ 11೪೨॥ 


ವೀರರಾದ ಪಾಂಡವರು ದಿವಸದ ಉಳಿದ ಭಾಗದಲ್ಲಿ ಪ್ರಯಾಣವನ್ನುಮಾಡಿ 
ಆ ವಟವೃಕ್ಷವನ್ನು ತಲುಪಿ ಕೈಕಾಲುಗಳನ್ನು ತೊಳೆದು ಶುಚಿರ್ಭೂತರಾಗಿ ಅವರು ಆ 
ರಾತ್ರಿಯನ್ನು ಅಲ್ಲಿಯೇ ಕಳೆದರು. 


ಉದಕೇನೈವ ತಾಂ ರಾತ್ರಿಮೂಷುಸ್ತೇ ಶ್ರಮಕರ್ಶಿತಾಃ । 
ಅನುಜಗ್ಗುಶ್ತ ತತ್ಯೆತಾನ್‌ ಸ್ನೇಹಾತ್‌ ಕೇಚಿದ್‌ ದ್ವಿಜಾತಯಃ NYA 


ಶ್ರಮದಿಂದ ಬಳಲಿದ ಅವರು ಆ ರಾತ್ರಿಯನ್ನು ಉದಕದ ಅಹಾರದಿಂದಲೇ 


ಕಳೆದರು. ಕೆಲವು ಬ್ರಾಹ್ಮಣರು ಅವರ ಮೇಲಿನ ಸ್ನೇಹದಿಂದ ಅವರನ್ನು ಅಲ್ಲಿಯೂ 
ಹಿಂಬಾಲಿಸಿದರು. 


ಆರಣ್ಯಕಪರ್ವ -11- 


ಸಾಗ್ಗಯೋತನಗ್ಗಯಶ್ಚೆವ ಸಶಿಷ್ಯಗಣಬಾಂಧವಾಃ । 
ಸ ತೈಃ ಪರಿವೃತೋ ರಾಜಾ ಶುಶುಭೇ ಬ್ರಹ್ಮವಾದಿಭಿಃ HYP 


ಅಗ್ನಿಗಳನ್ನು ಹೊಂದಿದ ಮತ್ತು ನಿರಗ್ನಿಗಳಾದ ಮತ್ತು ಶಿಷ್ಯಪರಿವಾರಬಾಂಧವರಿಂದ 
ಒಡಗೂಡಿದ ಅಂತಹ ಬ್ರಾಹ್ಮಣರಿಂದ ಸುತ್ತುವರಿಯಲ್ಪಟ್ಟ ಧರ್ಮರಾಜನು ಅಲ್ಲಿ 
ಶೋಭಿಸಿದನು. 


ತೇಷಾಂ ಪ್ರಾದುಷ್ಠತಾಗ್ನೀನಾಂ ಮುಹೂರ್ತೇ ರಮ್ಕದಾರುಣೇ । 
ಬ್ರಹ್ಮಭೋಷಪುರಸ್ಕಾರಃ ಸಂಜಲ್ಪ ಸಮಜಾಯತ YH 


ಸಾಧುಗಳಿಗೆ ರಮ್ಯವೂ ದೈತ್ಯರಿಗೆ ದಾರುಣವೂ ಆದ ಸೂರ್ಯಾಸ್ತಕ್ಕಿಂತ ಮುಂಚಿನ 
ಕಾಲದಲ್ಲಿಅವರು ತಮ್ಮಅಗ್ನಿಗಳ ಪ್ರಾದುಷ್ಠಾರಗಳನ್ನು ಮಾಡಿ ವೇದಘೋಷಗಳನ್ನು 
ಮಾಡಿ ಪರಸರವಾಗಿ ಮಾತನಾಡಿಕೊಂಡರು. 


ಲು 


ರಾಜಾನಂ ತು ಕುರುಶ್ರೇಷ್ಠಂ ತೇ ಹಂಸಮಧುರಸ್ವರಾಃ । 

ಆಶ್ವಾಸಯಂತೋ ವಿಪ್ರೇಂದ್ರಾಃ ಕ್ಷಪಾಂ ಸರ್ವಾಮನೋದಯನ್‌ ॥ 

ಹಂಸದಂತೆ ಮಧುರಸ್ಪರವನ್ನುಹೊಂದಿದ್ದಆ ಬ್ರಾಹ್ಮಣಶ್ರೇಷ್ಠರು ಕುರುರಾಜನಾದ 
ಧರ್ಮರಾಜನನ್ನುಸಮಾಧಾನಪಡಿಸುತ್ತಾ ಆ ರಾತ್ರಿಯನ್ನೆಲ್ಲಾಕಳೆದರು. 

ರಾಜಾ ತು ಭ್ರಾತೃಭಿಃ ಸಾರ್ಧಂ ತಥಾ ಸರ್ವೈಃ ಸುಹೃದ್ಧಣಃ | 

ಅತೀಯಾತ್‌ ತಾಂ ನಿಶಾಂ ರಾಜನ್‌ ದುಃಖಶೋಕಸಮಾಹತಃ ॥ 

ಎಲ್ಫೆ ಜನಮೇಜಯನೇ! ಧರ್ಮರಾಜನಾದರೋ ತನ್ನ ಎಲ್ಲ ತಮ್ಮಂದಿರ 
ಜೊತೆಯಲ್ಲಿಮತ್ತು ಎಲ್ಲಸುಹೃದ್ದಣಗಳ ಜೊತೆಯಲ್ಲಿದುಃಖಶೋಕಾಭಿತಪ್ಪನಾಗಿ ಆ 
ರಾತ್ರಿಯನ್ನುಕಳೆದನು. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಪ್ರಥಮೋತಧ್ಯಾಯಃ ॥ 
॥॥ ಆರಣ್ಯಕಪರ್ವಣಿ ಪ್ರಥಮೋತಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಮೊದಲನೆಯ ಅಧ್ಯಾಯ ಮುಗಿಯಿತು. 
NOI 


“12: ಮಹಾಭಾರತ ವನಪರ್ವ 


ಮಹಾಭಾರತ ತಾತ್ತರ್ಯನಿರ್ಣಯ -೨೨ ಅಧ್ಯಾಯ 


ನಿಹತ್ಯ ರಕ್ಟೋ ವನಮಧ್ಯಸಂಸ್ಥಾ- 

ಸ್ತದಾ ಯತೀನಾಮಯುತೈಃ ಸಮೇತಾಃ । 
ಅಶೀತಿಸಾಹಸ್ರಮುನಿಪ್ರವೀರೈ 

ರ್ದಶಾಂಶಯುಕ್ಳೆ: ಸಹಿತಾ ವ್ಯಚಿಂತಯನ್‌ 11೪॥॥ 


ಪಾಂಡವರು ಕಿರ್ಮೀರನನ್ನು ಕೊಂದ ಬಳಿಕ ತಮ್ಮೊಡನೆ ಬಂದಿದ್ದಹತ್ತು ಸಾವಿರ 
ಯತಿಗಳ ಮತ್ತು ಎಂಬತ್ತೆಂಟು ಸಾವಿರ ಮುನೀಶ್ಚರರ ಜೊತೆಗೆ ಅರಣ್ಯಮಧ್ಯದಲ್ಲಿ 
ವಾಸಮಾಡುತ್ತ ಅವರ ಪೋಷಣೆಯ ಬಗ್ಗೆ ಚಿಂತಿಸಿದರು. 


ವಿಂಚಿತ್ಯ ತೇಷಾಂ ಭರಣಾಯ ಧರ್ಮಜಃ 
ಸಂಪೂಜ್ಯ ಸೂರ್ಯಸ್ಥಿತಮಚ್ಕುತಂ ಪ್ರಭುಂ । 
ದಿನೇತಕ್ಚಯಾನ್ನಂ ಪಿಠರಂ ತದಾಪ 
ರತ್ನಾದಿದಂ ಕಾಮವರಾನ್ನದಂ ಚ HSH 


ಆ ಯತಿಗಳ ಮತ್ತು ಮುನಿಗಳ ಪೋಷಣೆಗೆ ತಕ್ಕ ಉಪಾಯವನ್ನು ಆಲೋಚಿಸಿ 
ಹಗಲಿನಲ್ಲಿಸೂರ್ಯಾಂತರ್ಗತನಾದ ಶ್ರೀನಾರಾಯಣನನ್ನು ಆರಾಧಿಸಿ ಪ್ರತಿದಿನವೂ 
ಅಕ್ಷಯ ಅನ್ನವನ್ನೂ ಬೇಕಾದ ಉತ್ತಮ ಭಕ್ಷಾ 6ದಿಗಳನ್ನೂ ರತ್ನ ಮುಂತಾದವುಗಳನ್ನೂ 
ಕೊಡಬಲ್ಲಒಂದು ಅಕ್ಷಯಪಾತ್ರೆಯನ್ನು ಪಡೆದರು. 


ಬಭಾರ ತೇನೈವ ಯುಧಿಷ್ಠಿರಸ್ತಾನ್‌ 
ಪ್ರತೇಶಶಸ್ವಿಂಶತದಾಸದಾಸಿಕಾನ್‌ । 
ಸುವರ್ಣಪಾತ್ರೇಷು ಹಿ ಭುಂಜತೇ ಯೇ 
ಗೃಹೇ ತದೀಯೇ ಬಹುಕೋಟಿದಾಸಕೇ Well 


ಹಿಂದೆ ಕೋಟಿಗಟ್ಟಲೆ ದಾಸರುಗಳಿದ್ದ ತನ್ನ ಅರಮನೆಯಲ್ಲಿ ಪ್ರತಿಯೊಬ್ಬರೂ 
ಪ್ರತ್ಯೇಕವಾಗಿ ಮೂವತ್ತು ಮಂದಿ ದಾಸದಾಸಿಯರುಗಳಿಂದ ಯುಕ್ತರಾಗಿದ್ದುಸುವರ್ಣ 
ಪಾತ್ರೆಗಳಲ್ಲಿ ಅನ್ನ ಉಣ್ಣುತ್ತಿದ್ದ ಆ ಯತಿಗಳು ಮುಂತಾದವರನ್ನು ಯುಧಿಷ್ಠಿರ 
ಅರಣ್ಯದಲ್ಲಿಯೂ ಆ ಅಕ್ಷಯ ಪಾತ್ರೆಯ ಬಲದಿಂದ ಹಾಗೇ ಪೋಷಿಸಿದ. 


ಆರಣ್ಯಕಪರ್ವ -13- 


ಸತ್ತಂಗಮಾಕಾಂಕ್ಷಿಣ ಏವ ತೇಠವಸನ್‌ 
ಪಾರ್ಥಃ ಸಹಾನ್ಯೇ ಚ ಮುನೀಂದ್ರಬ್ಧಂದಾಃ 1 
ಶೃಣ್ಣಂತ ಏಭ್ಯಃ ಪರಮಾರ್ಥಸಾರಾಃ 
ಕಥಾ ವದಂತಶ್ಚ ಪುರಾತನಾಸ್ತಥಾ 11೭11 


ಆ ಯತಿಗಳೂ ಬೇರೆ ಮುನೀಶ್ವರರ ಸಮೂಹಗಳೂ ಸರ್ವೋತ್ತಮನಾದ 
ಶ್ರೀಹರಿಯ ಕುರಿತಾದ ಮಾತುಕತೆಗಳನ್ನು ಪಾಂಡವರಿಂದ ಕೇಳುತ್ತಲೂ ಅವರಿಗೆ 
ಪ್ರಾಚೀನ ಕಥೆಗಳನ್ನು ಹೇಳುತ್ತಲೂ ಕೇವಲ ಸತ್ಸಂಗದಲ್ಲಿ ಇರುವುದನ್ನು ಬಯಸಿಯೆ 
ಅವರೊಂದಿಗೆ ವಾಸ ಮಾಡಿದರು. 


ಏವಂ ಗಜಾನಾಂ ಬಹುಕೋಟಿಬ್ಬಂದಾನ್‌ 
ತಥಾ ರಥಾನಾಂ ಚ ಹಯಾಂಶ್ಚ ಬೃಂದಶಃ । 
ವಿಸೃಜ್ಯ ರತ್ನಾನಿ ನರಾಂಶ್ಚ ಬೃಂದಶೋ 
ವನೇ ವಿಜಹ್ರುರ್ದಿವಿ ದೇವವತ್‌ ಸುಖಂ SI 


ಹಿಂದೆ ಇಂದ್ರಪ್ರಸ್ಥದಲ್ಲಿದ್ದ ಬಹುಕೋಟಿ ವೃಂದ ಆನೆ ರಥಗಳನ್ನೂ ವೃಂದ 


ಕುದುರೆಗಳನ್ನೂ ವೃಂದ ದಾಸದಾಸಿಯರನ್ನೂ ರತ್ನಗಳನ್ನೂ ಪರಿತ್ಯಜಿಸಿ ಪಾಂಡವರು 
ಕಾಡಿನಲ್ಲಿಯೂ ಹೀಗೆ ಸರ್ಗದಲ್ಲಿದೇವತೆಗಳಂತೆ ಸುಖವಾಗಿಯೇ ವಿಹರಿಸಿದರು. 


ಗವಾಂ ಚ ಲಕ್ಷಂ ಪ್ರದದಾತಿ ನಿತ್ಯಶಃ 
ಸುವರ್ಣಭಾರಾಂಶ್ಚ ಶತಂ ಯುಧಿಷ್ಠಿರಃ । 
ಸಭಾತೃಕೋ5ಸೌ ವನಮಾಪ್ಯ ಶಕ್ರವ- 
ನ್ಯುಮೋದ ವಿಪೈಃ ಸಹಿತೋ ಯಥಾಸುಖಂ IF 


ಯುಧಿಷ್ಠಿರ ಹಿಂದೆ ನಿತ್ಯವೂ ಲಕ್ಷ. ಗೋವುಗಳನ್ನೂ ನೂರು ಸುವರ್ಣ ಭಾರಗಳನ್ನು 
ದಾನ ಮಾಡುತ್ತಿದ್ದ. ಈಗಲೂ ಸೋದರರೊಂದಿಗೆ ಕಾಡಿಗೆ ಹೋಗಿ ಮುನಿಗಳಿಂದ 
ಕೂಡಿ ಹಿಂದಿನಂತೆಯೇ ಸುಖವಾಗಿ ಇಂದ್ರನಂತೆಯೇ ಆನಂದಿಸಿದ. 


Xk 


-14- ಮಹಾಭಾರತ ವನಪರ್ವ 


ಎರಡನೆಯ ಅಧ್ಯಾಯ 

(ಬ್ರಾಹ್ಮಣರನ್ನು ಪೋಷಿಸಲು ತನ್ನ ಅಶಕ್ತಿಯನ್ನು ತಿಳಿಸಿ ಧರ್ಮರಾಜನಿಂದ 
ಅವರು ಹಿಂದಿರುಗುವಂತೆ ಪ್ರಾರ್ಥನೆ. ಬ್ರಾಹ್ಮಣರಿಂದ ಅದರ ನಿರಾಕರಣೆ. 

ಶೌನಕರಿಂದ ಯುಧಿಷ್ಠಿರನಿಗೆ ಸೂರ್ಯೋಪಾಸನೆಯ ಪ್ರೇರಣೆ) 

ವೈಶಂಪಾಯನಃ 

ಪ್ರಭಾತಾಯಾಂ ತು ಶರ್ವರ್ಯಾಂ ತೇಷಾಮಕ್ಕಿಷಕರ್ಮಣಾಮ್‌। 
ವನಂ ಯಿಯಾಸತಾಂ ವಿಪ್ರಾಃ ತಸ್ಸುರ್ಭಿಕ್ಷಾಭುಜೋತಗ್ರತಃ 1 
ತಾನುವಾಚ ತತೋ ರಾಜಾ ಕುಂತೀಪುತ್ರೋ ಯುಧಿಷ್ಠಿರಃ 1೧1 


ಬೆಳಗಾದನಂತರ ಅಕ್ಲಿಷ್ಟಕಾರಿಗಳಾದ ಪಾಂಡವರು ವನಕ್ಕೆ ಹೊರಡಲು 
ಉದ್ಯುಕ್ತರಾಗುತ್ತಿರಲು ಭಿಕ್ಷಾನ್ನ ಜೀವಿಗಳಾದ ಬ್ರಾಹ್ಮಣರು ಅವರ ಎದುರಿಗೆ ನಿಂತರು. 
ಕುಂತೀಪುತ್ರನಾದ ಧರ್ಮರಾಜನು ಆಗ ಅವರನ್ನುಕುರಿತು ಮಾತನಾಡಿದನು. 
ವಯಂ ಹಿ ಹೃತಸರ್ವಸ್ವಾ ಹೃತರಾಜ್ಯಾ ಹೃತಶ್ರಿಯಃ । 
ಫಲಮೂಲಾಮಿಷಾಹಾರಾ ವನಂ ಯಾಸ್ಕಾಮ ದುಃಖತಾಃ 11೨1 
ನಾವಾದರೋ ರಾಜ್ಯವನ್ನೂ ಸಂಪತ್ತನ್ನೂ ಸರ್ವಸ್ವವನ್ನೂ ಕಳೆದುಕೊಂಡು 


ಫಲಮೂಲಾಹಾರರಾಗಿ ಮತ್ತು ಕಾಡಿನಲ್ಲಿ ದೊರಕುವ ಮಾಂಸಾಹಾರಿಗಳಾಗಿ 
ದುಃಖದಿಂದ ಕಾಡಿಗೆ ಹೋಗುತ್ತಿದ್ದೇವೆ. 


ವನಂ ಚ ದೋಷಬಹುಲಂ ಬಹುವ್ಯಾಲಸರೀಸೃಪಮ್‌ । 

ಪರಿಕ್ಷೇಶಶ್ಚ ವೋ ಮನ್ಯೇ ಧ್ರುವಂ ತತ್ರ ಭವಿಷ್ಯತಿ 11೩1 

ಕಾಡಿನಲ್ಲಿಅನೇಕ ಗಜಗಳ ಮತ್ತು ಸರ್ಪಗಳಿಂದ ಬಹಳ ಉಪದ್ರವವಿದೆಯಷ್ನೇ? 
ನಿಮಗೆ ನಿಶ್ಚಯವಾಗಿ ಅಲ್ಲಿಬಹಳ ತೊಂದರೆಯಾಗುವುದೆಂದು ನಾನು ಭಾವಿಸುತ್ತೇನೆ. 


ಬ್ರಾಹ್ಮಣಾನಾಂ ಚ ಸಂಕ್ಲೇಶೋ ದೈವತಾನ್ಯಪಿ ಸಾದಯೇತ್‌ । 
ಕಿಂ ಪುನರ್ಮಾಮಿತೋ ವಿಪ್ರಾ ನಿವರ್ತದ್ದಂ ಯಥಾಗತಮ್‌ ual 


ಆರಣ್ಯಕಪರ್ವ -15- 


ಬ್ರಾಹ್ಮಣರಿಗೆ ಕ್ಲೇಶವುಂಟಾದರೆ ಅದು ದೇವತೆಗಳನ್ನೂ ನಾಶಮಾಡೀತು. ಇನ್ನು 
ನನ್ನಪಾಡೇನು? ಆದ್ದರಿಂದ ಎಲೈ ಬ್ರಾಹ್ಮಣರೇ ನೀವು ಇಲ್ಲಿಂದ ಬಂದದಾರಿಯಲ್ಲೇ 
ಹಿಂದಿರುಗಿ ಹೋಗಿ. 

ಬ್ರಾಹ್ಮಣಾಃ 

ಯಾ ಗತಿರ್ಭವತಾಂ ರಾಜನ್‌ ತಾಂ ವಯಂ ಗಂತುಮುದ್ಯತಾಃ | 

ನಾರ್ಹಥಾಸ್ಕಾನ್‌ ಪರಿತ್ಯಕ್ತುಂ ಭಕ್ತಾನ್‌ ಸದ್ಭರ್ಮದರ್ಶಿನ: 1೫11 

ರಾಜನೇ! ನಿನಗೆ ಯಾವ ಗತಿಯು ಉಂಟಾಗುತ್ತದೆಯೋ ನಾವೂ ಅದನ್ನೇ 
ಹೊಂದಲು ಸಿದ್ದರಾಗಿದ್ದೇವೆ. ಸದ್ದರ್ಮದರ್ಶಿಗಳೂ ಭಕ್ತರೂ ಆದ ನಮ್ಮನ್ನು ನೀವು 
ಪರಿತ್ಯಾಗಮಾಡಬಾರದು. 

ಅನುಕಂಪಾಂ ಹಿ ಭಕ್ತೇಷು ದೈವತಾನ್ಯಪಿ ಕುರ್ವತೇ । 

ವಿಶೇಷತೋ ಬ್ರಾಹ್ಮಣೇಷು ಸದಾಚಾರಾವಲಂಬಿಷು 11೬1 

ದೇವತೆಗಳೂ ಸಹ ತಮ್ಮ ಭಕ್ತರಲ್ಲಿ ಅನುಕಂಪೆಯನ್ನು ಮಾಡುತ್ತಾರಷ್ಟೇ? 
ಅದರಲ್ಲಿಯೂ ಸದಾಚಾರನಿಷ್ಠರಾದ ಬ್ರಾಹ್ಮಣರಲ್ಲಿ ವಿಶೇಷವಾಗಿ ಅನುಗ್ರಹವನ್ನು 
ಮಾಡುತ್ತಾರೆ. 

ಯುಧಿಷ್ಠಿರಃ 

ಮಮಾಪಿ ಪರಮಾ ಭಕ್ತಿರ್ಬ್ರಾಹ್ಮಣೇಷು ಸದಾ ದ್ವಿಜಾಃ । 

ಸಹಾಯವಿಪರಿಭ್ರಂಶಸ್ತ್ತಯಂ ಸಾದಯತೀವ ಮಾಮ್‌ 11೭11 

ಎಲ್ಫೆ ಬ್ರಾಹ್ಮಣರೇ ನನಗೂ ಸಹ ಯಾವಾಗಲೂ ಬ್ರಾಹ್ಮಣರಲ್ಲಿಪರಮಭಕ್ತಿಯೇ 
ಇದೆ. ಆದರೆ ಧನಧಾನ್ಯಾದಿ ಸಹಾಯನಾಶವು ನನ್ನನ್ನು ಹೀಗೆ ವಿಷಾದಗೊಳಿಸುತ್ತಿದೆ. 

ಆಹರೇಯುರ್ಹಿ ಮೇ ಕಿಂಚಿತ್‌ ಫಲಮೂಲಮೃಗಾಂಸ್ತಥಾ | 

ತ ಇಮೇ ಶೋಕಜೈರ್ದು:ಖೈರ್ಭ್ರಾತರೋ ಮೇ ವಿಮೋಹಿತಾಃ ॥1೮॥ 


ಶೋಕದುಃಖಗಳಿಂದ ಭರಿತರಾದ ವಿಮೋಹಕ್ಕೆ ಒಳಗಾದ ನನ್ನ ಈ ತಮ್ಮಂದಿರು 
ನನಗಾಗಿ ಸ್ವಲ್ಪ ಫಲಮೂಲಗಳನ್ನು ಅಥವಾ ಮೃಗಗಳನ್ನುತರಬಹುದು. 


-16- ಮಹಾಭಾರತ ವನಪರ್ವ 


ದ್ರೌಪದ್ಯಾ ವಿಪ್ರಕರ್ಷೇಣ ರಾಜ್ಯಾಪಹರಣೇನ ಚ । 
ದು:ಖಾನ್ವಿತಾನಿಮಾನ್‌ ಕ್ಲೇಶೈರ್ನಾಹಂ ವಕ್ತುಮಿಹೋತ್ಸಹೇ al 


ದ್ರೌಪದಿಯನ್ನು ಎಳೆದಾಡುವುದರಿಂದಲೂ ಮುತ್ತು ರಾಜ್ಯವನ್ನು 
ಕಳೆದುಕೊಂಡಿರುವುದರಿಂದಲೂ ದುಃಖದಿಂದ ಕೂಡಿದ ಇವರನ್ನು ಇನ್ನೂ 
ಕ್ಲೇಶಗೊಳಿಸುವಂತೆ ನಾನು ಅವರನ್ನು ಕುರಿತು ಮಾತನಾಡಲಾರೆ. 
ಬ್ರಾಹ್ಮಣಾಃ 
ಅಸ್ಮತ್ಲೋಷಣಜಾ ಚಿಂತಾ ಮಾ ಭೂತ್‌ ತೇ ಹೃದಿ ಪಾರ್ಥಿವ । 
ಸ್ವಯಮಾಹೃತ್ಯ ವನ್ಯಾನಿ ಹ್ಯನುಯಾಸ್ಯಾಮಹೇ ವಯಮ್‌ 1೧೦/ 


ಎಲೈ ರಾಜನೇ! ನಮ್ಮನ್ನುಸಾಕುವ ಚಿಂತೆಯು ನಿನ್ನಮನಸ್ಸಿಗೆ ಬಾರದಿರಲಿ. ಕಾಡಿನಲ್ಲಿ 
ಸಿಗುವ ಫಲಮೂಲಾದಿಗಳನ್ನು ನಾವೇ ತಂದುಕೊಂಡು ನಿಮ್ಮನ್ನು ಹಿಂಬಾಲಿಸುತ್ತೇವೆ. 


ಅನುಧ್ಯಾನೇನ ಜಪ್ಯೇನ ವಿಧಾಸ್ಯಾಮಃ ಶಿವಂ ತವ | 
ಕಥಾಭಿಶ್ಚಾನುಕೂಲಾಭಿಃ ಸಹ ರಂಸ್ಕ್ಯಾಮಹೇ ವನೇ 11೧೧॥ 


ಜಪವನ್ನು ಮಾಡಿ ಮತ್ತು ಆಶೀರ್ವಾದವನ್ನು ಮಾಡಿ ನಿನಗೆ ಮಂಗಳವನ್ನು 
ಉಂಟುಮಾಡುವೆವು. ಕಾಡಿನಲ್ಲಿ ನಿನಗೆ ಹಿತಕರವಾದ ಕಥೆಗಳನ್ನು ಹೇಳಿ ನಿನ್ನ 
ಜೊತೆಯಲ್ಲಿ ಸಂತೋಷಪಡುತ್ತೇವೆ. 


ಯುಧಿಷ್ಠಿರಃ 

ಏವಮೇತನ್ನ ಸಂದೇಹೋ ರಮೇಯಂ ಬ್ರಾಹ್ಮಣೈಃ: ಸಹ । 

ನ್ಯೂನಭಾವಾತ್ತು ಪಶ್ಯಾಮಿ ಪ್ರತ್ಯಾದೇಶಮಿವಾತ್ಮನಃ 11೧೨ 

ಅದು ಹಾಗೆಯೇ ಸರಿ. ನಾನೂ ಸಹ ಬ್ರಾಹ್ಮಣರ ಜೊತೆಯಲ್ಲಿಸಂತೋಷದಿಂದ 
ಇರುತ್ತೇನೆ. ಆದರೆ ನನ್ನ ಕೈಯು ಬರಿದಾಗಿರುವುದರಿಂದ ನಿಮ್ಮನ್ನು 
ನಿರಾಕರಣೆಮಾಡುತ್ತಿದ್ದೇನೆ. 

ಕಥಂ ದಕ್ಷಾ ಮಿ ವಃ ಸರ್ವಾನ್‌ ಸ್ವಯಮಾಹೃತಭೋಜನಾನ್‌ 1 

ಮದ್ದಕ್ತಾನ್‌ ಕ್ಲಿಕ್ಶತೋ5ನರ್ಹಾನ್‌ ಧಿಕ್‌ ಪಾಪಾನ್‌ ಧೃತರಾಷ್ಟಜಾನ್‌ 11 


ಆರಣ್ಯಕಪರ್ವ -17- 


ನನ್ನ ಭಕ್ತರಾದ ಕ್ಲೇಶಕ್ಕೆ ಅನರ್ಹರಾದ ನೀವೆಲ್ಲರೂ ನಿಮ್ಮ ಆಹಾರವನ್ನು ನೀವೇ 
ಸಂಪಾದಿಸಿಕೊಂಡು ಕ್ಷೇಶಪಡುವುದನ್ನು ನಾನು ಹೇಗೆ ನೋಡಲಿ? ಪಾಪಿಗಳಾದ 
ದುರ್ಯೋಧನಾದಿಗಳಿಗೆ ಧಿಕ್ಕಾರವಿರಲಿ. 

ವೈಶಂಪಾಯನ 

ಇತ್ಯುಕ್ತ್ವಾ ನೃಪತಿಃ ಶೋಚನ್‌ ನಿಷಸಾದ ಮಹೀತಳೇ !1೧೪॥ 

ತಮಧ್ಯಾತ್ಮರತೋ ವಿದ್ವಾನ್‌ ಶೌನಕೋ ನಾಮ ವೈ ದ್ವಿಜಃ । 

ಯೋಗೇ ಸಾಂಖ್ಯೇ ಚ ಕುಶಲೋ ರಾಜಾನಮಿದಮಬ್ರವೀತ್‌ ॥ ೧೫॥ 

ಹೀಗೆ ಹೇಳಿ ರಾಜನು ಶೋಕಪಡುತ್ತಾ ಭೂಮಿಯ ಮೇಲೆ ಕುಳಿತನು. ಆಗ 
ಸಾಂಖ್ಯದಲ್ಲಿಯೂ ಯೋಗದಲ್ಲಿಯೂ ನಿಪುಣನಾದ ಅಧ್ಯಾತ್ಮನಿಷ್ಠನಾದ ವಿದ್ವಾಂಸನಾದ 
ಶೌನಕನೆಂಬ ಒಬ್ಬಬ್ರಾಹ್ಮಣನು ರಾಜನನ್ನುಕುರಿತು ಈ ಮಾತುಗಳನ್ನು ಆಡಿದನು. 

ಶೌನಕಃ 

ಶೋಕಸ್ಥಾನಸಹಸ್ರಾಣಿ ಭಯಸ್ಥಾನಶತಾನಿ ಚ । 

ದಿವಸೇ ದಿವಸೇ ಮೂಢಮಾವಿಶಂತಿ ನ ಪಂಡಿತಮ್‌ er] 

ಮೂಢನಾದ ಮನುಷ್ಯನಿಗೆ ಪ್ರತಿದಿವಸದಲ್ಲಿಯೂ ಶೋಕಕ್ಕೆ ಕಾರಣವಾದ 
ಸಹಸ್ರವಿಷಯಗಳೂ ಭಯಕ್ಕೆ ಕಾರಣವಾದ ನೂರು ವಿಷಯಗಳೂ ಉಂಟಾಗುತ್ತವೆ. 
ಪಂಡಿತನಿಗೆ ಅವು ಉಂಟಾಗುವುದಿಲ್ಲ. 

ನಹಿ ಜ್ಞಾನನಿರುದ್ದೇಷು ಬಹ್ಹಪಾಯೇಷು ಕರ್ಮಸು । 

ಶ್ರೇಯೋಫಾತಿಷು ಸಜ್ಜಂತೇ ಬುದ್ಧಿಮಂತೋ ಭವದ್ವಿದಾಃ 11೧೭ 

ನಿನ್ನಂತಹ ಬುದ್ಧಿವಂತರು ಜ್ಞಾನಕ್ಕೆ ಪ್ರತಿಬಂಧಕವಾದ ಶ್ರೇಯೋವಿಘಾತಕವಾದ 
ಮತ್ತು ಅನೇಕ ಅಪಾಯಗಳಿಂದ ಕೂಡಿದ ಕರ್ಮಗಳಲ್ಲಿಎಂದೂ ನಿರತರಾಗಿರುವುದಿಲ್ಲ. 


ಅಷ್ಟಾಂಗಾಂ ಬುದ್ಧಿಮಾಹುರ್ಹಿ ಸರ್ವಶ್ರೇಯೋತವಿಘಾತಿನೀಮ್‌ । 
ಶ್ರುತಿಸ್ಕೃತಿಸಮಾಯುಕ್ತಾಂ ಸಾ ರಾಜನ್‌ ತ್ವಯ್ಯವಸ್ಥಿತಾ 11೧೮॥ 


-18- ಮಹಾಭಾರತ ವನಪರ್ವ 


ಅಷ್ಟಾಂಗಯುತವಾದ ಬುದ್ಧಿಯನ್ನು ಸರ್ವಶ್ರೇಯಃ ಸಂಪಾದಕವೆಂದು 
ಹೇಳುತ್ತಾರಷ್ಟೇ? ಎಲೈ ರಾಜನೇ! ಶ್ರುತಿಸ್ಥೃತಿ ಯುಕ್ತವಾದ ಅಂತಹ ಬುದ್ಧಿಯು 
ನನ್ನಲ್ಲಿದೆ. 


ಶುಶ್ರೂಷಾ, ಶ್ರವಣ, ಮನನ ಧ್ಯಾನ ಉತ್ಸೇಕ್ಷಾ ಮಿಥ್ಯಾಜ್ಞಾನರಾಹಿತ್ಯ 
ಪದಾರ್ಥಗಳ ವಿಶೇಷವಾದ ಜ್ಞಾನ ಮತ್ತು ತತ್ವಜ್ಞಾನ ಇವುಗಳು ಬುದ್ಧಿಯ 
ಅಷ್ಟಾಂಗಗಳೆಂದು ಶಾಸ್ತ್ರಗಳಲ್ಲಿಹೇಳಲ್ಪಟ್ಟಿವೆ. 


ಅರ್ಥಕೃಚ್ಛೇಷು ದುರ್ಗೇಷು ವ್ಯಾಪತ್ತು ಸ್ವಜನೇಷ್ಟಪಿ | 
ಶಾರೀರೇ ಮಾನಸೇ ದುಃಖೇ ನ ಸೀದಂತಿ ಭವಾದೃಶಾಃ 11೧೯॥ 


ನಿನ್ನಂತಹ ಮೇಧಾವಿಗಳು ದುರ್ಗಮವಾದ ಅರ್ಥಕ್ಷೇಶವು ಒದಗಿದಾಗ ಅಥವಾ 
ಸ್ವಜನರಿಗೆ ವಿಪತ್ತು ಉಂಟಾದಾಗ ಅಥವಾ ಶರೀರ ಅಥವಾ ಮನಸ್ಸಿನಲ್ಲಿ 
ದುಃಖವುಂಟಾಗುವ ಸಂದರ್ಭ ಬಂದಾಗಲೂ ವಿಷಾದವನ್ನುಹೊಂದುವುದಿಲ್ಲ. 


ಶ್ರೂಯತಾಂ ಚಾಭಿಧಾಸ್ಕಾಮಿ ಜನಕೇನ ಯಥಾ ಪುರಾ ॥ 
ಆತ್ಮವ್ಯವಸ್ಥಾನಕರಾ ಗೀತಾಃ ಶ್ಲೋಕಾ ಮಹಾತ್ಮನಾ 11೨೦ 


ಹಿಂದೆ ಮಹಾತ್ಮನಾದ ಜನಕನು ತನ್ನ ಮನಸ್ಸಿಗೆ ಸಮಾಧಾನವನ್ನು 
ತಂದುಕೊಳ್ಳುವಂತಹ ಶ್ಲೋಕಗಳನ್ನುಹೇಗೆ ಗಾನಮಾಡಿದನೆಂದು ನಾನು ಹೇಳುವೆನು. 
ಕೇಳು. 


ಮನೋದೇಹಸಮುತ್ನಾಭ್ಯಾಂ ದುಃಖಾಭ್ಯಾಮರ್ದಿತಂ ಜಗತ್‌ । 
ತಯೋರ್ವ್ಯಾಸಸಮಾಸಾಭ್ಯಾಂ ಶಮೋಪಾಯಮಿಮಂ ಶೃಣು ॥೨೧॥ 


ಮಾನಸದುಃಖದಿಂದ ಅಥವಾ ದೇಹದಿಂದ ಉಂಟಾದ ದುಃಖದಿಂದ ಈ ಜಗತ್ತು 
ಪೀಡೆಗೆ ಒಳಗಾಗಿದೆ. ಸಂಕ್ಷೇಪವಾಗಿ ಮತ್ತು ವಿಸ್ತಾರವಾಗಿ ಆ ದುಃಖಗಳನ್ನು 
ಪರಿಹಾರಮಾಡುವ ಈ ಉಪಾಯವನ್ನುಕೇಳು. 


ವ್ಯಾಧೇರನಿಷ್ಠಸಂಯೋಗಾತ್‌ ಶ್ರಮಾದಿಷ್ಠವಿವರ್ಜನಾತ್‌ । 
ದುಃಖಂ ಚತುರ್ಭಿಃ ಶಾರೀರಂ ಕಾರಣ: ಸಂಪ್ರವರ್ತತೇ ||೨೨! 


ಆರಣ್ಯಕಪರ್ವ -19- 


ವ್ಯಾಧಿಯಿಂದ ಅನಿಷ್ಠಪ್ರಾಪ್ತಿಯಿಂದ ಶ್ರಮದಿಂದ ಮತ್ತು ಇಷ್ಟಹಾನಿಯಿಂದ ಹೀಗೆ 
ನಾಲ್ಕುವಿಧವಾದ ಕಾರಣಗಳಿಂದ ಶಾರೀರಕವಾದ ದುಃಖವು ಉಂಟಾಗುತ್ತದೆ. 


ವ್ಯಾಧಯಶ್ಚ ಶರೀರೇಶಸ್ಥಿನ್‌ ವಾತಪಿತ್ಮಕಫೋದ್ದವಾಃ | 
ಅಜೀರ್ಣಪ್ರಭವಾಃ ಸರ್ವೇ ದುಃಖಪಾಪೋದ್ಧವಾ ನೃಣಾಮ್‌ ॥೨೩॥ 


ವಾತ ಪಿತ್ತ ಮತ್ತು ಕಫಗಳ ವೈಷಮ್ಯದಿಂದ ಈ ಶರೀರದಲ್ಲಿಉಂಟಾಗುವ ಎಲ್ಲ 
ರೋಗಗಳೂ ಅಜೀರ್ಣದಿಂದ ಉಂಟಾಗುತ್ತವೆ. ದುಃಖವನ್ನು ಕೊಡುವ ಈ ಎಲ್ಲ 
ರೋಗಗಳು ಮನುಷ್ಯರಿಗೆ ಪಾಪದ ಫಲವಾಗಿ ಉಟಸತು?0. 


ತದಾಶುಪ್ರತಿಕಾರಾಚ್ಚ ಸತತಂ ಚಾಪಿ ಚಿಂತನಾತ್‌ । 
ಆಧಿವ್ಯಾಧಿಪ್ರಶಮನಂ ಕ್ರಿಯಾಯೋಗಂ ಫಲೇನ ಚ IVI 


ಮತಿಮಂತೋ ವಿದೋ ವೈದ್ಯಾಃ ಶಮಂ ಪ್ರಾಯೇಣ ಕುರ್ವತೇ । 
ಮಾನಸೇನ ಹಿ ದುಃಖೇನ ಶರೀರಮುಪತಪ್ಯತೇ 11೨೫ 


ಮೇಧಾವಿಗಳಾದ ವಿದ್ವಾಂಸರು ಸರ್ವಕರ್ಮಸಾಕ್ಷಿಯಾದ ಶ್ರೀಹರಿಯ 
ಚಿಂತನೆಯೇ ಈ ಪಾಪ ಮತ್ತು ದುಃಖಗಳ ಪರಿಹಾರರೂಪವೆಂದು ತಿಳಿದು 
ಕ್ರಿಯಾಯೋಗಜನ್ಯವಾದ ಹರಿಪ್ರಸಾದದಿಂದ ಆಧಿವ್ಯಾಧಿ ಪ್ರಶಮನವನ್ನು 
ಮಾಡುವವರಾಗಿ ಹೆರ್ಯರ್ಪಣಬುದ್ಧಿಯಿಂದ ಮಾಡುವ 
ನಿತ್ಯನೈಮಿತ್ತಿಕಕರ್ಮರೂಪವಾದ ಉಪಾಯವನ್ನು ಅನುಷ್ಠಾನವನ್ನು ಮಾಡುತ್ತಾರೆ. 


ಮಾನಸಸ್ಯ ಪ್ರಿಯಾಖ್ಯಾನೈಃ ಸಂಭೋಗೋಪನಯ್ಯರ್ನ್ವಣಾಂ । 
ಅಯಃ ಪಿಂಡೇನ ತಪ್ಪೇನ ಕುಂಭಸಂಸ್ಥ ಸಮಿವೋದಕಮ್‌ 11೨೬। 


ಹಾಗೆಯೇ ಮಾನಸದುಃಖವನ್ನು ಪ್ರಿಯೆಯ ಜೊತೆಯಲ್ಲಿ 
ಸಲ್ಲಾಪಮಾಡುವುದೆರಿಂದಲೂ ಸಂಭೋಗಮಾಡುವುದರಿಂದಲೂ 
ಕಳೆದುಕೊಳ್ಳಬಹುದು. ಕಾದ ಕಬ್ಬಿಣದ ಪಿಂಡದಿಂದ ಸಂಬಂಧವನ್ನು ಹೊಂದಿದ 
ಪಾತ್ರೆಯಲ್ಲಿರುವ ನೀರು ಕಾಯುವಂತೆ ಮಾನಸದುಃಖದಿಂದ ಶರೀರವು 
ಪೀಡಿಸಲಡುತ್ತದೆ. 


-20- ಮಹಾಭಾರತ ವನಪರ್ವ 


ಮಾನಸಂ ಶಮಯೇತ್‌ ತಸ್ಮಾತ್‌ ಜ್ಞಾನೇನಾಗ್ನಿಮಿವಾಂಬುನಾ । 
ಪ್ರಶಾಂತೇ ಮಾನಸೇ ದುಃಖೇ ಶಾರೀರಮುಪಶಾಮ್ಯತಿ 11೨೭। 


ಅಗ್ನಿಯನ್ನು ನೀರಿನಿಂದ ಉಪಶಮನಮಾಡಿದಂತೆ ಮಾನಸದುಃಖವನ್ನು 
ಜ್ಞಾನದಿಂದ ನಾಶಮಾಡಬೇಕು. ಮಾನಸದುಃಖವು ನಾಶಹೊಂದಿದರೆ ಶರೀರದ 
ದುಃಖವು ನಾಶಹೊಂದುತ್ತದೆ. 


ಮನಸೋ ದುಃಖಮೂಲಂ ತು ಸ್ನೇಹ ಇತ್ಯುಪಲಭ್ಯತೇ । 
ಸ್ನೇಹಾತ್ತು ಸಜ್ಜತೇ ಜಂತುರ್ದುಃಖಯೋಗಮುಪೈತಿ ಚ ॥1೨೮॥ 


ಮನಸ್ಸಿನ ದುಃಖಕ್ಕೆ ಕಾರಣವಾದುದು ಸ್ನೇಹವೆಂದು ತಿಳಿಯಲ್ಪಡುತ್ತದೆ. 
ಮನುಷ್ಯನು (ಪ್ರಾಣಿಯು)ಸ್ನೇಹದಿಂದ ಒಂದು ವಸ್ತುವಿನಲ್ಲಿಆಸಕ್ತನಾಗಿ ಅದರಿಂದ 
ದುಃಖದ ಸಂಬಂಧವನ್ನು ಪಡೆಯುತ್ತಾನೆ. 


ಸ್ನೇಹಮೂಲಾನಿ ದುಃಖಾನಿ ಸ್ನೇಹಜಾನಿ ಭಯಾನಿ ಚ । 
ಶೋಕಹರ್ಷೌ ತಥಾssಯಾಸಃ ಸ್ನೇಹಾತ್‌ ಸರ್ವಂ ಪ್ರವರ್ತತೇ ॥1೨೯॥ 


ದುಃಖವು ಸ್ನೇಹಮೂಲವಾದುದು. ಭಯಗಳು ಸಹ ಸ್ನೇಹದಿಂದಲೇ 
ಉಂಟಾಗುವವು. ಶೋಕ ಹರ್ಷ ಅದರಂತೆ ಆಯಾಸ ಇವೆಲ್ಲವೂ ಸ್ನೇಹದಿಂದಲೇ 
ಉಂಟಾಗುತ್ತವೆ. 


ಸ್ನೇಹಾತ್‌ ಕಾರುಣ್ಯರಾಗೌ ಚ ಪ್ರಜಾಸ್ಥೀರ್ಷ್ಯಾ5ನಯಸ್ತಥಾ | 
ಅಶ್ರೇಯಸ್ಸಾವುಭಾವೇತೌ ಪೂರ್ವಸ್ತತ್ರ ಗುರು: ಸ ೃತಃ IO 


ಸ್ನೇಹದಿಂದಲೇ ಕರುಣೆ ಮತ್ತು ರಾಗ ಎರಡೂ ಉಂಟಾಗುತ್ತವೆ. ಅದರಂತೆಯೇ 
ಅಸೂಯೆ ಮತ್ತು ದುರ್ನೀತಿಗಳು ಸ್ನೇಹದಿಂದಲೇ ಜನರಲ್ಲಿಉಂಟಾಗುತ್ತವೆ. ಅಸೂಯೆ 
ಮತ್ತು ದುರ್ನೀತಿಗಳೆರಡೂ ಅಶ್ರೇಯಸ್ಸಿಗೆ ಕಾರಣವಾದವುಗಳು ಅದರಲ್ಲಿಯೂ 
ಅಸೂಯೆಯು ಬಹಳ ಪ್ರಬಲವಾದುದು ಎಂದು ಹೇಳಲ್ಪಡುತ್ತದೆ. 


ಕೋಟರಾಗ್ನಿರ್ಯಥಾಠಶೇಷಂ ಸಮೂಲಂ ಪಾದಪಂ ದಹೇತ್‌ ॥ 
ಧರ್ಮಾರ್ಥಿನಂ ತಥಾಠ5ಲ್ಹೋಆಪಿ ರಾಗದ್ದೇಷೋ ವಿನಾಶಯೇತ್‌॥1೩೧॥ 


ಆರಣ್ಯಕಪರ್ವ ಹೆ 


ವೃಕ್ಷದ ಪೊಟರೆಯಲ್ಲಿದ್ದ ಅಲ್ಲವಾದ ಅಗ್ನಿಯು ಹೇಗೆ ಮೂಲಸಹಿತವಾದ 
ವೃಕ್ಷವನ್ನೇ ಸುಡುತ್ತದೆಯೋ ಹಾಗೆ ಧರ್ಮವನ್ನು ಅಪೇಕ್ಷಿಸುವ ಪುರುಷನನ್ನು ಅಲ್ಲವಾದ 


PY 
ರಾಗ ದೇಷಾದಿಗಳೂ ಸಹ ವಿನಾಶಗೊಳಿಸುತ್ತವೆ. 


ವ 
ವಿಪ್ರಯೋಗೇನ ತು ತ್ಯಾಗೀ ದೋಷದರ್ಶೀ ಸಮಾಗಮಾತ್‌ । 
ವಿರಾಗಂ ಭಜತೇ ಜಂತುರ್ನಿರ್ವೈರೋ ನಿಷ್ಟರಿಗ್ರಹಃ 112೨11 


ವಿಷಯವನ್ನುಪರಿತ್ಯಾಗಮಾಡುವುದರಿಂದ ದೋಷವನ್ನು ಪರಿತ್ಯಾಗಮಾಡುವ 
ಮತ್ತು ವಿಷಯಗಳ ಸಮಾಗಮಗಳಿಂದ ದೋಷವನ್ನು ಅನುಸಂಧಾನಮಾಡುವ 
ವ್ಯಕ್ತಿಯು ವೈರಾಗ್ಯವನ್ನು ಹೊಂದಿ ನಿರ್ವೈರನೂ ನಿಷ್ಪರಿಗ್ರಹನೂ ಆಗುತ್ತಾನೆ. 


ತಸ್ಕಾತ್‌ ಸ್ನೇಹಂ ನ ಲಿಪ್ಲೇತ ಮಿತ್ರೇಭ್ಯೋ ಧನಸಂಚಯಾತ್‌ । 
ಸ್ವಶರೀರಸಮುತ್ಥಂ ತು ಜ್ಞಾನೇನ ವಿನಿವರ್ತತೇ 11೩.೨!॥ 


ಆದ್ದರಿಂದ ಮಿತ್ರರಿಂದ ಧನಸಂಚಯ ಕಾರಣದಿಂದ ಸ್ನೇಹವನ್ನುಹೊಂದಬಾರದು. 


ಸಿ 


ತನ್ನಶರೀರದಲ್ಲಿಉಂಟಾದ ದುಃಖವು ಜ್ಞಾನದಿಂದಲೇ ನಿವೃತ್ತವಾಗುತ್ತದೆ. 
ಜ್ಞಾನಾನ್ವಿಶೇಷು ದುಃಖೇಷು ಶಾಸ್ತ್ರಜ್ಛೇಷು ಕೃತಾತ್ಮಸು । 
ನ ತೇಷು ಸಜ್ಜಶೇ ಸ್ನೇಹಃ ಪದ್ಮಪತ್ರೇಷ್ಠಿವೋದಕಮ್‌ 11೩೩॥॥ 
ದುಃಖಗಳು ಉಂಟಾದಾಗ ಜ್ಞಾನನಿಷ್ಠರಾದ ಶಾಸ್ತ್ರಜ್ಞರಾದ ಸಜ್ಜನರು 
(ಕುಶಲರಾದವರು) ಅಂತಹ ಸ್ನೇಹವನ್ನುಹೊಂದುವುದಿಲ್ಲ. ಪದ್ಧಪತ್ರದಲ್ಲಿಇರುವ 
ಉದಕದಂತೆ ಅಂತಹ ದುಃಖಕರವಾದ ಸ್ನೇಹವು ಅವರಿಗೆ ಅಂಟುವುದಿಲ್ಲ. 
ರಾಗಾಭಿಭೂತಃ ಪುರುಷಃ ಕಾಮೇನ ಪರಿಕೃಷ್ಯತೇ । 
ಇಚ್ಛಾ ಸಂಜಾಯತೇ ಚಾಸ್ಯ ತತಸೃಷ್ಣಾ ಪ್ರವರ್ತತೇ TET 
ವಿಷಯದಲ್ಲಿ ಸ್ನೇಹವುಳ್ಳ ಪುರುಷನು ಸ್ವೀಭೋಗಾದಿ ಆಸಕ್ತಿಯನ್ನು ಹೊಂದುತ್ತಾನೆ. 
ಅದರಂತೆಯೇ ಅನ್ನಪಾನಾದಿ ಆಸೆಯನ್ನುಹೊಂದುತ್ತಾನೆ. ಅನಂತರ ಭೋಗಗಳಲ್ಲಿ 
ಅತೃಪ್ತಿಯನ್ನು ಹೊಂದುತ್ತಾನೆ. 


-22- ಮಹಾಭಾರತ ವನಪರ್ವ 


ತೃಷ್ಣಾಹಿ ಸರ್ವಪಾಪಿಷ್ಕಾ ನಿತ್ಯೋದ್ದೇಗಕರೀ ಸ ಕೃತಾ | 
ಅಧರ್ಮಬಹುಲಾ ಚೈವ ಘೋರಾ ಪಾಪಾನುಬಂಧಿನೀ 11೩೫1! 


ಭೋಗಗಳಲ್ಲಿ ಅತೃಪ್ತಿಯು ಎಂದರೆ ಅಲಂಬುದ್ಧಿಯು ಇಲ್ಲದಿರುವಿಕೆಯು 
ಎಲ್ಲಕ್ಷಿಂತಲೂ ಪಾಪಿಷ್ಠವಾದುದು. ಅದು ಯಾವಾಗಲೂ ಮನಸ್ಸಿಗೂ ಉದ್ವೇಗವನ್ನು 
ಉಂಟುಮಾಡುವುದು ಎಂದು ಹೇಳಲ್ಪಡುತ್ತದೆ. ಅದು ಘೋರವಾದುದೂ ಅಧರ್ಮದ 
ಕಡೆಗೆ ಎಳೆಯುವುದೂ ಮತ್ತು ಪಾಪಕರ್ಮಗಳನ್ನು ಮಾಡಿಸುವುದೂ ಆಗಿದೆ. 


ಯಾ ದುಸ್ವಜಾ ದುರ್ಮತಿಭಿರ್ಯಾ ನ ಜೀರ್ಯತಿ ಜೀರ್ಯತಃ 1 
ಯೋಸಸೌ ಪ್ರಾಣಾಂತಿಕೋ ರೋಗಃ ತಾಂ ತೃಷ್ಣಾಂ ತ್ಯಜತಃ ಸುಖಮ್‌ ॥ 


ದುರ್ಮತಿಗಳಾದವರು ಆ ತೃಷ್ಣೆಯನ್ನು ಎಂದೂ ಬಿಡಲು ಸಾಧ್ಯವಿಲ್ಲ. ಅದು 
ವಯಸ್ಸಾದಂತೆ ಕಡಿಮೆಯಾಗುವುದಿಲ್ಲ. ಅದೊಂದು ಪ್ರಾಣಾಂತಿಕರೋಗ. ಆ 
ಅತೃಪ್ತಿಯನ್ನು ಬಿಟ್ಟರೆ ಮಾತ್ರ ಸುಖವುಂಟಾಗುತ್ತದೆ. 

ಅನಾದ್ಯಂತಾ ತು ಸಾ ತೃಷ್ಣಾ ಅಂತರ್ದೇಹಗತಾ ನೃಣಾಮ್‌ । 


ವಿನಾಶಯತಿ ಸಂಭೂತಾ ಅಯೋರಜ ಇವಾನಲಃ 11೩೭1 


ಆ ಅತೃಷ್ತಿಗೆ ಕೊನೆಮೊದಲಿಲ್ಲ. ಅದು ದೇಹದೊಳಗೆ ಹುಟ್ಟಿಬೆಳೆದು ಅಗ್ನಿಯು 
ಕಬ್ಬಿಣದ ಧೂಳನ್ನುನಾಶಮಾಡುವಂತೆ ಮನುಷ್ಯನನ್ನುನಾಶಮಾಡುತ್ತದೆ. 


ಯಥೈಧಃ ಸ್ಥಸಮುತ್ನೇನ ವಹ್ನಿನಾ ನಾಶಮೃಚ್ಛತಿ I 

ತಥಾತಕೃತಾತ್ಮಾ ಲೋಭೇನ ಸಹಜೇನ ವಿನಶ್ಯತಿ ASI 

ಹೇಗೆ ಕಟ್ಟಿಗೆಯು ತನ್ನಿಂದಲೇ ಉಂಟಾದ ವಹ್ಲಿಯಿಂದ ನಾಶವನ್ನು 
ಹೊಂದುತ್ತದೆಯೋ ಹಾಗೆ ಅವಿವೇಕಿಯಾದವನು ತನ್ನ ದೇಹದಲ್ಲೇ ಬೆಳೆದು ಬಂದ 
ಲೋಭದಿಂದ ನಾಶವನ್ನು ಹೊಂದುತ್ತಾನೆ. 

ರಾಜತಃ ಸಲಿಲಾದಗ್ನೇ: ಚೋರತಃ ಸ್ವಜನಾದಪಿ | 

ಭಯಮರ್ಥವತಾಂ ನಿತ್ಯಂ ಮೃತ್ಯೋಃ ಪ್ರಾಣಭೃತಾಮಿವ 11೩೯॥ 


ಆರಣ್ಯಕಪರ್ವ -23- 


ಎಲ್ಲ ಪ್ರಾಣಿಗಳಿಗೂ ಯಾವಾಗಲೂ ಮೃತ್ಯು ಭಯವಿರುವಂತೆ, ಧನವನ್ನು 
ಹೊಂದಿದವನು ರಾಜರಿಂದ ಜಲಾಗ್ನಿ ಪ್ರಕೋಪಗಳಿಂದ ಕಳ್ಳರಿಂದ ಮತ್ತು 
ಸಜನರಿಂದಲೂ ಯಾವಾಗಲೂ ಭಯಪಡುತ್ತಾನೆ. 


ಯಥಾ ಹ್ಯಾಮಿಷಮಾಕಾಶೇ ಪಕ್ಷಿಭಿಃ ಶ್ವಾಪದೈರ್ಭುವಿ I 

ಭಕ್ಷ್ಯತೇ ಸಲಿಲೇ ಮತ್ತ್ಯೈಸ್ತಥಾ ಸರ್ವೇಣ ವಿತ್ತವಾನ್‌ 11೪೦।| 

ಹೇಗೆ ಒಂದು ಮಾಂಸದ ಚೂರು ಆಕಾಶದಲ್ಲಿಪಕ್ಷಿಗಳಿಂದಲೂ ಭೂಮಿಯಲ್ಲಿ 
ಮಾಂಸಾಹಾರಿ ಪ್ರಾಣಿಗಳಿಂದಲೂ ನೀರಿನಲ್ಲಿ ಮತ್ಸ್ಯಗಳಿಂದಲೂ 
ನುಂಗಲ್ಪಡುತ್ತದೆಯೋ ಅದರಂತೆ ದ್ರವ್ಯವುಳ್ಳ ಮನುಷ್ಯನು ಎಲ್ಲರಿಂದಲೂ 
ಭಕ್ಷಿಸಲ್ಪಡುತ್ತಾನೆ. 

ಅರ್ಥ ಏವ ಹಿ ಕೇಷಾಂಚಿದನರ್ಥೋ ಭವಿತಾ ನೃಣಾಮ್‌ । 


ಅರ್ಥಶ್ರೇಯಸಿ ಚಾಸಕ್ರೋ ನ ಶ್ರೇಯೋ ವಿಂದತೇ ನರಃ । 
ತಸ್ಮಾದರ್ಥಾಗಮಾಃ ಸರ್ವೇ ಮದಮೋಹವಿವರ್ಧನಾಃ 11೪೧॥ 


ಕೆಲವು ಪುರುಷರಿಗೆ ಅರ್ಥವೇ ಅನರ್ಥಕ್ಕೆ ಕಾರಣವಾಗುತ್ತದೆ. ದ್ರವ್ಯರೂಪವಾದ 
ಶ್ರೇಯಸ್ಸಿನಲ್ಲಿಯೇ ಆಸಕ್ತನಾದ ಮನುಷ್ಯನು ಮೋಕ್ಷರೂಪವಾದ ಶ್ರೇಯಸ್ಸನ್ನು 
ಹೊಂದುವುದಿಲ್ಲ. ಆದ್ದರಿಂದ ಧನಪ್ರಾಪ್ತಿ ಎಲ್ಲವೂ ಮದಮೋಹಗಳನ್ನು ಹೆಚ್ಚುಸುವವೇ 
ಆಗಿವೆ. 


ಕಾರ್ಪಣ್ಯಂ ದರ್ಪಮಾನೌ ಚ ಭಯಮುದ್ದೇಗ ಏವ ಚ । 
ಅರ್ಥಜಾನಿ ವಿದುಃ ಪ್ರಾಜ್ಞಾ ದುಃಖಾನ್ಯೇತಾನಿ ದೇಹಿನಾಮ್‌ ॥೪೨॥ 


ಅರ್ಥಸ್ಯೋಪಾರ್ಜನೇ ದುಃಖಂ ಪಾಲನೇ ರಕ್ಷಣೇ ತಥಾ । 
ನಾಶೇ ದುಃಖಂ ವ್ಯಯೇ ದುಃಖಂ ಫ್ಲಂತಿ ಚಾಪ್ಯರ್ಥಕಾರಣಾತ್‌ 11೪೩ 


ಕಾರ್ಪಣ್ಯ ಭಯ ಲೋಭ ದರ್ಪ ಅಹಂಕಾರ ಮತ್ತು ಉದ್ದೇಗ ಇವುಗಳು 
ಅರ್ಥದಿಂದ ಮನುಷ್ಯರಿಗೆ ಉಂಟಾಗುವ ದುಃಖಗಳೆಂದು ಪ್ರಾಜ್ಞರು ತಿಳಿಯುತ್ತಾರೆ. 
ಧನವನ್ನು ಸಂಪಾದಿಸುವುದು ದುಃಖ. ಅದನ್ನು ರಕ್ಷಣೆಮಾಡುವುದು ದುಃಖ. ಅದು 


-24- ಮಹಾಭಾರತ ವನಪರ್ವ 


ನಾಶವಾದರೆ ದುಃಖ. ಖರ್ಚಾದರೂ ದುಃಖ. ಅಷ್ಟೇ ಅಲ್ಲದೆ ಧನದ ಸಲುವಾಗಿ 
ಇನ್ನೊಬ್ಬರು ಕೊಲ್ಲುತ್ತಾರೆ. 


ಅರ್ಥಾ ದುಃಖಂ ಪರಿತ್ಯಕ್ತ: ಪಾಲಿತಾಶ್ವಾಪಿ ತೇತಸುಖಾಃ | 
ದುಃಖೇನ ಚಾಧಿಗಮ್ಯಂತೇ ತೇಷಾಂ ನಾಶಂ ನ ಚಿಂತಯೇತ್‌ ॥೪೫॥ 


ಅರ್ಥವನ್ನು ಪರಿತ್ಯಾಗಮಾಡುವವನಿಗೂ ಅರ್ಥವು ದುಃಖವನ್ನುಕೊಡುತ್ತದೆ. 
ಅರ್ಥವನ್ನುರಕ್ಷಣೆಮಾಡುವವನಿಗೂ ದುಃಖವನ್ನುಕೊಡುತ್ತದೆ. ಅರ್ಥಪ್ರಾಪ್ತಿಯೂ 
ದುಃಖದಿಂದಲೇ ಆಗುತ್ತದೆ. ಅರ್ಥದ ನಾಶವನ್ನುಕುರಿತು ಚಿಂತಾಕ್ರಾಂತರಾಗಬಾರದು. 


ಅಸಂತೋಷಪರಾ ಮೂಡಾ: ಸಂತೋಷಂ ಯಾಂತಿ ಪಂಡಿತಾಃ । 
ಅತೋ ನಾಸ್ತಿ ವಿವಿತ್ತಾಯಾಃ ಸಂತೋಷಃ ಪರಮಂ ಸುಖಮ್‌ । 
ತಸ್ಮಾತ್‌ ಸಂತೋಷಮೇವೇಹ ಧನಂ ಪಶ್ಯಂತಿ ಪಂಡಿತಾಃ WLI 


ಮೂಢರು ಯಾವಾಗಲೂ ಅಸಂತುಷ್ಟರಾಗಿರುತ್ತಾರೆ. ಪ್ರಾಜ್ಞರು 
ಸಂತುಷ್ಟರಾಗಿರುತ್ತಾರೆ. ಆದ್ದರಿಂದ ಧನಲಾಭೇಚ್ಛೆಯಿಂದ ಎಂದಿಗೂ ತೃಪ್ತಿಯೂ 
ಶ್ರೇಷ್ಠವಾದ ಸುಖವೂ ಉಂಟಾಗುವುದಿಲ್ಲ. ಆದ್ದರಿಂದ ಪಂಡಿತರಾದವರು 
ಸಂತೋಷವನ್ನೇ ಎಂದರೆ ತೃಪ್ತಿಯನ್ನೇ ಧನವೆಂದು ಭಾವಿಸುತ್ತಾರೆ. 


ಅನಿತ್ಯಂ ಯೌವನಂ ರೂಪಂ ಜೀವಿತಂ ದ್ರವ್ಯಸಂಚಯಃ । 
ಆರೋಗ್ಯಂ ಪ್ರಿಯಸಂವಾಸೋ ಗೃದ್ಧ್ಯೇದೇಷು ನ ಪಂಡಿತಃ  1೪೭॥ 


ಯೌವನ ರೂಪ ಜೀವನ ಧನಸಂಚಯ ಆರೋಗ್ಯ ಪ್ರಿಯರ ಜೊತೆಯಲ್ಲಿವಾಸ 
ಇವೆಲ್ಲವೂ ಅನಿತ್ಯವಾದವು ವಿವೇಕಿಯಾದವನು ಇವುಗಳಿಗಾಗಿ ಆಸೆಪಡಬಾರದು. 


ತ್ಯಜೇತ ಸಂಚಯಾಂಸ್ಥಸ್ಥಾತ್‌ ತಜ್ಜಂ ಕ್ಷೇಶಂ ಸಹೇತುಕಃ । 
ನಹಿ ಸಂಚಯವಾನ್‌ ಶಶ್ಚಿದ್‌ ದೃಶ್ಯತೇ ನಿರುಪದ್ರವಃ 11೪೮1 
ಆದ್ದರಿಂದ ಧನಸಂಚಯಗಳನ್ನು ಅದರಿಂದ ಉಂಟಾಗುವ ಕ್ಷೇಶಗಳ ಜೊತೆಯಲ್ಲಿ 


ಪರಿತ್ಯಜಿಸಬೇಕು. ಧನ ಸಂಚಯವುಳ್ಳಯಾವನೂ ಭೂಮಿಯಲ್ಲಿ ಉಪದ್ರವಕ್ಕೆ 
ಒಳಗಾಗದಿರುವುದು ಕಂಡುಬರುವುದಿಲ್ಲ. 


ಆರಣ್ಯಕಪರ್ವ -25- 


ಅತಶ್ಚ ಧರ್ಮಿಭಿಃ ಸದ್ದಿರ್ನ ಚೇಹಾರ್ಥಃ ಪ್ರಶಸ್ಯತೇ । 

ಪ್ರಕ್ಷಾಲನಾದ್ದಿ ಪಂಕಸ್ಯ ಶ್ರೇಯೋ ನಸ್ಪರ್ಶನಂ ನೃಣಾಮ್‌ 11೪೯॥ 

ಆದ್ದರಿಂದಲೇ ಧರ್ಮಿಷ್ಠರಾದ ಸಜ್ಜನರು ಅರ್ಥವನ್ನು ಹೊಗಳುವುದಿಲ್ಲ. ಕೆಸರನ್ನು 
ಮೆಟ್ಟಿ ತೊಳೆದುಕೊಳ್ಳುವುದಕ್ಕಿಂತಲೂ ಮನುಷ್ಯರಿಗೆ ಕೆಸರನ್ನು ಮುಟ್ಟದಿರುವುದೇ ಲೇಸು. 

ಯುಧಿಷ್ಠಿರ ತಮರ್ಥೇಷು ನ ಸ್ಪೃಹಾಂ ಕರ್ತುಮರ್ಹಸಿ । 

ಧರ್ಮೇಣ ಯದಿ ತೇ ಕಾರ್ಯಂ ವಿಮುಕ್ಷೇಪ್ಪರ್ಭವಾರ್ಥತಃ 11೫೦॥ 

ಎಲ್ಫೆ ಯುಧಿಷ್ಠಿರನೇ! ನೀನು ಅರ್ಥದ ಆಸೆಯನ್ನು ಮಾಡಬೇಡ. ನಿನಗೆ ಧರ್ಮದ 
ಸಂಪಾದನೆಯನ್ನು ಮಾಡುವ ಅಭಿಪ್ರಾಯವಿದ್ದರೆ ಅರ್ಥಪ್ರಾಪ್ತಿಯ ಇಚ್ಛೆಯಿಂದ 
ವಿಮುಕ್ತನಾಗು. 

ಯುಧಿಷ್ಠಿರಃ 

ನ ಬ್ರಹ್ಮನ್‌ ಭೋಗಲಿಪ್ಲಾರ್ಥಮಿಯಮರ್ಥೇಪುತಾ ಮಮ । 

ಭರಣಾರ್ಥಂ ತು ವಿಪ್ರಾಣಾಂ ಬ್ರಹ್ಮನ್‌ ಕಾಂಕ್ಷೇ ನ ಲೋಭತ: ॥೫೧॥ 

ಪೂಜ್ಯರೇ! ನನ್ನ ಭೋಗದ ಸಲುವಾಗಿ ನಾನು ಈ ಧನವನ್ನು ಬಯಸುತ್ತಿಲ್ಲ. 
ಪೂಜ್ಯರೇ! ಬ್ರಾಹ್ಮಣರನ್ನು ಪೋಷಿಸಲು ಮಾತ್ರ ನಾನು ಧನವನ್ನು ಅಪೇಕ್ಷಿಸುತ್ತೇನೆ. 
ಲೋಭದಿಂದಲ್ಲ. 

ಕಥಂ ಹೃಸ್ಥದ್ದಿಧೋ ಬ್ರಹ್ಮನ್‌ ವರ್ತಮಾನೋ ಗೃಹಾಶ್ರಮೇ । 

ಭರಣಂ ಪಾಲನಂ ಚಾಪಿ ನ ಕುರ್ಯಾದನುಯಾಯಿನಾಮ್‌ ॥೫೨॥ 

ಬ್ರಾಹ್ಮಣರೇ! ಗೃಹಸ್ಥಾಶ್ರಮಿಯಾದ ನನ್ನಂಥವನು ನಮ್ಮನ್ನು ಅನುಸರಿಸಿ ಬರುವ 
ಬ್ರಾಹ್ಮಣರ ರಕ್ಷಣೆ ನತ್ತು ಪಾಲನೆಗಳನ್ನು ಹೇಗೆ ಮಾಡದೆ ಇರಲು ಸಾಧ್ಯ? 

ಸಂವಿಭಾಗೋ ಹಿ ಭೂತಾನಾಂ ಸರ್ವೇಷಾಮೇವ ಶಿಷ್ಯತೇ । 

ತಥೈವ ಯಾಚಮಾನೇಭ್ಯ: ಪ್ರದೇಯಂ ಗೃಹಮೇಧಿನಾ 11೫೩।॥ 

ಹಂಚಿಕೊಂಡು ಭೋಗಿಸುವುದು ಎಲ್ಲ ಪ್ರಾಣಿಗಳಿಗೂ ಶ್ರೇಷ್ಠವಾದುದು. 
ಅದರಂತಯೇ ಗೃಹಸ್ಥಾಶ್ರಮಿಯಾದವನು ಬೇಡಿದವರಿಗೆ ನೀಡಬೇಕಾದುದು 
ಶ್ರೇಷ್ಠವಾದುದೇ. 


-26- ಮಹಾಭಾರತ ವನಪರ್ವ 


ತೃಣಾನಿ ಭೂಮಿರುದಕಂ ವಾಕ್‌ ಚತುರ್ಥೀ ಚ ಸೂನೃತಾ । 
ಸತಾಮೇತಾನಿ ಗೇಹೇಷು ನೋಚ್ಚಿದ್ಯಂತೇ ಕದಾಚನ 11೫೪॥ 


ಒಂದು ದರ್ಭೆಯ ಚಾಪೆ, ಕುಳಿತುಕೊಳ್ಳುವ ಭೂಮಿ, ಕುಡಿಯಲು ನೀರು, 
ಒಳ್ಳೆಯ ಮಾತು ಈ ನಾಲ್ಕುವಸ್ತುಗಳು ಸಜ್ಜನರ ಮನೆಯಲ್ಲಿಎಂದೂ ವಿನಾಶವನ್ನು 
ಹೊಂದುವುದಿಲ್ಲ. 


ದೇಯಮಾರ್ತಸ್ಯ ಶಯನಂ ಸತಿ ಶ್ರಾಂತಸ್ಯ ಚಾಸನಮ್‌ । 
ತೃಷಿತಸ್ಯ ಚ ಪಾನೀಯಂ ಕ್ಷುಧಿತಸ್ಯ ಚ ಭೋಜನಮ್‌ (1೫೫ 


ನಾವು ಕೊಡಬೇಕಾದ ವಸ್ತುಗಳಿದ್ದರೆ ಆರ್ತನಾದವನಿಗೆ ಶಯನವನ್ನು ಕೊಡಬೇಕು. 
ದಣಿದವನಿಗೆ ಆಸನವನ್ನು ಕೊಡಬೇಕು. ಬಾಯಾರಿದವನಿಗೆ ನೀರನ್ನು ಕೊಡಬೇಕು. 
ಮತ್ತು ಹಸಿದವನಿಗೆ ಅನ್ನವನ್ನು ಕೊಡಬೇಕು. 


ಚಕ್ಷುರ್ದದ್ಯಾನನೋ ದದ್ಯಾದ್‌ ವಾಚಂ ದದ್ಯಾಚ್ಚ ಸೂನೃತಾಮ್‌ । 
ಉತ್ಥಾಯ ಚಾಸನಂ ದದ್ಯಾದೇಷ ಧರ್ಮಃ ಸನಾತನಃ । 
ಪ್ರತ್ಯುತ್ಥಾಯಾಭಿಗಮನಂ ಕುರ್ಯಾನ್ನ್ಯಾಯೇನ ಚಾರ್ಚನಮ್‌ 11೫೬॥ 


ಬಂದ ಅತಿಥಿಗೆ ನಮ್ಮ ದೃಷ್ಟಿಯನ್ನು ಕೊಡಬೇಕು. ಮನಸ್ಸನ್ನು ಕೊಡಬೇಕು. 
ಒಳ್ಳೆಯಮಾತನ್ನುಕೊಡಬೇಕು. ಎದ್ದುಆಸನವನ್ನುಕೊಡಬೇಕು. ಇದು ಸನಾತನವಾದ 


ಧರ್ಮ. ಎದ್ದುಅಭಿಮುಖವಾಗಿ ಹೋಗಿ ನ್ಯಾಯರೀತಿಯಿಂದ ಅವರ ಅರ್ಚನೆಯನ್ನು 
ಮಾಡಬೇಕು. 


ಅಗ್ನಿಹೋತ್ರಮನಡ್‌ವಾಂಶ್ಚ ಜ್ಞಾತಯೋತತಿಥಿಬಾಂಧವಾಃ । 
ಪುತ್ರದಾರಭೃತಾಶ್ಚೆವ ನಿರ್ದಹೇಯುರಪೂಜಿತಾಃ 11೫೭1! 


ಅಗ್ನಿಹೋತ್ರ , ಗೋಸಂಪತ್ತು, ಜ್ಞಾತಿಗಳು, ಅತಿಥಿಗಳು, ಬಾಂಧವರು, ಪುತ್ರರು, 
ಪತ್ನಿ, ಸೇವಕರು ಇವರು ಪೂಜಿಸಲ್ಪಡದಿದ್ದರೆ ಯಜಮಾನನನ್ನು ದಹಿಸುತ್ತಾರೆ. 


ನಾತ್ಸಾರ್ಥೇ ಪಾಚಯೇದನ್ನಂ ನ ವೃಥಾ ಘಾತಯೇತ್‌ ಪಶೂನ್‌ । 
ನ ಚೈಕಃ ಸ್ವಯಮಶ್ನೀಯಾದ್‌ ವಿಧಿವದ್‌ ಯನ್ನ ನಿರ್ವಪೇತ್‌ 11೫೮1 


ಆರಣ್ಯಕಪರ್ವ -27- 


ತನ್ನ ಸಲುವಾಗಿ ಎಂದೂ ಅಡುಗೆಯನ್ನು ಮಾಡಬಾರದು. ವ್ಯರ್ಥವಾಗಿ 
ಪಶುಗಳನ್ನು ಘಾತಿಸಬಾರದು. ಒಬ್ಬನೇ ಕುಳಿತು ಊಟಮಾಡಬಾರದು. ಯಾವುದು 
ಶಾಸ್ತ್ರಶುದ್ಧವಾಗಿಲ್ಲವೋ ಅಂತಹ ವಸ್ತುವಿನಿಂದ ಹೋಮವನ್ನುಮಾಡಬಾರದು. 
ಶ್ವಭ್ಛಶ್ಚ ಶ್ವಪಚೇಭ್ಛಶ್ಚ ವಯೋಭ್ಯಶ್ಚಾವಪೇದ್‌ ಭುವಿ । 
ವೈಶ್ಚದೇವಂ ಹಿ ನಾಮೈತತ್‌ ಸಾಯಂಪ್ರಾತರ್ವಿಧೀಯತೇ 11೫೯ 
ನಾಯಿಗಳಿಗೂ ಶ್ರಪಚರಿಗೂ ಮತ್ತು ಪಕ್ಷಿಗಳಿಗೂ ಭೂಮಿಯಲ್ಲಿ ಅನ್ನವನ್ನು 
ಚೆಲ್ಲಬೇಕು. ಇದಕ್ಕೆ ವೈಶ್ವದೇವ ಎಂದು ಹೆಸರು. ಇದನ್ನು ಹಗಲು ಮತ್ತು ರಾತ್ರಿಯಲ್ಲಿ 
ಮಾಡಬೇಕು. 
ವಿಘಸಾಶೀ ಭವೇನ್ನಿತ್ಯಂ ನಿತ್ಯಂ ಚಾಮೃತಭೋಜನಃ । 
ವಿಘಸಂ ಭೃತ್ಯಶೇಷಂ ಸ್ಯಾದ್‌ ಯಜ್ಞಶೇಷಸ್ತಥಾsಮೃತಮ್‌ 11೬೦॥( 
ನಿತ್ಯವೂ ವಿಘಸಾನ್ನವನ್ನು ಭುಂಜಿಸಬೇಕು. ನಿತ್ಯವೂ ಅಮೃತವನ್ನು ಭುಂಜಿಸಬೇಕು. 
ಭೃತ್ಯರು ಊಟಮಾಡಿ ಉಳಿದುದು ವಿಘಸ. ಯಜ್ಞಶೇಷವು ಅಮೃತವೆನಿಸುತ್ತದೆ. 
ದೇವಾನ್‌ ಪಿತ್ಸನ್‌ ಮನುಷ್ಯಾಂಶ್ಚ ಭಿಕ್ಷೂನತಿಥಿಪಂಚಮಾನ್‌ । 
ಅನುವ್ರಜೇದುಪಾಸೀತ ಸ ಯಜ್ಞಃ ಪಂಚದಕ್ಷಿಣಃ WO 
ದೇವತೆಗಳು ಪಿತೃಗಳು ಮನುಷ್ಯರು ಸಂನ್ಯಾಸಿಗಳು ಮತ್ತು ಐದನೆಯವರಾದ 
ಅತಿಥಿಗಳು ಇವರನ್ನು ಹಿಂಬಾಲಿಸಬೇಕು. ಅವರ ಸಮೀಪದಲ್ಲಿಕುಳಿತುಕೊಳ್ಳಬೇಕು. 
ಇದಕ್ಕೆ ಪಂಚದಕ್ಷಿಣವುಳ್ಳ ಯಜ್ಞ ಎಂದು ಹೆಸರು. 
ಯೋ ದದ್ಯಾದಪರಿಕ್ಸಿಸ್ಸಮನ್ನಮಧ್ಧನಿ ತಿಷ್ಠತೇ । 
ಶ್ರಾಂತಾಯಾದೃಷ್ಟಪೂರ್ವಾಯ ತಸ್ಯ ಪುಣ್ಯಫಲಂ ಮಹತ್‌ 11೬ ೨॥| 
ಯಾವನು ಹಿಂದೆ ನೊಡದಿದ್ದಬಳಲಿದ ದಾರಿಹೋಕನಿಗೆ ಶುದ್ಧವಾದ ಅನ್ನವನ್ನು 
ಕೊಡುತ್ತಾನೆಯೋ ಅವನ ಪುಣ್ಯಫಲವು ಬಹಳ ದೊಡ್ಡದು. 
ಏತಾಂ ಯೋ ವರ್ತತೇ ವೃತ್ತಿಂ ವರ್ತಮಾನೋ ಗೃಹಾಶ್ರಮೇ ॥ 
ತಸ್ಯ ಧರ್ಮಂ ಪರಂ ಪ್ರಾಹುಃ ಕಥಂ ವಾ ವಿಪ್ರ ಮನ್ಯಸೇ LAI 


-28- ಮಹಾಭಾರತ ವನಪರ್ವ 


ಎಲೈ ಪೂಜ್ಯರೇ! ಯಾವ ಗೃಹಸ್ಥಾಶ್ರಮಿಯು ಇಂತಹ ಆಚರಣೆಯಲ್ಲಿ 
ಇರುತ್ತಾನೆಯೋ ಅವನ ಧರ್ಮವು ಬಹಳ ಶ್ರೇಷ್ಠವಾದುದು ಎಂದು ಹೇಳುತ್ತಾರೆ. 
ತಮ್ಮ ಅಭಿಪ್ರಾಯವೇನು? 
ಶೌನಕಃ 


ಅಹೋ ಬತ ಮಹತ್‌ ಕಷ್ಟಂ ವಿಪರೀತಮಿದಂ ಜಗತ್‌ | 
ಯೇನಾಪತ್ರಪತೇ ಸಾಧುರಸಾಧುಸ್ತೇನ ತುಷ್ಯತಿ WLI 


ಅಯ್ಯೋ ಬಹಳ ಕಷ್ಟವಾಗಿದೆ. ಈ ಜಗತ್ತು ತಲೆಕೆಳಗಾಗಿದೆ. ಏಕೆಂದರೆ ಸಜ್ಜನರು 
ನಾಚಿ ಹಿಂದೆ ಸರಿಯುತ್ತಾರೆ. ದುರ್ಜನರು ಸಂತೋಷದಿಂದ ಇರುತ್ತಾರೆ. 


ಶಿಶ್ನೋದರಕೃತೇ ಚಾಜ್ಞ: ಕರೋತಿ ವಿಘಸಂ ಬಹು । 
ಮೋಹರಾಗಸಮಾಕ್ರಾಂತ ಇಂದ್ರಿಯಾರ್ಥವಶಾನುಗಃ 11೬೫ 


ಶಿಶ್ನೋದರಪರಾಯಣನಾದ ಅಜ್ಞನು ಮೋಹರಾಗಗಳಿಗೆ ವಶನಾಗಿ 
ಇಂದ್ರಿಯಪ್ರೀತಿಯನ್ನು ಉಂಟುಮಾಡುವ ಸಲುವಾಗಿ ಅನ್ಯಾಯದಿಂದ ಧನವನ್ನು 
ಗಳಿಸಿ ಅದರಿಂದ ಭೃತ್ಯರನ್ನು ಪೋಷಿಸುತ್ತಾ ಅವರ ಶೇಷವನ್ನು ಭುಂಜಿಸುತ್ತಾನೆ. 
(ವೈರಾಗ್ಯಾದಿ ಮಹಾಭಾಗ್ಯವನ್ನು ತೊರೆಯುತ್ತಾನೆ.) 

ಹ್ರಿಯತೇ ಬುಧ್ಯಮಾನೋಠಪಿ ಮನೋಹಾರಿಭಿರಿಂದ್ರಿಯೈ: । 

ವಿಮೂಢಸಂಜ್ಞೋ ದುಷ್ಟಾಸ್ತೆ ಅರುದ್ವಾ ಂತೈರಿವ ಸಾರಥಿ: WLI 


ವಿವೇಕವುಳ್ಳವನೂ ಸಹ ಮನಸ್ಸನ್ನು ಸೆಳೆಯುವ ಇಂದ್ರಿಯಗಳಿಗೆ ವಶನಾಗಿ 
ಆವುಗಳಿಂದ ಸೆಳೆಯಲಡುತ್ತಾನೆ. ದಿಗ್ಯ್ರಾ ಂತವಾದ ದುಷ್ಪಕುದುರೆಗಳನ್ನುನಿಯಂತ್ರಿಸದ 
ಸಾರಥಿಯಂತೆ ತನ್ನ ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತಾನೆ. 

ಪಡಿಂದ್ರಿಯಾಣಿ ವಿಷಯಂ ಸಮಾಗಚ್ಛಂತಿ ವೈ ಯದಾ । 

ತದಾ ಪ್ರಾದುರ್ಭವತ್ಯೇಷಾಂ ಪೂರ್ವಸಂಕಲ್ಪಜಂ ಮನಃ 11೬೭1 


ಆರು ಇಂದ್ರಿಯಗಳು ತಮ್ಮತಮ್ಮ ವಿಷಯಗಳ ಸಂಪರ್ಕವನ್ನು ಪಡೆದಾಗ ಮನಸ್ಸು 
ಹಿಂದಿನ ಸಂಸ್ಕಾರದಿಂದ ಉದ್ಭುದ್ಧವಾಗುತ್ತದೆ. 


ಆರಣ್ಯಕಪರ್ವ -29- 


ಮನೋ ಯಸ್ಯೇಂದ್ರಿಯಗ್ರಾಮವಿಷಯಂ ಪ್ರತಿ ಚೋದಿತಮ್‌ । 

ತಸ್ಯೌತ್ತುಕ್ಕಂ ಸಂಭವತಿ ಪ್ರವೃತ್ತಿಶ್ಟೋಪಜಾಯತೇ MESH 

ಯಾವನಿಗೆ ಇಂದ್ರಿಯಗಳ ವಿಷಯದಲ್ಲಿ ಮನಸ್ಸು ಎಳೆಯಲ್ಪಡುತ್ತದೆಯೋ 
ಅವನಿಗೆ ಕುತೂಹಲವೂ ಅನಂತರ ಪ್ರವೃತ್ತಿಯೂ ಉಂಟಾಗುತ್ತದೆ. 

ತತಃ ಸಂಕಲ್ಪವೀರ್ಯೇಣ ಕಾಮೇನ ವಿಷಯೇಷುಭಿಃ । 

ವಿದ್ಯ ಪತತಿ ಲೋಭಾಗ್ಗೊ ಜ್ಯೋತಿರ್ಲೋಭಾತ್‌ ಪತಂಗವತ್‌ ॥೬೯॥ 

ಅನಂತರ ಮನಸ್ಸಿನ ಸಂಕಲ್ಪಸಾಮರ್ಥ್ಯದಿಂದ ಉಂಟಾಗುವ ಕಾಮದಿಂದ 
ವಿಷಯ ಎಂಬ ಬಾಣದಿಂದ ಹೊಡೆಯಲ್ಪಟ್ಟವನಾಗಿ ಅಗ್ನಿಯ ಲೋಭದಿಂದ 
ಪತಂಗವು ಅಗ್ನಿಯಲ್ಲಿಬೀಳುವಂತೆ ಲೋಭಾಗ್ದಿಯಲ್ಲಿಬೀಳುತ್ತಾನೆ. 

ತತೋ ದಾರೈರ್ವಿಹಾರೈಶ್ಚ ಮೋಹಿತಶ್ಚ ಮಹೇಪ್ಲಯಾ । 

ಮಹಾಮೋಹಮುಖೇ ಮಗ್ನೋ ನಾತ್ಕಾನಮವಬುಧ್ಯತೇ "ZO 

ಅನಂತರ ಹೆಂಡತಿ ಅವಳ ಜೊತೆಯಲ್ಲಿವಿಹಾರ ಮತ್ತು ಮಹಾಧನಪ್ರಾಪ್ತಿಯ 
ಇಚ್ಛೆಇವುಗಳಿಂದ ಮೋಹಿತನಾಗಿ ಮಹಾಮೋಹದ ಮುಖದಲ್ಲಿಬಿದ್ದು ತನ್ನನ್ನೇ ತಾನು 
ಮರೆಯುತ್ತಾನೆ. 

ಏವಂ ಪತತಿ ಸಂಸಾರೇ ತಾಸು ತಾಸ್ವಿಹ ಯೋನಿಷು । 

ಅವಿದ್ಯಾಕರ್ಮತೃಷ್ಣಾಭಿರ್ಭ್ರಾಮ್ಯಮಾಣೋತ5ಥ ಚಕ್ರವತ್‌ Hon 

ಹೀಗೆ ಅವಿದ್ಯೆ ಕರ್ಮ ಅತೃಪ್ತಿ ಇವುಗಳಿಂದ ತಿರುಗಿಸಲ್ಪಟ್ಟವನಾಗಿ ಸಂಸಾರದಲ್ಲಿ 
ನಾನಾ ಯೋನಿಗಳಲ್ಲಿಬಿದ್ದು ಚಕ್ರದಂತೆ ತಿರುಗುತ್ತಾನೆ. 

ಬ್ರಹ್ಮಾದಿಷು ತೃಣಾಂತೇಷು ಭೂತೇಷು ಪರಿವರ್ತತೇ । 

ಜಲೇ ಭುವಿ ತಥಾ55ಕಾಶೇ ಜಾಯಮಾನ: ಪುನಃ ಪುನಃ 11೭೨॥ 

ಜನಿಸುವವನು ಬ್ರಹ್ಮಾದಿ ತೃಣಾಂತಯೋನಿಗಳಲ್ಲಿನೀರಿನಲ್ಲಿಭೂಮಿಯಲ್ಲಿಮತ್ತು 
ಆಕಾಶದಲ್ಲಿ ಪುನಃಪುನಃ ಜನಿಸುವವನಾಗಿ ಸುತ್ತುತ್ತಾನೆ. 


-30- ಮಹಾಭಾರತ ವನಪರ್ವ 


ಅಬುಧಾನಾಂ ಗತಿಸ್ತೆ ನಿಷಾ ಬುಧಾನಾಮಪಿ ಮೇ ಶೃಣು ॥ 
ಯೇ ಧರ್ಮೇ ಶ್ರೇಯಸಿ ರತಾ ವಿಮೋಕ್ಷರತಯೋ ಜನಾಃ 11೭೩1 


ಇದು ಅಜ್ಞಾನಿಗಳಿಗೆ ಉಂಟಾಗುವ ಗತಿ. ಯಾರು ಧರ್ಮವೆಂಬ ಶ್ರೇಯಸಿನಲ್ಲಿ 
ಮತ್ತು ಮೋಕ್ಷದಲ್ಲಿ ರತರಾಗಿರುತ್ತಾರೆಯೋ ಅಂತಹ ಬುಧ ಜನರ ಗತಿಯನ್ನು 
ಹೇಳುತ್ತೇನೆ ಕೇಳು. 


ಯದಿದಂ ವೇದವಚನಂ ಕುರು ಕರ್ಮ ತ್ಯಜೇತಿ ಚ । 
ತಸ್ಮಾತ್‌ ಸರ್ವಾನಿಮಾನ್‌ ಧರ್ಮಾನಭಿಜಾನನ್‌ ಸಮಾಚರೇತ್‌ ॥೭೪॥ 


ಪ್ರವೃತ್ತಿಕರ್ಮವನ್ನು ಬಿಡು ನಿವೃತ್ತಿಕರ್ಮವನ್ನುಮಾಡು ಎಂಬ ಯಾವ 
ವೇದವಚನವಿದೆಯೋ ಅದನ್ನು ಅನುಸರಿಸಿ ಈ ಎಲ್ಲಾ ಧರ್ಮಗಳನ್ನುತಿಳಿದು 
ಆಚರಿಸಬೇಕು. (ಆಚರಿಸುತ್ತಾನೆ) 


ಇಜ್ಯಾಧ್ಯಯನದಾನಾನಿ ತಪಃ ಸತ್ಯಂ ಕ್ಷಮಾ ದಮಃ । 
ಅಲೋಭ ಇತಿ ಮಾರ್ಗೋರಯಂ ಧರ್ಮಸ್ಯಾಪ್ಟದಿಧಃ ಸ ತಃ NH 


ಪೂಜೆ ಅಧ್ಯಯನ ದಾನ ತಪಸ್ಸು ಯಥಾರ್ಥಜ್ಞಾನ ಕ್ಷಮೆ ಇಂದ್ರಿಯನಿಗ್ರಹ 
ಲೋಬಭವಿಲ್ಲದಿರುವಿಕೆ ಇವುಗಳು ಧರ್ಮದ ಅಷ್ಟವಿಧವಾದ ಮಾರ್ಗಗಳೆಂದು 
ಹೇಳಲಡುತ್ತವೆ. 


ತತ್ರ ಪೂರ್ವಶ್ಚ ತುರ್ಭಾಗಃ ಪಿತ್ಫಯಾನಪಥೇ ಸ್ಥಿತಃ । 
ಕರ್ತವ್ಯಮಿತಿ ಯತ್‌ ಕಾರ್ಯಂ ನಾಭಿಮಾನಾನ್ನ ಮತ್ತರಾತ್‌  ॥೭೬॥ 


ಉತ್ತರಂ ದೇವಯಾನಂ ತು ಸದ್ದಿರಾಚರಿತಂ ಸದಾ । 
ಅಷ್ಟಾಂಗೇನೈವ ಮಾರ್ಗೇಣ ವಿಶುದ್ಧಾತ್ಮಾ ಸಮಾಚರೇತ್‌ Ld 


ಅದರಲ್ಲಿ ಮೊದಲನೆಯ ನಾಲ್ಕು ಪಿತೃಯಾನದಲ್ಲಿ ಕರೆದುಕೊಂಡು 
ಹೋಗುವಂತಹವು. ಇವುಗಳನ್ನು ಇದು ನಮ್ಮ ಕರ್ತವ್ಯ ಎಂದು ಆಚರಿಸಬೇಕು. 
ಅಹಂಕಾರದಿಂದಲಾಗಲೀ ಅಥವಾ ಮಾತ್ಸರ್ಯದಿಂದಲಾಗಲೀ ಆಚರಿಸಬಾರದು. 
ಕೊನೆಯ ನಾಲ್ಕುಸಜ್ಜನರಿಂದ ಆಚರಿಸಲ್ಪಡುತ್ತದೆ. ಅದು ಯಾವಾಗಲೂ ದೇವಯಾನಕ್ಕೆ 


ಆರಣ್ಯಕಪರ್ವ ಎತ್ತ 


ಕರೆದುಕೊಂಡು ಹೋಗುತ್ತದೆ. ಮನಸ್ಸಿನ ಶುದ್ಧಿಯುಳ್ಳವನು ಈ ಎಂಟು ವಿಧವಾದ 
ಅಂಗಗಳಿಂದ ಕೂಡಿದ ಪ್ರಕಾರದಿಂದ ಧರ್ಮಾಚರಣೆಯನ್ನು ಮಾಡಬೇಕು. 


ಸಮ್ಯಕ್ಷಂಕಲ್ಲಯೋಗಾಚ್ಚ ಸಮ್ಯಕ್ಳೇಂದ್ರಿಯಗೋಚರಾತ್‌ । 
ಸಮ್ಮಗ್ವತವಿಶೇಷಾಚ್ಚ ಸಮ್ಯಕ್‌ ಚ ಗುರುಸೇವನಾತ್‌ Hen 
ಸಮ್ಯಗಾಹಾರಯೋಗಾಚ್ಚ ಸಮ್ಯಕ್‌ ಚಾಧ್ಯಯನಾಗಮಾತ್‌ । 

ಸಮ್ಯಕ್‌ ಕರ್ಮೋಪಸಂನ್ಯಾಸಾತ್‌ ಸಮ್ಯಕ್‌ ಚಿತ್ತನಿರೋಧನಾತ್‌ ॥೭೯॥ 


ಸಮ್ಯಕ್‌ ಕರ್ಮಾಣಿ ಕುರ್ವಂತಿ ಸಂಸಾರವಿಜಿಗೀಷವಃ । 
ರಾಗದ್ದೇಷವಿನಿರ್ಮುಕ್ತಾ ಐಶ್ಚರ್ಯವಶತಾಂ ಗತಾಃ mon 


ಸಂಸಾರವನ್ನು ಗೆಲ್ಲುವ ಇಚ್ಛೆಯುಳ್ಳ ರಾಗದ್ದೇಷದಿಂದ ಮುಕ್ತರಾದ ಸಜ್ಜನರು 
ಸಾಮರ್ಥ್ಯವನ್ನು ಹೊಂದಿದವರಾಗಿ ಒಳ್ಳೆಯ ಸಂಕಲ್ಪವನ್ನುಮಾಡಿ, ಎಲ್ಲ 
ಇಂದ್ರಿಯಗಳನ್ನು ವಿದ್ಯಾನಿಷ್ಠವನ್ನಾಗಿ ಮಾಡಿ ಅನೇಕ ವ್ರತಗಳನ್ನು ಆಚರಿಸಿ 
ಗುರುಶುಶ್ರೂಷೆಯನ್ನು ಮಾಡಿ, ಯೋಗ್ಯ ಮಿತ ಅಹಾರವನ್ನು ಹೊಂದಿದವರಾಗಿ 
ಆಗಮಗಳನ್ನು ಚೆನ್ನಾಗಿ ಅಧ್ಯಾಯನ ಮಾಡಿ ಚಿತ್ತ ನಿರೋಧವನ್ನುಮಾಡಿ, 
ಕರ್ಮಫಲವನ್ನು ದೇವರಿಗೆ ಸಮರ್ಪಿಸಿ ಕರ್ಮಗಳನ್ನು ಆಚರಿಸುತ್ತಾರೆ. 


ರುದ್ರಾ: ಸಾಧ್ಯಾಸ್ತಥಾ55ದಿತ್ಯಾ ವಸವೋತಥಾಶ್ತಿನಾವಪಿ । 
ಯೋಗೈಶ್ಚರ್ಯೇಣ ಸಂಯುಕ್ತಾ ಧಾರಯಂತಿ ಪ್ರಜಾ ಇಮಾಃ ॥೮೧॥ 
ತಥಾ ತ್ವಮಪಿ ಕೌಂತೇಯ ತಪ ಆಸ್ಥಾಯ ಪುಷ್ಕಲಮ್‌ | 

ತಪಸಾ ಸಿದ್ದಿಮನ್ನಿಚ್ಛ ಯೋಗಸಿದ್ದಿಂ ಚ ಭಾರತ 11೮೨ಟ 


ರುದ್ರರು ಸಾಧ್ಯರು ಅದರಂತೆ ಅದಿತ್ಯರು ವಸುಗಳು ಅಶ್ವಿನಿಗಳೂ ಸಹ ತಮ್ಮ 
ಯೋಗೈಶ್ಚರ್ಯದಿಂದ ಕೂಡಿದವರಾಗಿ ಈ ಜಗತ್ತಿನ ಪ್ರಜೆಗಳನ್ನು ರಕ್ಷಿಸುತ್ತಾರೆ. ಎಲೈ 
ಧರ್ಮರಾಜನೇ! ಅದರಂತೆ ನೀನೂ ಸಹ ಪುಷಳವಾದ ತಪಸ್ಸನ್ನು ಮಾಡಿ 
ತಪಸ್ಸಿದ್ಧಿಯನ್ನು ಯೋಗ ಸಿದ್ಧಿಯನ್ನು ಪಡೆಯುವವನಾಗು. 


ಪಿತ್ಫಮಾತೃಮಯೀ ಸಿದ್ಧಿಃ ಪ್ರಾಪ್ತಾ ಕರ್ಮಮಯೀ ಚತೇ। 


[= 


ತಪಸಾ ಸಿದಿಮನಿಚ ದಿಜಾನಾಂ ಭರಣಾಯ ವೈ HSA 
[= ವಲ 


ವ 


-32- ಮಹಾಭಾರತ ವನಪರ್ವ 


ಒಳ್ಳೆಯ ತಂದೆತಾಯಿಗಳ ಪ್ರಾಪ್ತಿ ಎಂಬ ಸಿದ್ಧಿ ಮತ್ತು ಕರ್ಮಗಳಿಂದ ಉಂಟಾಗುವ 
ಸಿದ್ಧಿಯನ್ನುನೀನು ಈಗಾಗಲೇ ಪಡೆದಿದ್ದೀಯೆ. ಬ್ರಾಹ್ಮಣರನ್ನು ಪೋಷಿಸುವುದಕ್ಕಾಗಿ 
ತಪಸ್ಸಿನ ಸಿದ್ಧಿಯನ್ನುಪಡೆಯುವವನಾಗು. 

ಸಿದ್ಧಾ ಹಿ ಯದ್ಯದಿಚ್ಛಂತಿ ಕುರ್ವತೇ ತದನುಗ್ರಹಮ್‌ । 

ತಸ್ಮಾತ್‌ ತಪಃ ಸಮಾಸ್ಥಾಯ ಕುರುಷ್ಟಾತ್ಮಮನೋರಥಮ್‌ 11೮೪॥ 


ಸಿದ್ಧರಾದವರು ಹೇಗೆಹೇಗೆ ಇಚ್ಛಿಸುತ್ತಾರೋ ಅದರಂತೆ ಅನುಗ್ರಹವನ್ನು 
ಮಾಡುತ್ತಾರೆ. ಆದ್ದರಿಂದ ತಪಸ್ಸನ್ನು ಆಚರಿಸಿ ನಿನ್ನ ಮನೋರಥವನ್ನು 
ಪೂರ್ಣಗೊಳಿಸಿಕೊಳ್ಳುವವನಾಗು. 

॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ದ್ವಿತೀಯೋ5ಧ್ಯಾಯಃ ॥ 
|| ಆರಣ್ಯಕಪರ್ವಣಿ ದ್ವಿತೀಯೋ5ಧ್ಯಾಯಃ || 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಎರಡನೆಯ ಅಧ್ಯಾಯ ಮುಗಿಯಿತು. 


TINK 
ಮೂರನೆಯ ಅಧ್ಯಾಯ 
(ಯುಧಿಷ್ಠಿರನ ಸೂರ್ಯೋಪಾಸನೆ. ಪ್ರಸನ್ನನಾದ ಸೂರ್ಯನಿಂದ ಅಕ್ಷಯ 
ಪಾತ್ರೆಯ ದಾನ.) 
ವೈಶಂಪಾಯನ: 
ಶೌನಕೇನೈವಮುಕ್ತಸ್ತು ಕುಂತೀಪುತ್ರೋ ಯುಧಿಷ್ಠಿರಃ । 
ಪುರೋಹಿತಮುಪಾಗಮ್ಯ ಭ್ರಾತೃಭಿಃ ಸಹಿತೋತಬ್ರವೀತ್‌ lel 


ಶೌನಕನಿಂದ ಹೀಗೆ ಹೇಳಲ್ಪಟ್ಟ ಕುಂತೀಸುತನಾದ ಯುಧಿಷ್ಠಿರನು ತಮ್ಮಂದಿರ 
ಜೊತೆಯಲ್ಲಿ ಪುರೋಹಿತರಾದ ಧೌಮ್ಯರನ್ನು ಸಮೀಪಿಸಿ ಮಾತನಾಡಿದನು. 


ಪ್ರಸ್ಥಿತಾನನುಯಾತಾ ನೋ ಬ್ರಾಹ್ಮಣಾ ವೇದಪಾರಗಾಃ । 
ನ ಚಾಸ್ಮಿ ಪಾಲನೇ ಶಕ್ತೋ ಬಹುದುಃಖಸಮನಿತಃ 11೨॥॥ 


ಆರಣ್ಯಕಪರ್ವ -33- 


ಕಾಡಿಗೆ ಹೊರಟ ನಮ್ಮನ್ನು ವೇದಪಾರಂಗತರಾದ ಅನೇಕ ಬ್ರಾಹ್ಮಣರು 
ಹಿಂಬಾಲಿಸಿದ್ದಾರೆ. ಬಹುದುಚುದಿಂದ ಕೂಡಿದ ನಾನು ಅವರ ರಕ್ಷಣೆಯನ್ನುಮಾಡಲು 
ಸಮರ್ಥನಾಗಿಲ್ಲ. 

ಪರಿತ್ಯಕ್ಷುಂ ನ ಶಕ್ನೋಮಿ ದಾನಶಕ್ತಿಶ್ಚ ನಾಸ್ತಿ ಮೇ । 

ಕಥಮತ್ರ ಮಯಾ ಕಾರ್ಯಂ ತದ್‌ ಭವಾನ್‌ ಪ್ರಬ್ರವೀತು ಮೇ ॥೩॥ 

ನಾನು ಅವರನ್ನು ಬಿಡಲಾರೆ. ಅವರನ್ನು ಸಾಕುವ ಶಕ್ತಿಯೂ ನನಗಿಲ್ಲ. ನಾನು 
ಏನು ಮಾಡಲಿ. ತಾವು ಅದನ್ನುನನಗೆ ಹೇಳಬೇಕು. 


ವೈಶಂಪಾಯನಃ 
ಮುಹೂರ್ತಂ ಮನಸಾ ಧ್ಯಾತ್ವಾ ಧರ್ಮಜ್ಞೋರನ್ಹೀಕ್ಷ 1 ತಾಂ ಗತಿಮ್‌ । 
ಯುಧಿಷ್ಠಿರಮುವಾಚೇದಂ ಧೌಮ್ಯೋ ಧರ್ಮಕೃತಾಂ ವರಃ Nal 


ಧರ್ಮಿಷ್ಠರಲ್ಲೇ ಶ್ರೇಷ್ಠರಾದ ಧೌಮ್ಯರು ಈ ಮಾತುಗಳನ್ನು ಕೇಳಿ ಒಂದು 
ಮುಹೂರ್ತಕಾಲ ಮನಸ್ಸಿನಲ್ಲಿ ಆಲೋಚಿಸಿ ಮುಂದೆಮಾಡಬೇಕಾದ ವಿಧಾನವನ್ನು 
ಜ್ಞಾನದೃಷ್ಟಿಯಿಂದ ನೋಡಿ ಯುಧಿಷ್ಠಿರನನ್ನು ಕುರಿತು ಹೀಗೆ ಮಾತನಾಡಿದರು. 


ಪುರಾ ಸೃಷ್ಟಾನಿ ಭೂತಾನಿ ಪೀಡ್ಯಂತೇ ಕ್ಲುಧಯಾ ಭೃಶಮ್‌ । 

ತತೋತನುಕಂಪಯಾ ತೇಷಾಂ ಸವಿತಾ ಸ್ವಪಿತಾ ಇವ 11೫11 

ಗತ್ವೋತ್ತರಾಯಣಂ ತೇಜೋ ಲೋಕಾದುದ್ಭತ್ಯ ರಶ್ಲಿಭಿಃ । 

ದಕ್ಷಿಣಾಯನಮಾವೃತ್ತೋ ಮಹೀಂ ವರ್ಷತಿ ವಾರಿಣಾ IM 

ಹಿಂದೆ ಸೃಷ್ಟಿಸಲ್ಪಟ್ಟ ಪ್ರಾಣಿಗಳೆಲ್ಲವೂ ಹಸಿವೆಯಿಂದ ಬಹಳವಾಗಿ ಬಳಲಿದವು. 
ಆಗ ಸೂರ್ಯನು ತಂದೆಯಂತೆ ಆ ಪ್ರಾಣಿಗಳ ಮೇಲಿನ ಅನುಕಂಪೆಯಿಂದ 
ಉತ್ತರಾಯಣಮಾರ್ಗಕ್ಕೆಹೋಗಿ ತನ್ನಕಿರಣಗಳಿಂದ ಎಲ್ಲ ಲೋಕಗಳ ಸಾಮರ್ಥ್ಯವನ್ನು 
ಸೆಳೆದುಕೊಂಡು ದಕ್ಷಿಣಾಯನಮಾರ್ಗಕ್ಕೆ ಬಂದು ಭೂಮಿಯ ಮೇಲೆ ಮಳೆಯನ್ನು 
ಸುರಿಸುತ್ತಾನೆ. 

ದಿವಸ್ತೇಜಃ ಸಮುದ್ಧೃತ್ಯ ಸೂಯತೇ ಜಗತೋ ರವಿಃ । 

ಓಷಧ್ಯಃ ಷಡ್ರಸಾ ಮೇಧ್ಯಾಸ್ತದನ್ನಂ ಪ್ರಾಣಿನಾಂ ಭುವಿ 11೭! 


-34- ಮಹಾಭಾರತ ವನಪರ್ವ 


ಅಂತರಿಕ್ಷಲೋಕದ ತೇಜಸ್ನನ್ನು ತನ್ನ ಕಿರಣಗಳಿಂದ ಹೀರಿ ಸೂರ್ಯನು ಜಗತ್ತಿಗೆ 
ಅದನ್ನು ಪ್ರಸವಿಸುತ್ತಾನೆ. ಆಗ ಷಡ್ರಸೋಪೇತವಾದ ಆಯಾ ಪ್ರಾಣಿಗಳ ಸ್ವೀಕಾರಕ್ಕೆ 
ಯೋಗ್ಯವಾದ ಅನೇಕ ಓಷಧಿಗಳು ಭೂಮಿಯಲ್ಲಿಉಂಟಾಗುತ್ತವೆ. ಅವು ಪ್ರಾಣಿಗಳಿಗೆ 
ಅಹಾರವಾಗುತ್ತವೆ. 


ಏವಂ ಭಾನುಮಯಂ ಹ್ಯನ್ನಂ ಭೂತಾನಾಂ ಪ್ರಾಣಧಾರಣಮ್‌ ।ಟ 
ನಾಥೋರಯಂ ಸರ್ವಭೂತಾನಾಂ ತಸ್ಮಾತ್‌ ತಂ ಶರಣಂ ವ್ರಜ || 


ಹೀಗೆ ಪ್ರಾಣಿಗಳ ಅನ್ನವು ಆದಿತ್ಯನನ್ನು ಅವಲಂಬಿಸಿದೆ. ಅವನ ಅನುಗ್ರಹದಿಂದ 
ಎಲ್ಲರೂ ಪ್ರಾಣಧಾರಣೆಯನ್ನು ಮಾಡುತ್ತಾರೆ. ಎಲ್ಲ ಪ್ರಾಣಿಗಳಿಗೂ ಅವನು 
ಒಡೆಯನಾದವನು. ಆದ್ದರಿಂದ ಸೂರ್ಯನನ್ನು ಶರಣುಹೊಂದು. 


ರಾಜಾನೋ ಹಿ ಮಹಾತ್ಮಾನೋ ಯೋನಿಕರ್ಮವಿಶೋಧಿತಾಃ 1 

ಉದ್ಧರಂತಿ ಪ್ರಜಾಃ ಸರ್ವಾಃ ತಪ ಆಸ್ಥಾಯ ಪುಷ್ಕಲಮ್‌ IE 

ಕುಲಶುದ್ಧಿಯುಳ್ಳ ಮತ್ತು ಕರ್ಮಶುದ್ದಿಯುಳ್ಳೆ ಮಹಾತ್ಮರಾದ ರಾಜರು ಪುಷ್ಕಲವಾದ 
ತಪಸ್ಸನ್ನುಮಾಡಿ ಎಲ್ಲ ಪ್ರಜೆಗಳನ್ನೂ ದುಃಖದಿಂದ ಪಾರುಮಾಡುತ್ತಾರೆ. 


ಭೌಮೇನ ಕಾರ್ತವೀರ್ಯೇಣ ವೈನ್ಯೇನ ನಹುಷೇಣ ಚ । 
ತಪೋಯೋಗಸಮಾಧಿಸ್ಥೈರುದ್ಹತಾ ಹ್ಯಾಪದಃ ಪ್ರಜಾಃ 11೧೦॥ 


ಸಾರ್ವಭೌಮನಾದ ಕಾರ್ತವೀರ್ಯನೂ ಪೃಥುವೂ ಮತ್ತು ನಹುಷನೂ ಸಹ 
ತಪೋಯೋಗಸಮುಧಿಗಳನ್ನು ಆಚರಿಸಿ ಪ್ರಜೆಗಳನ್ನು ಆಪತ್ತಿನಿಂದ 
ಪಾರುಮಾಡಿದ್ದಾರಷ್ಟೆ. 

ತಥಾ ತ್ವಮಪಿ ಕೌಂತೇಯ ಕರ್ಮಣಾ ಚ ವಿಶೋಧಿತಃ । 

ತಪ ಆಸ್ಥಾಯ ಧರ್ಮೇಣ ದ್ವಿಜಾತೀನ್‌ ಭರ ಭಾರತ 11೧೧! 


ಎಲೈ ಕೌಂತೇಯನೇ! ಎಲೈ ಭಾರತನೇ! ನೀನೂ ಸಹ ಕರ್ಮಶುದ್ಧಿಯನ್ನು 


ಹೊಂದಿದವನಾಗಿದ್ದೀಯೆ. ತಪಸ್ಸನ್ನು ಆಚರಿಸಿ ಧರ್ಮದಿಂದ ಬ್ರಾಹ್ಮಣರನ್ನು ರಕ್ಷಿಸಿ 
ಪೋಷಿಸು. 


ಆರಣ್ಯಕಪರ್ವ ಈ 


ವೈಶಂಪಾಯನ: 
ಏವಮುಕ್ತಸ್ತು ಧೌಮ್ಯೇನ ತತ್ಕಾಲಸದ್ಭಶಂ ವಚಃ । 
ಧರ್ಮರಾಜೋ ವಿಶುದ್ಧಾತ್ಮಾ ತಪ ಆತಿಷ್ಠದುತ್ತಮಮ್‌ 11೧೨॥॥ 
ಹೀಗೆ ಧೌಮ್ಯರಿಂದ ಆ ಕಾಲಕ್ಕೆ ಉಚಿತವಾದ ಮಾತುಗಳನ್ನು ಆಡಲ್ಪಟ್ಟವನಾಗಿ 
ಶುದ್ಧವಾದ ಮನಸ್ಸುಳ್ಳ ಧರ್ಮರಾಜನು ಶ್ರೇಷ್ಠವಾದ ತಪಸ್ಸನ್ನು ಆಚರಿಸಿದನು. 


ಪುಷ್ಟೋಪಹಾರೈರ್ಬಹುಭಿರಂಚಯಿತ್ವಾ ದಿವಾಕರಮ್‌ । 
ಯೋಗಮಾಸ್ನಾಯ ಧರ್ಮಾತ್ಮಾ ವಾಯುಭಕ್ಷೋ ಜಿತೇಂದ್ರಿಯ: । 
ಗಾಂಗೇಯಂ ವಾರ್ಯುಪಸ್ಪೃಶ್ಯ ಪ್ರಾಣಾಯಾಮೇನ ತಸ್ಲಿವಾನ್‌ ॥೧೩॥ 


ಧರ್ಮಾತ್ಮನೂ ಜಿತೇಂದ್ರಿಯನೂ ಆದ ಧರ್ಮರಾಜನು ಗಂಗೆಯ ನೀರಿನಲ್ಲಿ 
ಸ್ನಾನವನ್ನುಮಾಡಿ ಅನೇಕವಿಧವಾದ ಪುಷ್ಪ ಮತ್ತು ನೈವೇದ್ಯದಿಂದ ಸೂರ್ಯನನ್ನು 
ಅರ್ಚಿಸಿ ಕೇವಲ ವಾಯುಭಕ್ಷನಾಗಿ ಯೋಗದ ಮಾರ್ಗವನ್ನು ಹಿಡಿದು 
ಪ್ರಾಣಾಯಾಮಮಾಡಿ ಸೂರ್ಯನ ಧ್ಯಾನತತ್ತರನಾದನು. 


ತತೋ ದಿವಾಕರಃ ಪ್ರೀತೋ ದರ್ಶಯಾಮಾಸ ಪಾಂಡವಮ್‌ । 

ದೀಪ್ಯಮಾನಃ ಸ್ವವಪುಷಾ ಜ್ವಲನ್ನಿವ ಹುತಾಶನಃ 11೧೪॥ 

ಆಗ ಪಾಂಡವನ ತಪಸ್ಸಿಗೆ ಮೆಚ್ಚಿದ ಸೂರ್ಯನು ಉರಿಯುತ್ತಿರುವ ಆಗ್ನಿಯಂತೆ 
ತನ್ನ ನಿಜ ದೇಹದಿಂದ ಪ್ರಕಾಶಿಸುವವನಾಗಿ ಧರ್ಮರಾಜನಿಗೆ ದರ್ಶನವನ್ನು ಕೊಟ್ಟನು. 


ಯತ್‌ ತೇಠಭಿಲಷಿತಂ ರಾಜನ್‌ ಸರ್ವಮೇತದವಾಪ್ಪ್ಯಸಿ ॥ 
ಅಹಮನ್ನಂ ಪ್ರದಾಸ್ಯಾಮಿ ನವ ವರ್ಷಾಣಿ ತ್ರೀಣಿ ಚ 11೧೫॥ 


ರಾಜನೇ! ನಿನ್ನ ಮನಸ್ಸಿನಲ್ಲಿಇರುವ ಅಭಿಲಾಷೆಯೆಲ್ಲವೂ ಪೂರ್ಣಗೊಳ್ಳುವುದು. 


ಹನ್ನೆರಡುವರ್ಷಗಳ ಕಾಲ ನಾನು ಅನ್ನವನ್ನು ಕೊಡುವೆನು. 
ಫಲಮೂಲಾಮಿಷಂ ಶಾಕಂ ಸಂಸ್ಕೃತಂ ಯನ್ಮಹಾನಸೇ | 
ಗೃಹೀಷ್ನ ಪಿಠರಂ ತಾಮ್ರಂ ಮಯಾ ದತ್ತಂ ನರಾಧಿಪ 11೧೬॥ 
ವ 


೮ಣ 


-36- ಮಹಾಭಾರತ ವನಪರ್ವ 


ಪಾಕಶಾಲೆಯಲ್ಲಿ ಸಿದ್ದಪಡಿಸಿದ ಫಲಮೂಲಾದಿಗಳಾಗಲೀ ಮಾಂಸಾದಿಗಳಾಗಲೀ 
ತರಕಾರಿಗಳಾಗಲೀ ಅಭಿವೃದ್ದಿಯನ್ನು ಹೊಂದುತ್ತವೆ. ಎಲೈ ರಾಜನೇ ನಾನು ಕೊಡುವ 
ಈ ತಾಮ್ರದ ಪಾತ್ರೆಯನ್ನು ಸ್ವೀಕರಿಸು. 


ಯಾವದ್‌ ವಾಂಛತಿ ಪಾಂಚಾಲೀ ಪಾತ್ರೇಣಾನೇನ ಸುವ್ರತಾ | 
ಚತುರ್ವಿಧಂ ತದನ್ನಾದ್ಯಮಕ್ಚಯಂ ತೇ ಭವಿಷ್ಯತಿ । 
ಧನಂ ಚ ವಿವಿಧಂ ತುಭ್ಯಮಿತ್ಯುಕ್ತಾಂತರಧೀಯತ 1೧೭ 


ಒಳ್ಳೆಯ ವ್ರತಧಾರಿಣಿಯಾದ ದ್ರೌಪದಿಯು ಈ ಪಾತ್ರೆಯಿಂದ ಯಾವ 
ಚತುರ್ವಿಧವಾದ ಅನ್ನವನ್ನು ಬಯಸುತ್ತಾಳೆಯೋ ಅವೆಲ್ಲವೂ ಅಕ್ಷಯವಾಗುವುದು 
ಅಲ್ಲದೆ ಈ ಪಾತ್ರೆಯು ನಿನಗೆ ಅನೇಕ ವಿಧವಾದ ಧನವನ್ನು ಕೊಡುತ್ತದೆ ಎಂದು 
ಹೇಳಿ ದಿವಾಕರನು ಅದೃಶ್ಯನಾದನು. 


ವೈಶಂಪಾಯನಃ 
ಲಬ್ದ್ವಾ ವರಂ ತು ಕೌಂತೇಯೋ ಜಲಾದುತ್ತೀರ್ಯ ಧರ್ಮವಿತ್‌ 1 
ಜಗ್ರಾಹ ಪಾದೌ ಧೌಮ್ಯಸ್ಯ ಬ್ರಾತೃಭಿಃ ಸ್ವಜನೈಃ ಸಹ 11೧೮॥ 
ಕೌಂತೇಯನಾದ ಧರ್ಮರಾಜನು ಹೀಗೆ ವರವನ್ನು ಪಡೆದು ನೀರಿನಿಂದ ಮೇಲೆ 


ಬಂದು-ಧರ್ಮಜ್ಞನಾದ ಅವನು ತನ್ನ ತಮ್ಮಂದಿರ ಮತ್ತು ಸ್ವಜನರ ಜೊತೆಯಲ್ಲಿ 
ಧೌಮ್ಯರ ಪಾದಗಳಿಗೆ ನಮಸ್ಕರಿಸಿದನು. 


ದ್ರೌಪದ್ಯಾ ಸಹ ಸಂಗಮ್ಯ ವಂದ್ಯಮಾನೋ ಹ್ಯಯಾತ್‌ ಪ್ರಭುಃ । 

ಮಹಾನಸೇ ತದಾಠನ್ನಂ ತು ಸಾಧಯಾಮಾಸ ಪಾಂಡವಃ 11೧೯॥ 

ದ್ರೌಪದಿಯಿಂದ ನಮಸ್ಕರಿಸಲ್ಪಟ್ಟವನಾಗಿ ಪ್ರಭುವಾದ ಅವನು ದ್ರೌಪದಿಯ 
ಜೊತೆಯಲ್ಲಿಮಹಾನಸಕ್ಕೆ (ಬಾಣಸಾಗಾರ- ಅಡುಗೆಯಮನೆ) ಹೋಗಿ ಸಾಧ್ಯವಾದ 
ಅನ್ನವನ್ನು ಸಿದ್ಧಪಡಿಸಿದನು. 

ಕೊ ದ 
ಸಂಸ್ಕತಂ ಪ್ರಸವಂ ಯಾತಿ ವನ್ಯಮನ್ನಂ ಚತುರ್ವಿಧಮ್‌ । 
ಅಕ್ಷಯಂ ವರ್ಧತೇ ಚಾನ್ನಂ ತೇನಾಭೋಜಯತ ದ್ವಿಜಾನ್‌ 11೨೦॥।। 


ಆರಣ್ಯಕಪರ್ವ 37 


ಸಿದ್ಧಪಡಿಸಿದ ವನಜನ್ಯವಾದ ಆ ಚರ್ತುವಿಧವಾದ ಅನ್ನವು ಆ ಪಾತ್ರೆಯಲ್ಲಿ 
ಅಭಿವೃದ್ಧಿಯನ್ನು ಹೊಂದಿ ಅಕ್ಷಯವಾಗುತ್ತದೆ. ಧರ್ಮರಾಜನು ಬ್ರಾಹ್ಮಣರಿಗೆ ಆ 
ಅನ್ನದಿಂದ ಭೋಜನವನ್ನು ಮಾಡಿಸಿದನು. 

ಭುಕ್ತವತಥ ವಿಪ್ರೇಷು ಭೋಜಯುತ್ತಾತನುಜಾನಪಿ I 

ಶೇಷಂ ವಿಘಸಸಂಜ್ಯಂ ತು ಪಶ್ನಾದ್‌ಭುಂಕ್ಷೇ ಯುಧಿಷ್ಠಿರಃ । 

ಯುಧಿಷ್ಠಿರಂ ಭೋಜಯಿತ್ವಾ ಶೇಷಮಶ್ಚಾತಿ ಪಾರ್ಷತೀ 11೨೧॥॥ 


ಎಲ್ಲ ಬ್ರಾಹ್ಮಣರೂ ಭೋಜನವನ್ನು ಮಾಡಿದ ಮೇಲೆ ತನ್ನ ತಮ್ಮಂದರಿಗೂ 
ಭೋಜನವನ್ನು ಮಾಡಿಸಿ ಉಳಿದ ವಿಘಸವೆಂದು ಕರೆಯಲ್ಪಡುವ ಶೇಷಾನ್ನವನ್ನು 
ಯುಧಿಷ್ಠಿರನು ಅನಂತರ ಭುಂಜಿಸುತ್ತಿದ್ದವು. ಯುಧಿಷ್ಠಿರನ ಭೋಜನವಾದ ಮೇಲೆ 
ಶೇಷವನ್ನು ದ್ರೌಪದಿಯು ಭೋಜನಮಾಡುತ್ತಾಳೆ. 

ಏವಂ ದಿವಾಕರಾತ್‌ ಪ್ರಾಪ್ಯ ದಿವಾಕರಸಮದ್ಯುತಿಃ । 

ಕಾಮಾನ್‌ ಮನೋಭಿಲಷಿತಾನ್‌ ಬ್ರಾಹ್ಮಣೇಭ್ಯೋ5ದದಾತ್‌ ಪ್ರಭುಃ ॥ 

ಹೀಗೆ ಸೂರ್ಯನ ಸಮಾನವಾದ ಕಾಂತಿಯುಳ್ಳ ಧರ್ಮರಾಜನು ಸೂರ್ಯನಿಂದ 
ತನ್ನ ಮನೋಭೀಷ್ಟವಾದ ವರಗಳನ್ನು ಪಡೆದು ಬ್ರಾಹ್ಮಣರಿಗೆ ಅನ್ನಾದಿಗಳನ್ನುನೀಡಿದನು. 


ಪುರೋಹಿತಪುರೋಗಾಶ್ಚ ತಿಥಿನಕ್ತತ್ರಪರ್ವಸು । 
ಇಜ್ಯಾರ್ಥೇಷು ಪ್ರವರ್ತಂತೇ ವಿಧಿಮಂತ್ರಪ್ರಮಾಣತಃ 11೨೩ 


ಯೋಗ್ಯ ತಿಥಿ ನಕ್ಷತ್ರ ಮತ್ತು ಪರ್ವಕಾಲಗಳಲ್ಲಿ ಪುರೋಹಿತರಾದ ಧೌಮ್ಯರೇ 
ಮೊದಲಾದವರು ವಿಧಿಮಂತ್ರಪ್ರಮಾಣಪೂರ್ವಕವಾಗಿ ಮಾಡಬೇಕಾದ 
ಹೋಮಗಳಲ್ಲಿತೊಡಗುತ್ತಾರೆ. 

ತತಃ ಕೃತಸ್ವಸ್ಥ್ಯಯನಾ ಧೌಮ್ಯೇನ ಸಹ ಪಾಂಡವಾಃ । 

ದ್ವಿಜಸಂಘೈಃ ಪರಿದೃತಾಃ ಪ್ರಯಯುಃ ಕಾಮ್ಯಕಂ ವನಮ್‌ 11೨೪॥ 


ಅನಂತರ ಸಸ್ತಿವಾಚನವನ್ನುಮಾಡಿಸಿಕೊಂಡ ಪಾಂಡವರು ಧೌಮ್ಯರಜೊತೆಯಲ್ಲಿ 
ಬ್ರಾಹ್ಮಣರ ಸಮೂಹಗಳಿಂದ ರಕ್ಷಿಸಲ್ಪಟ್ಟವರಾಗಿ ಕಾಮ್ಮಕವನಕ್ಕೆ ತೆರಳಿದರು. 


38- ಮಹಾಭಾರತ ವನಪರ್ವ 


ಜನಮೇಜಯಃ 
ಕಥಂ ಕುರೂಣಾಮೃಷಭಃ ಸ ವೈ ರಾಜಾ ಯುಧಿಷ್ಠಿರ: 1 
ವಿಪ್ರಾರ್ಥಮಾರಾಧಿತವಾನ್‌ ಸೂರ್ಯಮದ್ದುತವಿಕ್ರಮ: 11೨೫! 
ಕುರುಶ್ರೇಷ್ಠನೂ ಮತ್ತು ಅದ್ಭುತಪರಾಕ್ರಮವುಳ್ಳವನೂ ಆದ ಯುಧಿಷ್ಠಿರರಾಜನು 

ಬ್ರಾಹ್ಮಣರ ಸಲುವಾಗಿ ಸೂರ್ಯನನ್ನುಹೇಗೆ ಆರಾಧಿಸಿದನು? 

ವೈಶಂಪಾಯನಃ 
ಶೃಣುಷ್ಟಾವಹಿತೋ ರಾಜನ್‌ ಶುಚಿರ್ಭೂತ್ವಾ ಸಮಾಹಿತಃ । 
ಕ್ಷಣಂ ಟ್ಟ ಕುರು ರಾಜೇಂದ್ರ ಸಂಪ್ರ ಪ್ರವಕ್ಷಾ ,ಮೃಶೇಷತಃ (1೨೬॥ 


ಎಲೈರಾಜನೇ! ಶುಚಿಯಾಗಿ ಸಮಾಧಾನದಿಂದ ಏಕಚಿತ್ತದಿಂದ ಕೇಳು. 
ರಾಜೇಂದ್ರನೇ! ಕೇಳಲು ಅವಕಾಶವನ್ನು ಮಾಡಿಕೋ. ನಾನು ಎಲ್ಲವನ್ನೂವಿಸ್ತಾರವಾಗಿ 
ಹೇಳುವೆನು. 


ಧೌಮ್ಯೇನ ತು ಯಥಾ ಪೂರ್ವಂ ಪಾರ್ಥಾಯ ಸುಮಹಾತ್ಮನೇ | 
ನಾಮಾಷ್ಠಶತಮಾಖ್ಯಾತಂ ತಚ್ಚ ತ್ಸೈಣುಷ್ವ ಮಹಾದ್ಯುತೇ 11೨೭ಟ॥ 


ಎಲೈ ಮಹಾದ್ಯುತಿಯೇ! ಹಿಂದೆ ಧೌಮ್ಯರು ಶ್ರೇಷ್ಠಮಹಾತ್ಮನಾದ ಧರ್ಮರಾಜನಿಗೆ 
ಯಾವ ಸೂರ್ಯನ ಅಷ್ಟೋತ್ತರ ಶತನಾಮವನ್ನು ಹೇಳಿದರೋ ಅದನ್ನುಕೇಳು. 


ಸೂರ್ಯೋತರ್ಯಮಾ ಭಗಸ್ತ ಸ್ಪಾ ಪೂಷಾಠರ್ಕಃ ಸವಿತಾ ರವಿಃ । 
ಗಭಸ್ತಿಮಾನಜಃ ಕಾಲೋ ಮೃತ್ಯುರ್ಧಾತಾ ಪ್ರಭಾಕರಃ 11೨೮॥ 


ಸೂರ್ಯ ಅರ್ಯಮಾ ಭಗ ತಷ್ಟಾಪೂಷಾ ಅರ್ಕ ಸವಿತಾ ರವಿ ಗಭಸ್ತಿಮಾನ್‌ 
ಅಜ ಕಾಲ ಮೃತ್ಯು ಧಾತೃ ಪ್ರಭಾಕರ. 

ಪೃಥಿವ್ಯಾಪಶ್ಚ ತೇಜಶ್ಚ ಖಂ ವಾಯುಶ್ಚ ಪರಾಯಣಮ್‌ । 

ಸೋಮೋ ಬೃಹಸ್ಪತಿ: ಶುಕ್ರೋ ಬುಧೋತಂಗಾರಕ ಏವ ಚ 11೨೯॥ 


ಪೃಥಿವಿ ಆಪ ತೇಜಸ್‌ ಖವಾಯು ಪರಾಯಣ ಸೋಮ ಬೃಹಸ್ಪತಿ ಶುಕ್ರ ಬುಧ 
ಮತ್ತು ಅಂಗಾರಕ. 


ಆರಣ್ಯಕಪರ್ವ -39- 

ಇಂದ್ರೋ ವಿವಸ್ಥಾನ್‌ ದೀಪ್ತಾಂಶುಃ ಶುಚಿಃ ಶೌರಿ: ಶನೈಶ್ನರ: । 

ಬ್ರಹ್ಮಾ ವಿಷ್ಣುಶ್ವ ರುದ್ರಶ್ಹ ಸ್ಕಂದೋ ವೈಶ್ರವಣೋ ಯಮಃ AO 

ಇಂದ್ರ ವಿವಸ್ಟಾನ್‌ ದೀಪ್ತಾಂಶು ಶುಚಿ ಶೌರಿ ಶನೈಶ್ಚರ ಬ್ರಹ್ಮ ವಿಷ್ಣುರುದ್ರ ಸ್ಫಂದ 
ವೈಶ್ರವಣ ಮತ್ತು ಯಮ. 

ವೈದ್ಯುತೋ ಜಾಶರಶ್ಚಾಗ್ನಿರೈೆಂಧನಸ್ತೇಜಸಾಂ ಪತಿಃ । 

ಧರ್ಮದ್ದಜೋ ವೇದಕರ್ತಾ ವೇದಾಂಗೋ ವೇದವಾಹನಃ HAO 

ವೈದ್ಯುತ ಜಾಠರ ಅಗ್ನಿ ಐಂಧನ ತೇಜಸಾಂಪತಿ ಧರ್ಮಧ್ವಜ ವೇದಕರ್ತಾ 
ವೇದಾಂಗ ವೇದವಾಹನ. 

ಕೃತಂ ತ್ರೇತಾ ದ್ವಾಪರಶ್ಚ ಕಲಿಃ ಸರ್ವಾಮರಾಶ್ರಯಃ । 

ಕಲಾಃ ಕಾಷ್ಠಾ ಮುಹೂರ್ತಾಶ್ಚ ಪಕ್ಷಾ ಮಾಸಾ ಯತುಸ್ತಥಾ HAS 

ಕೃತ ತ್ರೇತಾ ದ್ವಾಪರ ಕಲಿ ಸರ್ವಾಮರಾಶ್ರಯ ಕಲಾ ಕಾಷ್ಠಾ ಮೂಹೂರ್ತ ಪಕ್ಷ 
ಮಾಸ ಹಾಗೆಯೇ ತು. 

ಸಂವತ್ತರಕರೋತಶ್ಲತ್ನಃ ಕಾಲಚಕ್ರೋ ವಿಭಾವಸುಃ । 

ಪುರುಷಃ ಶಾಶ್ಲಶೋ ಯೋಗೀ ವ್ಯಕ್ತಾವ್ಯಕ್ತಃ ಸನಾತನಃ 11೩೩ 

ಸಂವತ್ಸರಕರ ಅಶತ್ನ ಕಾಲಚಕ್ರ ವಿಭಾವಸು ಪುರುಷ ಶಾಶ್ವತ ಯೋಗೀ ವ್ಯಕ್ತಾವ್ಯಕ್ಷ 
ಸನಾತನ. 

ಲೋಕಾಧ್ಯಕ್ಷಃ ಪ್ರಜಾಧ್ಯಕ್ಷೋ ವಿಶ್ಲಕರ್ಮಾ ತಮೋನುದಃ । 

ವರುಣಃ ಸಾಗರೋಂತಶುಶ್ಚ ಜೀಮೂತೋ ಜೀವನೋತರಿಹಾ ॥೩೪॥ 

ಲೋಕಾಧ್ಯಕ್ಷ ಪ್ರಜಾಧ್ಯಕ್ಷ ವಿಶಕರ್ಮ ತಮೋನುದ ವರುಣ ಸಾಗರ ಅಂಶು 
ಜೀಮೂತ ಜೀವನ ಅರಿಹಾ. 


ಭೂತಾಶ್ರಯೋ ಭೂತಪತಿಃ ಸರ್ವಭೂತನಿಷೇವಿತಃ । 
ಮನುಃ ಸುವರ್ಣೋ ಭೂತಾದಿ: ಕಾಮದ: ಸರ್ವತೋಮುಖ: ॥೩೫॥ 


ಭೂತಾಶ್ರಯ ಭೂತಪತಿ ಸರ್ವಭೂತನಿಷೇವಿತ ಮನು ಸುವರ್ಣ ಭೂತಾದಿ 
ಕಾಮದ ಸರ್ವತೋಮುಖ 


-40- ಮಹಾಭಾರತ ವನಪರ್ವ 


ಜಯೋ ವಿಶಾಲೋ ವರದಃ ಶೀಘ್ರಗಃ ಪ್ರಾಣಧಾರಣಃ ! 
ಧನ್ವಂತರಿರ್ಧೂಮಕೇತುರಾದಿದೇವೋಶದಿತೇಃ ಸುತಃ WALI 


ಜಯ ವಿಶಾಲ ವರದ ಶೀಘ್ರಗ ಪ್ರಾಣಧಾರಣ ಧನ್ನಂತರಿ ಧೂಮಕೇತು ಆದಿದೇವ 
ಅದಿತಿಸುತ 


ದ್ವಾದಶಾತ್ಮಾ5ರವಿಂದಾಕ್ಷ: ಪಿತಾ ಮಾತಾ ಪಿತಾಮಹಃ | 

ಸರ್ಗದಾರಂ ಪ್ರಜಾದಾರಂ ಮೋಕ್ಟದ್ದಾರಂ ತ್ರಿವಿಷ್ಠಪಮ್‌ WALI 

ಆಃ ಆ ವ ಇ ದವ ಲ 

ದಾದಶಾತ್ನಾ ಅರವಿಂದಾಕ್ಷ ಪಿತಾ ಮಾತಾ ಪಿತಾಮಹ ಸರ್ಗದಾರ ಪ್ರಜಾದಾರ 

ವ 3 ke ವ ವ ವ 

ಮೋಕ್ಷದ್ದಾರ ತ್ರಿವಿಷ್ಠಪ 

ದೇವಕರ್ತಾ ಪ್ರಶಾಂತಾತ್ಮಾ ವಿಶ್ವಾತ್ಮಾ ವಿಶ್ವತೋಮುಖ: । 

ಚರಾಚರಾತ್ಮಾ ಸೂಕ್ಚ್ಮಾತ್ಮಾ ಮೈತ್ರೇಣ ವಪುಷಾಠನ್ವಿತಃ WASH 

ದೇವಕರ್ತಾ ಪ್ರಶಾಂತಾತ್ಮಾವಿಶ್ವಾತ್ಮಾವಿಶ್ವೌಶೋಮುಖ ಚರಾಚರಾತ್ಥಾಸೂಕ್ಷಾ ತ್ಮಾ 
ಮೈತ್ರವಪುಷಾನ್ವಿತ. 

ಏತದ್ವೈ ಕೀರ್ತನೀಯಸ್ಯ ಸೂರ್ಯಸ್ಯಾಮಿತತೇಜಸಃ । 

ನಾಮ್ನಾಮಷ್ಠಶತಂ ಪುಣ್ಯಂ ಶಕ್ರೇಣೋಕ್ತಂ ಮಹಾತ್ಮನಾ HAE 


ಇವು ಕೀರ್ತನೀಯನಾದ ಅಮಿತಪರಾಕ್ರಮಿಯಾದ ಸೂರ್ಯನ ಪವಿತ್ರವಾದ 
ಅಷ್ಟೋತ್ತರಶತನಾಮಗಳು. ಇವುಗಳನ್ನು ಮಹಾತ್ಮನಾದ ಶಕ್ರನು ಹಿಂದೆ ಹೇಳಿದನು. 


ಶಕ್ರಾಚ್ಚ ನಾರದಃ ಪ್ರಾಪ್ತೋ ಧೌಮ್ಯಸ್ತು ತದನಂತರಮ್‌ । 
ಧೌಮ್ಯಾದ್‌ ಯುಧಿಷ್ಠಿರಃ ಪ್ರಾಪ್ಯ ಸರ್ವಾನ್‌ ಕಾಮಾನವಾಪ್ರವಾನ್‌ ॥ 
ಇಂದ್ರನಿಂದ ನಾರದರು ಅದನ್ನು ಪಡೆದರು. ಅನಂತರ ಧೌಮ್ಯರು ಅದನ್ನು 


ಪಡೆದರು. ಯುಧಿಷ್ಠಿರನು ಧೌಮ್ಯರಿಂದ ಅದನ್ನುಪಡದು ತನ್ನಎಲ್ಲಕಾಮಗಳನ್ನೂ 
ಹೊಂದಿದರು. 


ಸುರಪಿತೃಗಣಯಕೃಸೇವಿತಂ ಅಸುರನಿಶಾಚರಸಿದ್ಧವಂದಿತಮ್‌ । 
ವರಕನಕಹುತಾಶನಪ್ರಭಂ ತ್ವಮಪಿ ನಮಸ್ವ ಹಿತಾಯ ಭಾಸ್ಕರಮ್‌॥1೪೧॥ 


ಆರಣ್ಯಕಪರ್ವ -4]- 


ಎಲೈ ಜನಮೇಜಯನೇ! ನೀನೂ ಸಹ ನಿನ್ನಶ್ರೇಯಸ್ಸಿಗಾಗಿ ದೇವತೆಗಳಿಂದಲೂ 
ಪಿತೃಗಣಗಳಿಂದಲೂ ಯಕ್ಷರಿಂದಲೂ ಸೇವಿತನಾದ, ಅಸುರರಿಂದಲೂ ರಾಕ್ಷಸರಿಂದಲು 
ಸಿದ್ಧರಿಂದಲೂ ವಂದ್ಯನಾದ, ಶ್ರೇಷ್ಠವಾದ ಸುವರ್ಣ ಮತು ಅಗಿಗಳ ಪಭೆಯುಳ 
| ಖ್‌ ಗ 

ಭಾಸ್ಕರನನ್ನು ನಮಸ್ಕರಿಸು. 


ಸೂರ್ಯೋದಯೇ ಯಃ ಸುಸಮಾಹಿತಃ ಪಠೇತ್‌ 
ಸ ಪುತ್ರಲಾಭಂ ಧನರತ್ನಸಂಚಯಮ್‌ । 
ಲಭೇತ ಜಾತಿಸ್ಕರತಾಂ ಸದಾ ನರೋ 
ಧೃತಿಂ ಚ ಮೇಧಾಂ ಚ ಸ ವಿಂದತೇ ವರಾಮ್‌ TET 


ಯಾವ ಪುರುಷನು ಸೂರ್ಯೋದಯದ ಸಮಯದಲ್ಲಿ ಸಮಚಿತ್ತನಾಗಿ ಈ 
ಸ್ರೋತ್ರವನ್ನು ಹೇಳುತ್ತಾನೆಯೋ (ಈ ಅಪ್ಟೋತ್ತರಶತನಾಮಗಳನ್ನು ಹೇಳುತ್ತಾನೆಯೋ) 
ಅವನು ಪುತ್ರಲಾಭವನ್ನೂ ಧನರತ್ನಗಳ ರಾಶಿಯನ್ನೂ ಪೂರ್ವಜನ್ಮ ಸ್ಮರಣೆಯನ್ನೂ 
ಧೈರ್ಯವನ್ನೂ ಮತ್ತು ಶ್ರೇಷ್ಠವಾದ ಮೇಧಾ ಶಕ್ತಿಯನ್ನೂ ಪಡೆಯುತ್ತಾನೆ. 

ಇಮಂ ಸ್ತವಂ ದೇವವರಸ್ಯ ಯೋ ನರಃ 

ಪ್ರಕೀರ್ತಯೇತ್‌ ಶುದ್ಧಮನಾಃ ಸಮಾಹಿತಃ 
ಸ ಮುಚ್ಛತೇ ಶೋಕದವಾಗ್ಗಿಸಾಗರಾ- 
ಲ್ಲಭೇತ ಕಾಮಾನ್‌ ಮನಸಾ ಯಥೇಷಿಫಾನ್‌ 11೪೩।॥ 
ದೇವಶ್ರೇಷ್ಠನಾದ ಇಂದ್ರನು ಹೇಳಿದ ಈ ಸ್ತೋತ್ರವನ್ನು ಯಾವ ಮನುಷ್ಯನು 
ಶುದ್ಧವಾದ ಮನಸ್ಸಿನಿಂದ ಸಮಚಿತ್ತನಾಗಿ ಪಠಿಸುತ್ತಾನೆಯೋ ಅವನು ಸಾಗರದಂತಹ 
ಶೋಕದಾವಾಗ್ದಿಗಳನ್ನು ದಾಟಿ ಮನಸ್ಸಿನಿಂದ ಇಚ್ಛಿಸಿದ ಎಲ್ಲಾ ಕಾಮಗಳನ್ನೂ 
ಪಡೆಯುತ್ತಾನೆ. 
| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ತೃತೀಯೋತಧ್ಯಾಯಃ ॥। 
|| ಆರಣ್ಯಕಪರ್ವಣಿ ತೃತೀಯೋತಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಮೂರನೆಯ ಅಧ್ಯಾಯ ಮುಗಿಯಿತು. 
ರರ ರ 7 


-432- ಮಹಾಭಾರತ ವನಪರ್ವ 


ಮಹಾಭಾರತ ತಾತ್ತರ್ಯನಿರ್ಣಯ -೨೨ನೇ ಅಧ್ಯಾಯ 


ಪಾರ್ಥೇಷು ಯಾತೇಷು ಕಿಮತ್ರ ಕಾರ್ಯ- 
ಮಿತಿ ಸೃಷ್ಟಷ್ಟೋ ವಿದುರೋತಗ್ರಜೇನ ॥ 
ಆಹೂಯ ರಾಜ್ಯಂ ಪ್ರತಿಪಾದಯೇತಿ 
ಪ್ರಾಹೈನಮಾಹಾಥ ರುಷಾಂಬಿಕೇಯ: 11೧೦/ 


ಪಾಂಡವರು ಕಾಡಿಗೆ ಹೋದ ಬಳಿಕ ಧೃತರಾಷ್ಟ್ರವಿದುರನ ಮುಂದೆ "ಈಗ ನಾವು 
ಮಾಡಬೇಕಾದುದೇನು?' ಎಂದು ಕೇಳಿದಾಗ "ಪಾಂಡವರನ್ನು ಕರೆಸಿಕೊಂಡು ಅವರ 
ರಾಜ್ಯವನ್ನು ಅವರಿಗೇ ಹಿಂತಿರುಗಿ ಕೊಡು" ಎಂದ, ವಿದುರ. ಧೃತರಾಷ್ಟ್ರಸಿಟ್ಟಿನಿಂದ 
ಅವನಿಗೆ ಹೇಳಿದ. 


ಜ್ಞಾತಂ ಪ್ರತೀಪೋತಸಿ ಮಮಾತ್ಮಜಾನಾಂ 
ನಮೇ ತ್ವಯಾ ಕಾರ್ಯಮಿಹಾಸ್ತಿ ಕಿಂಚಿತ್‌ । 
ಯಥೇಷ್ಟತಸ್ತಿಷ್ಠ ವಾ ಗಚ್ಛವೇತಿ 
ಪ್ರೋಕ್ತೋ ಯಯೌ ವಿದುರಃ ಪಾಂಡುಪುತ್ರಾನ್‌ 11೧೧॥ 


“ನೀನು ನನ್ನ ಮಕ್ಕಳಿಗೆ ವಿರೋಧಿಯಾಗಿರುವಿ ಎಂದು ನನಗೆ ಈಗ ತಿಳಿಯಿತು. 
ಇನ್ನು ನಿನ್ನಿಂದ ನನಗೆ ಏನೂ ಕೆಲಸವಿಲ್ಲ. ನೀನು ನಿನ್ನಿಷ್ಟದಂತೆ ಇಲ್ಲಿ ಇರು ಇಲ್ಲವೆ 
ಹೋಗು' ಎಂದು ಧೃತರಾಷ್ಟ್ರಹೇಳಿದಾಗ ವಿದುರ ಪಾಂಡವರ ಬಳಿಗೆ ನಡೆದ. 


ತಸ್ಮಿನ್‌ ಗತೇ ಭ್ರಾತೃವಿಯೋಗಕರ್ಶಿತಃ 

ಪಪಾತ ಭೂಮೌ ಸಹಸೈವ ರಾಜಾ | 
ಸಂಜ್ಞಾಮವಾಪ್ಯಾದಿಶದಾಶು ಸಂಜಯಂ 

ಜೀವಾಮಿ ಚೇದಾಶು ಮಮಾನಯಾನುಜಂ 11೧೨! 
ವಿದುರ ಹೊರಟುಹೋದಾಗ ಧೃತರಾಷ್ಟ್ರತಮ್ಮನ ವಿಯೋಗದಿಂದ ದುಃಖಿತನಾಗಿ 


ನೆಲಕ್ಕೆ ಒರಗಿದ. ಬಳಿಕ ಎಚ್ಚರಗೊಂಡು ಸಂಜಯನಿಗೆ ಹೇಳಿದ- "ನಾನು 
ಬದುಕಬೇಕೆಂದಿದ್ದರೆ ತಮ್ಮನನ್ನು ಬೇಗನೆ ಕರೆದು ತಾ'. 


ಆರಣ್ಯಕಪರ್ವ ೬43. 


ಇತೀರಿತಃ ಸಂಜಯ: ಪಾಂಡವೇಯಾನ್‌ 
ಪ್ರಾಪ್ಯಾನಯದ್‌ ವಿದುರಂ ಶೀಘ್ರಮೇವ । 
ಸೋತಪ್ಯಾಗತಃ ಕ್ಷಿಪ್ರಮಪಾಸ್ತದೋಷೋ 
ಜ್ಯೇಷ್ಠಂ ವವಂದೇsಥ ಸಚೆ ಸ್ಲೈನಮಾಶ್ಲಿಷತ್‌ 11೧೩॥1 
ಧೃತರಾಷ್ಟ್ರಹೀಗೆ ಹೇಳಿದೊಡನೆ ಸಂಜಯ ಬೇಗನೆ ಪಾಂಡವರ ಬಳಿಗೆ ಹೋಗಿ 
ವಿದುರನನ್ನು ಕರೆದುತಂದ. ದೋಷರಹಿತನಾದ ವಿದುರ ಬೇಸರಿಸದೆ ಬೇಗನೆ ಹಿಂತಿರುಗಿ 
ಬಂದು ಧೃತರಾಷ್ಟ್ರನನ್ನು ನಮಿಸಿದ. ಧೃತರಾಷ್ಟ್ರ ಅವನನ್ನು ಬಿಗಿದಪ್ಠಿಕೊಂಡ. 
ರರ ೫ ೫ 
ನಾಲ್ಕನೆಯ ಅಧ್ಯಾಯ 
(ವಿದುರನಿಂದ ಧೃತರಾಷ್ಟ್ರನಿಗೆ ಹಿತೋಪದೇಶ. ಧೃತರಾಷ್ಟ್ರನಿಂದ ಅದರ ತಿರಸ್ಕಾರ. 
ಪಾಂಡವರ ಬಳಿಗೆ ವಿದುರನ ಗಮನ.) 
ವೈಶಂಪಾಯನಃ 


ವನಂ ಪ್ರವಿಷ್ನೇ ಥ ಪಾಂಡವೇಷು 
ಪ್ರಜ್ಞಾಚಕ್ನುಸ್ತಪ್ಯಮಾನೋತಂಬಿಕೇಯ: ॥ 


ಧರ್ಮಾತ್ಮಾನಂ ವಿದುರಮಗಾಧಬುದ್ಧಿಂ 
ಸುಖಾಸೀನಂ ವಾಕ್ಯಮುವಾಚ ರಾಜಾ Mell 


ಪಾಂಡವರು ಕಾಡಿಗೆ ಹೋಗುತ್ತಿರಲು ಪ್ರಜ್ಞಾಚಕ್ಷುವಾದ ಅಂಬಿಕಾಪುತ್ರನಾದ 
ಧೃತರಾಷ್ಟರಾಜನು ತಾಪವನ್ನು ಪಡುತ್ತಾ, ಧರ್ಮಾತ್ಮನೂ ಅಗಾಧಬುದ್ಧಿಯೂ ಆದ 
ಸುಖಾಸೀನನಾದ ವಿದುರನನ್ನು ಕುರಿತು ಮಾತನಾಡಿದನು. 
ಪ್ರಜ್ಞಾಹಿ ತೇ ಭಾಸ್ಕರಸ್ಯೇವ ವೃದ್ಧಾ 
ಧರ್ಮಂ ಚ ತಂ ಪರಮಂ ವೇತ್ಥ ಸೂಕ್ಷ್ಮಮ್‌ । 


ಪಥ್ಯಂ ಚೈಷಾಂ ಮಮ ಚೈವ ಬ್ರವೀಹಿ 1191 


-44- ಮಹಾಭಾರತ ವನಪರ್ವ 


ನಿನ್ನ ಪ್ರಜ್ಞೆಯು ಸೂರ್ಯಪ್ರಕಾಶದಂತೆ ವಿಸ್ತಾರವಾಗಿದೆ. ನೀನು 
ಪರಮಸೂಕ್ಷ್ಮವಾದ ಧರ್ಮವನ್ನು ತಿಳಿದಿದ್ದೀಯೆ. ನೀನು ಕೌರವರಿಗೂ ಮತ್ತು 
ಪಾಂಡವರಿಗೂ ಸಮಾನನಾದವನು ಮತ್ತು ಸಮ್ಮತನಾದವನು ನನಗೂ ಮತ್ತು 
ಪಾಂಡವರಿಗೂ ಯಾವುದು ಹಿತವೋ ಅದನ್ನು ಹೇಳು. 


ಏವಂ ಗತೇ ವಿದುರ ಯದದ್ಯ ಕಾರ್ಯಂ 
ಪೌರಾಶ್ಚೇಮೇ ಕಥಮಸ್ಕಾನ್‌ ಭಜೇರನ್‌ । 
ತೇ ಚಾಪ್ಯಸ್ಥಾನ್‌ ನೋದ್ಧರೇಯುಃ ಸಮೂಲಾನ್‌ 
ನ ಕಾಮಯೇ ತಾಂಶ್ಚ ವಿನಶ್ಯಮಾನಾನ್‌ TERT 


ವಿದುರನೇ! ಪರಿಸ್ಥಿತಿಯು ಹೀಗಿರುವಾಗ ನಾನು ಏನನ್ನುಮಾಡಬೇಕು? ಏನನ್ನು 
ಮಾಡಿದರೆ ಈ ಪೌರರು ನಮ್ಮಲ್ಲಿ ಅನುರಾಗವುಳ್ಳವರಾಗುತ್ತಾರೆ ಮತ್ತು ನಮ್ಮನ್ನು 
ಮೂಲಸಹಿತವಾಗಿ ಕಿತ್ತು ಒಗೆಯುವುದಿಲ್ಲ? ಮತ್ತು ಆ ಪೌರರು (ಪಾಂಡವರು) 
ವಿನಾಶವನ್ನು ಹೊಂದುವುದನ್ನೂ ನಾನು ಬಯಸುವುದಿಲ್ಲ. 
ವಿದುರಃ 
ತ್ರಿವರ್ಗೋತಯಂ ಧರ್ಮಮೂಲೋ ನರೇಂದ್ರ 
ರಾಜ್ಯಂ ಚೇದಂ ಧರ್ಮಮೂಲಂ ವದಂತಿ । 
ಧರ್ಮೇ ರಾಜನ್‌ ವರ್ತಮಾನಃ ಸಶಕ್ಕಾ 
ಪುತ್ರಾನ್‌ ಸರ್ವಾನ್‌ ಪಾಹಿ ಕುಂತೀಸುತಾಂಶ್ಚ 11೪॥ 


ಎಲೈ ನರೇಂದ್ರನೇ! ಧರ್ಮ ಅರ್ಥ ಕಾಮಗಳ ಈ ಸಮುದಾಯವು 
ಧರ್ಮಮೂಲವಾದುದು. ಈ ರಾಜ್ಯವನ್ನು ಧರ್ಮಮೂಲವೆಂದೇ ಹೇಳುತ್ತಾರೆ. 
ಎಲೈರಾಜನೇ! ನಿನಗೆ ಶಕ್ತಿಯಿದ್ದಷ್ಟುಧರ್ಮದಲ್ಲಿಯೇ ಇರುವವನಾಗಿ ನಿನ್ನಎಲ್ಲಾ 
ಮಕ್ಕಳನ್ನೂ ಮತ್ತು ಕುಂತೀ ಪುತ್ರರನ್ನೂ ರಕ್ಷಿಸು. 
ಸವೈ ಧರ್ಮೋ ವಿಪ್ರಲುಪ್ತ: ಸಭಾಯಾಂ 
ಪಾಪಾತ್ಮಭಿಃ ಸೌಬಲೇಯಪ್ರಧಾನೈ: | 
ಆನಾಯ್ಕ ಕುಂತೀಸುತಮಕ್ಕವತ್ಯಾಂ 


ಆರಣ್ಯಕಪರ್ವ ಇಷಾ 
ಪರಾಜೈಷೀತ್‌ ಸತ್ಯಸಂಧಂ ಸುತಸ್ತೇ 1೫1 


ಆ ಧರ್ಮವು ಸಭೆಯಲ್ಲಿ: ಪಾಪಾತ್ಮರಾದ ಶಕುನಿ ಮೊದಲಾದವರಿಂದ ನಾಶವನ್ನು 
ಹೊಂದಿತು. ನಿನ್ನ ಮಗನು ಸತ್ಯಸಂಧನಾದ ಕುಂತೀಸುತನಾದ ಧರ್ಮರಾಜನನ್ನು 
ಕರೆಸಿ ಅಕ್ಷಗೋಷ್ಠಿಯಲ್ಲಿಅವನನ್ನು ಪರಾಭವ ಗೊಳಿಸಿದನು. 


ಏತಸ್ಯ ತೇ ದುಷ್ಟಣೇತಸ್ಯ ರಾಜನ್‌ 
ದ್ವೇಷಸ್ಯಾಹಂ ಪರಿಪಶ್ಯಾಮ್ಯುಪಾಯಮ್‌ । 
ತಥಾ ಪುತ್ರಸ್ತವ ಕೌರವ್ಯ ಪಾಪಾ- 
ನ್ಯುಕ್ತೋ ಲೋಕೇ ಪ್ರತಿತಿಷ್ಠೇತ ಸಾಧು Well 


ಎಲೈ ರಾಜನೇ! ಇಂತಹ ನಿನ್ನ ದುರ್ನೀತಿಯಿಂದ ಉಂಟಾದ ದ್ವೇಷದ 
ಪರಿಹಾರಕ್ಕಾಗಿ ನಾನು ಇದನ್ನೇ ಉಪಾಯವೆಂದು ತಿಳಿಯುತ್ತೇನೆ. ಹಾಗೆ ಮಾಡಿದರೆ 
ಧೃತರಾಷ್ಟ್ರನೇ ನಿನ್ನಪುತ್ರನೂ ಸಹ ಪಾಪದಿಂದ ಮುಕ್ತನಾಗಿ ಲೋಕದಲ್ಲಿಸುಪ್ರತಿಷ್ಠೆಯನ್ನು 
ಪಡೆಯುವನು. 


ತದ್ವೈ ಸರ್ವಂ ಪಾಂಡುಪುತ್ರಾ ಲಭಂತಾಂ 
ಯತ್ನದ್ರಾಜನ್‌ ವಿನಿಸೃಷ್ಟಂ ತ್ವಯಾತ5ಸೀತ್‌ ॥ 
ಏಷ ಧರ್ಮಃ ಪರಮೋ ಯತ್‌ ಸ್ವಕೇನ 
ರಾಜಾ ತುಷ್ಯೇನ್ನ ಪರಸ್ವೇಷು ಗೃದ್ಧೇತ್‌ Hdl 
ಎಲೈ ರಾಜನೇ! ನೀನು ಮೊದಲು ಪಾಂಡವರಿಗೆ ಏನನ್ನು ನೀಡಿದ್ದೆಯೋ 
ಅವೆಲ್ಲವನ್ನೂ ಪಾಂಡವರು ಪುನಃ ಪಡೆಯಲಿ. ರಾಜನು ತನ್ನಸಂಪತ್ತಿನಲ್ಲಿತ್ಫಪ್ಟಿಯನ್ನು 
ಹೊಂದಿ ಇನ್ನೊಬ್ಬರ ಸಂಪತ್ತನ್ನು ಆಶಿಸಬಾರದು ಎಂಬುದು ಪರಮಧರ್ಮ. 
ಏತತ್‌ ಕಾರ್ಯಂ ತವ ಚೈವ ಪ್ರಧಾನಂ 
ತೇಷಾಂ ತುಷ್ಠಿಃ ಶಕುನೇಶ್ಲಾವಮಾನಃ । 
ಏತಚ್ಛೇಯಸ್ತವ ಪುತ್ರೇಷು ವೈ ಸ್ಯಾದ್‌ 
ಏತದ್‌ ರಾಜನ್‌ ತ್ಮರಮಾಣಃ ಕುರುಷ್ವ 11೮ 
ಪಾಂಡವರ ಸಂತೋಷ ಮತ್ತು ಶಕುನಿಗೆ ಅವಮಾನ. ಇದು ನೀನು ಈಗ 


-46- ಮಹಾಭಾರತ ವನಪರ್ವ 


ಪ್ರಧಾನವಾಗಿ ಮಾಡಬೇಕಾಗಿರುವ ಕಾರ್ಯ. ನಿನ್ನಪುತ್ರರಿಗೂ ಇದು ಶ್ರೇಯಸ್ಸನ್ನು 
ಉಂಟುಮಾಡುತ್ತದೆ. ರಾಜನೇ! ಶೀಘ್ರವಾಗಿ ಈ ಕೆಲಸವನ್ನುಮಾಡು. 


ಅಥೈತದೇವಂ ನ ಕರೋಷಿ ರಾಜನ್‌ 
ಧ್ರುವಂ ಕುರೂಣಾಂ ಭವಿತಾ ವಿನಾಶಃ । 
ನಹಿ ಕ್ರುದ್ಧಾ ಭೀಮಸೇನಾರ್ಜುನೌ ಚ 
ಶೇಷಂ ಕುರ್ಯಾತಾಂ ಶಾತ್ರವಾಣಾಮನೀಕೇ HE 


ರಾಜನೇ! ನೀನು ಒಂದು ಪಕ್ಷ ಹೀಗೆ ಮಾಡದಿದ್ದರೆ ಕುರುಗಳ ವಿನಾಶವು 
ನಿಶ್ಚಯವಾಗಿ ಉಂಟಾಗುತ್ತದೆ. ಕ್ರುದ್ಧರಾದ ಭೀಮಾರ್ಜುನರು ಶತು ಸೈನ್ಯದಲ್ಲಿ 
ಯಾರನ್ನೂ ಉಳಿಸುವುದಿಲ್ಲ. 


ಯೇಷಾಂ ಯೋದ್ಧಾ ಸವ್ಯಸಾಚೀ ಕೃತಾಸ್ಟ್ರೋ 
ಧನುರ್ಯೇಷಾಂ ಗಾಂಡಿವಂ ಲೋಕಸಾರಮ್‌ । 
ಯೇಷಾಂ ಭೀಮೋ ಬಾಹುಶಾಲೀ ಚ ಯೋದ್ಧಾ 
ತೇಷಾಂ ಲೋಕೇ ಕಿಂ ನು ನಪ್ರಾಪ್ಯಮಸ್ತಿ 11೧೦॥ 


ಯಾರಿಗೆ ಸವ್ಯಸಾಚಿಯೂ ಮತ್ತು ಸರ್ವಾಸ್ಪಗಳನ್ನೂ ಬಲ್ಲ ಅರ್ಜುನನು 
ಯೋಧನಾಗಿದ್ದಾನೆಯೋ ಲೋಕ ಶ್ರೇಷ್ಠವಾದ ಗಾಂಡೀವವು ಯಾರಿಗೆ 
ಧನುಸ್ಸಾಗಿದೆಯೋ ಯಾರಿಗೆ ಭುಜಬಲವುಳ್ಳ ಭೀಮಸೇನನು ಯೋಧನಾಗಿದ್ದಾನೆಯೋ 
ಅವರಿಗೆ ಲೋಕದಲ್ಲಿಯಾವುದು ಅಪ್ರಾಪ್ಯವಾಗುತ್ತದೆ? 


ಉಕ್ತಂ ಪೂರ್ವಂ ಜಾತಮಾತ್ರೇ ಸುತೇ ತೇ 
ಮಯಾ ಯತ್‌ ತೇ ಹಿತಮಾಸೀತ್‌ ತದಾನೀಮ್‌ । 
ಪುತ್ರಂ ತ್ಯಜೈನಮಹಿತಂ ಕುಲಸ್ಯೇ- 
ತ್ಯೇತದ್ರಾಜನ್‌ ನಾಕರೋಸ್ತ್ವಂ ಚಕರ್ಥ 11೧೧॥ 
ಇದಾನೀಂ ತೇ ಹಿತಮುಕ್ತಂ ಚ ರಾಜನ್‌ 
ಕರ್ತಾ ನ ಚೇತ್‌ ಪರಿತಪ್ತಾರಸಿ ಪಶ್ಚಾತ್‌ 1೧೧॥ 


ಆರಣ್ಯಕಪರ್ವ ೭47. 


ನಾನು ನಿನ್ನ ಪುತ್ರನು ಹುಟ್ಟಿದಾಗಲೇ ಆಗ ನಿನಗೆ ಯಾವುದು ಹಿತವೆಂದು ಹೇಳಿದೆ. 
ರಾಜನೇ ಕುಲಕ್ಕೆ ಅಹಿತನಾದ ಈ ಪುತ್ರನನ್ನು ತ್ಯಜಿಸು ಎಂದು ಹೇಳಿದೆನು. ನೀನು 
ಹಾಗೆ ಮಾಡಲಿಲ್ಲ. ಆದರೆ ಈಗ ಪ್ರಶ್ನೆಯನ್ನು ಮಾಡುತ್ತಿದ್ದೀಯೆ. ರಾಜನೇ! ಈಗಲೂ 
ನಿನಗೆ ಹಿತವನ್ನು ಹೇಳಿದ್ದೇನೆ. ಇದನ್ನು ಮಾಡದಿದ್ದರೆ ನೀನು ಮುಂದೆ ಪರಿತಾಪವನ್ನು 
ಪಡಬೇಕಾಗುತ್ತದೆ. 


ಯದ್ಯೇತದೇವಮನುಮಂತಾ ಸುತಸ್ತೇ 
ಸಂಪ್ರೀಯಮಾಣಃ ಪಾಂಡವೈರೇಕರಾಜ್ಯಮ್‌ । 
ತಾಪೋ ನ ತೇ ಭವಿತಾ ಪ್ರೀತಿಯೋಗಾತ್‌ 
ನಚೇನ್ನಿಗೃಹ್ಞೀಷ್ಟ ಸುತಂ ಸುಖಾಯ 11೧೨॥॥ 


ಪಾಂಡವರ ಜೊತೆಯಲ್ಲಿಒಂದುರಾಜ್ಯವನ್ನು ಅನುಭವಿಸುವುದನ್ನುನಿನ್ನಸುತನು 
ಒಪ್ಪುವುದಾದರೆ ಪರಸ್ಪರ ಪ್ರೀತಿ ಉಂಟಾಗುವುದರಿಂದ ನಿನಗೆ ತಾಪವುಂಟಾಗುವುದಿಲ್ಲ. 
ಒಪ್ಪದಿದ್ದರೆ ಈಗಲಾದರೂ ನಿನ್ನ ಪುತ್ರನನ್ನು ನಿಗ್ರಹಿಸು. ಸುಖವನ್ನು ಅನುಭವಿಸು. 


ಅಪಜ್ಠರೋ ಭವಸಿ ಹಿ ತಂ ಪ್ರಗೃಹ್ಯ 
ಪಾಂಡೋಃ ಪುತ್ರಂ ಪ್ರಕುರುಷ್ಟಾಧಿರಾಜ್ಯೇ 
ಜ್ಯೇಷ್ಠಂ ಸುತಂ ಧರ್ಮರಾಜಂ ನರೇಂದ್ರ 
ಧ್ರುವಂ ವಿನಾಶಃ ಸಹಪುತ್ರೇಣ ಧೀಮನ್‌ HOA 


ದುರ್ಯೋಧನನನ್ನು ನಿಗ್ರಹಿಸಿ ಪಾಂಡುಪುತ್ರನಾದ ಧರ್ಮರಾಜನನ್ನು ರಾಜ್ಯದಲ್ಲಿ 
ಸ್ಥಾಪಿಸಿದರೆ ನಿನ್ನ ಎಲ್ಲಾ ಮಾನಸಜರವೂ ದೂರವಾಗುತ್ತದೆ. ನರೇಂದ್ರನೇ! 
ಜೇಷ್ಠಪುತ್ರನಾದ ಧರ್ಮರಾಜನ್ನು ರಾಜ್ಯದಲ್ಲಿ ಸ್ಥಾಪಿಸು. ಇಲ್ಲದಿದ್ದರೆ ಎಲೈ 
ಮೇಧಾವಿಯೆ! ನಿನ್ನಮಕ್ಕಳ ಜೊತೆಯಲ್ಲಿನಿನ್ನವಿನಾಶವು ನಿಶ್ಚಯವಾಗಿ ಉಂಟಾಗುತ್ತದೆ. 


ಚತುರ್ದಶೇ ಚೈವ ವರ್ಷೇ ನರೇಂದ್ರ 
ಕುಲಕ್ಷಯಂ ಪ್ರಾಪ್ಟ್ಯಸಿ ರಾಜಸಿಂಹ । 
ತಸ್ಮಾತ್‌ ಕುರುಷ್ಠಾಧಿಪತ್ಯೇ ನರೇಂದ್ರಂ 
ಯುಧಿಷ್ಠಿರಂ ಧರ್ಮಭೃತಾಂ ಪ್ರಧಾನಮ್‌ Hoi 


-48- ಮಹಾಭಾರತ ವನಪರ್ವ 


ಎಲೈ ನರೇಂದ್ರನೇ! ರಾಜಸಿಂಹನೇ! ಇಂದಿಗೆ ಹದಿನಾಲ್ಕನೆಯ ವರ್ಷದಲ್ಲಿನೀನು 
ಕುಲಕ್ಷಯವನ್ನುಹೊಂದುತ್ತೀಯೆ. ಆದ್ದರಿಂದ ಧರ್ಮಿಷ್ಠರಲ್ಲಿ ಪ್ರಧಾನನಾದ ಯುಧಿ 
ಷ್ಠಿರನನ್ನು ಇಂದೇ ರಾಜ್ಯಾಧಿಪತ್ಯದಲ್ಲಿಕುಳ್ಳಿರಿಸು. 
ಅಜಾತಶತ್ರುರ್ಹಿ ವಿಮುಕ್ತರಾಗೋ 
ಧರ್ಮೇಣೇಮಾಂ ಪೃಧಿವೀಂ ಶಾಸ್ತು ರಾಜಾ | 
ರಾಜಾನಸ್ತೇ ವಶ್ಯಭೂತಾ ಭವಂತು 
ವೈಶ್ಯಾ ಇವಾಸ್ಥಾನುಪತಿಷ್ಯಂತು ಸದ್ಯಃ 11೧೫1! 
ರಾಗಾದಿದೋಷರಹಿತನಾದ ಅಜಾತಶತ್ರುವು ರಾಜನಾಗಿ ಧರ್ಮದಿಂದ ಈ 
ಭೂಮಿಯನ್ನು ಆಳಲಿ. ಉಳಿದೆಲ್ಲರಾಜರು ನಿನಗೆ ಅಧೀನರಾಗಿ ತಕ್ಷಣದಲ್ಲಿಯೇ 
ವೈಶ್ಯರಂತೆ ಕಪ್ಪಕಾಣಿಕೆಗಳನ್ನು ಕೊಡುವವರಾಗಲಿ. 


ದುರ್ಯೋಧನಃ ಶಕುನಿಃ ಸೂತಪುತ್ರ: 
ಪ್ರೀತ್ಯಾ ರಾಜನ್‌ ಪಾಂಡುಪುತ್ರಂ ಭಜಂತಾಮ್‌ । 
ದುಃಶಾಸನೋ ಯಾಚತು ಭೀಮಸೇನಂ 
ಸಭಾಮಧ್ಯೇ ದ್ರುಪದಸ್ಯಾತ್ಮಜಾಂ ಚ MOEN 


ದುರ್ಯೋಧನ ಕರ್ಣ ಶಕುನಿ ಎಲ್ಲರೂ ಪಾಂಡುಪುತ್ರನಾದ ಧರ್ಮರಾಜನನ್ನು 
ಪ್ರೀತಿಯಿಂದ ಭಜಿಸಲಿ. ರಾಜನೇ, ದುಶ್ಶಾಸನನು ಸಭೆಯ ಮಧ್ಯದಲ್ಲಿಭೀಮಸೇನನನ್ನು 
ಮತ್ತು ದ್ರುಪದಕುಮಾರಿಯನ್ನು ಕ್ಷಮೆಯನ್ನು ಯಾಚಿಸಲಿ. 
ಯುಧಿಷ್ಠಿರಂ ತಂ ಪರಿಸಾಂತ್ತಯಸ್ವ 
ರಾಜ್ಯೇ ಚೈನಂ ಸ್ಥಾಪಯಿತ್ವಾ5 ಭಿಪೂಜ್ಯ । 
ತ್ವಯಾ ಪೃಷ್ಟೋ ಹಿತಮೇತದ್‌ ವದೇಯಂ 
ಏತತ್‌ ಕೃತ್ವಾ ಕೃತಕೃತ್ಕೋರಸಿ ರಾಜನ್‌ 11೧೬॥ 
ನೀನು ರಾಜ್ಯದಲ್ಲಿಯುಧಿಷ್ಠಿರನನ್ನು ಸ್ಥಾಪಿಸಿ ಅವನನ್ನು ಸಮಾಧಾನಪಡಿಸು. ಎಲೈ 
ರಾಜನೇ ನೀನು ಕೇಳಿದುದಕ್ಕಾಗಿ ನಿನಗೆ ಹಿತವನ್ನು ಹೇಳುತ್ತಿದ್ದೇನೆ. ಇದನ್ನು ಮಾಡಿ 
ನೀನು ಕೃತಕೃತ್ಯನಾಗು. 


ಆರಣ್ಯಕಪರ್ವ -49- 


ಧೃತರಾಷ್ಟ್ರ 
ಏತದ್ವಾಕ್ಯಂ ವಿದುರೋಕ್ತಂ ಸಭಾಯಾಮ್‌ 
ಇಹ ಪ್ರೋಕ್ತಂ ಪಾಂಡವಾನ್‌ ಪ್ರಾಪ್ಯ ಮಾಂ ಚ । 
ಹಿತಂ ತೇಷಾಮಹಿತಂ ಮಾಮಕಾನಾಮ್‌ 
ಏತತ್‌ ಸರ್ವಂ ಮಮ ನಾವೈತಿ ಚೇತ: 1೧೭೧ 


ಎಲ್ಫೆ ವಿದುರನೇ! ಪಾಂಡವರ ವಿಷಯದಲ್ಲಿ ಈ ಮಾತುಗಳನ್ನು ಹಿಂದೆ ಸಭೆಯಲ್ಲಿ 
ಆಡಿದ್ದೀಯೆ. ಈಗ ನನ್ನಬಳಿಗೂ ಬಂದು ಹೇಳುತ್ತಿದ್ದೀಯೆ. ಇದು ಪಾಂಡವರಿಗೆ 
ಹಿತವಾದದ್ದು. ಮತ್ತು ನನ್ನವರಿಗೆ ಅಹಿತವಾದದ್ದು. ನೀನು ಹೇಳಿದ ಯಾವುದೂ 
ನನ್ನಮನಸಿಗೆ ಬರುವುದಿಲ್ಲ (ಒಪ್ಪುವುದಿಲ್ಲ. ) 


ಇದಂ ತಿದಾನೀಂ ಕೃತಮೇವ ನಿಶ್ಚಿತಂ 
ತೇಷಾಮರ್ಥೇ ಪಾಂಡವಾನಾಂ ಯಥಾರ್ಥಮ್‌ । 
ತೇನಾದ್ಯ ಮನ್ಯೇ ಹೃಹಿತೋ ಮಮೇತಿ 
ಕಥಂ ನು ಪುತ್ರಂ ಪಾಂಡವಾರ್ಥೇ ತ್ಯಜೇಯಮ್‌ 11೧೮॥ 


ನೀನು ಪಾಂಡವರ ಸಲುವಾಗಿ ಹೀಗೆಯೇ ಮಾಡಬೇಕೆಂದು ನಿಶ್ಚಿಯಿಸಿದ್ದೀಯೆ. 
ಆ ಕಾರಣದಿಂದ ನೀನು ನನಗೆ ಅಹಿತನಾದವನು. (ಪಾಂಡವರಿಗೆ 
ಮಾತ್ರ ಹಿತನಾದವನು) ಪಾಂಡವರ ಸಲುವಾಗಿ ನನ್ನ ಮಗನನ್ನು ನಾನು ಹೇಗೆ 
ತೊರೆಯಲು ಸಾಧ್ಯ 9 


ಅಸಂಶಯಂ ತೇಠ5ಪಿ ಮಮೈವ ಪುತ್ರಾ 
ದುರ್ಯೋಧನೋ ಮಮ ದೇಹಾತ್‌ ಪ್ರಸೂತ: | 
ತ್ತಂ ವೈ ಪ್ರಾಹ ಪರಹೇತೋಸ್ಪಜೇತಿ 
ಕೋ ನು ಬ್ರೂಯಾತ್‌ ಸಮತಾಮನ್ನವೇಕ್ಸನ್‌ Teal 
ನಿಸ್ಪಂಶಯವಾಗಿಯೂ ಪಾಂಡವರು ನನ್ನ ಮಕ್ಕಳೇ ಸರಿ. ಆದರೆ 
ದುರ್ಯೋಧನನು ನನ್ನದೇಹದಿಂದ ಹುಟ್ಟಿದವನು. ನೀನು ಪರರ ಸಲುವಾಗಿ ಸ್ಪಂತ 


-50- ಮಹಾಭಾರತ ವನಪರ್ವ 


ಮಗನನ್ನು ಬಿಡು ಎಂದು ಹೇಳುತ್ತಿದ್ದೀಯೆ. ಬುದ್ಧಿ ಸಾಮ್ಯವಿದ್ದ ಯಾವ ವ್ಯಕ್ತಿಯು 
ಹೀಗೆ ಹೇಳಲು ಸಾಧ್ಯ? 


ಸ ಮೇ ಸರ್ವಂ ವಿದುರ ಜಿಹ್ಮಂ ಬ್ರವೀಷಿ 
ಮನ್ಯುಂ ತೇಠಹಮಧಿಕಂ ಧಾರಯಾಮಿ ।ಟ 
ಯಥೇಷ್ಟಕಂ ಗಚ್ಛ ವಾತಿಷ್ಕವಾತಂ 
ಸುಸಾಂತ್ವ ಕಮಾನಾತಷ್ಯಸತೀ ಸಿ ಜಹಾತಿ le] 


ಎಲ್ಫೆ ವಿದುರನೇ! ನೀನು ನನಗೆ ಎಲ್ಲಾಮೋಸದ ಮಾತುಗಳನ್ನೇ ಆಡುತ್ತಿದ್ದೀ ಯೆ. 
ನಿನ್ನ ಮೇಲೆ ನನಗೆ ಅಧಿಕವಾದ ಕೋಪವುಂಟಾಗಿದೆ. ನಿನ್ನ ಇಚ್ಚೆಯಿದ್ದಂತೆ ಹೊರಟು 
ಹೋಗು ಅಥವಾ ಇಲ್ಲಿಯೇ ಇರು. ಎಷ್ಟುಸಮಾಧಾನಪಡಿಸಿದರೂ. ದುಷ್ಗಳಾದ 
ಸ್ತ್ರೀಯು ಪತಿಯನ್ನು ಬಿಟ್ಟುಹೋಗುತ್ತಾಳೆ. 
ವೈಶಂಪಾಯನಃ 
ಏವಮುಕ್ತ್ವಾ ಧೃತರಾಷ್ಟೋನ್ನಪದ್ಯದ್‌ 
ಅಂತರ್ವೇಶ್ಮ ಸಹಸೋತ್ಸಾಯ ರಾಜನ್‌ । 
ನೇದಮಸ್ತೀತಿ ವಿದುರೋ ಭಾಷಮಾಣಃ 
ಸಂಪ್ರಾದ್ರವದ್ಯತ್ರ ಪಾರ್ಥಾ ಬಭೂವುಃ 11೨೧॥॥ 


ಎಲೈ ಜನಮೇಜಯರಾಜನೇ! ಹೀಗೆ ಹೇಳಿ ಧೃತರಾಷ್ಟ್ರನು ತಕ್ಷಣ ಒಳಗಿನ ಗೃಹಕ್ಕೆ 
ಎದ್ದು ಹೋದನು. ವಿದುರನಾದರೂ ಈ ಸಂಧಿಕಾರ್ಯವು ಎಂದಿಗೂ 
ಉಂಟಾಗುವುದಿಲ್ಲವೆಂದು ಹೇಳುತ್ತಾ ಪಾಂಡವರಿದ್ದಕಡೆಗೆ ಓಡಿದನು. 

|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 


ವನಪರ್ವಣಿ ಚತುರ್ಥೊೋ5ಧ್ಯಾಯಃ ॥ 
I ಆರಣ್ಯಕಪರ್ವಣಿ ಚತುರ್ಥೊೋತಧ್ಯಾಯಃ || 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ನಾಲ್ಕನೆಯ ಅಧ್ಯಾಯ ಮುಗಿಯಿತು. 
pS ೫7 


ಆರಣ್ಯಕಪರ್ವ -51- 


ಐದನೆಯ ಅಧ್ಯಾಯ 
(ಕಾಮ್ಯಕವನದಲ್ಲಿ ವಿದುರನಿಂದ ಪಾಂಡವರಿಗೆ ಹಿತೋಪದೇಶ.) 
ವೈಶಂಪಾಯನ: 
ಪಾಂಡವಾಸ್ತು ವನೇ ವಾಸಮುದ್ಧಿಶ್ಯ ಭರತರ್ಷಭಾಃ । 
ಪ್ರಯಯುರ್ಜಾಹ್ನವೀಕೂಲಾತ್‌ ಕುರುಕ್ಷೇತ್ರಂ ಸಹಾನುಗಾಃ 11೧॥ 
ಭರತಶ್ರೇಷ್ಠರಾದ ಆ ಪಾಂಡವರು ವನವಾಸವನ್ನು ಉದ್ದೇಶಿಸಿ 
ಜಾಹ್ನವೀತೀರದಿಂದ ತಮ್ಮ ಪರಿವಾರ ಸಹಿತರಾಗಿ ಕುರುಕ್ಷೇತ್ರಕ್ಕೆ ಹೊರಟರು. 


ಸರಸ್ಪತೀದೃಷದ್ವತ್ಯೌ ಯಮುನಾಂ ಚ ನಿಷೇವ್ಯ ತೇ। 
ಯಯುರ್ವನೇನೈವ ವನಂ ಸತತಂ ಪಶ್ಚಿಮಾಂ ದಿಶಮ್‌ HN 


ಅವರು ಸರಸ್ವತಿ ದೃಷದ್ಧತಿ ಮತ್ತು ಯಮುನಾನದಿಗಳನ್ನು ದಾಟಿ ಕಾಡಿನಿಂದ 


ವ 


ಕಾಡಿಗೆ ಹೋಗುತ್ತಾ ಸತತವಾಗಿ ಪಶ್ಚಿಮಾಭಿಮುಖವಾಗಿ ನಡೆದರು. 


ತತಃ ಸರಸ್ಪತೀತೀರೇ ಸಮೇಷು ಮರುಧನ್ನಸು । 

ಕಾಮ್ಯಕಂ ನಾಮ ದದೃಶುರ್ವನಂ ಮುನಿಜನಪ್ರಿಯಮ್‌ IAI 

ಅನಂತರ ಮರುಭೂಮಿಯಲ್ಲಿಸರಸ್ಪತೀ ನದಿಯ ಸಮತಟ್ಟಾದ ಒಂದುತೀರದಲ್ಲಿ 
ಮುನಿಜನಪ್ರಿಯವಾದ ಕಾಮ್ಯಕವನವೆಂಬ ವನವನ್ನುನೋಡಿದರು. 

ತತ್ರ ತೇ ನ್ಯವಸನ್‌ ವೀರಾ ವನೇ ಬಹುಮೃಗದ್ದಿಜೇ । 

ಅನ್ವಾಸ್ಯಮಾನಾ ಮುನಿಭಿಃ ಸಾಂತ್ವ ೪ಮಾನಾಶ್ವ ಭಾರತ HY 

ಎಲೈ ಭಾರತನೇ! ಧೀರರಾದ ಅವರು ಅನೇಕ ಮೃಗಪಕ್ಷಿಗಳಿಂದ ಕೂಡಿದ ಆ 
ವನದಲ್ಲಿ ಯಷಿಗಳಿಂದ ಸುತ್ತುವರಿಯಲ್ಲಟ್ಟು ಮತ್ತು ಸಮಾಧಾನಮಾಡಲ್ಪಟ್ಟು 
ವಾಸಮಾಡಿದರು. 


ವಿದುರಸ್ತ್ಮಥ ಪಾಂಡೂನಾಂ ಸದಾ ದರ್ಶನಲಾಲಸಃ । 
ಜಗಾಮೈಕರಥೇನೈವ ಕಾಮ್ಯಕಂ ವನಮೃದ್ಧಿಮತ್‌ 1(೫! 


-52- ಮಹಾಭಾರತ ವನಪರ್ವ 


ಅನಂತರ ಪಾಂಡವರ ದರ್ಶನವನ್ನು ಮಾಡಿಲು ಯಾವಾಗಲೂ 
ಹಾತೊರೆಯುತ್ತಿದ್ದವಿದುರನು ಒಂದೇ ರಥವನ್ನು ತೆಗೆದುಕೊಂಡು ಸಂಪ ದ್ಧರಿತವಾದ 
ಕಾಮ್ಯಕವನಕ್ಕೆ ಬಂದನು. 


ತತೋ ಯಾತ್ವಾ ವಿದುರಃ ಕಾನನಂ ತತ್‌ 
ಶೀಘ್ರೈರಶ್ಚೈರ್ವಾಹಿತಃ ಸ್ಯಂದನೇನ । 
ದದರ್ಶಾಸೀನಂ ಧರ್ಮಾತ್ಮಾನಂ ವಿವಿಕ್ಷೇ 
ಸಾರ್ಧಂ ದ್ರೌಪದ್ಯಾ ಭ್ರಾತೃಭಿರ್ಬ್ರಾಹ್ಮಣೈಶ್ಚ 11೫1 


ಅನಂತರ ಶೀಘ್ರವಾಗಿ ನಡೆಯುವ ಅಶ್ವಗಳನ್ನು ಹೂಡಿದ ರಥದಲ್ಲಿ ಕುಳಿತು 
ಕಾನನವನ್ನು ತಲುಪಿ ವಿದುರನು ಏಕಾಂತದಲ್ಲಿ ದ್ರೌಪದಿಯ ತಮ್ಮಂದಿರ ಮತ್ತು 
ಬ್ರಾಹ್ಮಣರ ಜೊತೆಯಲ್ಲಿಕುಳಿತಿದ್ದ ಧರ್ಮಾತ್ಮನಾದ ಧರ್ಮರಾಜನನ್ನುನೋಡಿದನು. 


ತತೋತಪಶ್ಯದ್‌ ವಿದುರಂ ತೂರ್ಣಮೇಕಮ್‌ 
ಅಭ್ಯಾಗತಂ ಸತ್ಯಸಂಧಃ ಸ ರಾಜಾ । 
ಅಥಾಬ್ರವೀದ್‌ ಭೀಮಸೇನಂ ಸಮೀಕ್ಷ್ಯ 
ಕಿಂ ನು ಕ್ಷತ್ತಾ ವಕ್ಷ್ಯತಿ ನಃ ಸಮೇತ್ಯ Well 


ಆಗ ಸತ್ಯಸಂಧನಾದ ಆ ಧರ್ಮರಾಜನು ಶೀಘ್ರವಾಗಿ ವಿದುರನು ಒಬ್ಬನೇ ಅಲ್ಲಿಗೆ 
ಬಂದುದನ್ನುನೋಡಿ ಭೀಮಸೇನನನ್ನುಕುರಿತು ವಿದುರನು ಇಲ್ಲಿಗೆ ಬಂದು ನಮಗೆ 
ಏನನ್ನುಹೇಳುವನು ಎಂದು ನುಡಿದನು. 


ಕಚ್ಚಿನ್ನಾಯಂ ವಚನಾತ್‌ ಸೌಬಲಸ್ಯ 

ಸಮಾಹಾತುಂ ದೇವನಾಯೋಪಯಾತಿ । 
ಕಚ್ಚಿತ್‌ ಕ್ಷುದ್ರಃ ಶಕುನಿಶ್ಚಾಯುಧಾನಿ 

ಜೇಪ್ಯತ್ಯಸ್ಥಾಕಂ ಪುನರೇವಾಕ್ಟವತ್ಯಾಮ್‌ 11೭ 
ಶಕುನಿಯ ವಚನದಂತೆ ಇನ್ನೊಮ್ಮೆ ದ್ಯೂತಕ್ಕೆ ಕೈ ಆಹ್ವಾನಮಾಡಲು ಇಲ್ಲಿಗೆ 


ಬಂದಿಲ್ಲವಷ್ಟೇ? ಆ ಕ್ಷುದ್ರನಾದ ಶಕುನಿಯು ನ ಅಕ್ಷದ್ಯೂ ತದಲ್ಲಿನಮ್ಮನ್ನು ಕರೆದು 
ನಮ್ಮ ಆಯುಧಗಳನ್ನು ಗೆಲ್ಲುತ್ತಾನೆಯೇ. 


ಆರಣ್ಯಕಪರ್ವ 53. 


ಸಮಾಹೂತಃ ಕೇನಚಿದಾಹವಾಯ 
ನಾಹಂ ಶಕ್ತೋ ಭೀಮಸೇನಾಪಯಾತುಮ್‌ । 
ಗಾಂಡೀವೇ ವಾ ಸಂಶಯಿತೇ ಕಥಂಚಿದ್‌ 
ರಾಜ್ಯಪ್ರಾಪ್ತಿಃ ಸಂಶಯಿತಾ ಭವೇನ್ನಃ Sl 


ಎಲೈ ಭೀಮಸೇನನೇ! ಯಾರಾದರೂ ನನ್ನನ್ನು ದ್ಯೂತಕ್ಕೆ ಯುದ್ಧಕ್ಕೆ ಕರೆದರೆ ನಾನು 
ಅದನ್ನುನಿರಾಕರಿಸಲು ಶಕ್ಷನಾಗುವುದಿಲ್ಲ. ದ್ಯೂತದಲ್ಲಿಪಣಕ್ಕಿಟ್ಟ ಗಾಂಡೀವ ಧನುಸ್ಸು 
ಸಹ ಶತ್ರುಗಳ ಮನೆಯಲ್ಲಿ ಮಲಗಿದರೆ ನಮ್ಮ ರಾಜ್ಯಪ್ರಾಪ್ತಿಯು 
ಸಂಶಯಗೃಸ್ತವಾಗುತ್ತದೆ. 


ತತ ಉತ್ಕಾಯ ವಿದುರಂ ಪಾಂಡವೇಯಾಃ 
ತಂ ಪ್ರತ್ಯಗೃಹ್ನನ್‌ ನೃಪತೇ ಸರ್ವ ಏವ । 
ತೈಃ ಸತೃತಃ ಸಚ ತಾನಾಜಮೀಢೋ 
ಯಥೋಚಿತಂ ಪಾಂಡುಪುತ್ರಾನ್‌ ಸಮೇಯಾತ್‌ 1೯1 


ಎಲ್ಫೆ ರಾಜನೇ! ಅನಂತರ ಪಾಂಡವರೆಲ್ಲರೂ ಎದ್ದು ವಿದುರನನ್ನು ಸ್ವೀಕರಿಸಿದರು. 
ಅವರಿಂದ ಸತ್ತರಿಸಲ್ಲಟ್ಟಆಜಮೀಢನಾದ ವಿದುರನು ಯಥಾಯೋಗ್ಯವಾಗಿ ಪಾಂಡವರ 
ಜೊತೆಯಲ್ಲಿ ಬೆರೆತನು. 


ಸಮಾಶಸ್ತಂ ವಿದುರಂ ತೇ ನರರ್ಷಭಾಃ 
ತತೋತಪೃಚ್ಛನ್ನಾಗಮನಾಯ ಹೇತುಮ್‌ । 
ಸ ಚಾಪಿ ತೇಭ್ಯೋ ವಿಸ್ತರತಃ ಶಶಂಸ 
ಯಥಾವೃತ್ತೋ ಧೃತರಾಷ್ಟ್ರೋ5ಂಬಿಕೇಯಃ ele] 
ಸುಧಾರಿಸಿಕೊಂಡ ವಿದುರನನ್ನು ಕುರಿತು ಆ ನರಶ್ರೇಷ್ಠರು ಅನಂತರ ಅಲ್ಲಿಗೆ 
ಬರುವುದಕ್ಕೆ ಕಾರಣವನ್ನು ಕೇಳಿದರು. ವಿದುರನಾದರೂ ಕೂಡ ಅವರಿಗೆ 
ಅಂಬಿಕೇಯನಾದ ಧೃತರಾಷ್ಟನ ನಡತೆಯನ್ನು ವಿಸ್ತಾರವಾಗಿ ಹೇಳಿದನು. 
ಅವೋಚನ್ಮಾಂ ಧೃತರಾಷ್ಟೋ5ಭಿತಪ್ತಮ್‌ 
ಅಜಾತಶತ್ರೋ ಪರಿಗೃಹ್ಯಾಭಿಪೂಜ್ಯ ಚ । 


-54- ಮಹಾಭಾರತ ವನಪರ್ವ 


ಏವಂ ಗತೇ ಸಮತಾಮಭ್ಯಪೇತ್ಯ 
ಪಥ್ಯಂ ತೇಷಾಂ ಮಮ ಚ ಬ್ರೂಹಿ ಸೌಮ್ಯ 11೧೧ 


ಎಲೈ ಅಜಾತಶತ್ರುವೇ ಧೃತರಾಷ್ಟ್ರನು ಶೋಕಾಭಿತಪ್ಪನಾದ ನನ್ನನ್ನು ಸ್ವೀಕರಿಸಿ ಸತ್ತರಿಸಿ 
ನನ್ನನ್ನುಕುರಿತು ಪರಿಸ್ಥಿತಿಯು ಹೀಗಿರುವಾಗ ಸಮಾನದೃಷ್ಠಿಯನ್ನು ಹೊಂದಿ ನನಗೂ 
ಮತ್ತು ಪಾಂಡವರಿಗೂ ಹಿತವಾದುದುನ್ನುಹೇಳು ಎಂದು ಹೇಳಿದನು. 


ಮಯಾ ಹ್ಯುಕ್ತಃ ಸ ಚ ಯತ್‌ ಕೌರವಾಣಾಂ 
ಹಿತಂ ಪಥ್ಯಂ ಧೃತರಾಷ್ಟಸ್ಯ ಚೈವ । 
ತದೆ ಪಥ್ಯಂ ತನ್ನನೋ ನಾಭ್ಯಪೈತಿ 
ತತಶ್ನಾಹಂ ಕ್ಷಮಮನ್ಯಂ ನ ಮನ್ಯೇ 11೧೨ಟ1 


ನಾನಾದರೋ ಧೃತರಾಷ್ಟನಿಗೂ ಮತ್ತು ಕೌರವರಿಗೂ ಹಿತವೂ ಮತ್ತು ಪಥ್ಯವೂ 
ಆದ ವಿಷಯವನ್ನೇ ಹೇಳಿದೆ. ಆದರೆ ಅವನ ಮನಸ್ಸು ಅದನ್ನು ಒಪ್ಪುತ್ತಿಲ್ಲ. ಅದನ್ನು 
ಬಿಟ್ಟುಬೇರೆಮಾರ್ಗವು ನನಗೆ ತೋರುತ್ತಿಲ್ಲ. 


ಪರಂ ಶ್ರೇಯಃ ಪಾಂಡವೇಯಾ ಮಯೋಕ್ತಂ 
ನ ವೈ ಮತ್ತಃ ಶ್ರುತವಾನಂಬಿಕೇಯಃ । 
ಯಥಾ5ತುರಸ್ಯೇವ ಹಿ ಪಥ್ಯಮೌಷಧಂ 
ನ ರೋಚತೇ ಸ್ಥಾಸ್ಯ ತದುಚ್ಕಮಾನಮ್‌ 11೧೩11 


ಎಲೈ ಪಾಂಡವರೇ! ನಾನು ಶ್ರೇಷ್ಠವಾದ ಶ್ರೇಯೋಮಾರ್ಗವನ್ನು ಅವನಿಗೆ ಹೇಳಿದೆ. 
ಆದರೆ ಅಂಬಿಕೇಯನಾದ ಧೃತರಾಷ್ಟ್ರನು ನನ್ನ ಮಾತುಗಳನ್ನು ಕೇಳಲಿಲ್ಲ. 
ಮರಣಸನ್ನಿಹಿತವಾದ ರೋಗಿಗೆ ಹೇಗೆ ಪಥ್ಯವಾದ ಔಷಧವು ಹಿಡಿಸುವುದಿಲ್ಲವೋ 
ಅದರಂತೆ ನನ್ನಮಾತುಗಳು ಅವನಿಗೆ ಹಿಡಿಸಲಿಲ್ಲ. 


ನ ಶ್ರೇಯಸೇ ನೀಯತೇತಜಾತಶತ್ರೋ 
ಸ್ವೀ ಶ್ರೋತ್ರಿಯಸ್ಯೇವ ಗೃಹೇ ಪ್ರದುಷ್ಟಾ । 
ಬ್ರುವನ್‌ ನ ರುಚ್ಕೈ ಭರತರ್ಷಭಸ್ಯ 
ಪತಿಃ ಕುಮಾರ್ಯಾ ಇವ ಷಷ್ಠಿವರ್ಷ: Ted 


ಆರಣ್ಯಕಪರ್ವ -55- 


ಎಲೈ ಅಜಾತಶತ್ರುವೇ! ಶ್ರೋತ್ರಿಯನ ಮನೆಯನ್ನು ಸೇರಿದ ದುಷ್ಪಸ್ತೀಯಂತೆ 
ಅವನ ಮನಸ್ಸು ಶ್ರೇಯೋಮಾರ್ಗದಲ್ಲಿ ಹೋಗುವುದಿಲ್ಲ. ಅರವತ್ತು ವರ್ಷದ 
ಪತಿಯು ಹೇಗೆ ಕನ್ಯೆಗೆ ರುಚಿಸುವುದಿಲ್ಲವೋ ಅದರಂತೆ ನಾನು ಹೇಳುವ ಮಾತುಗಳು 
ಭರತಶ್ರೇಷ್ಠನಾದ ಧೃತರಾಷ್ಟ್ರನಿಗೆ ರುಚಿಸುವುದಿಲ್ಲ. 


ಧ್ರುವಂ ವಿನಾಶೇ ನೃಪ ಕೌರವಾಣಾಂ 
ನ ವೈ ಶ್ರೇಯೋ ಧೃತರಾಷ್ಟ್ರ ಪರೈತಿ । 
ಯಥಾ ಪರ್ಣೇ ಪುಷ್ಕರಸ್ಯಾವಸಿಕ್ತಂ 
ಜಲಂ ನ ತಿಷ್ಕೇತ್‌ ಪಥ್ಯಮುಕ್ತಂ ತಥಾಠಸ್ಮಿನ್‌ 1೧೫॥ 


ಎಲೈ ರಾಜನೇ! ಕೌರವರಿಗೆ ವಿನಾಶವು ನಿಶ್ಚಯವಾಗಿ ಸನ್ನಿಹಿತವಾಗಿರುವಾಗ 
ಧೃತರಾಷ್ಟ್ರನು ಶ್ರೇಯಸ್ಸನ್ನು ಕಾಣುತ್ತಿಲ್ಲ. ಕಮಲಪತ್ರದ ಮೇಲೆ ಹಾಕಿದ ನೀರು ಹೇಗೆ 
ನಿಲ್ಲುವುದಿಲ್ಲವೋ ಹಾಗೆ ನನ್ನಪಥ್ಯವಾದ ಮಾತುಗಳು ಅವನ ಮನಸ್ಸಿನಲ್ಲಿನಿಲ್ಲುತ್ತಿಲ್ಲ. 


ತತಃ ಕ್ರುದ್ಧೋ ಧೃತರಾಷ್ಟೋ ಬ್ರವೀನ್ಮಾಂ 
ಯತ್ರ ಶ್ರದ್ಧಾ ತಾತ ತತ್ರ ಪ್ರಯಾಹಿ । 
ನಾಹಂ ಭೂಯಃ ಕಾಮಯೇ ತ್ವಾಂ ಸಹಾಯಂ 
ಮಹೀಮಿಮಾಂ ಪಾಲಯಿತುಂ ಪುರಂ ವಾ 11೧೬॥ 


ಆಗ ಕ್ರುದ್ಧನಾದ ಧೃತರಾಷ್ಟ್ರನು ನನ್ನನ್ನು ಕುರಿತು ನಿನಗೆ ಎಲ್ಲಿವಿಶ್ವಾಸವಿದೆಯೋ 
ಅಲ್ಲಿಗೆ ಹೊರಟುಹೋಗು. ರಾಜ್ಯವನ್ನು ಆಳುವುದಕ್ಕೆ ಅಥವಾ ರಾಜಧಾನಿಯನ್ನು 
ಆಳುವುದಕ್ಕೆ ನನಗೆ ಇನ್ನುನಿನ್ನಸಹಾಯದ ಅಗತ್ಯವಿಲ್ಲ ಎಂದು ಹೇಳಿದನು. 


ಸೋತಹಂ ತ್ಯಕ್ತೋ ಧೃತರಾಷ್ಟ್ರೇಣ ರಾಜನ್‌ 
ತ್ವಾಂ ಶಂಸಿತುಂ ಸಮುಪಾಯಾತಸ್ತ್ಯರಾವಾನ್‌ । 
ಯುಕ್ತಂ ಸರ್ವಂ ಯನ್ಮಯೋಕ್ತಂ ಸಭಾಯಾಂ 
ತದ್‌ ಧಾರ್ಯತಾಂ ಯಚ್ಚ ವಕ್ಷ್ಯಾಮಿ ಭೂಯಃ 11೧೭11 


ಎಲ್ಫೆ ರಾಜನೇ! ಧೃತರಾಷ್ಟ್ರನಿಂದ ಪರಿತ್ಯಕ್ಷನಾಗಿ ನಾನು ನಿನಗೆ ಈ ವಿಷಯವನ್ನು 
ತಿಳಿಸಲು ಇಲ್ಲಿಗೆ ಶೀಘ್ರವಾಗಿ ಬಂದೆನು. ನಾನು ಸಭೆಯಲ್ಲಿಹೇಳಿದ ಯೋಗ್ಯವಾದ 


-56- ಮಹಾಭಾರತ ವನಪರ್ವ 


ಮಾತುಗಳೆಲ್ಲವನ್ನೂ ಮನಸ್ಸಿನಲ್ಲಿ ಇಡು. ಮತ್ತು ಈಗ ಹೇಳುವ ಮಾತುಗಳನ್ನೂ 
ಮನಸ್ಸಿನಲ್ಲಿಇಟ್ಟುಕೊ. 
ಕ್ಲೇಶೆಸ್ತೀವೈರ್ಯುಜ್ಯಮಾನ: ಸಪತ್ನೈಃ 
ಕ್ಷಮಾಂ ಕುರ್ವನ್‌ ಕಾಲ ಉಪಾಗತೇ ಯಃ | 
ಸಂವರ್ಧಯನ್‌ ಸ್ತೋಕಮಿವಾಗ್ನಿಮಾತ್ಮವಾನ್‌ 
ಸ ವೈ ಭುಂಕ್ತೇ ಪೃಥಿವೀಮೇಕ ಏವ 1೧೮॥ 


ಯಾವನು ಶತ್ರುಗಳಿಂದ ತೀವ್ರವಾದ ಕ್ಲೇಶಗಳಿಗೆ ತುತ್ತಾದರೂ ಸಹನೆಯನ್ನುತಾಳಿ 
ಯೋಗ್ಯವಾದ ಕಾಲವು ಬಂದಾಗ ಅಲ್ಲವಾದ ಅಗ್ನಿಯು ಎದ್ದಿಯನ್ನು ಹೊಂದುವಂತೆ 
ಧೈರ್ಯದಿಂದ ಬೆಳೆಯುತ್ತಾನೆಯೋ ಅವನೊಬ್ಬನೇ ಪೃಥಿವಿಯನ್ನು ಭೋಗಿಸುತ್ತಾನೆ. 


ಯಸ್ಕಾವಿಭಕ್ತಂ ವಸು ರಾಜನ್‌ ಸಹಾಯ್ಯೆಃ 
ತಸ್ಯ ದುಃಖಸ್ಯಾಂಶಭಾಜಃ ಸಹಾಯಾಃ । 
ಸಹಾಯಾನಾಮೇಷ ಸಂಗ್ರಹಣೇ5 ಭ್ಯುಪಾಯಃ 
ಸಹಾಯಾವಾಪ್ತೌ ಪೃಥಿವೀಪ್ರಾಪ್ತಿಮಾಹು: 11೧೯॥ 


ರಾಜನೇ ಯಾರ ಸಂಪತ್ತು ಸಹಾಯಭೂತರಾದ ಜನರಿಗೆ ಚೆನ್ನಾಗಿ 
ಹಂಚಲ್ಪಡುತ್ತದೆಯೋ ಸಹಾಯಭೂತರಾದ ಆ ಜನರು ಆ ರಾಜನ ದುಃಖದ ಒಂದು 
ಅಂಶವನ್ನು ಸ್ವೀಕರಿಸುತ್ತಾರೆ. ಸಹಾಯಕರನ್ನು ಸಂಗ್ರಹಿಸುವುದಕ್ಕೆ ಇದೇ ಒಳ್ಳೆಯ 
ಉಪಾಯ. ಒಳ್ಳೆಯ ಸಹಾಯವಿದ್ದರೆ ಮಾತ್ರ ಪೃಥ್ವಿಯ ಪ್ರಾಪ್ತಿಯಾಗುತ್ತದೆ ಎಂದು 
ಹೇಳುತ್ತಾರೆ. 
ಸತ್ಯಂ ಶ್ರೇಷ್ಠಂ ಪಾಂಡವಾ ನಿಷ್ಠಲಾಪಾ: 
ತುಲ್ಕಂ ಚಾನ್ಯತ್‌ ಸಹ ಭೋಜ್ಯಂ ಸಹಾಯ್ಕೆ: । 
ಆತ್ಮಾ ಚೈಷಾಮಗ್ರತೋ ನಾತಿವರ್ತೇದ್‌ 
ಏವಂವೃತ್ತಿರ್ವರ್ಧತೇ ಭೂಮಿಪಾಲ ।1೨೦॥ 
ಪಾಂಡವರು ವ್ಯರ್ಥವಾದ ಮಾತುಗಳನ್ನುಆಡುವುದಿಲ್ಲಎಂಬುದು ಸತ್ಯವಾದುದು 
ಮತ್ತು ಶ್ರೇಷ್ಠವಾದುದು. ಶ್ರೀಮದ್‌ ದ್ರವ್ಯವು ಸಹಾಯಭೂತರಾದವರ 
ಜೊತೆಯಲ್ಲಿಯೇ ಸಮಾನವಾಗಿ ಭೋಗಿಸಲ್ಪಪಡಬೇಕು. ಎಲ್ಫೈೆ ರಾಜನೇ! ಯಾವನು 


ಆರಣ್ಯಕಪರ್ವ ೬57- 


ಅಂತಹ ಭೋಗದ ವಿಷಯದಲ್ಲಿ ಸಹಾಯರಾದವರನ್ನು ಮೀರಿ ಮುಂದೆ 
ಹೋಗುವುದಿಲ್ಲವೋ ಅಂತಹ ರಾಜನೇ ಸಂವೃದ್ಧಿಯನ್ನು ಹೊಂದುತ್ತಾನೆ. 
ಯುಧಿಷ್ಠಿರಃ 
ತಥಾ ಕರಿಷ್ಯಾಮಿ ಯಥಾ ಬ್ರವೀಷಿ 
ಪರಾಂ ಬುದ್ಧಿಮುಪಗಮ್ಯಾಪ್ರಮತ್ತ; । 
ಯಚ್ಛಾಪ್ಯನ್ಯದ್‌ ದೇಶಕಾಲೋಪಪನ್ನಂ 
ತಜೆ ಸೊ ವಾಚ್ಯಂ ತತ್‌ ಕರಿಷ್ಯಾಮಿ ಭೂಯಃ 20 


ಎಲೈ ವಿದುರನೇ ! ನೀನು ಹೇಗೆ ಹೇಳುತ್ತಿಯೋ ಹಾಗೆಯೇ ಶ್ರೇಷ್ಠವಾದ 
ಬುದ್ಧಿಯನ್ನು ಹೊಂದಿ ಬಹಳ ಎಚ್ಚರಿಕೆಯಿಂದ ಅದನ್ನು ಮಾಡುತ್ತೇನೆ. 
ದೇಶಕಾಲೋಚಿತವಾಗಿ ನಾನು ಮಾಡಬೇಕಾದ ಅದನ್ನುತಿಳಿಸಬೇಕು. ಅದನ್ನು ಪುನಃ 
ನೆರವೇರಿಸುತ್ತೇನೆ. 

|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ಪಂಚಮೋತಧ್ಯಾಯಃ ॥ 
|| ಆರಣ್ಯಕಪರ್ವಣಿ ಪಂಚಮೋಧ್ಯಾಯಃ || 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಐದನೆಯ ಅಧ್ಯಾಯ ಮುಗಿಯಿತು. 
NMA 
ಆರನೆಯ ಅಧ್ಯಾಯ 
(ಸಂಜಯವಚನದಂತೆ ವಿದುರನು ಹಸ್ತಿನಾವತಿಗೆ ಹಿಂದಿರುಗಿ ಧೃತರಾಷ್ಟ್ರನನ್ನು 
ಸಮಾಧಾನ ಪಡಿಸುವುದು.) 
ವೈಶಂಪಾಯನಃ 
ಗತೇ ತು ವಿದುರೇ ರಾಜನ್ನಾಶ್ರಮಂ ಪಾಂಡವಾನ್‌ ಪ್ರತಿ । 
ಧೃತರಾಷ್ಟ್ರೋ ಮಹಾಪ್ರಾಜ್ಞ ಪರ್ಯತಪ್ಯತ ದುರ್ಮನಾಃ mol 


ಎಲ್ಫೆ ರಾಜನೇ! ಪಾಂಡವರನ್ನುನೋಡಲು ವಿದುರನು ಕಾಮ್ಯಕವನದ ಆಶ್ರಮಕ್ಕೆ 
ಹೋಗುತ್ತಿರಲು ಮಹಾಪ್ರಾಜ್ಞನಾದ ಧೃತರಾಷ್ಟ್ರನು ವಿಷಣ್ಣವಾದ ಮನಸಿನಿಂದ 
ಪರಿತಾಪವನ್ನು ಹೊಂದಿದನು. 


-58- ಮಹಾಭಾರತ ವನಪರ್ವ 


ಸ ಸಭಾದ್ದಾರಮಾಗಮ್ಮ ವಿದುರಸ್ಕಾರಮೋಹಿತಃ | 
ಸಮಕ್ಟಂ ಪಾರ್ಥಿವೇಂದ್ರಾಣಾಂ ವಿಸಂಜ್ಞು ಪ್ರಾಪತದ್‌ ಭುವಿ 12 


ಅವನು ಸಭಾದಾರಕ್ಕೆ ಬಂದು ವಿದುರನ ಸ್ಮರಣೆಯಿಂದ ಮೋಹಕ್ಕೆ ಒಳಗಾಗಿ 
ಎಲ್ಲರಾಜರ ಕಣ್ಣೆದುರಿಗೆ ಜ್ಞಾನವನ್ನು ಕಳೆದುಕೊಂಡು ನೆಲದಲ್ಲಿ ಬಿದ್ದನು. 


ಸ ತು ಲಬ್ಬ್ಯಾ ಚಿರಾತ್‌ ಸಂಜ್ಞಾಂ ಸಮುತ್ನಾಯ ಮಹೀತಳಾತ್‌ । 
ಸಮೀಪೋಪಸ್ಥಿತಂ ರಾಜಾ ಸಂಜಯಂ ವಾಕ್ಯಮಬ್ರವೀತ್‌ 11೩ 


ಬಹಳ ಕಾಲದ ಮೇಲೆ ಅವರು ಸಂಜ್ಞೆಯನ್ನು ಮರಳಿಪಡೆದು ಭೂಮಿಯಿಂದ 
ಎದ್ದುಸಮೀಪದಲ್ಲಿಇದ್ದಸಂಜಯನನ್ನುಕುರಿತು ಹೀಗೆ ಮಾತನಾಡಿದನು. 


ಭ್ರಾತಾ ಮಮ ಸುಹೃಚ್ಛೈವ ಸಾಕ್ಲಾದರ್ಮ ಇವಾಪರ: | 
ತಸ್ಯ ಸ್ಮೃತ್ಯಾ5ದ್ಯ ಹೃದಯಂ ಸುಚ್ಛಶಂ ದೀರ್ಯತೇ ಮಮ Tl 


ನನ್ನ ತಮ್ಮನೂ ಮತ್ತು ವಿಶ್ವಾಸಪಾತ್ರನೂ ಆದ ವಿದುರನು ಇನ್ನೊಬ್ಬ ಸಾಕ್ಷಾತ್‌ 
ಧರ್ಮದೇವತೆಯಂತೆ ಇದ್ದಾನೆ. ಅವನ ಸ್ಮರಣೆಯಿಂದ ಈ ದಿನ ನನ್ನ ಹೃದಯವು 
ಬಹಳ ಬಿರಿದು ಹೋಗುತ್ತಿದೆ. 


ತಮಾನಯಸ್ವ ಧರ್ಮಜ್ಞಂ ಮಮ ಭ್ರಾತರಮಾಶು ವೈ । 
ಇತಿ ಬ್ರುವನ್‌ ಸಂತಪತಿ ಕರುಣಂ ಪರ್ಯದೇವಯತ್‌ 11೫1! 


ಅಂತಹ ಧರ್ಮಜ್ಞನಾದ ನನ್ನ ತಮ್ಮನನ್ನು ಬೇಗ ಕರೆದುಕೊಂಡು ಬಾ ಎಂದು 
ಹೇಳುತ್ತಾ ಕರುಣಾ ಜನಕವಾಗಿ ಗೋಳಾಡುತ್ತಾ ಸಂತಾಪಪಟ್ಟನು. 


ಪಶ್ಚಾತ್ತಾಪಾಭಿಸಂತಪ್ತೋ ವಿದುರಸ್ಕಾರಕರ್ಶಿತಃ । 
ಭ್ರಾತೃಸ್ನೇಹಾದಿದಂ ರಾಜಾ ಸಂಜಯಂ ವಾಕ್ಯಮಬ್ರವೀತ್‌ well 
ಪಶ್ಚಾತ್ತಾಪದಿಂದ ಬೆಂದುಹೋದ ಧೃತರಾಷ್ಟರಾಜನು ವಿದುರನ ಸ್ಥರಣೆಯಿಂದ 


ದುಃಖತನಾಗೆ ತಮ್ಮನ ಮೇಲಿನ ಸ್ನೇಹದಿಂದ ಸಂಜಯನನ್ನು ಕುರಿತು ಈ ಮಾತನ್ನು 
ಆಡಿದನು. 


ಆರಣ್ಯಕಪರ್ವ -59- 


ಗಚ್ಚ ಸಂಜಯ ಜಾನೀಹಿ ಭ್ರಾತರಂ ವಿದುರಂ ಮಮ । 
ಮಯಾ ಮೂಢೇನ ನಿಕೃತಃ ಕಚ್ಚಿಜ್ಜೀತಿ ವಾನವಾ 11೭11 


ಎಲೈ ಸಂಜಯನೇ! ನೀನು ಹೋಗಿ ಮೂಢನಾದ ನನ್ನಿಂದ ಅಪಕೃತನಾದ 
ವಿದುರನು ಬದುಕಿದ್ದಾನೆಯೋ ಅಥವಾ ಇಲ್ಲವೋ ಎಂದು ತಿಳಿ. 


ನಹಿ ತೇನ ಮಮ ಭ್ರಾತ್ರಾ ಸುಸೂಕ್ಷ್ಮಮಪಿ ಕಿಂಚನ । 
ವ್ಯಲೀಕಂ ಕೃತಪೂರ್ವಂ ಮೇ ಪ್ರಾಜ್ಞೇನಾಮಿತಬುದ್ಧಿನಾ ml 


ನನ್ನ ತಮ್ಮನೂ ಅಮಿತಬುದ್ಧಿಯೂ ಪ್ರಾಜ್ಞನೂ ಆದ ಅವನು ಹಿಂದೆಂದೂ ಸಹ 
ನನಗೆ ಅಲ್ಲವಾದ ಅಪ್ರಿಯವನ್ನೂ ಉಂಟುಮಾಡಿಲ್ಲ. 

ಸ ವ್ಯಲೀಕಂ ಕಥಂ ಪ್ರಾಪ್ತೋ ಮತ್ತಃ ಪರಮಬುದ್ಧಿಮಾನ್‌ । 

ನ ಜಹ್ಯಾಜ್ಜೀವಿತಂ ಪ್ರಾಜ್ಞಸ್ತಂ ಗಚ್ಛಾನಯ ಸಂಜಯ al 

ಪರಮಮೇಧಾವಿಯಾದ ಅವನು ನನ್ನಿಂದ ಅಪಕೃತನಾಗಿ ತನ್ನ ಜೀವಿತವನ್ನು 
ತೊರೆಯಬಾರದು. ಸಂಜಯನೇ ಹೋಗಿ ಪ್ರಾಜ್ಞನಾದ ಅವನನ್ನು ಕರೆದುಕೊಂಡು 
ಬಾ. 

ವೈಶಂಪಾಯನಃ 

ತಸ್ಯ ತದ್ವಚನಂ ಶ್ರುತ್ವಾ ರಾಜ್ಯಸ್ತಮನುಮಾನ್ಯ ಚ। 

ಸಂಜಯೋ ಬಾಢಮಿತ್ಯುಕ್ತಾ ಪ್ರಾದ್ರವತ್‌ ಕಾಮ್ಯಕಂ ವನಮ್‌ ॥೧೦॥ 

ರಾಜನ ಆ ಮಾತುಗಳನ್ನು ಕೇಳಿ ರಾಜನ ಅನುಮತಿಯನ್ನು ಪಡೆದು ಹಾಗೆಯೇ 
ಮಾಡುತ್ತೇನೆ ಎಂದು ಹೇಳಿ ಸಂಜಯನು ಕಾಮ್ಯಕವನಕ್ಕೆ ಶೀಘ್ರವಾಗಿ ಹೊರಟು 
ಬಂದನು. 


ಸೋತಚಿರೇಣ ಸಮಾಸಾದ್ಯ ತದ್ದನಂ ಯತ್ರ ಪಾಂಡವಾಃ | 
ರೌರವಾಜಿನಸಂವೀತಂ ದದರ್ಶಾಥ ಯುಧಿಷ್ಠಿರಮ್‌ 11೧೧॥ 


-60- ಮಹಾಭಾರತ ವನಪರ್ವ 


ಅವನು ಶೀಘ್ರವಾಗಿ ಪಾಂಡವರಿದ್ದವನಕ್ಕೆ ಬಂದು ರೌರವಾಜಿನವನ್ನು ಧರಿಸಿದ್ದ 
ಯುಧಿಷ್ಠಿರನನ್ನು ನೋಡಿದನು. 


ವಿದುರೇಣ ಸಹಾಸೀನಂ ಬ್ರಾಹ್ಮಣೈಶ್ಚ ಸಹಸ್ರಶಃ । 
ಭ್ರಾತೃಭಿಶ್ಚಾಭಿಸಂಗುಪ್ತಂ ದೇವೈರಿವ ಶತಕ್ರತುಮ್‌ OSH 


ವಿದುರನ ಜೊತೆಯಲ್ಲಿ ಸಹಸ್ರಾರು ಬ್ರಾಹ್ಮಣರಿಂದ ಪರಿವೃತನಾಗಿ ತನ್ನ 
ತಮ್ಮಂದಿರಿಂದ ರಕ್ಷಿಸಲ್ಪಟ್ಟ ದೇವತೆಗಳಿಂದ ಸುತ್ತುವರೆಯಲ್ಪಟ್ಟ ಇಂದ್ರನಂತಿರುವ 
ಧರ್ಮರಾಜನನ್ನುನೋಡಿದನು. 


ಯುಧಿಷ್ಠಿರಮಥಾಭ್ಯೇತ್ಯ ಪೂಜಯಾಮಾಸ ಸಂಜಯಃ । 

ಭೀಮಾರ್ಜುನಯಮಾಶ್ಚಾಪಿ ತದರ್ಹಂ ಪ್ರತ್ಯಪದ್ಯತ HOA 

ಅನಂತರ ಸಂಜಯನು ಯುಧಿಷ್ಠಿರನನ್ನು ಸಮೀಪಿಸಿ ಅವನ್ನು ಸತ್ಸರಿಸಿದನು. 
ಭೀಮಾರ್ಜುನನಕುಲ ಸಹದೇವರನ್ನು ಯಥಾಯೋಗ್ಯವಾಗಿ ಸಮೀಪಿಸಿದನು. 

ರಾಜ್ಞಾ ಪೃಷ್ಟ ಸ ಕುಶಲಂ ಸುಖಾಸೀನಶ್ಚ ಸಂಜಯ: । 

ಶಶಂಸಾಗಮನೇ ಹೇತುಮಿದಂ ಚೈವಾಬ್ರವೀದ್‌ ವಚಃ movil 

ಸುಖವಾಗಿ ಕುಳಿತ ಸಂಜಯನು ರಾಜನಿಂದ ಕುಶಲಪ್ರಶ್ನೆಯನ್ನು ಮಾಡಲ್ಪಟ್ಟು 
ತಾನು ಅಲ್ಲಿಗೆ ಬರಲು ಪಾಂಡವರ ದರ್ಶನಲಾಭವೇ ಪರಮ ಪ್ರಯೋಜನ ಎಂದು 
ಹೇಳಿ ಈ ಮಾತನ್ನು ಆಡಿದನು. 

ರಾಜಾ ಸ್ಮರತಿ ತೇ ಕ್ಷತ್ರ: ಧೃತರಾಷ್ಟ್ರೋಂಬಿಕಾಸುತ: । 

ತಂ ಪಶ್ಯ ಗತ್ವಾ ತ್ಪಂ ಕ್ಷಿಪ್ರಂ ಸಂಜೀವಯ ನರಾಧಿಪಮ್‌ 11೧೫! 


ಎಲ್ಫೆ ವಿದುರನೇ! ಅಂಬಿಕಾಸುತನಾದ ಧೃತರಾಷ್ಟರಾಜನು ನಿನ್ನನ್ನು ಸರಿಸುತ್ತಿದ್ದಾನೆ. 
ಬೇಗ ಹೋಗಿ ರಾಜನನ್ನು ನೋಡಿ ಅವನನ್ನು ಉಜ್ಜೀವನಗೊಳಿಸು. 


ಸೋತನುಮಾನ್ಯ ಕುರುಶ್ರೇಷ್ಠಾನ್‌ ಪಾಂಡವಾನ್‌ ಕುರುನಂದನಾನ್‌ ! 
ನಿಯೋಗಾದ್‌ ರಾಜಸಿಂಹಸ್ಯ ಗಂತುಮರ್ಹಸಿ ಮಾನದ HOt 


ಆರಣ್ಯಕಪರ್ವ -61- 


ಎಲೈ ಮಾನದನೇ! ಅಂತಹ ನೀನು ಕುರುನಂದನರಾದ ಮತ್ತು ಕುರುಶ್ರೇಷ್ಠರಾದ 
ಪಾಂಡವರ ಅನುಮತಿಯನ್ನು ಪಡೆದು ರಾಜಸಿಂಹನಾದ ಧೃತರಾಷ್ಟನ ಅಪ್ಪಣೆಯಂತೆ 
ಇಲ್ಲಿಂದ ಹೊರಡಬೇಕು. 


ಏವಮುಕ್ತಸ್ತು ವಿದುರೋ ಧೀಮಾನ್‌ ಸ್ಥಜನವತ್ತಲ: । 
ಯುಧಿಷ್ಠಿರಸ್ಯಾನುಮತೇ ಪುನರಾಯಾದ್‌ ಗಜಾಹ್ಹಯಮ್‌ 11೧೭ 


ಹೀಗೆ ಹೇಳಲ್ಲಟ್ಟ ಮೇಧಾವಿಯೂ ಸುಜನವತ್ತಲನೂ ಆದ ವಿದುರನು ಯುಧಿ 
ಷ್ಠಿರನ ಅನುಮತಿಯನ್ನು ಪಡೆದು ಪುನಃ ಹಸ್ತಿನಾವತಿಗೆ ಬಂದನು. 


ಸೋತಭಿಗತ್ತಾ ತದಾ ವೇಶ್ಮ ರಾಜ್ಞಸಮಭಿವಾದ್ಯ ಚ । 
ಉಪಾತಿಷ್ಠನ್ನಹಾತ್ಗಾನಂ ರಾಜಾನಂ ಪ್ರತ್ಯವರ್ತತ । 
ತಮಬ್ರವೀನ್ನಹಾಪ್ರಾಜ್ಞೋ ಧೃತರಾಷ್ಟೋ$ಂಬಿಕಾಸುತ: Hoc 


ಅವನು ರಾಜನ ಅರಮನೆಗೆ ಹೋಗಿ ಅವನಿಗೆ ನಮಸ್ಕರಿಸಿ ಮಹಾತ್ಮನಾದ ಆ 
ರಾಜನ ಸಮೀಪದಲ್ಲಿನಿಂತನು. ಮಹಾಪ್ರಾಜ್ಞನಾದ ಅಂಬಿಕಾಸುತನಾದ ಧೃತರಾಷ್ಟ್ರನು 
ಅವನನ್ನುಕುರಿತು ಮಾತನಾಡಿದನು. 


ದಿಷ್ಟ್ಯಾ ಪ್ರಾಪ್ರೋಠಸಿ ಧರ್ಮಜ್ಞ ದಿಷ್ಟ್ಯಾ ಸ್ಥರಸಿ ಮೇ5ನಫ । 
ಅದ್ಯ ರಾತ್ರೌ ದಿವಾ ಚಾಹಂ ತ್ವತೃತೇ ಭರತರ್ಷಭ 1 
ಪ್ರಜಾಗರೇ ಪ್ರಪಶ್ಯಾಮಿ ವಿಚಿತ್ರಂ ದೇಹಮಾತ್ಮನಃ ॥1೧೯॥ 


ಎಲೈ ಧರ್ಮಜ್ಞನೇ! ದೇವರದಯೆಯಿಂದ ಇಲ್ಲಿಗೆ ಬಂದಿದ್ದೀಯೆ. ಎಲೈ 
ಪರಿಶುದ್ಧನೇ ನನ್ನನ್ನು ಸ್ಥರಿಸುತ್ತಿದ್ದೀಯೆ. ಎಲೈ ಭರತವಂಶದಲ್ಲಿ ಶ್ರೇಷ್ಠನೇ। ದಿನ ಹಗಲೂ 
ಮತ್ತು ರಾತ್ರಿಯೂ ನಿನ್ನನ್ನು ಚಿಂತಿಸುತ್ತಾ ನಿದ್ರೆಯನ್ನು ಮಾಡದೆ ನನ್ನ ದೇಹವು 
ವಿಚಿತ್ರವಾಗಿರುವುದುನ್ನುನೋಡುತ್ತಿದ್ದೇನೆ. 
ವೈಶಂಪಾಯನ: 
ಸೋತಂಕಮಾರೋಪ್ಯ ವಿದುರಂ ಮೂರ್ಧ್ಯಾಘ್ರಾಯ ಚೈವ ಹ । 
ಕ್ಹಮ್ಯತಾಮಿತಿ ಹೋವಾಚ ಯದುಕ್ತೋತಸಿ ಮಯಾ ರುಷಾ ॥೨೦॥ 


-62- ಮಹಾಭಾರತ ವನಪರ್ವ 


ಅವನು ಎದುರನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಅವನ ಶಿರಸ್ಸನ್ನು 
ಆಘ್ರಾಣಿಸಿ ನಾನು ಕೋಪದಲ್ಲಿಆಡಿದ ಮಾತುಗಳಿಗೋಸ್ಕರ ನನ್ನನ್ನುಕ್ಷಮಿಸು ಎಂದು 
ಹೇಳಿದನು. 


ವಿದುರಃ 


ಕ್ಲಾಂತಮೇವ ಮಯಾ ರಾಜನ್‌ ಗುರುರ್ನಃ ಪರಮೋ ಭವಾನ್‌! 
ತಥಾಂಹಮಾಗತಃ ಕ್ಲಿಪ್ರಂ ತ್ಹದರ್ಶನಪರಾಯಣಃ (1೨೧॥। 


ಎಲೈ ರಾಜನೇ! ನಾನು ಯಾವಾಗಲೋ ಕ್ಷಮಿಸಿದ್ದೇನೆ. ನೀನು ನಮ್ಮೆಲ್ಲರಿಗೂ 
ಶ್ರೇಷ್ಠವಾದ ಗುರುವಾದವನು. ನಾನೂ ಸಹ ನಿನ್ನನ್ನು ನೋಡುವ ತವಕದಿಂದಲೇ 
ಶೀಘ್ರವಾಗಿ ಬಂದಿದ್ದೇನೆ. 


ಭವಂತಿ ಹಿ ಕುರುಶ್ರೇಷ್ಠ ಪುರುಷಾ ಧರ್ಮವೇತನಾಃ | 
ದೀನಾನುಪಾತಿನೋ ರಾಜನ್‌ ನಾತ್ರ ಕಾರ್ಯಾ ವಿಚಾರಣಾ 1೨೨॥ 


ಎಲೈ ಕುರುಶ್ರೇಷ್ಠನೇ। ರಾಜನೇ! ಧರ್ಮವನ್ನೇ ಜೀವನೋಪಾಯನ್ನಾಗಿ 
ಮಾಡಿಕೊಂಡ ಸಜ್ಜನರು ದೀನಾನುಕಂಪಿಗಳಾಗಿರುತ್ತಾರೆ. ಈ ವಿಷಯದಲ್ಲಿ 
ಸಂಶಯವಿಲ್ಲ. ವಿಚಾರಮಾಡಬೇಕಾದ ಅಗತ್ಯವಿಲ್ಲ. 


ಪಾಂಡವಾ ಯಾದೃಶಾ ಮೇ ವೈ ತಾದೃಶಾಸ್ತೇ ಮತಾ ಮಮ ॥ 
ಪಾಂಡೋಃ ಪುತ್ರಾ ಯಾದ್ಭಶಾಸ್ತೇ ತಾದೃಶಾ ಮೇ ಸುತಾಸ್ತವ । 
ದೀನಾ ಇತಿ ಹಿ ಮೇ ಬುದ್ದಿರಭಿಪನ್ನಾಠದ್ಯ ತಾನ್‌ ಪ್ರತಿ 11೨೩ 


ನನಗೆ ಪಾಂಡವರು ಯಾವ ರೀತಿಯೋ ನಿನ್ನ ಮಕ್ಕಳೂ ಸಹ ಅದೇ ರೀತಿ. 
ಪಾಂಡುವಿನ ಮಕ್ಕಳು ಯಾವ ರೀತಿಯೋ ನಿನ್ನ ಮಕ್ಕಳೂ ಸಹ ಅದೇ ರೀತಿ. 
ಪಾಂಡವರು ಕಷ್ಟದಲ್ಲಿ ಇದ್ದಾರೆ ಎಂಬ ಕಾರಣದಿಂದ ನನ್ನ ಬುದ್ಧಿಯು ಅವರೆಡೆಗೆ 
ಹೋಯಿತು. 


ಆರಣ್ಯಕಪರ್ವ -63- 


ವೈಶಂಪಾಯನ: 
ಅನ್ಯೋನ್ಯಮನುನೀಯೈವಂ ಭ್ರಾತರೌ ತೌ ಮಹಾದ್ಯುತೀ । 
ವಿದುರೋ ಧೃತರಾಷ್ಟ್ರಶ್ಚ ಲೇಭಾತೇ ಪರಮಾಂ ಮುದಮ್‌ 11೨೪॥ 


ಹೀಗೆ ಮಹಾತೇಜಸಲ್ಲ ಅಣ್ಣತಮ್ಮಂದಿರಾದ ಆ ವಿದುರಧೃತರಾಷ್ಟರು ಪರಸ್ಪರವಾಗಿ 
ಸಮಾಧಾನಮಾಡಿಕೊಂಡು ಬಹಳ ಸಂತೋಷವನ್ನು ಹೊಂದಿದರು. 
|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಷಷ್ಯೋ5ಧ್ಯಾಯಃ ॥ 
|| ಆರಣ್ಯಕಪರ್ವಣಿ ಷಷ್ಠೋ5ಧ್ಯಾಯಃ || 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಆರನೆಯ ಅಧ್ಯಾಯ ಮುಗಿಯಿತು. 
KXAN 
ಮಹಾಭಾರತ ತಾತ್ತರ್ಯನಿರ್ಣಯ -೨೨ ಅಧ್ಯಾಯ 


ಅಂಕಂ ಸಮಾರೋಪ್ಯಸ ಮೂರ್ದ್ನಿ ಚೈನ- 

ಮಾಘ್ರಾಯ ಲೇಭೇ ಪರಮಾಂ ಮುದಂ ತದಾ । 
ಕೃ್ಛತ್ತಾರಮಾಯಾಂತಮುದೀಕ್ಚ್ಯ ಸರ್ವೇ 

ಸಸೌಬಲಾ ಧಾರ್ತಾರಾಷ್ಟ್ರಾ ಅಮರ್ಷಾತ್‌ । 
ಸಂಮಂತ್ರ್ಯ ಹಂತುಂ ಪಾಂಡವಾನಾಮುತೈಕಂ 

ಛನ್ನೋಪಧೇನೈವ ಸಸೂತಜಾ ಯಯುಃ 11೧೪॥ 


ಧೃತರಾಷ್ಟ್ರವಿದುರನನ್ನು ತೊಡೆಯ ಮೇಲೇರಿಸಿಕೊಂಡು ನೆತ್ತಿಯಲ್ಲಿ ಆಫಪ್ರಾಣನ 
ಮಾಡಿ ಪರಮಾನಂದ ಹೊಂದಿದ. ಆದರೆ ವಿದುರ ಪುನಃ ಬರುವುದನ್ನು ಕಂಡು 
ಅಸಹನೆಯಿಂದ ಶಕುನಿಯೂ ಎಲ್ಲ ಕೌರವರೂ ಮಂತ್ರಾಲೋಚನ ಮಾಡಿ 
ಪಾಂಡವರಲ್ಲಿ ಒಬ್ಬರನ್ನಾದರೂ ಕೊಲ್ಲುವುದಕ್ಕಾಗಿ, ಈ ದುರುದ್ದೇಶ ಯಾರಿಗೂ 
ತಿಳಿಯದಂತೆ ಅರಣ್ಯದರ್ಶನದ ನೆಪದಿಂದ ಕರ್ಣನೊಂದಿಗೆ ಹೊರಟರು. 


ವಿಜ್ಞಾಯ ತೇಷಾಂ ಗಮನಂ ಸಮಸ್ತ- 
ಲೋಕಾಂತರಾತ್ಮಾ ಪರಮೇಶ್ನರೇಶ್ನರಃ | 


-64- ಮಹಾಭಾರತ ವನಪರ್ವ 


ವ್ಯಾಸೋತಭಿಗಮ್ಯಾವದದಾಂಬಿಕೇಯಂ 
ನಿವಾರಯಾಶ್ಲೇವ ಸುತಂ ತವೇತಿ 11೧೫।॥ 


ಕೌರವರು ದುರುದ್ದೇಶದಿಂದ ಕಾಮ್ಯಕವನಕ್ಕೆ ಹೊರಟದ್ದನ್ನು ಸಕಲ ಲೋಕದ 
ಅಂತರಾತ್ಮರಾದ ಪರಮೇಶ್ವರನಿಗೂ ಈಶ್ಚರರಾದ ವೇದವ್ಯಾಸರು ತಿಳಿದು ಧೃತರಾಷ್ಟ್ರನ 
ಬಳಿ ಹೋಗಿ ನಿನ್ನಮಗನನ್ನು ಬೇಗನೆ ತಡೆದು ನಿಲ್ಲಿಸು ಎಂದರು. 


ಅವಾಪ್ಯ ಪಾರ್ಥಾನಯಮದ್ಯ ಮೃತ್ಯುಂ 
ಸಹಾನುಬಂಧೋ ಗಮಿತಾ ಹ್ಯಸಂಶಯಂ । 
ಇತೀರಿತೇ ತೇನ 'ನಿವಾರಯೇತಿ 
ಪ್ರೋಕ್ತೋ ಹರಿಃ ಪ್ರಾಹ ನ ಸಂವದೇ ತೈ: 11೧೬! 


ಈತ ಪಾಂಡವರನ್ನುಕೊಲ್ಲಲು ಹೋಗಿ ತಾನೇ ಪರಿವಾರ ಸಮೇತನಾಗಿ ಈಗಲೇ 
ಮರಣ ಹೊಂದುತ್ತಾನೆ. ಸಂಶಯವಿಲ್ಲ? ಎಂದು ವೇದವ್ಯಾಸರು ಹೇಳಿದಾಗ "ನೀನೆ 
ತಡೆ' ಎಂದ ಧೃತರಾಷ್ಟ್ರ ಆದರೆ ವೇದವ್ಯಾಸರು ಹೇಳಿದರು "ನಾನು ಅವರೊಡನೆ 
ಮಾತನಾಡೆನು'. 
ಮೈತ್ರೇಯ ಆಯಾಸ್ಯತಿ ಸೋಪಿ ವಾಚಂ 
ಶಿಕ್ಲಾರ್ಥಮೇತೇಷ್ಠಭಿಧಾಸ್ಯತೀಹ । 
ತಾಂ ಚೇತ್‌ ಕರೋತ್ಯೇಷ ಸುತಸ್ತವಾಸ್ಯ 
ಭದ್ರಂ ತದಾ ಶಪ್ಪ್ಯತಿ ತ್ವನ್ಯಥಾ ಸಃ 11೧೭1 


“ಮೈತ್ರೇಯ ಮುನಿ ಬರುತ್ತಾನೆ, ಬುದ್ಧಿ ಹೇಳುತ್ತಾನೆ. ನಿನ್ನಮಗ ಅವನ ಮಾತಿನಂತೆ 
ನಡೆದುಕೊಂಡರೆ ಒಳ್ಳೆಯದು. ಇಲ್ಲದಿದ್ದಲ್ಲಿ ಅವನು ಶಪಿಸುತ್ತಾನೆ'. 


ಉಕ್ಷೇತಿ ರಾಜಾನಮನಂತಶಕ್ತಿ- 

ರ್ವ್ವಾಸೋ ಯಯೌ ತತ್ರ ಗತೇಷು ತೇಷು । 
ಸುಯೋಧನಾದ್ಯೇಷು ಹತೇಷು ಪಾಥೆಗ್ಸ್ಯ 

ರ್ಭೂಭಾರಹಾನಿರ್ಸ ಭವೇದಿತಿ ಪ್ರಭುಃ 11೧೮1 


ಆರಣ್ಯಕಪರ್ವ -65- 


ಅನಂತಶಕ್ತಿ ಉಳ್ಳ ವೇದವ್ಯಾಸರು ಧೃತರಾಷ್ಟ್ರನಿಗೆ ಹೀಗೆ ಹೇಳಿ ಹೊರಟು 
ಹೋದರು. ದುರ್ಯೋಧನ ಮುಂತಾದವರು ಕಾಡಿಗೆ ಹೋಗಿ ಪಾಂಡವರಿಂದ 
ಹತರಾದರೆ ಭೂಭಾರ ನಾಶವಾದಂತಾಗದೆಂದು ಪ್ರಭು ವೇದವ್ಯಾಸರು ತಡೆದು 
ನಿಲ್ಲಿಸಲು ಹೇಳಿದರು. 


ಸರ್ವಾಶ್ವ ಚೇಷ್ಟಾ ಭಗವನ್ನಿಯುಕ್ತಾ: 
ಸದಾ ಸಮಸ್ತಸ್ಯ ಚಿತೋತಚಿತಪ್ಪ । 
ತಥಾಪಿ ವಿಷ್ಣುರ್ವಿವಾರಯೇತ್‌ಕ್ಟಚಿದ್‌- 
ವಾಚಾ ವಿಧತ್ತೇ ಚ ಜನಾನ್‌ ವಿಡಂಬಯನ್‌ 11೧೯॥ 


ಎಲ್ಲಚೇತನ ಅಚೇತನಗಳ ಎಲ್ಲವ್ಯಾಪಾರಗಳೂ ಸದಾ ಅಂತರ್ಯಾಮಿಯಾದ 
ಭಗವಂತನಿಂದಲೇ ಪ್ರೇರಿತವಾಗಿರುತ್ತವೆ. ಆದರೂ ಅವನು ಕೆಲವೊಮ್ಮೆ ಅಕಾರ್ಯ 
ನಡೆಯುತ್ತಿದ್ದರೆ ಮಾತಿನಿಂದಲೇ ತಡೆಯುತ್ತಾನೆ. ಸತ್ಕಾರ್ಯವಾಗಿದ್ದರೆ ಮಾತಿನಿಂದಲೇ 
ವಿಧಿಸುತ್ತಾನೆ. ಇದು ಲೋಕದ ಜನರನ್ನು ಅನುಕರಿಸುವುದಕ್ಕಾಗಿ. 


ಮೈತ್ರೇಯ ಆಗಾದಥ ಭೂಪತಿಶ್ಚ 

ಪುತ್ರಾನ್‌ ಸಮಾಹೂಯ ಸಕರ್ಣಸೌಬಲಾನ್‌ । 
ಸಂಪೂಜಯಾಮಾಸ ಮುನಿಂ ಸ ಚಾಹ 

ದಾತುಂ ರಾಜ್ಯಂ ಪಾಂಡವಾನ್‌ ಸಂಪ್ರಶಂಸನ್‌ 11೨೦ 


ಬಳಿಕ ಮೈತ್ರೇಯ ಮುನಿ ಬಂದ. ಧೃತರಾಷ್ಟ್ರತನ್ನ ಮಕ್ಕಳನ್ನು ಕರ್ಣ ಶಕುನಿಗಳನ್ನೂ 
ಕರೆದು ಅವರೊಂದಿಗೆ ಕೂಡಿ ಮುನಿಯನ್ನು ಸತ್ಕರಿಸಿದ. ಮುನಿ ಪಾಂಡವರನ್ನು 
ಹೊಗಳುತ್ತ ಅವರಿಗೆ ರಾಜ್ಯವನ್ನುಕೊಡಲು ಹೇಳಿದ. 


ವಿಶೇಷತೋ ಭೀಮಬಲಂ ಶಶಂಸ 
ಕಿರ್ಮೀರಾನಾಶಾದಿ ವದನ್‌ ಮುನೀಂದ್ರಃ 1 
ಶ್ರುತ್ನಾಹಸಂಸ್ತದ್‌ ದೃತರಾಷ್ಟ್ರಪುತ್ರ 
ಆಸ್ನಾಲಯಾಮಾಸ ನಿಚೋರುಮುಗ್ರ:ಃ 11೨೧1 


-66- ಮಹಾಭಾರತ ವನಪರ್ವ 


ಮುನೀಶ್ವರನಾದ ಮೈತ್ರೇಯ ಕಿರ್ಮೀರ ವಧೆ ಮುಂತಾದುವನ್ನು ವರ್ಣಿಸುತ್ತ 
ವಿಶೇಷವಾಗಿ ಭೀಮನ ಬಲವನ್ನು ಹೊಗಳಿದ. ಕ್ರೂರ ದುರ್ಯೋಧನ ಅದನ್ನುಕೇಳಿ 
ಸಹಿಸದೆ ತನ್ನ ತೊಡೆಯನ್ನು ತಟ್ಟಿಕೊಂಡ. 


ಶಶಾಪ ಚೈನಂ ಮುನಿರುಗ್ರತೇಜಾ- 
ಸ್ತವೋರುಭೇದಾಯ ಭವೇತ್‌ಸುಯುದ್ದಂ । 
ಇತ್ಯೂಚಿವಾನ್‌ ಧೃತರಾಷ್ಟಾನತೋಶಪಿ 
ಯಯೌ ನ ಚೇದ್‌ ರಾಜ್ಯದಸ್ತ್ರಂ ತಥೇತಿ 11೨೨॥॥ 


ಭಯಂಕರ ತೇಜಸ್ವಿಯಾದ ಮೈತ್ರೇಯ ದುರ್ಯೋಧನನನ್ನು ಶಪಿಸಿದ. 
“ಭೀಮನೊಡನೆ ನಿನಗೆ ಒಂದು ಮಹಾಯುದ್ಧನಡೆಯುವುದು. ಅದರಲ್ಲಿನಿನ್ನತೊಡೆ 
ಮುರಿಯುವುದು' ಎಂದು. ಬಳಿಕ ಧೃತರಾಷ್ಟ್ರನಮಿಸಿದರೂ "ನೀನು ಪಾಂಡವರಿಗೆ 
ರಾಜ್ಯ ಕೊಡದಿದ್ದರೆ ನಾನು ಹೇಳಿದ್ದುಆಗಿಯೇ ತೀರುವುದು' ಎಂದು ಹೇಳಿ ಹೊರಟು 
ಹೋದ. 
ha SS 
ಏಳನೆಯ ಅಧ್ಯಾಯ 
(ಹಿಂದಿರುಗಿದ ವಿದುರನನ್ನು ನೋಡಿ ದುರ್ಯೋಧನಾದಿಗಳ ಕುಮಂತ್ರ. 
ವ್ಯಾಸರ ಆಗಮನ) 
ವೈಶಂಪಾಯನ: 
ಶ್ರುತ್ವಾ ತು ವಿದುರಂ ಪ್ರಾಪ್ತಂ ರಾಜ್ಞಾತು ಪರಿಸಾಂತ್ಲಿತಮ್‌ । 
ಧೃತರಾಪ್ಟಾತ್ಮಜೋ ರಾಜನ್‌ ಪರ್ಯತಪ್ಯತ ದುರ್ಮತಿಃ HOI 


ಎಲೈ ರಾಜನೇ! ವಿದುರನು ಹಿಂದಿರುಗಿದುದನ್ನು ಮತ್ತು ಧೃತರಾಷ್ಟ್ರನಿಂದ 
ಸಾಂತ್ವನಗೊಳಿಸಲ್ಪಟ್ಟುದುದನ್ನು ಕೇಳಿ ದುರ್ಮತಿಯಾದ ದುರ್ಯೋಧನನು ಬಹಳವಾಗಿ 
ಪರಿತಪಿಸಿದನು. 


ಸ ಸೌಬಲಂ ಸಮಾನಾಯ್ಕ ಕರ್ಣದುಶ್ಶಾಸನೌ ತಥಾ । 
ಅಬ್ರವೀದ್‌ ವಚನಂ ರಾಜಾ ಪ್ರವಿಠ್ಯಾಬುದ್ಧಿಜಂ ತಮಃ 11೨ 


ಆರಣ್ಯಕಪರ್ವ 67. 


ಆ ರಾಜನಾದ ದುರ್ಯೋಧನನು ಶಕುನಿಯನ್ನುಮತ್ತು ಕರ್ಣದುಶ್ಶಾಸನರನ್ನು 
ಕರೆಸಿ ಅವಿವೇಕದಿಂದ ಉಂಟಾದ ಅಜ್ಞಾನಕ್ಕೆ ವಶನಾಗಿ ಮಾತನಾಡಿದನು. 

ಏಷ ಪ್ರತ್ಯಾಗತೋ ಮಂತ್ರೀ ಧೃತರಾಷ್ಟ್ರಸ್ಯ ಸಮೃತಃ । 

ವಿದುರಃ ಪಾಂಡುಪುತ್ರಾಣಾಂ ಸುಹೃದ್‌ ವಿದ್ವಾನ್‌ ಹಿತೇ ರತ 11೩॥ 

ಪಾಂಡುಪುತ್ರರ ಹಿತೈಷಿಯಾದ ಮತ್ತು ಅವರಿಗೆ ಪ್ರಿಯನಾದ ಮತ್ತು ಧೃತರಾಷ್ಟ್ರನಿಗೆ 
ಸಮ್ಮತನಾದ ಮಂತ್ರಿಯಾದ ಮೇಧಾವಿಯಾದ ಈ ವಿದುರನು ಹಿಂದಿರುಗಿ 
ಬಂದಿದ್ದಾನೆ. 


ಯಾವದಸ್ಯ ಪುನರ್ಬುದ್ಧಿಂ ವಿದುರೋ ನಾಪಕರ್ಷತಿ । 
ಪಾಂಡವಾನಯನೇ ತಾವನ್ನಂತ್ರಯದ್ದಂ ಹಿತಂ ಮಮ 1೪॥ 


ಎಲ್ಲಿಯವರೆಗೆ ವಿದುರನು ಈ ಧೃತರಾಷ್ಟ್ರನ ಬುದ್ಧಿಯನ್ನು ಕೆಡಿಸಿ ಪಾಂಡವರನ್ನು 
ಹಿಂದಿರುಗಿ ಕರೆದುಕೊಂಡು ಬರುವಂತೆ ಮಾಡುವುದಿಲ್ಲವೋ ಅಷ್ಟರೊಳಗೆ ನನ್ನ 
ಹಿತವನ್ನು ಕುರಿತು ಮಂತ್ರಾಲೋಚನೆಯನ್ನುನಡೆಸಿ. 

ಅಥ ಪಶ್ಯಾಮ್ಯಹಂ ಪಾರ್ಥಾನ್‌ ಪ್ರಾಪ್ತಾನಿಹ ಕಥಂಚನ । 

ಪುನಃ ಶೋಕಂ ಗಮಿಷ್ಯಾಮಿ ನಿರಾಸೂನ್‌ ನಿಪ್ಠತಿಗ್ರಹಾನ್‌ 11೫11 

ಒಂದು ಪಕ್ಷ ನಾನು ಪುನಃ ಶತ್ರುಗಳನ್ನು ಸಂಹರಿಸುವ ಸ್ವಭಾವವುಳ್ಳ ನಿಷ್ಠತಿಗ್ರಹರಾದ 
ಪಾಂಡವರು ಇಲ್ಲಿಗೆ ಬಂದುದನ್ನು ನೋಡಿದರೆ ಪುನಃ ಶೋಕಕ್ಕೆ ಒಳಗಾಗುವೆನು. 

ಕಿಪ್ರಮುದ್ಧಂಧನಂ ಚೈವ ಶಸ್ತ್ರಮಗ್ನಿಪ್ರವೇಶನಮ್‌ | 

ಕರಿಷ್ಯೇ ನ ಹಿ ತಾನ್‌ ವೃದ್ಧಾನ್‌ ಪುನರ್ದ್ರಷ್ಟುಮಿಹೋಶ್ಸಹೇ mL 

ತಕ್ಷಣ ನೇಣುಹಾಕಿಕೊಳ್ಳುತ್ತೇನೆ. ಅಥವಾ ಶಸ್ತದಿಂದ ಮರಣಹೊಂದುವೆನು. 
ಅಥವಾ ಅಗ್ನಿಪ್ರವೇಶವನ್ನು ಮಾಡುವೆನು. ಪುನಃ ಸಂವೃದ್ಧಿಯನ್ನು ಹೊಂದಿದ ಆ 
ಪಾಂಡವರನ್ನು ನಾನು ನೋಡಲಾರೆ. 

ಶಕುನಿಃ 


ಕಿಂ ಬಾಲಿಶಮತಿಂ ರಾಜನ್ನಾಸ್ಟಿತೋಸಸಿ ವಿಶಾಂಪತೇ । 


ಗತಾಸ್ತೇ ಸಮಯಂ ಕೃತ್ವಾ ನೈತದೇವಂ ಭವಿಷ್ಯತಿ Lal 


-68- ಮಹಾಭಾರತ ವನಪರ್ವ 


ಎಲೈ ರಾಜನೇ! ಏಕೆ ಇಂತಹ ಹುಡುಗಬುದ್ದಿಯನ್ನು ಹೊಂದಿದ್ದೀಯೆ? ಅವರು 
ಶಪಥವನ್ನು ಮಾಡಿ ಹೋಗಿದ್ದಾರೆ. ಹಿಂದಿರುಗಿ ಬರುವುದಿಲ್ಲ. 


ಸತ್ಯವಾಕ್ಕೇ ಸ್ಥಿತಾಃ ಸರ್ವೇ ಪಾಂಡವಾ ಭರತರ್ಷಭ । 
ಪಿತುಸ್ತೇ ವಚನಂ ತಾತ ನ ಗ್ರಹೀಪ್ಯಂತಿ ಕರ್ಹಿಚಿತ್‌ 11೮।। 


ಎಲೈ ಭರತರ್ಷಭನೇ! ಪಾಂಡವರು ಸತ್ಯವಚನದಲ್ಲಿ ಸಿತರಾದವರು. 
ಪ್ರೀತಿಪಾತ್ರನೇ ನಿನ್ನ ತಂದೆಯು ಹಿಂದೆ ಬರಬೇಕೆಂದು ಹೇಳಿದರೂ ಆ ಮಾತುಗಳನ್ನು 
ಅವರು ಸ್ವೀಕರಿಸುವುದಿಲ್ಲ. 

ಅಥವಾ ತೇ ಗ್ರಹೀಷ್ಯಂತಿ ಪುನರೇಷ್ಯಂತಿ ವಾ ಗೃಹಮ್‌ । 

ನಿರಸ್ಯ ಸಮಯಂ ಭೂಯಃ ಪಣೋತಸ್ಥಾಕಂ ಭವಿಷ್ಯತಿ Wal 

ಅಥವಾ ಅವರು ಧೃತರಾಷ್ಟನ ಮಾತನ್ನು ಸ್ವೀಕರಿಸಿ ತಮ್ಮ ಶಪಥವನ್ನು ಮುರಿದು 
ಪುನಃ ಅರಮನೆಗೆ ಹಿಂದಿರುಗಿದರೆ ನಾವು ಪುನಃ ದ್ಯೂತವನ್ನು ಆಡೋಣ. 

ಸರ್ವೇ ಭವಾಮೋ ಮಧ್ಯಸ್ಥಾ ರಾಜ್ಲಶ್ಲಂದಾನುವರ್ತಿನಃ | 

ಛಿದ್ರಂ ಬಹು ಪ್ರಪಶ್ಯಂತಃ ಪಾಂಡವಾನಾಂ ಸುಸಂವೃತಾಃ Hoo 

ನಾವೆಲ್ಲರೂ ರಾಜನ ಅಭಿಪ್ರಾಯದಂತೆ ನಡೆದುಕೊಳ್ಳುತ್ತಾ ಮಧ್ಯಸ್ಥರಂತೆ ಇದ್ದು 
ಯಾರಿಗೂ ತಿಳಿಯದಂತೆ ಪಾಂಡವರ ದೌರ್ಬಲ್ಯವನ್ನು ಚೆನ್ನಾಗಿ ತಿಳಿಯೋಣ. 

ದುಶ್ಶಾಸನಃ 
ಏವಮೇತನ್ನಹಾಪ್ರಾಜ್ಞಯಥಾ ವದಸಿ ಮಾತುಲ । 
ನಿತ್ಯಂ ಹಿ ಮೇ ಕಥಯತಸ್ತವ ಬುದ್ಧಿರ್ಜಿ ರೋಚತೇ 11೧೧॥ 


ಎಲೈ ಮಹಾಪ್ರಾಜ್ಞನಾದ ಸೋದರಮಾವನೇ! ನೀನು ಆಡುವ ಮಾತು 
ಸರಿಯಾಗಿದೆ. ನೀನು ಹೀಗೆ ನಿತ್ಯವೂ ಮಾತನಾಡುವಾಗ ನಿನ್ನ ಬುದ್ಧಿಯು ನನಗೆ 
ಬಹಳವಾಗಿ ಹಿಡಿಸುತ್ತದೆ. 
ಕರ್ಣಃ 
ಕಾಮಮೀಕ್ಷಾಮಹೇ ಸರ್ವೇ ದುರ್ಯೋಧನ ತವೇಪ್ಲಿತಮ್‌ । 
ಏಕಮತ್ಯಂ ಹಿ ನೋ ರಾಜನ್‌ ಸರ್ವೇಷಾಮೇವ ಲಕ್ಸ್ಯತೇ 11೧೨।॥ 


ಆರಣ್ಯಕಪರ್ವ -69- 


ದುರ್ಯೋಧನನೇ! ನಾವೆಲ್ಲರೂ ನಿನ್ನ ಇಷ್ಟವನ್ನು ಚೆನ್ನಾಗಿ ಗಮನಿಸೋಣ. ಎಲೈ 
ರಾಜನೇ! ನಮ್ಮೆಲ್ಲರಿಗೂ ಈ ವಿಷಯದಲ್ಲಿ ಎಕಮತ್ಯವು ಕಂಡುಬರುತ್ತಿದೆ. 


ವೈಶಂಪಾಯನಃ 
ಏವಮುಕ್ತಸ್ತು ಕರ್ಣೇನ ರಾಜಾ ದುರ್ಯೋಧನಸ್ತದಾ । 
ನಾತಿಹೃಷ್ಟಮನಾಃ ಕ್ಷಿಪ್ರಮಭವತ್‌ ಸ ಪರಾಂಗ್ಕುಖಃ 11೧೩।। 


ಕರ್ಣನಿಂದ ಹೀಗೆ ಹೇಳಲ್ಪಟ್ಟ ರಾಜನಾದ ದುರ್ಯೋಧನನು ಮನಸ್ಸಿನಲ್ಲಿ 
ಸಂತೋಷಹೊಂದದೆ ಬೇಗ ಮುಖವನ್ನು ಬೇರೆಕಡೆಗೆ ತಿರುಗಿಸಿದನು. 


ಉಪಲಭ್ಯ ತತಃ ಕರ್ಣೋ ವಿವೃತ್ಯ ನಯತೇ ಶುಭೇ । 
ರೋಷಾದ್‌ ದುಶ್ಶಾಸನಂ ಚೈವ ಸೌಬಲೇಯಂ ಚ ತಾವುಭೌ ॥೧೪॥ 


ಪಿ 

ಉವಾಚ ಪರಮಕ್ರುದ್ಧ ಉದ್ಯಮ್ಯಾತ್ಮಾನಮಾತ್ಮನಾ । 

ಅಹೋ ಮಮ ಮತಂ ಯತ್ತು ತನ್ನಿಬೋಧ ನರಾಧಿಪಾಃ (1೧೫1 

ಅದನ್ನು ಗಮನಿಸಿದ ಕರ್ಣನು ತನ್ನ ಶುಭ್ರವಾದ ಕಣ್ಣುಗಳನ್ನು ಅಗಲವಾಗಿ ತೆರೆದು 
ರೋಷದಿಂದ ದುಶ್ಶಾಸನ ಮತ್ತು ಶಕುನಿಯನ್ನು ಉದ್ದೇಶಿಸಿ ತನ್ನ ಬಾಹುಗಳನ್ನುತಾನೇ 
ಎತ್ತಿ ಪರಮುಕ್ರುದ್ದನಾಗಿ ಮಾತನಾಡಿದನು. ಎಲೈ ರಾಜರೇ! ನನ್ನ 
ಅಭಿಪ್ರಾಯವೇನಿದೆಯೋ ಅದನ್ನುತಿಳಿಯಿರಿ. 

ಪ್ರಿಯಂ ಸರ್ವೇ ಚಿಕೀರ್ಷಾಮೋ ರಾಜ್ಞಃ ಕಿಂ ಕರವಾಮಹೇ । 

ನ ಚಾಸ್ಯ ಶಕ್ನುಮಃ ಸರ್ವೇ ಹ್ಯವಸ್ಥಾತುಮತಂದ್ರಿತಾಃ 11೧೬॥ 

py FY ರ ಇ 

ನಾವೆಲ್ಲರೂ ರಾಜನಿಗೆ ಪ್ರಿಯನ್ನು ಉಂಟುಮಾಡಲು ಬಯಸುತ್ತೇವೆ. ಬೇರೆ 
ಏನುಮಾಡಲು ಸಾಧ್ಯ? ಆದರೆ ಯಾವಾಗಲೂ ಜಾಗರೂಕರಾಗಿದ್ದು ರಾಜನಿಗೆ 
ಪ್ರಿಯವನ್ನು ಉಂಟುಮಾಡಲು ನಾವು ಶಕ್ತರಾಗಿಲ್ಲ. 

ವಯಂತು ಶಸ್ಟಾಣ್ಯಾದಾಯ ರಥಾನಾಸ್ಥಾಯ ದಂಶಿತಾಃ । 

ಗಚ್ಛಾಮಃ ಸಹಿತಾ ಹಂತುಂ ಪಾಂಡವಾನ್‌ ವನಗೋಚರಾನ್‌ 1೧೭॥ 

ನಾವು ರಥಗಳನ್ನು ಸಜ್ಜುಗೊಳಿಸಿ ಶಸ್ತ್ರಗಳನ್ನು ತೆಗೆದುಕೊಂಡು ಕಾಡಿನಲ್ಲಿರುವ 
ಪಾಂಡವರನ್ನು ಕೊಲ್ಲಲು ಒಟ್ಟಿಗೆ ಹೋಗೋಣ. 


-70- ಮಹಾಭಾರತ ವನಪರ್ವ 


ತೇಷು ಸರ್ವೇಷು ಶಾಂತೇಷು ಗತೇಷ್ಟವಿದಿತಾಂ ಗತಿಮ್‌ । 
ನಿರ್ವಿಶಂಕಾ ಭವಿಷ್ಯಾಮೋ ಧಾರ್ತರಾಷ್ಟಾಸ್ತಥಾ ವಯಮ್‌ 11೧೮॥ 


ಅವರೆಲ್ಲರೂ ನಾಶವನ್ನು ಹೊಂದಿ ಅಜ್ಞಾತಲೋಕವನ್ನುಸೇರಿದ ಮೇಲೆ ನಾವು 
ಮತ್ತು ದುರ್ಯೋಧನಾದಿಗಳು ನಿರಾತಂಕವಾಗಿ ಇರುವೆವು. 


ಯಾವದೇವ ಪರಿದ್ಯೂನಾ ಯಾವಚ್ಚೋಕಪರಾಯಣಾ: | 
ಯಾವನ್ನಂತ್ರವಿಹೀನಾಶ್ವ ತಾವದ್‌ ಗಚ್ಛಾಮ ಮಾಚಿರಮ್‌ 11೧೯॥ 


ಎಲ್ಲಿಯವರೆಗೆ ಪಾಂಡವರು ಕೃಶರಾಗಿದ್ದು ಶೋಕಪರಾಯಣರಾಗಿದ್ದು 
ಮಂತ್ರಾಲೋಚನೆ ರಹಿತರಾಗಿರುತ್ತಾರೆಯೋ ಅಷ್ಟರೊಳಗೆ ಶೀಘ್ರವಾಗಿ ಪಾಂಡವರ 
ಮೇಲೆ ಎರಗೋಣ. 


ತಸ್ಯ ತದ್ವಚನಂ ಶ್ರುತ್ವಾ ಪೂಜಯಂತಃ ಪುನಃ ಪುನಃ । 
ಪ್ರಸನ್ನಮನಸಃ ಸರ್ವೇ ಪ್ರತ್ಯೂಚುಃ ಸೂತಜಂ ತದಾ ॥1೨೦1॥ 
ಕರ್ಣನ ಮಾತುಗಳನ್ನು ಕೇಳಿ ಎಲ್ಲರೂ ಅವನನ್ನು ಮತ್ತೆ ಮತ್ತೆ ಸತ್ಕರಿಸಿ 
ಪ್ರಸನ್ನಮನಸರಾಗಿ ಆಗ ಅವನನ್ನು ಕುರಿತು ಮಾತನಾಡಿದರು. 
ಏತತ್‌ ಕೃತ್ಯತಮಂ ರಾಜ್ಯ ಕೌರವಸ್ಯ ಮಹಾತ್ಮನಃ 1೨೧॥ 
[1 


ಮಹಾತ್ಮನಾದ ದುರ್ಯೋಧನರಾಜನ ಸಲುವಾಗಿ ಮಾಡಬೇಕಾದುದು ಇದೇ 

ಅತ್ಯಂತ ಶ್ರೇಷ್ಠವಾದ ಕಾರ್ಯ. 
ವೈಶಂಪಾಯನಃ 

ಏವಮುಕ್ತ್ವಾ ಸುಸಂಕ್ರುದ್ಧಾ ರಥೈಃ ಸರ್ವೇ ಪೃಥಕ್ಪೃಥಕ್‌ । 

ನಿರ್ಯಯುಃ ಪಾಂಡವಾನ್‌ ಹಂತುಂ ಸಂಘಶಃ ಕೃತನಿಶ್ಚಯಾಃ 11೨೨॥ 

ಹೀಗೆ ಹೇಳಿ ಎಲ್ಲರೂ ಬಹಳ ಸಂಕ್ರುದ್ಧರಾಗಿ ಬೇರೆಬೇರೆ ರಥಗಳನ್ನು ಹೂಡಿ 
ಪಾಂಡವರನ್ನುಕೊಲ್ಲಲು ಗುಂಪುಗುಂಪುಗಳಾಗಿ ಹೊರಟರು. 

ತಾನ್‌ ಪ್ರಸ್ಥಿತಾನ್‌ ಪರಿಜ್ಲಾಯ ಕೃಷ್ಣದ್ವೈಪಾಯನಸ್ತದಾ । 

ಆಜಗಾಮ ಮಹಾಯೋಗೀ ದೃಷ್ಟ್ವಾ ದಿವ್ಯೇನ ಚಕ್ಕುಷಾ 1೨2೩1 


ಆರಣ್ಯಕಪರ್ವ -71- 


ಆಗ ಮಹಾಯೋಗೀಶ್ಚರರಾದ ವೇದವ್ಯಾಸರು ತಮ್ಮ ದಿವ್ಯದೃಷ್ಟಿಯಿಂದ 
ಅವರೆಲ್ಲರೂ ಹೊರಟದ್ದನ್ನುನೋಡಿ ಅಲ್ಲಿಗೆ ಆಗಮಿಸಿದರು. 


ಪ್ರತಿಷಿಧ್ಯ ತು ತಾನ್‌ ಸರ್ವಾನ್‌ ಭಗವಾಂಲ್ಲೋಕಪೂಜಿತಃ । 

ಪ್ರಜ್ಞಾಚಕ್ಷುಷಮಾಸೀನಮುವಾಚಾಭ್ಯೇತ್ಯ ಸತ್ಸರಮ್‌ ॥1೨೪॥॥ 

ಲೋಕಪೂಜಿತರಾದ ಸಾಕ್ಷಾತ್‌ ಭಗವದವತಾರರಾದ ವೇದವ್ಯಾಸರು ಅವರೆಲ್ಲರನ್ನು 
ನಿವಾರಿಸಿ ಸುಖಾಸೀನನಾಗಿದ್ದ ಪ್ರಜ್ಞಾಚಕ್ಷುವಾದ ಧೃತರಾಷ್ಟ್ರನ ಬಳಿಗೆ ಶೀಘ್ರವಾಗಿ 
ಬಂದು ಮಾತನಾಡಿದರು. 

|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 

ವನಪರ್ವಣಿಸಪ್ತಮೋ5ಧ್ಯಾಯಃ ॥। 
॥ ಆರಣ್ಯಕಪರ್ವಣಿ ಸಪ್ತಮೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಏಳನೆಯ ಅಧ್ಯಾಯ ಮುಗಿಯಿತು. 
XK 
ಎಂಟನೆಯ ಅಧ್ಯಾಯ 
(ಧೃತರಾಷ್ಟನನ್ನು ಕುರಿತು ವ್ಯಾಸರ ಹಿತವಚನ ಮತ್ತು 
ಇಂದ್ರ- ಸುರಭಿ ಸಂವಾದ.) 
ವ್ಯಾಸಃ 

ಧೃತರಾಷ್ಟ್ರ ಮಹಾಪ್ರಾಜ್ಞ ನಿಬೋಧ ವಚನಂ ಮಮ । 

ವಕ್ಷ್ಯಾಮಿ ತ್ಹಾಂ ಕೌರವಾಣಾಂ ಸರ್ವೇಷಾಂ ಹಿತಮುತ್ತಮಮ್‌ ॥1೧॥ 

ಎಲೈ ಮಹಾಪ್ರಾಜ್ಞನಾದ ಧೃತರಾಷ್ಟ್ರನೇ ನನ್ನ ಮಾತನ್ನು ಕೇಳು. ನಾನು ಎಲ್ಲ 
ಕೌರವರಿಗೂ ಹಿತವಾದ ಶೇಷ್ಠವಾದ ವಿಷಯವನ್ನುನಿನಗೆ ಹೇಳುವೆನು. 

ನ ಮೇ ಪ್ರಿಯಂ ಮಹಾಬಾಹೋ ಯದ್ಧತಾಃ ಪಾಂಡವಾ ವನಮ್‌ । 

ನಿಕೃತ್ಯಾ ನಿರ್ಜಿತಾಶ್ಸೆವ ದುರ್ಯೋಧನವಶಾನುಗೈ: 11೨ 


ಎಲೈ ಮಹಾಬಾಹುವೇ! ಪಾಂಡವರು ವನಕ್ಕೆ ಹೋದುದು ನನಗೆ ಇಷ್ಟವಿಲ್ಲ. 


-72- ಮಹಾಭಾರತ ವನಪರ್ವ 


ಅವರು ದುರ್ಯೋಧನನ ವಶವರ್ತಿಗಳಿಂದ ಮೋಸವನ್ನು ಆಶ್ರಯಿಸಿ 
ಸೋಲಿಸಲ್ಪಟ್ಟರು. 
ತೇ ಸ್ಥರಂತಃ ಪರಿಕ್ಷೇಶಾನ್‌ ವರ್ಷೇ ಪೂರ್ಣೇ ತ್ರಯೋದಶೇ ॥ 
ವಿಮೋಕ್ಚ್ಯಂತಿ ವಿಷಂ ಕ್ರುದ್ಧಾ ಕೌರವೇಯೇಷು ಭಾರತ 11೩1 


ಎಲೈ ಭಾರತನೇ! ಹದಿಮೂರು ವರ್ಷಗಳು ತುಂಬಿದ ಮೇಲೆ ಅವರು ಹಿಂದೆ 
ಅನುಭವಿಸಿದ ಕ್ಷೇಶವನ್ನುಸ್ಥರಿಸಿಕೊಂಡು ದುರ್ಯೋಧನಾದಿಗಳಲ್ಲಿಕ್ರುದ್ದರಾಗಿ ವಿಷವನ್ನು 
ಕಾರುವರು. 


ತದಯಂ ಕಿಂನು ಪಾಪಾತ್ಮಾ ತವ ಪುತ್ರಃ ಸುಮಂದಧೀಃ । 

ಪಾಂಡವಾನ್‌ ನಿತ್ಯಸಂಕ್ರುದ್ಧಾನ್‌ ರಾಜ್ಯಹೇತೋರ್ಜಿಘಾಂಸತಿ  ॥೪॥ 

ನಿನ್ನ ಪುತ್ರನಾದ ಅತ್ಯಂತ ಮಂದಬುದ್ಧಿಯುಳ್ಳ ಪಾಪಾತ್ಮನಾದ ಈ 
ದುರ್ಯೋಧನನು ನಿತ್ಯ ಸಂಕ್ರುದ್ಧರಾದ ಪಾಂಡವರನ್ನು ರಾಜ್ಯದ ಸಲುವಾಗಿ ಏಕೆ 
ಕೊಲ್ಲಲು ಬಯಸುತ್ತಾನೆ? 


ವಾರ್ಯತಾಂ ಸಾಧ್ವಯಂ ಮೂಢಃ ಶಮಂ ಗಚ್ಛತು ತೇ ಸುತಃ 
ವನಸ್ಥಾಂಸ್ತಾನಯಂ ಹಂತುಮಿಚ್ಛನ್‌ ಪ್ರಾಣೈರ್ವಿಮೋಕ್ಚ್ಯತೇ el 


ಈ ಮೂಢನನ್ನುತಡೆಯಿರಿ. ನಿನ್ನಮಗನು ಪಾಂಡವರ ಜೊತೆಯಲ್ಲಿ: ಶಾಂತಿಯನ್ನು 
ಹೊಂದಲಿ. ವನಗತರಾದ ಅವರನ್ನುಕೊಲ್ಲಲು ಬಯಸಿದರೆ ಇವನೇ ಪ್ರಾಣಗಳನ್ನು 


ಬಿಡುತ್ತಾನೆ. 
ಯಥಾ55ಹ ವಿದುರಃ ಪ್ರಾಜ್ಞೋ ಯಥಾ ಭೀಷ್ಮೋ ಯಥಾ ವಯಮ್‌ । 
ಯಥಾ ಕೃಪಶ್ಚ ದ್ರೋಣಶ್ಚ ತಥಾ ಸಾಧು ವಿಧೀಯತಾಮ್‌ mel 


ಪ್ರಾಜ್ಞನಾದ ವಿದುರನು ಹೇಗೆ ಹೇಳಿದನೋ ಭೀಷ್ಮರು ನಾನು ಕೃಪರು ಮತ್ತು 
ದ್ರೋಣರು ಹೇಗೆ ಹೇಳಿದೆವೋ ಅದರಂತೆ ಚೆನ್ನಾಗಿ ನಡೆದುಕೊಳ್ಳಿ. 


ವಿಗ್ರಹೋ ಹಿ ಮಹಾಪ್ರಾಜ್ಞ ಸ್ವಜನೇನ ವಿಗರ್ಹಿತಃ । 
ಅಧರ್ಮ್ಯಮಯಶಸ್ಯಂ ಚ ಮಾ ರಾಜನ್‌ ಪ್ರತಿಪದ್ಯಥಾಃ 11೭1! 


ಆರಣ್ಯಕಪರ್ವ 73. 


ಎಲೈ ಮಹಾಪ್ರಾಜ್ಞನೇ! ಸಜನರ ಜೊತೆಯಲ್ಲಿವಿರೋಧವು ನಿಂದ್ಯವಾದುದು. 
ಅದು ಧರ್ಮವನ್ನುಮತ್ತು ಕೀರ್ತಿಯನ್ನುಹಾಳುಮಾಡುವಂತಹದು. ರಾಜನೇ ಅಂತಹ 
ವಿರೋಧವನ್ನು ಹೊಂದಬೇಡ. 

ಸಮೀಕ್ಷಾ ಯಾದೃಶೀ ಹ್ಯಸ್ಯ ಪಾಂಡವಾನ್‌ ಪ್ರತಿ ಭಾಷತಃ । 

ಉಪೇಕ್ಷ ೪ಮಾಣಾ ಸಾ ರಾಜನ್‌ ಮಹಾಂತಮನಯಂ ಸೃಜೇತ್‌ ॥೮॥ 

ಪಾಂಡವರ ವಿಷಯದಲ್ಲಿ ಮಾತನಾಡುವ ಇವನ ದೃಷ್ಟಿಯು ಹೇಗಿದೆಯೋ 
ಅದನ್ನು ಉಪೇಕ್ಷೆಮಾಡಿದರೆ ಎಲೈ ರಾಜನೇ! ಅದು ದೊಡ್ಡ ಅನರ್ಥವನ್ನು 
ಉಂಟುಮಾಡುತ್ತದೆ. 


ಅಥವಾsಯಂ ಸುಮಂದಾತ್ಮಾ ವನಂ ಗಚ್ಛತು ತೇ ಸುತಃ | 
ಪಾಂಡವೈಃ ಸಹಿತೋ ರಾಜನ್ನೇಕ ಏವಾಸಹಾಯವಾನ್‌ 11೯1! 


ಎಲೈ ರಾಜನೇ! ಮಂದಬುದ್ಧಿಯಾದ ಈ ನಿನ್ನಮಗನು ಪಾಂಡವರ ಜೊತೆಯಲ್ಲಿ 
ಒಬ್ಬನೇ ಅಸಹಾಯಕನಾಗಿ ಕಾಡಿಗೆ ಹೋಗಲಿ. 

ತತಃ ಸಂಸರ್ಗಜಃ ಸ್ನೇಹಃ ಪುತ್ರಸ್ಯ ತವ ಪಾಂಡವೈ: । 

ಯದಿ ಸ್ಯಾತ್‌ ಕೃತಕೃತ್ಯಸ್ತ್ವಂ ಭವೇಥಾಃ ಪುರುಷರ್ಷಭ moon 

ಆಗ ಜೊತೆಯಲ್ಲಿ ವಾಸಮಾಡುವುದರಿಂದ ಪಾಂಡವರಿಗೂ ನಿನ್ನ ಪುತ್ರನಿಗೂ 
ಸ್ನೇಹವುಂಟಾದರೆ ಎಲ್ಫೆ ಪುರುಷರ್ಷಭನೇ! ನೀನು ಧನ್ಯನಾಗುತ್ತೀಯೆ. 


ಅಥವಾ ಜಾಯಮಾನಸ್ಯ ಯಚ್ಛೇಲಮನುಜಾಯತೇ | 
ಭೂಯಸ್ತದೇತನ್ಮಾ ರಾಜನ್‌ ನಾಮೃತಸ್ಯಾಪಸರ್ಪತಿ ele] 


ಎಲೈ ರಾಜನೇ! ಹುಟ್ಟುವಾಗ ಮನುಷ್ಯನಿಗೆ ಯಾವ ಸಭಾವವಿರುತ್ತದೆಯೋ ಆ 
ಸಭಾವವು ಅವನು ಬದುಕಿರುವವರೆಗೆ ಅವನನ್ನು ಬಿಟ್ಟುಹೋಗುವುದಿಲ್ಲ. 


ವ 
ಕಥಂ ವಾ ಮನ್ಯತೇ ಭೀಷ್ಮೋ ದ್ರೋಣೋತಥ ವಿದುರೋಪಪಿ ವಾ । 
ಭವಾನ್‌ ವಾಠತ್ರ ಪರಂ ಕಾರ್ಯಂ ಪುರಾಂಪಾರ್ಥೋ ನಿವರ್ತತೇ ॥ 


74- ಮಹಾಭಾರತ ವನಪರ್ವ 


ಪಾಂಡವರ ವಿರೋಧಿಯಾದ ಈ ದುರ್ಯೋಧನನು ನಿಷ್ಠಯೋಜನವಾಗಿ 
ಪಾಂಡವರ ಮೇಲೆ ಎರಗುವ ಕಾರ್ಯವನ್ನು ನಿವಾರಣೆಮಾಡಲು, ಭೀಷ್ಠರಾಗಲೀ 
ದ್ರೋಣರಾಗಲೀ ಅಥವಾ ವಿದುರನಾಗಲೀ ಅಥವಾ ನೀನೇ ಆಗಲೀ ಯಾವ 
ಉಪಾಯವನ್ನುಮಾಡುತ್ತೀರಿ? 


ದೃತರಾಷ್ಟ್ರ 
ಭಗವನ್‌ ನಾಹಮಪ್ಯೇತದ್‌ ರೋಚಯೇ ದ್ಯೂತಸಂಸ್ತವಮ್‌। 
ಮನ್ಯೇ ತು ವಿಧಿನಾ55ಕ್ರಮ್ಯ ಕಾರಿತೋಶಸ್ಕೀತಿ ವೈ ಮುನೇ ॥೧೩॥ 


ಪೂಜ್ಯರೇ! ನಾನೂ ಸಹ ಈ ದ್ಯೂತ ಪ್ರಶಂಸೆಯನ್ನು ಒಪ್ಪುವುದಿಲ್ಲ. ವಿಧಿಯ 
ಪ್ರಭಾವಕ್ಕೆ ಒಳಗಾಗಿ ನಾನು ಈ ಕೆಲಸವನ್ನು ಬಲಾತ್ಕಾರದಿಂದ ಮಾಡಿದ್ದೇನೆ ಎಂದು 
ನಾನು ಭಾವಿಸುತ್ತೇನೆ. 


ನ ತದ್‌ ರೋಚಯತೇ ಭೀಷ್ಮೋ ನ ದ್ರೋಣೋ ವಿದುರೋ ನ ಚ । 
ಗಾಂಧಾರ್ಯಾ ನೇಷ್ಯತೇ ದ್ಯೂತಂ ತಚ್ಚ ಮೋಹಾತ್‌ ಪ್ರವರ್ತಿತಮ್‌॥॥೧೪॥ 


ಭೀಷ್ಮರು ದ್ಯೂತವನ್ನು ಇಷ್ಟಪಡುವುದಿಲ್ಲ ದ್ರೋಣರು ವಿದುರ ಇಷ್ಟಪಡುವುದಿಲ್ಲ. 
ಗಾಂಧಾರಿಯೂ ಇಷ್ಟಪಡುವುದಿಲ್ಲ. ನಾನು ಮೋಹದಿಂದ ದ್ಯೂತವನ್ನು 
ಪ್ರವರ್ತನೆಮಾಡಿದೆ. 


ಪರಿತ್ಯಕ್ತುಂ ನ ಶಕ್ನೋಮಿ ದುರ್ಯೋಧನಮಚೇತನಮ್‌ । 
ಪುತ್ರಸ್ನೇಹೇನ ಭಗವನ್‌ ಜಾನನ್ನಪಿ ಯತವ್ರತ 11೧೫1! 


ಪೂಜ್ಯರೇ! ಮತ್ತು ನಿಯತವ್ರತರೇ! ನನಗೆ ತಿಳಿದಿದ್ದರೂ ಸಹ ಪು ಸ್ನೇಹಕ್ಕೆ ವಶನಾಗಿ 
ದುರ್ಬುದ್ಧಿಯಾದ ದುರ್ಯೋಧನನ್ನುಪರಿತ್ಯಾಗಮಾಡಲು ಸಾಧ್ಯವಾಗುತ್ತಿಲ್ಲ. 
ವ್ನಾಸಃ 
ವೈಚಿತ್ರವೀರ್ಯ ನೃಪತೇ ಸತ್ಯಮಾಹ ಯಥಾ ಭವಾನ್‌ । 
ದೃಢಂ ವೇದ್ಮಿ ಪರಂ ಪುತ್ರ ಪರಂ ಪುತ್ರಾನ್ನ ವಿದ್ಯತೇ 11೧೬1 


ಆರಣ್ಯಕಪರ್ವ -75- 


ಎಲೈ ವಿಚಿತ್ರವೀರ್ಯನ ಪುತ್ರನಾದ ಧೃತರಾಷ್ಟ್ರರಾಜನೇ! ನೀನು ಆಡಿದಮಾತು 
ಸತ್ಯವಾಗಿದೆ. ಪುತ್ರನೇ! ಪುತ್ರನಿಗಿಂತ ಅಧಿಕವಾದ ವಸ್ತುವಿಲ್ಲವೆಂದು ನಾನು ಚೆನ್ನಾಗಿ 
ತಿಳಿದಿದ್ದೇನೆ. 

ಇಂದ್ರೋತಪ್ಯಶ್ರುನಿಪಾತೇನ ಸುರಭ್ಯಾ ಪ್ರತಿಬೋಧಿತಃ । 

ಅನ್ಯೈಃ ಸಮೃದ್ಧೈರಪ್ಯರ್ಥೈರ್ನ ಸುತಾನ್ನನ್ಯತೇ ಪರಮ್‌ 11೧೭! 

ಇಂದ್ರನೂ ಸಹ ಕಣ್ಣೀರು ಸುರಿಸುವ ಸುರಭಿಯಿಂದ ತಿಳಿಸಲ್ಪಟ್ಟವನಾಗಿ ಉಳಿದ 
ಎಲ್ಲಾ ಶ್ರೇಷ್ಠವಾದ ವಸ್ತುಗಳಿಗಿಂತ ಪುತ್ರನೇ ಶ್ರೇಷ್ಠವೆಂದು ತಿಳಿದಿದ್ದಾನೆ. 

ಅತ್ರ ತೇ ಕಥಯಿಷ್ಯಾಮಿ ಮಹದಾಖ್ಯಾನಮುತ್ತಮಮ್‌ । 

ಸುರಭ್ಯಾಶ್ಸೆವ ಸಂವಾದಮಿಂದ್ರಸ್ಯ ಚ ವಿಶಾಂಪತೇ Teil 


ಎಲ್ಫೆ ರಾಜನೇ! ನಾನು ಈ ವಿಷಯದಲ್ಲಿ ಸುರಭಿಗೂ ಇಂದ್ರನಿಗೂ ನಡೆದ 
ಸಂವಾದರೂಪವಾದ ಶ್ರೇಷ್ಠವಾದ ಕಥೆಯನ್ನು ನಿನಗೆ ಹೇಳುವೆನು. 

ತ್ರಿವಿಷ್ಠಪಗತಾ ರಾಜನ್‌ ಸುರಭಿಃ ಪ್ರಾರುದತ್‌ ಕಿಲ । 

ಗವಾಂ ಮಾತಾ ಪುರಾ ತಾತ ತಾಮಿಂದ್ರೋತನಕೃಪಾಯತ 11೧೯॥ 

ಎಲ್ಫೆ ರಾಜನೇ! ಹಿಂದೆ ಗೋಮಾತೆಯಾದ ಸುರಭಿಯು ಸ್ವರ್ಗಲೋಕಕ್ಕೆ ಹೋಗಿ 
ಇಂದ್ರನ ಮುಂದೆ ಅತ್ತಳು. ಇಂದ್ರನು ಅವಳಲ್ಲಿಅನುಕಂಪೆಯನ್ನುಮಾಡಿದನು. 

ಇಂದ್ರ: 

ಕಿಮಿದಂ ರೋದಿಷಿ ಶುಭೇ ಕಚ್ಚಿತ್‌ ಕ್ಷೇಮಂ ದಿವೌಕಸಾಮ್‌ । 

ಮನುಷ್ಯೇಷ್ಠಥವಾ ಗೋಷು ನೈತದಲ್ಲಂ ಭವಿಷ್ಯತಿ 120 

ಎಲೌ ಶುಭವಾದವಳೇ! ಏಕೆ ಅಳುತ್ತಿದ್ದೀಯೆ? ದೇವತೆಗಳಿಗೆಲ್ಲಾಕ್ಷೇಮವಷ್ಟೇ ? 
ಮನುಷ್ಯರಿಗೆ ಗೋವುಗಳಿಗೆ ಕ್ಷೇಮವಷ್ಟೇ? ನೀನು ಅಳುವುದಕ್ಕೆ ಅಲ್ಲವಾದ ಕಾರಣವು 
ಇರಲಾರದು. 


-76- ಮಹಾಭಾರತ ವನಪರ್ವ 


ಸುರಭಿಃ 
ವಿನಿಪಾತೋ ನ ವಃ ಶಶ್ಚಿದ್‌ ದೃಶ್ಯತೇ ತ್ರಿದಶಾಧಿಪ । 
ಅಹಂ ತು ಪುತ್ರಂ ಶೋಚಾಮಿ ತೇನ ರೋದಿಮಿ ಕೌಶಿಕ 11೨೧॥॥ 


ಎಲೈ ದೇವರಾಜನೇ! ನಿಮಗೆ ಯಾವ ಸ್ಥಾನಭ್ರಂಶವೂ ಇಲ್ಲ. ನಾನು ನನ್ನಮಗನನ್ನು 
ಕುರಿತು ಶೋಕಪಡುತ್ತಿದ್ದೇನೆ. ಇಂದ್ರನೇ, ಆ ಕಾರಣದಿಂದ ಅಳುತ್ತಿದ್ದೇನೆ. 


ಪಶ್ಯೈನಂ ಕರ್ಷಕಂ ರೌದ್ರಂ ದುರ್ಬಲಂ ಮಮ ಪುತ್ರಕಮ್‌ । 
ಪ್ರತೋದೇನಾಭಿನಿಘಂತಂ ಲಾಂಗಲೇನಾಭಿಪೀಡಿತಮ್‌ 1|೨೨। 


ನನ್ನದುರ್ಬಲನಾದ ಪುತ್ರನನ್ನೂ ಈ ಉಗ್ರವಾಗಿ ಉಳುವವನನ್ನೂ ನೋಡು. 
ಇವನು ಉಗ್ರವಾದ ಚಾವಟಿಯಿಂದ ಹೊಡೆಯುತ್ತಾ ಬಾಲವನ್ನು ಮುರಿಯುತ್ತಾ 
ಪೀಡಿಸುತ್ತಿದ್ದಾನೆ. 


ಏನಂ ದೃಷ್ಟ್ವಾ ಭೃಶಂ ಶ್ರಾಂತಂ ವಧ್ಯಮಾನಂ ಸುರಾಧಿಪ । 
ಕೃಪಾವಿಷ್ಟಾನಸ್ಕಿ ದೇವೇಂದ್ರ ಮನಶ್ಚೋದ್ವೇಪತೇ ಮಮ 11೨೩1 


ಎಲೈ ದೇವೇಂದ್ರನೇ! ಸುರಾಧಿಪನೇ! ಬಹಳ ಆಯಾಸಗೊಂಡಿದ್ದರೂ ಬಹಳವಾಗಿ 
ಹೊಡೆಯಲ್ಪಡುವ ಈ ನನ್ನ ಪುತ್ರನನ್ನುನೋಡಿ ನನಗೆ ಅವನಲ್ಲಿಕೃಪೆಯುಂಟಾಗಿದೆ. 
ನನ್ನಮನಸ್ಸುಅವನಿಗಾಗಿ ಹೊಯ್ದಾಡುತ್ತಿದೆ. 


ಏಕಸ್ತ ತ್ರ ಬಲೋಪೇತೋ ಧುರಮುದ್ದಹತೇ$ಧಿಕಾಮ್‌ | 
ಅಪರೋತಲ್ಲಬಲಪ್ರಾಣಃ ಕೃಶೋ ಧಮನಿಸಂತತಃ । 
ಕೃಚ್ಛ್ರಾಃ ದುದ್ದಹತೇ ಭಾರಂ ತಂ ವೈ ಶೋಚಾಮಿ ವಾಸವ 11೨೪॥ 


ಆ ಕೃಷಿಕನು ಹೂಡಿರುವ ಎರಡು ಎತ್ತುಗಳಲ್ಲಿ ಒಂದು ಎತ್ತು ಬಲಾಢ್ಯವಾಗಿದ್ದು 
ಹೆಚ್ಚಿನ ಭಾರವನ್ನುಹೊರುತ್ತಿದೆ. ಇನ್ನೊಂದು ಎತ್ತು ಕೃಶವಾಗಿದ್ದುಧಮನಿಗಳು ಕಾಣುತ್ತಾ 
ಅಲ್ಲಬಲ ಅಲ್ಪಪ್ರಾಣವುಳ್ಳದ್ದಾಗಿ ಕಷ್ಟಪಟ್ಟು ಭಾರವನ್ನು ಹೊರುತ್ತಿದೆ. ಇಂದ್ರನೇ ಆ 
ಕೃಶವಾದ ಎತ್ತನ್ನುನೋಡಿ ನಾನು ಶೋಕಪಡುತ್ತಿದ್ದೇನೆ. 


ಆರಣ್ಯಕಪರ್ವ -77- 


ವಧ್ಯಮಾನ: ಪ್ರತೋದೇನ ತುದ್ಯಮಾನಸ್ತಥೈವ ಚ । 
ನೈವ ಶಕ್ನೋತಿ ತಂ ಭಾರಮುದ್ದೋಢುಂ ಪಶ್ಯ ವಾಸವ 11೨೫।॥ 
ಇಂದ್ರನೇ ಚಾವಟಿಯಿಂದ ಹೊಡೆದರೂ ಮತ್ತು ಬಹಳವಾಗಿ ಚುಚ್ಚಿ 
ಪ್ರಯೋಗಿಸಿದರೂ ಆ ಎತ್ತು ಭಾರವನ್ನುಹೊರಲಾರದು ಎಂಬುದನ್ನುನೋಡು. 


ತತೋ5ಹಂ ತಸ್ಯ ದುಃಖಾರ್ತಾ ವಿರೌಮಿ ಭೃತದುಚುತಾ । 
ಅಶ್ರೂಣ್ಯಾವರ್ತಯಂ ಚೈವ ನೇತ್ರಾಭ್ಯಾಂ ಕರುಣಾವತೀ 11೨೬॥। 


ಆದ್ದರಿಂದ ನಾನು ಅವನ ದುಃಖದಿಂದ ದುಃಖಿತಳಾಗಿ ಅವನ ಮೇಲೆ 
ಕರುಣೆಯನ್ನುಹೊಂದಿ ಕಣ್ಣುಗಳಿಂದ ನೀರನ್ನು ಸುರಿಸುತ್ತಾ ಅಳುತ್ತಿದ್ದೇನೆ. 


ಇಂದ್ರಃ 
ತವ ಪುತ್ರಸಹಸ್ರೇಷು ಪೀಡ್ಯಮಾನೇಷು ಶೋಭನೇ । 
ಕಿಂ ಕೃಪಾಯಿತವತ್ಯತ್ರ ಪುತ್ರ ಏಕೋಶಠತ್ರ ಪೀಡ್ಯತೇ 11೨೭। 
ಎಲೌ ಶೋಭನಳೇ! ನಿನ್ನ ಸಹಸ್ರಪುತ್ರರು ಹೀಗೆ ಪೀಡಿಸಲ್ಪಡುತ್ತಿರುವಾಗ ಈ 
ಒಬ್ಬಪುತ್ರನ ಪೀಡೆಯನ್ನು ಮಾತ್ರ ನೋಡಿ ನಿನಗೆ ಏಕೆ ಕೃಪೆಯುಂಟಾಗಿದೆ? 
ಸುರಭಿಃ 
ಯದಿ ಪುತ್ರಸಹಸ್ರಂ ಮೇ ಸರ್ವತ್ರ ಸಮಮೇವ ಮೇ ॥ 
ದೀನಸ್ಯ ತು ತತಃ ಶಕ್ರ ಪುತ್ರಸ್ಯಾಭ್ಯಧಿಕಾ ಕೃಪಾ ॥1೨೮॥ 
ನನಗೆ ಸಹಸ್ರ ಮಕ್ಕಳಿದ್ದರೂ ಎಲ್ಲರೂ ಸಮರಾದವರೇ. ಆದರೆ ಎಲೈ ಇಂದ್ರನೇ 
ಅವರಲ್ಲಿದುರ್ಬಲನಾದ ಪುತ್ರನಲ್ಲಿನನ್ನ ಕೃಪೆಯು ಅಧಿಕವಾಗಿರುತ್ತದೆ. 
ವ್ಯಾಸಃ 
ತದಿಂದ್ರ: ಸುರಭೇರ್ವಾಕ್ಯಂ ನಿಶಮ್ಯ ಭೃತವಿಸ್ಥಿತಃ I 
ಜೀವಿತೇನಾಪಿ ಕೌರವ್ಯ ಮೇನೇರಭ್ಯಧಿಕಮಾತ್ಮಜಮ್‌ 11೨೯ 


-78- ಮಹಾಭಾರತ ವನಪರ್ವ 


ಎಲೈ ಕೌರವ್ಯನೇ! ಇಂದ್ರನು ಸುರಭಿಯ ಆ ವಾಕ್ಯವನ್ನುಕೇಳಿ ಬಹಳ ಎಸ್ಥಿತನಾಗಿ 
ತನ್ನ ಜೀವನಕ್ಕಿಂತಲೂ ಪುತ್ರನೇ ಶ್ರೇಷ್ಠನೆಂದು ತಿಳಿದನು. 


ಪ್ರವವರ್ಷ ಚ ತತ್ಯೈವ ಸಹಸಾ ತೋಯಮುಲ್ಬಣಮ್‌ । 
ಕರ್ಷಕಸ್ಯಾಚರನ್‌ ವಿಘ್ನಂ ಭಗವಾನ್‌ ಪಾಕಶಾಸನಃ 11೩೦।॥ 


ತಕ್ಷಣದಲ್ಲಿಅಲ್ಲಿಯೇ ಇದ್ದಕ್ಕಿದ್ದಂತೆ ಬಹಳವಾದ ಮಳೆಯನ್ನು ಸುರಿಸಿ ಪೂಜ್ಯನಾದ 
ಇಂದ್ರನು ಆ ಕರ್ಷಕನಿಗೆ ವಿಘುವನ್ನು ತಂದೊಡ್ಡಿದನು. 

ತದ್ಯಥಾ ಸುರಭಿಃ ಪ್ರಾಹ ಸಮಮೇವಾಸ್ತು ತೇ ತಥಾ । 

ಸುತೇಷು ರಾಜನ್‌ ಸರ್ವೇಷು ದೀನೇಷ್ಟಭ್ಯಧಿಕಾ ಕೃಪಾ 11೩೧1 


ಎಲೈ ರಾಜನೇ! ಸುರಭಿಯು ಹೇಳಿದಂತೆ ನಿನ್ನ ದೃಷ್ಟಿಯು ಎಲ್ಲಮಕ್ಕಳಲ್ಲಿಯೂ 
ಸಮವಾಗಿಯೇ ಇರಲಿ. ಆದರೆ ದೀನರಾದವರಲ್ಲಿಹೆಚ್ಚಾಗಿ ಕೃಪೆಯಿರಲಿ. 


ಯಾದೃಶೋ ಮೇ ಸುತಃ ಪಾಂಡುಸ್ತಾದೃಶೋ ಮೇಶಸಿ ಪುತ್ರಕ 
ವಿದುರಶ್ಚ ಮಹಾಪ್ರಾಜ್ಞ ಸ್ನೇಹಾದೇತದ್‌ ಬ್ರವೀಮ್ಯಹಮ್‌ 1೩೨/1 


ಎಲೈ ಪುತ್ರನೇ! ನನಗೆ ಪಾಂಡವು ಹೇಗೋ ನೀನೂ ಹಾಗೆಯೇ ಮತ್ತು 
ಮಹಾಪ್ರಾಜ್ಞನಾದ ವಿದುರನೂ ಹಾಗೆಯೇ ಪುತ್ರನಾಗಿದ್ದಾನೆ. ನಾನು ಈ ವಿಷಯವನ್ನು 
ಸ್ನೇಹದಿಂದ ಹೇಳುತ್ತಿದ್ದೇನೆ. 


ಚಿರಾಯ ತವ ಪುತ್ರಾಣಾಂ ಶತಮೇಕಂ ಚ ಪಾರ್ಥಿವ । 
ಪಾಂಡೋಃ ಪಂಚೈವ ಲಕ್ಷ್ಯಂತೇ ತೇಠಪಿ ಮಂದಾ: ಸುದುಃಖತಾಃ ॥ 


ಎಲೈ ರಾಜನೇ! ನಿನಗೆ ನೂರು ಮಕ್ಕಳಿದ್ದಾರೆ. ಪಾಂಡುವಿಗಾದರೆ ಐದೇ ಮಕ್ಕಳು. 
ಅವರೂ ಸಹ ಮಂದರೂ ಮತ್ತು ದುಃಖಪೂರ್ಣರು ಆಗಿದ್ದಾರೆ. 


ಕಥಂ ಜೀವೇಯುರಿತ್ಯೇವ ಕಥಂ ವರ್ಧೇಯುರಿತ್ಯಪಿ ! 
ಇತಿ ದೀನೇಷು ಪಾರ್ಥೇಷು ಮನೋ ಮೇ ಪರಿತಪ್ಯತೇ NAVI 


ಅವರು ಹೇಗೆ ಜೀವಿಸುತ್ತಾರೆ ಹೇಗೆ ಅಭಿವೃದ್ಧಿಯನ್ನು ಹೊಂದುತ್ತಾರೆ ಎಂದು 
ದೀನರಾದ ಪಾಂಡವರ ವಿಷಯದಲ್ಲಿ ನನ್ನ ಮನಸ್ಸುಪರಿತಪಿಸುತ್ತದೆ. 


ಆರಣ್ಯಕಪರ್ವ -79- 


ಯದಿ ಪಾರ್ಥಿವ ಕೌರವ್ಯಾನ್‌ ಜೀವಮಾನಾನಿಹೇಚ್ಛಸಿ I 
ದುರ್ಯೋಧನಸ್ತವ ಸುತಃ ಶಮಂ ಗಚ್ಛತು ಪಾಂಡವೈಃ EET 
ಎಲೈ ರಾಜನೇ ನೀನು ಕುರುವಂಶದವರೆಲ್ಲರೂ ಬದುಕಿರಬೇಕೆಂದು 
ಬಯಸುವುದಾದರೆ ನಿನ್ನ ಪುತ್ರನಾದ ದುರ್ಯೋಧನನು ಪಾಂಡವರ ಜೊತೆಯಲ್ಲಿ 
ಸಂಧಾನವನ್ನುಮಾಡಿಕೊಳ್ಳಲಿ. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಅಷಮೋಧ್ಯಾಯಃ ॥ 
॥ ಆರಣ್ಯಕಪರ್ವಣಿ ಅಷಮೋತಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಎಂಟನೆಯ ಅಧ್ಯಾಯ ಮುಗಿಯಿತು. 
ರರ್ಗರರರ 
ಒಂಭತ್ತನೆಯ ಅಧ್ಯಾಯ 
(ದುರ್ಯೋಧನನಿಗೆ ಉಪದೇಶಮಾಡಲು ನಿರಾಕರಿಸಿ ವ್ಯಾಸರ ಗಮನ, 
ಮೈತ್ರೇಯರ ಆಗಮನ ಮತ್ತು ದುರ್ಯೋಧನನಿಗೆ ಅವರ ಶಾಪ) 
ಧೃತರಾಷ್ಟ್ರ 
ಏವಮೇತನ್ನಹಾಪ್ರಾಜ್ಞಯಥಾ ವದಸಿ ನೋ ಮುನೇ । 
ಅಹಂ ಚೈವ ವಿಜಾನಾಮಿ ಸರ್ವೇ ಚೇಮೇ ನರಾಧಿಪಾಃ Mell 


ಎಲೈ ಮಹಾಪ್ರಾಜ್ಞರಾದ ಮುನಿಗಳೇ! ನೀವು ಹೇಳಿದಂತೆಯೇ ಸರಿ. 
ಅದರಂತೆಯೇ ನಾನೂ ಮತ್ತು ಈ ಎಲ್ಲರಾಜರೂ ತಿಳಿದಿದ್ದೇವೆ. 

ಭವಾಂಸ್ತು ಮನ್ಯತೇ ಸಾಧು ಯತ್‌ ಕುರೂಣಾಂ ಸುಖೋದಯಮ್‌ । 

ತದೇವ ವಿದುರೋತಪ್ಯಾಹ ಭೀಷ್ಮೋ ದ್ರೋಣಶ್ಚ ಮಾಂ ಮುನೇ ॥ 


ನೀವು ಕುರುಗಳಿಗೆ ಸುಖಾವಹವೆಂದು ಯಾವುದನ್ನು ಭಾವಿಸಿದ್ದೀರೋ ಅದನ್ನೇ 
ವಿದುರನೂ ಭೀಷ್ಮರೂ ಮತ್ತು ದ್ರೋಣರೂ ನನ್ನನ್ನು ಕುರಿತು ಹೇಳಿದ್ದಾರೆ. 


ಯದಿ ತ್ವಹಮನುಗ್ರಾಹ್ಯಃ ಕೌರವೇಷು ದಯಾ ಯದಿ ಚ 
ಅನುಶಾಧಿ ದುರಾತ್ಮಾನಂ ಪುತ್ರಂ ದುರ್ಯೋಧನಂ ಮಮ 1೩। 


-80- ಮಹಾಭಾರತ ವನಪರ್ವ 


ನನ್ನ ಮೇಲೆ ನಿಮ್ಮ ಅನುಗ್ರಹವಿದ್ದರೆ ಮತ್ತು ಕೌರವರಲ್ಲಿ ದಯೆ ಇದ್ದರೆ ನನ್ನ 
ದುಷ್ಠಪುತ್ರನಾದ ದುರ್ಯೋಧನನಿಗೆ ಅನುಶಾಸನವನ್ನು ಮಾಡಿ. 
ವ್ಯಾಸಃ 
ಅಯಮಾಯಾತಿ ವೈ ರಾಜನ್‌ ಮೈತ್ರೇಯೋ ಭಗವಾನೃಷಿಃ । 
ಅನ್ನೀಕ್ಷ್ಯ ಪಾಂಡವಾನ್‌ ಭ್ರಾತ್ಮ್ಮ ನ್‌ ಇಹೈವಾಸ್ಮದ್ದಿದೃಕ್ಷಯಾ 91 
ಪೂಜ್ಯರಾದ ಮೈತ್ರೇಯಖಷಿಗಳು ಅಣ್ಣ ತಮ್ಮಂದಿರಾದ ಪಾಂಡವರನ್ನು ನೋಡಿ 
ನನ್ನನ್ನುನೋಡುವ ಇಚ್ಛೆಯಿಂದ ಇಲ್ಲಿಗೇ ಬರುತ್ತಿದ್ದಾರೆ. 


ಏಷ ದುರ್ಯೋಧನಂ ಪುತ್ರಂ ತವ ರಾಜನ್‌ ಮಹಾನೃಷಿಃ | 
ಅನುಶಾಸ್ತು ಯಥಾನ್ಯಾಯಂ ಶಮಾಯಾಸ್ಯ ಕುಲಸ್ಯ ತೇ 11೫1! 


ಎಲೈ ಮಹಾರಾಜನೇ! ಈ ಮಹರ್ಷಿಗಳು ನಿನ್ನಪುತ್ರನಾದ ದುರ್ಯೋಧನನಿಗೆ 
ನ್ಯಾಯಕ್ಕೆ ಅನುಗುಣವಾಗಿ ನಿನ್ನಕುಲದ ಹಿತಕ್ಕೋಸ್ಕರವಾಗಿ ಅನುಶಾಸನಮಾಡುತ್ತಾರೆ. 


ಬ್ರೂಯಾದ್‌ ಯದೇಷ ರಾಜೇಂದ್ರ ತತ್‌ ಕಾರ್ಯಮವಿಶಂಕಯಾ । 
ಅಕ್ರಿಯಾಯಾಂ ಹಿ ಕಾರ್ಯಸ್ಯ ಪುತ್ರಂ ತೇ ಶಪ್ಪ್ಯತೇ ರುಷಾ Well 


ಎಲ್ಫೆ ರಾಜೇಂದ್ರನೇ, ಅವರು ಏನನ್ನುಹೇಳುತ್ತಾರೆಯೋ ಅದನ್ನುನಿಃಶಂಕೆಯಿಂದ 
ನೆರವೇರಿಸಬೇಕು. ಆ ಕಾರ್ಯವನ್ನುಮಾಡದಿದ್ದರೆ ಅವರು ಸಿಟ್ಟಿನಿಂದ ನಿನ್ನಮಗನಿಗೆ 
ಶಾಪವನ್ನು ಕೊಡುವರು. 

ವೈಶಂಪಾಯನ: 

ಏವಮುಕ್ತ್ವಾ ಯಯೌ ವ್ಯಾಸೋ ಮೈತ್ರೇಯ: ಪ್ರತ್ಯದೃಶ್ಯತ । 

ಪೂಜಯಾ ಪ್ರತಿಜಗ್ರಾಹ ಸಸುತಸ್ತಂ ನರಾಧಿಪಃ 11೭ 

ಹೀಗೆ ಹೇಳಿ ವ್ಯಾಸರು ಹೊರಟುಹೋದರು. ಮೈತ್ರೇಯರು ಕಾಣಿಸಿಕೊಂಡರು. 
ರಾಜನು ತನ್ನಮಕ್ಕಳ ಜೊತೆಯಲ್ಲಿ ಅವರನ್ನು ಪೂಜಿಸಿ ಸ್ವೀಕರಿಸಿದನು. 


ಕೃತ್ವಾಂರ್ಫ್ಯಾದ್ಯಾ: ಕ್ರಿಯಾಃ ಸರ್ವಾ ವಿಶ್ರಾಂತಂ ಮುನಿಪುಂಗವಮ್‌ । 
ಪ್ರಶ್ರಯೇಣಾಬ್ರವೀದ್‌ ರಾಜಾ ಧೃತರಾಷ್ಟ್ರೋ5ಂಬಿಕಾಸುತಃ 11೮1! 


ಆರಣ್ಯಕಪರ್ವ -81- 


ಅಂಬಿಕಾಸುತನಾದ ಧೃತರಾಷ್ಟರಾಜನು ಅವರಿಗೆ ಅರ್ಫ್ಯಾದಿ ಉಚಿತಕ್ರಿಯೆಗಳನ್ನು 
ಮಾಡಿ ಅವರು ವಿಶ್ರಾಂತಿಯನ್ನು ತೆಗೆದುಕೊಂಡಮೇಲೆ ಆ ಮುನಿಪುಂಗವರನ್ನು ಕುರಿತು 
ವಿನಯದಿಂದ ಮಾತನಾಡಿದನು. 


ಸುಖೇನಾಗಮನಂ ಕಚ್ಚಿದ್‌ ಭಗವನ್‌ ಕುರುಜಾಂಗಲಾನ್‌ । 

ಕಚ್ಚಿತ್‌ ಕುಶಲಿನೋ ವೀರಾ ಭ್ರಾತರಃ ಪಂಚ ಪಾಂಡವಾಃ HE 

ಪೂಜ್ಯರೇ! ತಾವು ಸುಖವಾಗಿ ಕುರುಜಾಂಗಲಕ್ಕೆ ಆಗಮನವನ್ನು ಮಾಡಿದ್ದೀರಾ? 
ವೀರರೂ, ಅಣ್ಣತಮ್ಮಂದಿರೂ ಆದ ಪಂಚಪಾಂಡವರು ಕ್ಷೇಮದಿಂದಿದ್ದಾರೆಯೇ? 

ಸಮಯೇ ಸ್ಥಾತುಮಿಚ್ಛಂತಿ ಕಚ್ಚಿಚ್ಚ ಪುರುಷರ್ಷಭಾಃ । 

ಕಚ್ಚಿತ್‌ ಕುರೂಣಾಂ ಸೌಭ್ರಾತ್ರಮವಿಚ್ಛಿನ್ನಂ ಭವಿಷ್ಯತಿ ele] 

ಪುರುಷರ್ಷಭರಾದ ಆ ಪಾಂಡವರು ತಾವು ಮಾಡಿದ ಹದಿಮೂರುವರ್ಷದ 
ನಿಯಮವನ್ನು ಪಾಲಿಸುವ ಇಚ್ಛೆಯುಳ್ಳವ- ರಾಗಿದ್ದಾರೆಯೇ? ಕುರುಗಳಿಗೆ 
ಅವಿಚ್ಛಿನ್ನವಾದ ಭ್ರಾತೃಪ್ರೇಮವು ಉಂಟಾಗುವುದೇ? 

ಮೈತ್ರೇಯಃ 

ತೀರ್ಥಯಾತ್ರಾಂ ಪರಿಕ್ರಾಮನ್‌ ಪ್ರಾಪ್ತೋ ವೈ ಕುರುಜಾಂಗಲಮ್‌ । 

ಯದೃಚ್ಛಯಾ ಧರ್ಮರಾಜಂ ದೃಷ್ಠವಾನ್‌ ಕಾಮ್ಯಕೇ ವನೇ 11೧೧ 

ನಾನು ತೀರ್ಥಯಾತ್ರೆಯನ್ನು ಮಾಡುತ್ತಾ ಯದೃಚ್ಛೆಯಿಂದ ಕಾಮ್ಯಕವನಲ್ಲಿ 
ಧರ್ಮರಾಜನನ್ನು ನೋಡಿ ಕುರುಜಾಂಗಲಕ್ಕೆ ಬಂದಿದ್ದೇನೆ. 

ತಂ ಜಟಾಜಿನಸಂವೀತಂ ತಪೋವನನಿವಾಸಿನಃ । 

ಸಮಾಜಗ್ಯುರ್ಮಹಾತ್ಮಾನಂ ದ್ರಷ್ಟುಂ ಮುನಿಗಣಾಃ ಪ್ರಭೋ  11೧೨॥॥ 

ಪ್ರಭುವೇ! ಜಟಾಜಿನಧಾರಿಯಾದ ಆ ಮಹಾತ್ಮನನ್ನು ನೋಡಲು 
ತಪೋವನನಿವಾಸಿಗಳಾದ ಮುನಿಗಳ ಸಮೂಹವೆಲ್ಲವೂ ಅಲ್ಲಿಗೆ ಬಂದವು. 


ತತ್ರಾಶ್ರೌಷಮಹಂ ರಾಜನ್‌ ಪುತ್ರಾಣಾಂ ತವ ವಿಗ್ರಹಮ್‌ । 
ಅನಯಂ ದ್ಯೂತರೂಪೇಣ ಮಹಾಪಾಯಮುಪಸ್ಥಿತಮ್‌ 11೧೩।! 


-82- ಮಹಾಭಾರತ ವನಪರ್ವ 


ಎಲೈರಾಜನೇ!। ಅಲ್ಲಿನಾನು ನಿನ್ನಪುತ್ರರ ವಿರೋಧವನ್ನೂ ದ್ಯೂತರೂಪದಿಂದ 


ಉಂಟಾದ ಅನ್ಯಾಯವನ್ನೂ ಮತ್ತು ಸನ್ನಿಹಿತವಾಗಿರುವ ದೊಡ್ಡ ಅಪಾಯವನ್ನೂ 
ಕೇಳಿದೆನು. 


ತತೋಠಹಂ ತ್ವಾಮನುಪ್ರಾಪ್ತ: ಕೌರವಾಣಾಮವೇಕ್ಷಯಾ । 

ಸದಾ ಹ್ಯಭ್ಯಧಿಕಃ ಸ್ನೇಹಃ ಪ್ರೀತಿಶ್ವ ತ್ವಯಿ ಮೇ ವಿಭೋ 11೧೪॥ 

ಆದ್ದರಿಂದ ಕೌರವರ ಮೇಲಿನ ಅನುಕಂಪೆಯಿಂದ ನಾನು ನಿನ್ನ ಬಳಿಗೆ 
ಬಂದಿದ್ದೇನೆ. ನಿನ್ನಲ್ಲಿನನಗೆ ಯಾವಾಗಲೂ ಬಹಳ ಅಧಿಕವಾದ ಪ್ರೀತಿಯಿದೆ. 


ನೈತದೌಪಯಿಕಂ ರಾಜನ್‌ ತ್ವಯಿ ಭೀಷ್ಮೇ ಚ ಜೀವತಿ । 
ಯದನ್ಯೋನ್ಯೇನ ತೇ ಪುತ್ರಾ ವಿರುಧ್ಯಂತೇ ನರಾಧಿಪ 11೧೫ 


ಎಲೈ ನರಾಧಿಪನೇ! ರಾಜನೇ! ನೀನು ಮತ್ತು ಭೀಷ್ಮರು ಬದುಕಿರುವಾಗ ನಿನ್ನ 
ಮಕ್ಕಳು ಪರಸ್ಪರವಾಗಿ ವಿರೋಧವನ್ನು ಮಾಡುವುದು ಯುಕ್ತವಲ್ಲ. 


ಮೇಢೀಭೂತಃ ಸ್ವಯಂ ರಾಜನ್‌ ನಿಗ್ರಹೇ ಪ್ರಗ್ರಹೇ ಭವಾನ್‌ । 
ಕಿಮರ್ಥಮನಯಂ ಘೋರಮುತ್ತತಂತಮುಪೇಕ್ಷೇ 11೧೬1 


ರಾಜನೇ! ನೀನು ಯಾರನ್ನು ನಿಗ್ರಹೆಮಾಡಬೇಕಾದರೂ ಅಥವಾ 
ಸ್ವೀಕಾರಮಾಡಬೇಕಾದರೂ ಮೇಟಿಯಂತೆ ಪ್ರಧಾನನಾದವನು. ಘೋರವಾಗಿ 
ಎದ್ದುಬರುತ್ತಿರುವ ಈ ಅನ್ಯಾಯವನ್ನು ಏತಕ್ಕೆ ಉಪೇಕ್ಷೆಮಾಡುತ್ತಿದ್ದೀಯೆ? 


ದಸ್ಯೂನಾಮಿವ ಯದ್‌ ವೃತ್ತಂ ಸಭಾಯಾಂ ಕುರುನಂದನ । 
ತೇನ ನ ಬ್ರಾಜಸೇ ರಾಜನ್‌ ತಾಪಸಾನಾಂ ಸಮಾಗಮೇ MOLI 


ಎಲೈ ಕುರುನಂದನನೇ! ಸಭೆಯಲ್ಲಿ ದಸ್ಕುಗಳ ನಡೆವಳಿಕೆಯಂತೆ ಏನು 
ನಡೆಯಿತೋ ಅದರಿಂದ ನೀನು ತಾಪಸರ ಸಮೂಹದಲ್ಲಿ ಶೋಭಿಸುವುದಿಲ್ಲ. 


ಆರಣ್ಯಕಪರ್ವ -83- 


ವೈಶಂಪಾಯನಃ 


ತತೋ ವ್ಯಾವೃತ್ಯ ರಾಜಾನಂ ದುರ್ಯೋಧನಮಮರ್ಷಣಮ್‌ । 
ಉವಾಚ ಶ್ಲಕ್ಷ್ಯಯಾ ವಾಚಾ ಮೈತ್ರೇಯೋ ಭಗವಾನೃಷಿಃ 11೧೮॥ 


ಅನಂತರ ರಾಜನಿಂದ ಮುಖವನ್ನು ತಿರುಗಿಸಿ ಕ್ರೋಧಶೀಲನಾದ 
ದುರ್ಯೋಧನನ್ನು ಕುರಿತು ಪೂಜ್ಯರಾದ ಮೈತ್ರೇಯ ಖಷಿಗಳು ಮಧುರವಾಗಿ 
ಮಾತನಾಡಿದರು. 


ದುರ್ಯೋಧನ ಮಹಾಬಾಹೋ ನಿಬೋಧ ವದತಾಂವರ । 
ವಚನಂ ಮೇ ಮಹಾಪ್ರಾಜ್ಞ ಬ್ರುವತೋ ಯದ್ದಿತಂ ತವ eal 


ಮಹಾಬಾಹುವಾದ ದುರ್ಯೋಧನನೇ! ಮಾತನಾಡುವವರಲ್ಲಿಶ್ರೇಷ್ಠನಾದವನೇ! 
ಮಹಾಪ್ರಾಜ್ಞನಾದವನೇ ನಾನು ಹೇಳುವ ನಿನ್ನ ಹಿತವನ್ನು ಕೇಳು. 

ಮಾ ದ್ರುಹಃ ಪಾಂಡವಾನ್‌ ರಾಜನ್‌ ಕುರುಷ್ವ ಹಿತಮಾತ್ಮನಃ । 

ಕುರೂಣಾಂ ಪಾಂಡವಾನಾಂ ಚ ಲೋಕಸ್ಯ ಚ ನರರ್ಷಭ 11೨೦।| 

ಎಲೈ ರಾಜನೇ! ಪಾಂಡವರಿಗೆ ದ್ರೋಹವನ್ನು ಮಾಡದೆ ನಿನಗೆ ಹಿತವನ್ನು 
ಸಂಪಾದಿಸಿಕೋ. ಎಲ್ಫೆ ನರಶ್ರೇಷ್ಠನೇ! ಕುರುಗಳಿಗೂ ಪಾಂಡವರಿಗೂ ಮತ್ತು ಲೋಕಕ್ಕೂ 
ಹಿತವನ್ನು ಉಂಟುಮಾಡು. 

ಪಾಂಡವಾನ್‌ ಪ್ರಾಪ್ಯ ತಾನ್‌ ರಾತ್ರೌ ಕಿರ್ಮೀರೋ ನಾಮ ರಾಕ್ಷಸಃ । 

ಆವೃತ್ಯ ಮಾರ್ಗಂ ರೌದ್ರಾತ್ಮಾ ತಸ್ಥೌ ಗಿರಿರಿವಾಚಲಃ W೨20 

ರಾತ್ರಿಯ ವೇಳೆಯಲ್ಲಿ ಕಿರ್ಮೀರ ಎಂಬ ರಾಕ್ಷಸನು ಪಾಂಡವರ ಸಮೀಪಕ್ಕೆ 
ಬಂದು ಮಾರ್ಗವನ್ನು ಅಡ್ಡಗಟ್ಟಿ ಅಚಲವಾದ ಪರ್ವತದಂತೆ ಘೋರ ಸ್ವರೂಪವನ್ನು 
ಧರಿಸಿ ನಿಂತನು. 


ತಂ ಭೀಮಃ ಸಮರಶ್ಲಾಘೀ ಬಲೇನ ಬಲಿನಾಂ ವರಃ | 
ಜಘಾನ ಹಶುಮಾರೇಣ ವ್ಯಾಫ್ರಃ ಕ್ಲುದ್ರಮೃಗಂ ಯಥಾ 1೨೨ 


-84- ಮಹಾಭಾರತ ವನಪರ್ವ 


ಯುದ್ಧಪ್ರಿಯನಾದ ಮತ್ತು ಬಲಿಷ್ಠರಲ್ಲಿ ಶ್ರೇಷ್ಠನಾದ ಭೀಮನು ವ್ಯಾಪ್ರವು 
ಕ್ಷುದ್ರಮೃಗವನ್ನು ಕೊಲ್ಲುವಂತೆ ಪಶುಮರಣದಂತೆ ಅವನನ್ನುಕೊಂದನು. 


ಪಶ್ಯ ದಿಗಿಜಯೇ ರಾಜನ್‌ ಯಥಾ ಭೀಮೇನ ಪಾತಿತಃ ॥ 
ಜರಾಸಂಧೋ ಮಹೇಷ್ವಾಸೋ ನಾಗಾಯುತಬಲೋ ಯುಧಿ 11೨೩॥ 


ಎಲೈ ರಾಜನೇ! ದಿಗ್ವಿಜಯ ಸಮಯದಲ್ಲಿ ಹತ್ತುಸಾವಿರ ಆನೆಗಳ ಬಲವುಳ್ಳ 
ಮಹಾಧನುರ್ಧಾರಿಯಾದ ಜರಾಸಂಧನು ಯುದ್ಧದಲ್ಲಿ ಹೇಗೆ ಭೀಮನಿಂದ 
ಹತನಾದನು ಎಂಬುದನ್ನು ನೋಡು. 


ಸಂಬಂಧೀ ಯಸ್ಯ ಶ್ರೀಕೃಷ್ಣೋ ಯೇಷಾಂ ಸ್ಯಾಲಶ್ಚ ಪಾರ್ಷತಃ 
ತೇ ತೇ ಸರ್ವೇ ನರವ್ಯಾಘ್ರಾಃ ಶೂರಾ ವಿಕ್ರಾಂತಯೋಧಿನಃ  11೨೪॥ 


ಯಾರಿಗೆ ಶ್ರೀಕೃಷ್ಣನು ಬಂಧುವೋ ಯಾರಿಗೆ ಧೃಷ್ಟದ್ಯುಮ್ನನು ಭಾವಮೈದುನನೊ 
ಅಂತಹ ಪಾಂಡವರೆಲ್ಲರೂ ನರವ್ಯಾಪ್ರರು ಶೂರರು ಮತ್ತು ವಿಕ್ರಮದಿಂದ 
ಯುದ್ಧಮಾಡುವವರು. 


ಸರ್ವೇ ನಾಗಾಯುತಪ್ರಾಣಾ ವಜ್ರಸಂಹನನಾ ದೃಢಾಃ । 
ರಾಜನ್‌ ಪ್ರೀತಿಕರಾಃ ಸರ್ವೇ ಸರ್ವೇ ಪುರುಷಮಾನಿನಃ ॥1೨೫॥ 


ಎಲ್ಲರೂ ಹತ್ತುಸಾವಿರ ಆನೆಗಳ ಬಲವುಳ್ಳವರು ವಜ್ರ ಸಮಾನವಾದ ಶರೀರವನ್ನು 
ಧರಿಸಿದವರು ಮತ್ತು ದೃಢರಾದವರು. ರಾಜನೇ! ಎಲ್ಲರೂ ಪ್ರೀತಿಯುಕ್ತರಾದವರು 
ಮತ್ತು ಇನ್ನೊಬ್ಬರಿಗೆ ಗೌರವವನ್ನು ನೀಡುವವರು. 


ಹಂತಾರೋ ದೇವಶತ್ರೂಣಾಂ ರಕ್ಷಸಾಂ ಕಾಮರೂಪಿಣಾಮ್‌। 
ಹಿಡಿಂಬಬಕಮುಖ್ಯಾನಾಂ ಕಿರ್ಮೀರಸ್ಯ ಚ ರಕ್ಷಸಃ ULI 


ದೇವಶತ್ರುಗಳಾದ ಇಚ್ಛೆಯಂತೆ ಬೇರೆ ಬೇರೆ ರೂಪಗಳನ್ನು ಧರಿಸುವ ರಾಕ್ಷಸರನ್ನು 
ಕೊಲ್ಲುವವರು. ಹಿಡಿಂಬ ಬಕ ಕಿರ್ಮೀರ ಮೊದಲಾದ ಅನೇಕ ರಾಕ್ಷಸರನ್ನು 
ಸಂಹರಿಸಿದವರು. 


ಆರಣ್ಯಕಪರ್ವ 85. 


ಕಸ್ತಾನ್‌ ಯುಧಿ ಸಮಾಸೀತ ಜರಾಮರಣವಾನ್‌ ನರಃ । 
ತಸ್ಯ ತೇ ಶಮ ಏವಾಸ್ತು ಪಾಂಡವೈರ್ಭರತರ್ಷಭ । 
ಕುರುಷ್ಟ ವಚನಂ ರಾಜನ್‌ ಮಾ ಮೃತ್ಯುವಶಮನ್ನಗಾಃ 11೨೭ 


ಜರಾಮರಣವುಳ್ಳ ಯಾವ ಮನುಷ್ಯನು ಅವರ ಎದುರಿಗೆ ಯುದ್ಧದಲ್ಲಿನಿಲ್ಲಲು 
ಸಾಧ್ಯ? ಎಲೈ ಭರತರ್ಷಭನೇ! ಅಂತಹ ಪಾಂಡವರ ಜೊತೆಯಲ್ಲಿನಿನಗೆ ಶಾಂತಿಯೇ 
ಉಂಟಾಗಲಿ. ರಾಜನೇ! ನನ್ನಮಾತನ್ನುನಡೆಸಿಕೊಡು. ಮೀರಿ ಮೃತ್ಯುವಶನಾಗಬೇಡ. 

ಏವಂ ತು ಬ್ರುವತಸ್ತಸ್ಯ ಮೈತ್ರೇಯಸ್ಯ ವಿಶಾಂಪತೇ । 

ಊರುಂ ಗಜಕರಾಕಾರಂ ಮೈತ್ರೇಯಾಯ ಜಘಾನ ಸಃ 11೨೮॥ 

ಎಲ್ಫೆ ರಾಜನೇ! ಮೈತ್ರೇಯರು ಹೀಗೆ ಹೇಳುತ್ತಿರಲು ದುರ್ಯೋಧನನು ಆನೆಯ 
ಸೊಂಡಿಲಿನಂತಿದ್ದ ತನ್ನತೊಡೆಯನ್ನು ಮೈತ್ರೇಯರಿಗೆ ಕಾಣುವಂತೆ ತಟ್ಟಿದನು. 


ದುರ್ಯೋಧನಃ ಸ್ಥಿತಂ ಕೃತ್ವಾ ಚರಣೇನೋಲ್ಲಿಖನ್‌ ಮಹೀಮ್‌। 
ನ ಕಿಂಚಿದುಕ್ತ್ವಾ ದುರ್ಮೇಧಾಸ್ತಸ್ಥೌ ಕಿಂಚಿದವಾಂಗ್ಕುಖಃ 11೨೯॥ 


ದುರ್ಯೋಧನನು ಮುಗುಳ್ನಗೆಯನ್ನು ನಕ್ಕು ಪಾದದಿಂದ ಭೂಮಿಯನ್ನುಕೆದಕುತ್ತಾ 
ಏನೂ ಮಾತನಾಡದೆ ಮುಖವನ್ನು ಸಲ್ಪ ತಗ್ಗಿಸಿ ದುರ್ಬುದ್ಧಿಯಿಂದ ಹಾಗೆಯೇ 
ನಿಂತನು. 

ತಮಶುಶ್ರೂಷಮಾಣಂ ತು ವಿಲಿಖಂತಂ ವಸುಂಧರಾಮ್‌ ।ಟ 

ದೃಷ್ಟ್ವಾ ದುರ್ಯೋಧನಂ ರಾಜನ್‌ ಮೈತ್ರೇಯಂ ಕೋಪ ಆವಿಶತ್‌ ॥ 


ಎಲೈ ಜನಮೇಜಯರಾಜನೇ! ತಮ್ಮ ಮಾತನ್ನುಕೇಳದೆ ಕಾಲಿನಿಂದ ಭೂಮಿಯನ್ನು 
ಬರೆಯುತ್ತಿರುವ ದುರ್ಯೋಧನನ್ನುನೋಡಿ ಮೈತ್ರೇಯರಿಗೆ ಕೋಪವುಂಟಾಯಿತು. 

ಸ ಕೋಪವಶಮಾಪನ್ನೋ ಮೈತ್ರೇಯೋ ಭಗವಾನೃಷಿಃ 1 

ವಿಧಿನಾ ಸಂಪ್ರಯುಕ್ತಶ್ಚ ಶಾಪಾಯಾಸ್ಯ ಮನೋ ದಧೇ 11೩೧॥॥ 


-86- ಮಹಾಭಾರತ ವನಪರ್ವ 


ಕೋಪಕ್ಕೆ ವಶರಾದ ಪೂಜ್ಯರಾದ ಆ ಮೈತ್ರೇಯಖಯಷಿಗಳು 
ವಿಧಿಯಿಂದ ಪ್ರೇರಿಸಲ್ಪಟ್ಟವರಾಗಿ ದುರ್ಯೋಧನನಿಗೆ ಶಾಪವನ್ನು ಕೊಡಲು 
ನಿರ್ಧರಿಸಿದರು. 


ತತಃ ಸ ವಾರ್ಯುಪಸ್ಟೃಶ್ಯ ಕೋಪಸಂರಕ್ತಲೋಚನ: । 
ಮೈತ್ರೇಯೋ ಧಾರ್ತರಾಷ್ಟ್ರಂ ತಮಶಪದ್‌ ದುಷ್ಠಚೇತಸಮ್‌  1॥೩೨॥ 


ಆ ಮೈತ್ರೇಯರು ಜಲವನ್ನು ಉಪಸ್ಥರ್ಶಮಾಡಿ ಕೋಪದಿಂದ ಕೆಂಪಾದ 
ಕಣ್ಣುಳ್ಳವರಾಗಿ ದುಷ್ಪಮನಸ್ಸುಳ್ಳಆ ದುರ್ಯೋಧನನಿಗೆ ಶಾಪವನ್ನುನೀಡಿದರು. 


ಯಸ್ಮಾತ್‌ ತ್ಚಂ ಮಾಮನಾದೃತ್ಯ ನ ಮೇ ವಾಚಂ ಚಿಕೀರ್ಷಸಿ 1 
ತಸ್ಮಾದಸ್ಯಾತಿಮಾನಸ್ಯ ಸದ್ಯಃ ಫಲಮವಾಪ್ಪ್ಯಸಿ 11೩೩। 


ನನ್ನನ್ನು ಆದರಿಸದೆ ನನ್ನ ಮಾತನ್ನು ನಡೆಸಿಕೊಡಲು ಬಯಸದೇ ಇರುವ 
ಕಾರಣದಿಂದ ನೀನು ಈ ಅತಿಗರ್ವದ ಫಲವನ್ನು ಸಧ್ಯದಲ್ಲಿಯೇ ಹೊಂದುವಿ. 

ತ್ವದಭಿದ್ರೋಹಸಂಯುಕ್ತಂ ಯುದ್ಧಮುತ್ನತ್ತ್ಯತೇ ಮಹತ್‌ । 

ಯತ್ರ ಭೀಮೋ ಗದಾಘಾತೈಸ್ತವೋರುಂ ಭೇತ್ಮ್ಯತೇ ಬಲಾತ್‌ 11೩೪॥ 

ನೀನು ಮಾಡಿದ ದ್ರೋಹದಿಂದ ಪ್ರಯುಕ್ತವಾದ ದೊಡ್ಡಯುದ್ಧವು ಜರುಗುವುದು. 


ಅಲ್ಲಿಭೀಮಸೇನನು ಗದೆಯ ಹೊಡೆತಗಳಿಂದ ತನ್ನ ಬಲದಿಂದ ನಿನ್ನತೊಡೆಯನ್ನು 
ಮುರಿಯುವನು. 


ಇತ್ಯೇವಮುಕ್ತೇ ವಚನೇ ಧೃತರಾಷ್ಟ್ರೋ ಮಹೀಪತಿಃ । 


ಪ್ರಸಾದಯಾಮಾಸ ಮುನಿಂ ನೈತದೇವಂ ಭವೇದಿತಿ ABI 

ಯಷಿಗಳು ಹೀಗೆ ಹೇಳುತ್ತಿರಲು ರಾಜನಾದ ಧೃತರಾಷ್ಟ್ರನು ಹೀಗೆ ಆಗದಂತೆ 
ಅನುಗ್ರಹಿಸಿ ಎಂದು ಅವರನ್ನು ಕೇಳಿಕೊಂಡನು. 
ಮೈತ್ರೇಯಃ 


ಶಮಂ ಯಾಸ್ಯತಿ ಚೇತ್‌ ಪುತ್ರಸ್ತವ ರಾಜನ್‌ ಯಥಾ ತಥಾ 1 
ಶಾಪೋ ನ ಭವಿತಾ ತಾತ ವಿಪರೀತೇ ಭವಿಷ್ಯತಿ 11೩೬। 


ಆರಣ್ಯಕಪರ್ವ -87- 


ಎಲ್ಫೆ ರಾಜನೇ! ನಿನ್ನ ಪುತ್ರನು ನಾನು ಹೇಳಿದಂತೆ ಪಾಂಡವರ ಜೊತೆಯಲ್ಲಿ 
ಶಾಂತಿ ಸಂಧಾನವನ್ನು ಮಾಡಿಕೊಂಡರೆ ಶಾಪದ ಫಲವು ಉಂಟಾಗುವುದಿಲ್ಲ. 
ಇಲ್ಲದಿದ್ದರೆ ಅವಶ್ಯವಾಗಿ ಶಾಪದಫಲವು ಉಂಟಾಗುವುದು. 
ವೈಶಂಪಾಯನಃ 
ಸ ವಿಲಕ್ಷಸ್ತು ರಾಜೇಂದ್ರ ದುರ್ಯೋಧನಪಿತಾ ತದಾ । 
ಮೈತ್ರೇಯಂ ಪ್ರಾಹ ಕಿರ್ಮೀರಃ ಕಥಂ ಭೀಮೇನ ಪಾತಿತಃ 11೩೭! 


ಎಲೈ ರಾಜೇಂದ್ರನೇ! ಆಗ ದುರ್ಯೋಧನನ ತಂದೆಯಾದ ಧೃತರಾಷ್ಟ್ರನು ತನ್ನ 
ಲಕ್ಷ್ಯವನ್ನು ಬೇರೆ ಕಡೆಗೆ ತಿರುಗಿಸಿ ಮೈತ್ರೇಯರನ್ನುಕುರಿತು ಕಿರ್ಮೀರನು ಭೀಮನಿಂದ 
ಹೇಗೆ ಹತನಾದನು ಎಂದು ಕೇಳಿದನು. 
ಮೈತ್ರೇಯ: 
ನಾಹಂ ವಕ್ಚ್ಯಾಮ್ಯಸೂಯಾ ಮೇ ನ ತೇ ಶುಶ್ರೂಷತೇ ಸುತಃ । 
ಏಷ ತೇ ವಿದುರಃ ಸರ್ವಮಾಖ್ಯಾಸ್ಯತಿ ಗತೇ ಮಯಿ 11೩೮1 


ಅದನ್ನು ನಾನು ಹೇಳುವೆನು ನನಗೆ ಅಸೂಯೆ ಇಲ್ಲ ಆದರೆ ನಿನ್ನ ಮಗನು 
ಕೇಳುವುದಿಲ್ಲ. ಆದ್ದರಿಂದ ನಾನು ಹೋದಮೇಲೆ ಈ ವಿದುರನು ನಿನಗೆ ಎಲ್ಲವನ್ನೂ 
ಹೇಳುವನು. 
ಇತ್ಯೇವಮುಕ್ತ್ವಾ ಮೈತ್ರೇಯಃ ಸ ಪ್ರಾತಿಷ್ಠದ್‌ ಯಥಾಗತಮ್‌ । 
ಕಿರ್ಮೀರವಧಸಂವಿಗ್ಲೋ ಭಯಂ ದುರ್ಯೋಧನೋ5ಗಮತ್‌ ॥೩೯॥ 
ಹೀಗೆ ಹೇಳಿ ಮೈತ್ರೇಯರು ಬಂದ ದಾರಿಯಲ್ಲಿಯೇ ಹಿಂದಿರುಗಿದರು. 
ಕಿರ್ಮೀರನ ವಧೆಯನ್ನು ಕೇಳಿದುದರಿಂದ ಉಂಟಾದ ಭಯವು ದುರ್ಯೋಧನನನ್ನು 
ಆವರಿಸಿತು. 
1 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ನವಮೋತಧ್ಯಾಯಃ ॥ ॥ ಆರಣ್ಯಕಪರ್ವಣಿ ನವಮೋತಧ್ಯಾಯಃ ॥ 
॥ ಆರಣ್ಯಕಪರ್ವ ಸಮಾಪ್ತಮ್‌ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಒಂಬತ್ತನೆಯ ಅಧ್ಯಾಯ ಮುಗಿಯಿತು. 
ಇಲ್ಲಿಗೆ ಆರಣ್ಯಕಪರ್ವವು ಮುಗಿಯಿತು. 
ರರ ರ್ಗ ರ್‌ 


88- ಮಹಾಭಾರತ ವನಪರ್ವ 


ಪಿ. ಕಿರ್ಮಾರವಧಪರ್ವ 


ಮಹಾಭಾರತ ತಾತ್ಸರ್ಯನಿರ್ಣಯ -೨೨ ಅಧ್ಯಾಯ 


ಓಂ ಆಗಂತುಕಾಮಾನ್‌ ಪುರವಾಸಿನಸ್ತೇ 
ಸಂಸ್ಥಾಹಕ್ಕಚ್ಛೇಣ ಕುರುಪವೀರಾಃ 1 
ಥ್ರ ೨ 
ರಾತ್ರೌ ಪ್ರವಿಷ್ಟಾ ಗಹನಂ ವನಂ ಚ 
ಕಿರ್ಮೀರಮಾಸೇದುರಥೋ ನರಾಶಂ 11೧। 


ಪಾಂಡವರು ತಮ್ಮ ಜೊತೆಗೆ ಕಾಡಿಗೆ ಬರಲು ಬಯಸಿದ ನಗರವಾಸಿಗಳನ್ನು 
ಕಷ್ಟದಿಂದ ತಡೆದು ನಿಲ್ಲಿಸಿ ರಾತ್ರಿಯಲ್ಲಿ ದಟ್ಟವಾದ ಕಾಡನ್ನು ಪ್ರವೇಶಿಸಿದರು. ಅಲ್ಲಿ 
ಕಿರ್ಮೀರನೆಂಬ ನರಭಕ್ಷಕ ರಾಕೃಸನನ್ನು ಸಂಧಿಸಿದರು. 
ಬಕಾನುಜೋತಸೌ ನಿಖಲೈರಜೇಯೋ 
ವರಾದ್‌ ಗಿರೀಶಸ್ಯ ನಿಹಂತುಕಾಮಃ । 
ಸದಾರಸೋದರ್ಯಮಭಿಪ್ರವಸಸ್ರೇ 
ಭೀಮಂ ಮಹಾವೃಕ್ಸಗಿರೀನ್‌ ಪ್ರಮುಂಚನ್‌ 11೨॥1 
ಕಿರ್ಮೀರ ಬಕಾಸುರನ ತಮ್ಮ ರುದ್ರನ ವರಬಲದಿಂದ ಎಲ್ಲರಿಗೂ 


ಅಜೇಯನಾಗಿದ್ದ. ಪತ್ನೀ ಸೋದರರ ಸಮೇತ ಭೀಮನನ್ನುಕೊಲ್ಲಲು ಬಯಸಿ ಅವನು 
ದೊಡ್ಡಮರಗಳನ್ನೂ ಬೆಟ್ಟಗಳನ್ನೂ ಎಸೆಯುತ್ತ ಇದಿರಿಗೆ ಬಂದ. 


ಕಿರ್ಮೀರಪರ್ವ -89- 


ಸ ಸಂಪ್ರಹಾರಂ ಸಹ ತೇನ ಕೃತ್ವಾ 
ಭೀಮೋ ನಿಪಾತ್ಯಾಶು ಧರಾತಲೇ ತಂ 1 
ಚಕ್ರೇ ಮಖೇ ಸಂಗರನಾಮಧೇಯೇ 


ಪ್ರಸಹ್ನ ನಾರಾಯಣದೈೆವತೇ ಪಶುಂ 11೩1! 
ಭ್‌ ರೆ ್ರ 


ಭೀಮ ಕಿರ್ಮೀರನೊಡನೆ ಹೋರಾಡಿ ಬೇಗನೆ ನೆಲದ ಮೇಲೆ ಕೆಡವಿ ನಾರಾಯಣ 
ದೇವತಾಕವಾದ ಯುದ್ಧವೆಂಬ ಯಜ್ಞದಲ್ಲಿಅವನನ್ನುಬಲಾತ್ಕಾರವಾಗಿ ಬಲಿಪಶುವನ್ನಾಗಿ 
ಮಾಡಿದ. 

ಕರರರ1 
ಹತ್ತನೆಯ ಅಧ್ಯಾಯ 
(ವಿದುರನಿಂದ ಭೀಮಸೇನನು ಮಾಡಿದ ಕಿರ್ಮ್ಮೀರ ವಧೆಯ ಕಥನ.) 
ಧೃತರಾಷ್ಟ್ರ 

ಕಿರ್ಮೀರಸ್ಯ ವಧಂ ಕ್ಷತ್ತಃ ಶ್ರೋತುಮಿಚ್ಛಾಮಿ ಕಥ್ಯತಾಮ್‌ । 

ರಕ್ಷಸಾ ಭೀಮಸೇನಸ್ಯ ಕಥಮಾಸೀತ್‌ ಸಮಾಗಮಃ HO 

ವಿದುರನೇ! ಕಿರ್ಮೀರವಧೆಯನ್ನು ಕೇಳಲು ಬಯಸುತ್ತೇನೆ ಅದನ್ನು ಹೇಳು. ಆ 
ರಾಕ್ಷಸನಿಗೂ ಭೀಮಸೇನನಿಗೂ ಹೇಗೆ ಸಮಾಗಮವು ಉಂಟಾಯಿತು? 

ವಿದುರಃ 

ಶೃಣು ಭೀಮಸ್ಯ ಕರ್ಮೇದಮತಿಮಾನುಷಕರ್ಮಣಃ 1 

ಶ್ರುತಪೂರ್ವಂ ಮಯಾ ತೇಷಾಂ ಕಥಾಂತೇಷು ಪುನಃ ಪುನಃ 1೨ 

ರಾಜನೇ! ಅತಿಮಾನುಷಕರ್ಮವನ್ನು ಮಾಡುವ ಭೀಮನ ಈ 
ಕಿರ್ಮೀರವಧೆಯನ್ನುಕೇಳು. ನಾನು ಇದನ್ನು ಪಾಂಡವರ ಕಥೆಯ ಮಧ್ಯದಲ್ಲಿಹಿಂದೆ 
ಪುನಃ ಪುನಃ ಕೇಳಿದ್ದೇನೆ. 

ಇತಃ ಪ್ರಯಾತಾ ರಾಜೇಂದ್ರ ಪಾಂಡವಾ ದ್ಯೂತನಿರ್ಜಿತಾಃ | 

ಜಗ್ಗುಸಿಭಿರಹೋರಾತ್ರೆ: ಕಾಮ್ಯಕಂ ನಾಮ ತದ್ದನಮ್‌ 11೩11 

ಸ್‌ ಕ್‌ ಲೆ 


-90- ಮಹಾಭಾರತ ವನಪರ್ವ 


ರಾಜೇಂದ್ರನೇ! ದ್ಯೂತದಲ್ಲಿಪರಾಭವವನ್ನು ಹೊಂದಿದ ಪಾಂಡವರು ಇಲ್ಲಿಂದ 
ಹೊರಟು ಮೂರು ಹಗಲು ರಾತ್ರಿಗಳಲ್ಲಿನಡೆದು ಕಾಮ್ಯಕವನವನ್ನು ತಲುಪಿದರು. 


ರಾತ್ರೌ ನಿಶೀಥೇ ಸ್ವಾಲೀಢೇ ಗತೇ5ರ್ಧಸಮಯೇ ನೃಪ । 
ಪ್ರಚಾರೇ ಪುರುಷಾದಾನಾಂ ರಕ್ಷಸಾಂ ಭೀಮಕರ್ಮಣಾಮ್‌ Mal 


ತದ್ದನಂ ತಾಪಸಾ ನಿತ್ಯಂ ಗೋಪಾಶ್ಚ ವನಚಾರಿಣಃ | 
ದೂರಾತ್‌ ಪರಿಹರಿಷ್ಯಂತಿ ಪುರುಷಾದಭಯಾತ್‌ ಕಿಲ 11೫1 


ರಾತ್ರಿಯಲ್ಲಿ ಅರ್ಧಸಮಯವು ಕಳೆದ ಮೇಲೆ ಇದು ತಮ್ಮ ಸಮಯ ಎಂದು 
ಆಸ್ವಾದಿಸಿ ಕ್ರೂರಕರ್ಮಿಗಳೂ ಮನುಷ್ಯಭಕ್ಷಕರೂ ಆದ ರಾಕ್ಸಸರು ಮತ್ತು ಪಿಶಾಚಗಳು 
ಸಂಚಾರಮಾಡುವ ಸಮಯದಲ್ಲಿತಾಪಸರು ಗೋಪಾಲಕರು ಮತ್ತು ವನಚಾರಿಗಳು 
ರಾಕ್ಷಸಭಯದಿಂದ ಆ ವನವನ್ನು ದೂರದಲ್ಲಿಯೇ ತ್ಯಜಿಸುತ್ತಾರೆ. 


ತೇಷಾಂ ಪ್ರವಿಶತಾಂ ತತ್ರ ಮಾರ್ಗಮಾವೃತ್ಯ ಭಾರತ । 
ದೀಪ್ತಾಕ್ಟಂ ಭೀಷಣಂ ರಕ್ಷ ಸೋಲ್ಕುಕಂ ಸಮದೃಶ್ಯತ Well 


ಎಲೈ ಭಾರತನೇ! ಅವರು ಕಾಮ್ಯಕವನನ್ನು ಪ್ರವೇಶಿಸುತ್ತಿರುವಷ್ಟರಲ್ಲೇ ತಮ್ಮ 
ದಾರಿಯನ್ನುಅಡ್ಡಗಟ್ಟಿನಿಂತ ಭಯಂಕರವಾದ ಹೊಳೆಯುತ್ತಿರುವ ಕಣ್ಣುಗಳುಳ್ಳಕ್ಳೆಯಲ್ಲಿ 
ಒಂದು ಉಲ್ಲುಕವನ್ನು (ಕೊಳ್ಳಿಯನ್ನು) ಹಿಡಿದ ರಾಕ್ಷಸನು ಕಾಣಿಸಿಕೊಂಡನು. 


ಬಾಹೂ ಮಹಾಂತೌ ಕೃತ್ವಾ ತು ತಥಾ55ಸ್ಯಂ ಚ ಭಯಾನಕಮ್‌ । 
ಸ್ಥಿತಮಾವೃತ್ಯ ಪಂಥಾನಂ ಯೇನ ಯಾಂತಿ ಕುರೂದ್ಧಹಾಃ nell 
ದಷ್ಟೋಷ್ಠದ್ರಂಷ್ಟಂ ತಾಮ್ರಾಕ್ಟಂ ಪ್ರದೀಪ್ರೋರ್ಧ್ಗಶಿರೋರುಹಮ್‌ । 
ಸಾರ್ಕರಶ್ಲಿತಡಿಚ್ಛ್ರಂ ಸಬಾಲಾರ್ಕಮಿವಾಂಬುದಮ್‌ uC 


ತನ್ನ ಬಾಹುಗಳನ್ನು ಚಾಚಿ, ಬಾಯಿಯನ್ನು ಭಯಂಕರವಾಗಿ ತೆರೆದು ಪಾಂಡವರು 
ಹೋಗುವ ದಾರಿಯನ್ನು ಅಡ್ಡಗಟ್ಟಿ ನಿಂತನು. ತುಟಿಯನ್ನು ಹಲ್ಲುಮುಡಿಯನ್ನು ಕಚ್ಚಿ 
ಕೆಂಪಾದ ಕಣ್ಣುಳವನಾಗಿ ಹೊಳೆಯುವ ಊರ್ದ್ವಮುಖವಾದ ಕೇಶವುಳ್ಳವನಾಗಿ 
ಸೂರ್ಯರಶ್ಲಿಯಂತೆ ಮೇಲ್ಮುಖವಾದ ಜಟೆ ಮಿಂಚಿನ ಮಂಡಲದಂತೆ ಕ್ಷಣಕ್ಷಣಕ್ಕೆ 


ಕಿರ್ಮೀರಪರ್ವ -91- 
ತಿರುಗುವ ಉಲ್ಲುಕೆ ಮತ್ತು ಬಾಲಸೂರ್ಯನಂತೆ ಕಣ್ಣುಗಳನ್ನು ಹೊಂದಿ ಸತಃ 
ಕಪುಮೋಡದ ಕಾಂತಿಯುಳ್ಳವನಾಗಿ ನಿಂತನು. 


ಸೃಜಂತಂ ರಾಕ್ಟಸೀಂ ಮಾಯಾಂ ಮಹಾರಾವವಿಗರ್ವಿಣೀಮ್‌ । 
ಮುಂಚಂತಂ ವಿಪುಲಂ ನಾದಂ ಸತೋಯಮಿವ ತೋಯದಮ್‌ ॥॥೯॥ 


ರಾಕ್ಷಸಮಾಯೆಯನ್ನು ಸೃಷ್ಟಿಸುತ್ತಾ ದೊಡ್ಡ ಗರ್ಜನೆಯನ್ನುಮಾಡಿ ಗರ್ವಪಡುತ್ತಾ 
ನೀರಿನಿಂದ ಕೂಡಿದ ಮೋಡದಂತೆ ವಿಪುಲವಾದ ನಾದವನ್ನುಮಾಡುತ್ತಾ ನಿಂತನು. 


ಯಸ್ಯ ನಾದೇನ ಸಂತ್ರಸ್ತಾಃ ಪಕ್ಷಿಣಃ ಸರ್ವತೋದಿಶಮ್‌ । 

ವಿಮುಕ್ತನಾದಾಃ ಸಂಪೇತುಃ ಸ್ಥಲಜಾ ಜಲಜೈಃ ಸಹ ele 

ಅವನ ಆ ನಾದಕ್ಕೆ ಹೆದರಿದ ಸ್ಥಲಜ ಮತ್ತು ಜಲಜ ಪಕ್ಷಿಗಳು ಚೀರುತ್ತಾ 
ದಿಕ್ಕುದಿಕ್ಕುಗಳಿಗೆ ಹಾರಿಹೋದವು. 


ಸಂಪ್ರದ್ರುತಮೃಗದ್ವೀಪಿಮಹಿಷರ್ಕ್ಸಸಮಾಕುಲಮ್‌ | 
ತದ್ದನಂ ತಸ್ಯ ನಾದೇನ ವಿತ್ರಸ್ತಮವ ಚಾಭವತ್‌ 11೧೧/ 


ಜಿಂಕೆಗಳು ಹುಲಿಗಳು ಮಹಿಷಗಳು ಕರಡಿಗಳು ಎಲ್ಲವೂ ಓಡಿಹೋಗಿ ಅವನ 
ನಾದದಿಂದ ಆ ವನವೇ ಭಯಗ್ರಸ್ತವಾದಂತೆ ಇದ್ದಿತು. 


ತಸ್ಕೋರುವಾತಾಭಿಹತಾಃ ತಾಮ್ರಪಲ್ಲವಬಾಹವಃ | 


ವಿದೂರಜಾತಾಶ್ಚ ಲತಾಃ ಸಮಾಶ್ಲಿಷ್ಯಂತ ಪಾದಪಾನ್‌ 11೧೨ 
ತಸ್ಮಿನ್‌ ಕ್ಹಣೇ5ಥ ಪ್ರವವೌ ಮಾರುತೋ ಬೃತದಾರುಣಃ । 
ರಜಸಾ ಸಂವೃತಂ ತೇನ ನಷ್ಕರ್ಷ್ವಮಭವನ್ನಭಃ 11೧೩॥ 


ಅವನ ಪ್ರಬಲವಾದ ಶ್ವಾಸವಾಯುವಿನಿಂದ ಬಡಿಯಲ್ಪಟ್ಟ ಕೆಂಪಾದ ಎಳೆಯ 
ಚಿಗುರುಗಳುಳ್ಳ ಲತೆಗಳು ಅವನಿಗೆ ದೂರದಲ್ಲಿದ್ದರೂ ವೃಕ್ಷಗಳನ್ನು ಆಲಿಂಗಿಸಿದವು. ಆ 
ಸಮಯದಲ್ಲಿ ಭಯಂಕರವಾದ ಗಾಳಿಯು ಬೀಸಿ ಧೂಳಿನಿಂದ ಆಕಾಶದಲ್ಲಿದ್ದನಕ್ಷತ್ರಗಳು 


ಕಾಣಲಿಲ್ಲ. 


ಪಂಚಾನಾಂ ಪಾಂಡವೇಯಾನಾಮವಿಜ್ಞಾತೋ ಮಹಾರಿಪುಃ | 
ಪಂಚಾನಾಮಿಂದ್ರಿಯಾಣಾಂ ತು ಶೋಕವೇಗ ಇವಾತುರಃ 11೧೪॥! 


-92- ಮಹಾಭಾರತ ವನಪರ್ವ 


ಪಂಚೇಂದ್ರಿಯಗಳಿಗೆ ಇದ್ದಕ್ಕಿದ್ದಂತೆಯೇ ಶೋಕವೇಗ ಉಂಟಾದಂತೆ ಆ 
ಮಹಾಶತ್ರುವು ಐವರು ಪಾಂಡವರು ಮೊದಲು ಯೋಚನೆಮಾಡದಿದ್ದಂತೆಯೇ ಅವರ 
ಮುಂದೆ ನಿಂತನು. 


ಸ ದೃಷ್ಟ್ವಾ ಪಾಂಡವಾನ್‌ ದೂರಾತ್‌ ಕೃಷ್ಣಾಜಿನಸಮಾವೃತಾನ್‌ 1 
ಆವೃಣೋತ್‌ ತದ್ದನದ್ದಾರಂ ಮೈನಾಕ ಇವ ಪರ್ವತಃ 11೧೫। 


ಕೃಷ್ಣಾಜಿನವನ್ನು ಧರಿಸಿದ ಪಾಂಡವರನ್ನು ಅವನು ದೂರದಿಂದಲೇ ನೋಡಿ, ಆ 
ವನದ ಪ್ರವೇಶದ್ವಾರವನ್ನು ಮೈನಾಕಪರ್ವತದಂತೆ ಅಡ್ಡಗಟ್ಟಿನಿಂತನು. 


ತಂ ಸಮಾಸಾದ್ಯ ವಿತ್ರಸ್ತಾ ಕೃಷ್ಣಾ ಕಮಲಲೋಚನಾ ॥ 

ಅದೃಷ್ಟಪೂರ್ವಮತ್ಯರ್ಥಂ ವಿಷಾದಮಗಮತ್‌ ಪರಮ್‌ Tes 

ಹಿಂದೆಂದೂ ನೋಡದಿದ್ದಂತಹ ಅವನನ್ನು ನೋಡಿ ಹೆದರಿದ 
ಕಮಲಲೋಚನೆಯಾದ ದ್ರೌಪದಿಯು ಬಹಳ ವಿಷಾದವನ್ನುಹೊಂದಿದಳು. 

ದುಶ್ಯಾಸನಕರಸ್ಪರ್ಶ್ಕವಿಪ್ರಕೀರ್ಣಶಿರೋರುಹಾ । 

ಪಂಚಪರ್ವತಮಧ್ಯಸ್ಥಾ ನದೀವಾಕುಲತಾಂ ಗತಾ 11೧೭! 


ದುಶ್ಶಾಸನನ ಕರಸ್ಪರ್ಶದಿಂದ ಕೆದರಿದ ಕೂದಲುಗಳುಳ್ಳ ಅವಳು ಐದು ಪರ್ವತಗಳ 
ಮಧ್ಯದಲ್ಲಿಇರುವ ನದಿಯಂತೆ ಪ್ರಕ್ಷುಬ್ಜಳಾದಳು. 


ಮೋಮುಹ್ಯಮಾನಾಂ ತಾಂ ತತ್ರ ಜಗೃಹುಃ ಪಂಚ ಪಾಂಡವಾಃ | 
ಇಂದ್ರಿಯಾಣಿ ಪ್ರಸಕ್ತಾನಿ ವಿಷಯೇಷು ಯಥಾ ಗತಿಮ್‌ Ves] 


ವಿಷಯಗಳಲ್ಲಿ ಪ್ರಸಕ್ಕವಾದ ಇಂದ್ರಿಯಗಳು ರತಿಯನ್ನು (ಇಂದ್ರಿಯಸುಖವನ್ನು) 
ಹಿಡಿದುಕೊಂಡಂತೆ ಪುನಃಪುನಃ ಮೋಹಕ್ಕೆ ಒಳಗಾಗುತ್ತಿದ್ದ ಅವಳನ್ನು ಪಂಚಪಾಂಡವರು 
ಹಿಡಿದುಕೊಂಡರು. 


ಅಥ ತಾಂ ರಾಕ್ಷಪೀಂ ಮಾಯಾಮುತ್ನಿತಾಂ ಘೋರದರ್ಶನಾಮ್‌ ಟ 
ರಕ್ಷೋಫ್ಸೈರ್ವಿವಿಧೈರ್ಮಂತೈರ್ಧೌಮ್ಯಃ ಸಮ್ಯಕ್‌ಪ್ರಯೋಜಿತ್ಯೈೆಃ । 
ಪಶ್ಯತಾಂ ಪಾಂಡುಪುತ್ರಾಣಾಂ ನಾಶಯಾಮಾಸ ವೀರ್ಯವಾನ್‌ ॥1೧೯॥ 


ಕಿರ್ಮೀರಪರ್ವ -93- 


ಆಗ ಪರಾಕ್ರಮಶಾಲಿಗಳಾದ ಧೌಮ್ಯರು ರಾಕ್ಷಸರನ್ನು ನಿವಾರಣೆಮಾಡುವ ಅನೇಕ 
ಮಂತ್ರಗಳನ್ನು ಚೆನ್ನಾಗಿ ಪ್ರಯೋಗಿಸಿ ಪಾಂಡವರ ಕಣ್ಣೆದುರಿಗೇ ಆ ಭಯಂಕರವಾಗಿ 
ಮೂಡಿಬಂದ ರಾಕ್ಷಸಮಾಯೆಯನ್ನು ನಾಶಪಡಿಸಿದರು. 


ಸ ನಷ್ಟಮಾಯೋತತಿಬಲಃ ಕ್ರೋಧವಿಷ್ಠಾರಿತೇಕ್ಷಣ: । 
ಕಾಮಮೂರ್ತಿಧರಃ ಕ್ರುದ್ಧ ಕಾಲಕಲ್ಲೋ ಹ್ಯದೃಶ್ಯತ 11೨೦॥॥ 


ತನ್ನ ಮಾಯೆಯು ನಷ್ಟವಾದಮೇಲೆ ಮಹಾಬಲಶಾಲಿಯಾದ ಕ್ರೋಧದಿಂದ 
ಅರಳಿದ ಕಣ್ಣುಳ್ಳ ಕಾಮರೂಪಧರನಾದ ಮೃತ್ಯುವಿನಂತಿದ್ದಆ ಕೋಪಗೊಂಡ ರಾಕ್ಷಸನು 


ತಮುವಾಚ ತತೋ ರಾಜಾ ದೀರ್ಥಪ್ರಜ್ಞೋ ಯುಧಿಷ್ಠಿರಃ । 
ಕೋ ಭವಾನ್‌ ಕಸ್ಯ ವಾ ಕಿಂ ತೇ ಕ್ರಿಯತಾಂ ಕಾರ್ಯಮುಚ್ಯತಾಮ್‌ । 
ಪ್ರತ್ಯುವಾಚಾಥ ತದ್ರಕ್ಟೋ ಧರ್ಮರಾಜಂ ಯುಧಿಷ್ಠಿರಮ್‌ 11೨೧॥ 


ದೀರ್ಥಪ್ರಜ್ಞೆಯುಳ್ಳ ಯುಧಿಷ್ಠಿರನು ಆ ರಾಕ್ಷಸನನ್ನು ಕುರಿತು ಆಗ ನೀನು ಯಾರು? 
ಯಾರ ಪುತ್ರ? ನಮ್ಮಿಂದ ನಿನಗೆ ಏನು ಆಗಬೇಕಾಗಿದೆ? ಎಂದು ಕೇಳಿದನು. ಆಗ ಆ 
ರಾಕ್ಷನನು ಧರ್ಮರಾಜನಾದ ಯುಧಿಷ್ಠಿರನನ್ನು ಕುರಿತು ಉತ್ತರವನ್ನುನೀಡಿದನು. 


ಅಹಂ ಬಕಸ್ಯ ವೈ ಭ್ರಾತಾ ಕಿರ್ಮ್ಮೀರ ಇತಿ ವಿಶ್ರುತಃ । 
ವನೇಶಸ್ಮಿನ್‌ ಕಾಮ್ಯಕೇ ಶೂನ್ಯೇ ನಿವಸಾಮಿ ಗತಜ್ಜರಃ । 
ಯುಧಿ ನಿರ್ಜಿತ್ಯ ಪುರುಷಾನಾಹಾರಂ ನಿತ್ಯಮಾಚರನ್‌ 11೨೩॥। 


ನಾನು ಬಕನ ಸಹೋದರ. ಕಿರ್ಮ್ಮೀರನೆಂದು ನನ್ನಹೆಸರು ಪ್ರಸಿದ್ಧವಾಗಿದೆ. ಈ 
ನಿರ್ಜನವಾದ ಕಾಮ್ಯಕವನದಲ್ಲಿನಿರಾತಂಕವಾಗಿ ವಾಸಮಾಡುತ್ತಿದ್ದೇನೆ. ಯುದ್ಧದಲ್ಲಿ 
ಮನುಷ್ಯರನ್ನು ಸೋಲಿಸಿ ನಿತ್ಯವೂ ಅವರನ್ನು ಆಹಾರವಾಗಿ ಸ್ವೀಕರಿಸುತ್ತೇನೆ. 


ಕೇ ಯೂಯಮಿಹ ಸಂಪ್ರಾಪ್ತಾ ಭಕ್ಷ್ಯಭೂತಾ ಮಮಾಂತಿಕಮ್‌ । 
ಯುಧಿ ನಿರ್ಜಿತ್ಯ ವಃ ಸರ್ವಾನ್‌ ಭಕ್ಷಯಿಷ್ಯೇ ಗತಜ್ಜರಃ 11೨೪! 


94- ಮಹಾಭಾರತ ವನಪರ್ವ 


ನನಗೆ ಅಹಾರಭೂತರಾಗಿ ನನ್ನ ಸಮೀಪಕ್ಕೆ ಇಲ್ಲಿಗೆ ಬಂದ ನೀವು ಯಾರು? 
ಯುದ್ಧದಲ್ಲಿ ನಿಮ್ಮೆಲ್ಲರನ್ನೂ ಸೋಲಿಸಿ ನಿರಾತಂಕವಾಗಿ ನಿಮ್ಮನ್ನು ಭಕ್ಷಿಸುವೆನು. 
ವಿದುರಃ 
ಯುಧಿಷ್ಠಿರಸ್ತು ತಚ್ಚುತ್ತಾ ವಚಸ್ತಸ್ಯ ದುರಾತ್ಮನಃ | 
೨ ಬ್ರ fe [2 
ಆಚಚಕ್ಟೇ ತತಃ ಸರ್ವಂ ಗೋತ್ರನಾಮಾದಿ ಭಾರತ 11೨೫ 


ಎಲೈ ಭಾರತನೇ! ಯುಧಿಷ್ಠಿರನು ಆ ದುರಾತ್ಮನ ಮಾತುಗಳನ್ನುಕೇಳಿ ತನ್ನ ಗೋತ್ರ 
ನಾಮ ಎಲ್ಲವುಗಳನ್ನೂ ಹೇಳಿದನು. 


ಪಾಂಡವೋ ಧರ್ಮರಾಜೋತಹಂ ಯದಿ ತೇ ಶ್ರೋತ್ರಮಾಗತಃ । 
ಸಹಿತೋ ಭ್ರಾತೃಭಿಃ ಸರ್ವೈರ್ಭೀಮಸೇನಾರ್ಜುನಾದಿಭಿಃ WL 
ಹೃತರಾಜ್ಯೋ ವನೇ ವಾಸಂ ವಸ್ತುಂ ಕೃತಮತಿಸ್ತತಃ । 

ವನಮಭ್ಯಾಗತೋ ಘೋರಮಿದಂ ತವ ಪರಿಗ್ರಹಮ್‌ 11೨೭॥॥ 


ನಿನ್ನಕಿವಿಗೆ ಬಿದ್ದಿದ್ದರೆ ನಾನು ಪಾಂಡುಪುತ್ರನಾದ ಧರ್ಮರಾಜ. ತಮ್ಮಂದಿರಾದ 
ಭೀಮಸೇನ ಅರ್ಜುನ ಇವರೆಲ್ಲರಿಂದಲೂ ಸಹಿತನಾಗಿ ರಾಜ್ಯವನ್ನು ಕಳೆದುಕೊಂಡು 
ವನವಾಸವನ್ನು ಮಾಡಲು ನಿಶ್ಚಿಯಿಸಿ ನೀನು ವಾಸಸ್ಥಾನವಾಗಿ ಸ್ವೀಕರಿಸಿರುವ ಈ 
ಘೋರವಾದ ಅರಣ್ಯಕ್ಕೆ ಬಂದಿದ್ದೇನೆ. 


ವಿದುರಃ 
ಕಿರ್ಮೀರಸ್ತ್ರಬ್ರವೀದೇನಂ ದಿಷ್ಟ್ಯಾ ದೇವೈರಿದಂ ಮಮ ।ಟ 
ಉಪಪಾದಿತಮದ್ಯೇಹ ಚಿರಕಾಲಾನ್ನನೋರಥಮ್‌ 11೨೮॥ 


ಕಿರ್ಮೀರನು ಅವನನ್ನು ಕುರಿತು ದೇವತೆಗಳ ದಯೆಯಿಂದ ನೀನು 
ಇಲ್ಲಿಗೆಬಂದಿದ್ದೀಯೆ. ಬಹುಕಾಲದಿಂದ ಬಯಸಿದ ನನ್ನ ಮನೋರಥವನ್ನುದೇವತೆಗಳು 
ಇಂದು ಪೂರ್ಣಮಾಡಿದ್ದಾರೆ ಎಂದು ಹೇಳಿದನು. 


ಭೀಮಸೇನವಧಾರ್ಥಂ ಹಿ ನಿತ್ಯಮಭ್ಯುದ್ಯತಾಯುಧ: | 
ಚರಾಮಿ ಪೃಥಿವೀಂ ಕೃತ್ಸ್ನಾಂ ನೈನಂ ಚಾಸಾದಯಾಮ್ಯಹಮ್‌ 11೨೯॥ 


ಕಿರ್ಮೀರಪರ್ವ 95. 


ಭೀಮಸೇನನನ್ನು ಕೊಲ್ಲಲು ನಾನು ಆಯುಧವನ್ನು ಎತ್ತಿ ಹಿಡಿದು ಸಮಗ್ರವಾದ 
ಭೂಮಿಯನ್ನೆಲ್ಲಾ ತಿರುಗುತ್ತಿದ್ದೇನೆ. ಆದರೆ ಎಂದೂ ಅವನು ನನಗೆ ಕಾಣಲಿಲ್ಲ. 


ಸೋತಯಮಾಸಾದಿತೋ ದಿಷ್ಟ್ಯಾ ಭ್ರಾತೃಹಾ ಕಾಂಕ್ಚಿತಶ್ಚಿರಮ್‌ । 
ಅನೇನ ಹಿ ಮಮ ಭ್ರಾತಾ ಬಕೋ ವಿನಿಹತಃ ಪ್ರಿಯಃ aol 


ಆದರೆ ಈ ದಿನ ದೇವತೆಗಳ ಅನುಗ್ರಹದಿಂದ ನನ್ನ ಅಣ್ಣನನ್ನು ಕೊಂದ 
ಚಿರಕಾಲದಿಂದ ಅಪೇಕ್ಷಿತನಾದ ಅವನೇ ಇಲ್ಲಿಗೆ ಬಂದಿದ್ದಾನೆ. ಇವನೇ ನನ್ನ 
ಪ್ರಿತಿಪಾತ್ರನಾದ ಸಹೋದರನನ್ನು ಕೊಂದವನು. 

ವೇತ್ರಕೀಯಗೃಹೇ ರಾಜನ್‌ ಬ್ರಾಹ್ಮಣಚ್ಛದರೂಪಿಣಾ । 

ವಿದ್ಯಾಬಲಮುಪಾಶ್ರಿತ್ಯ ನ ಹ್ಯಸ್ತಸ್ಕೌರಸಂ ಬಲಮ್‌ Wao 

ರಾಜನೇ! ಏಕಚಕ್ರನಗರದಲ್ಲಿ ಮೋಸದಿಂದ ಬ್ರಾಹ್ಮಣವೇಷವನ್ನು ಧರಿಸಿ ತನ್ನ 
ವಿದ್ಯೆಯಬಲದಿಂದ ಬಕನನ್ನು ಕೊಂದನು. ಇವನಿಗೆ ಸಹಜವಾದ ಔರಸ ಬಲವಿಲ್ಲ. 

ಹಿಡಿಂಬಶ್ಚ ಸಖಾ ಮಹ್ಯಂ ದಯಿತೋ ವನಗೋಚರಃ । 

ಹತೋ ದುರಾತ್ಮನಾ5ನೇನ ಸಸಾ ಚಾಸ್ಯ ಹೃತಾ ಪುನಃ 1a ೨1 

ನನ್ನ ಪ್ರೀತಿಪಾತ್ರನಾದ ಸ್ನೇಹಿತನಾದ ಹಿಡಿಂಬನೂ ಸಹ ಕಾಡಿನಲ್ಲಿ ಈ 
ದುರಾತ್ಮನಿಂದ ಕೊಲ್ಲಲ್ಪಟ್ಟನು. ಮತ್ತು ಅವನ ತಂಗಿಯೂ ಸಹ ಇವನಿಂದ 
ಅಪಹರಿಸಲ್ಪಟ್ಟಿದ್ದಾಳೆ. 

ಸೋತಯಮಭ್ಯಾಗತೋ ಮೂಢೋ ಮಮೇದಂ ಗಹನಂ ವನಮ್‌ । 

ಪ್ರಚಾರಸಮಯೇತಸ್ಕಾಕರ್ಮರ್ದ್ದರಾತ್ರೇ ಸಮಾಸ್ಥಿತೇ IAA 

ಅಂತಹ ಈ ಮೂರ್ಪನು ಅರ್ಧರಾತ್ರಿಯಲ್ಲಿ ನಮ್ಮಂತಹ'ವರ 
ಸಂಚಾರಸಮಯದಲ್ಲಿನನ್ನದಟ್ಟವಾದ ಕಾಡಿಗೆ ತಾನೇ ಬಂದಿದ್ದಾನೆ. 


ಅದ್ಯಾಸ್ಯ ಯಾತಯಿಷ್ಯಾಮಿ ತದ್ವೈರಂ ಚಿರಸಂಭೃತಮ್‌ । 
ತರ್ಪಯಿಷ್ಯಾಮಿ ಚ ಬಕಂ ರುಧಿರೇಣಾಸ್ಯ ಭೂರಿಣಾ HAV 


-96- ಮಹಾಭಾರತ ವನಪರ್ವ 


ಬಹಳ ಸಮಯದಿಂದ ಇವನ ಮೇಲಿದ್ದ ವೈರವನ್ನು ಈ ದಿನ ತೀರಿಸುವೆನು. 
ಇವನ ಬಹುವಾದ ರಕ್ತದಿಂದ ಬಕನಿಗೆ ತರ್ಪಣವನ್ನು ಕೊಡುವೆನು. 

ಅದ್ಯಾಹಮನೃಣೋ ಭೂತ್ವಾ ಭ್ರಾತುಃ ಸಖ್ಯುಸ್ತಥೈವ ಚ । 

ಶಾಂತಿಂ ಲಬ್ದಾಸ್ಮಿ ಪರಮಾಂ ಹತ್ವಾ ರಾಕ್ಷಸಕಂಟಕಮ್‌ 11೩೫1 


ಈ ದಿನ ನಾನು ನನ್ನ ಅಣ್ಣನಾದ ಬಕನ ಮತ್ತು ಸ್ನೇಹಿತನಾದ ಹಿಡಂಬನ ಯಣವನ್ನು 
ತೀರಿಸಿ ರಾಕ್ಷನಕಂಟಕನಾದ ಇವನನ್ನು ಕೊಂದು ಪರಮ ಶಾಂತಿಯನ್ನು ಪಡೆಯುವೆನು. 


ಯುಧಿ ತೇನ ಪುರಾ ಮುಕ್ತೋ ಭೀಮಸೇನೋ ಬಕೇನ ವೈ । 

ಅದ್ಯೈನಂ ಭಕ್ಷಯಿಷ್ಯಾಮಿ ಪಶ್ಯತಸ್ತೇ ಯುಧಿಷ್ಠಿರ WALI 

ಹಿಂದೆ ಬಕನು ಯುದ್ಧದಲ್ಲಿ ಭೀಮಸೇನನನ್ನು ಬೇಕೆಂತಲೇ ಉಳಿಸಿದನು. ಎಲೈ 
ಯುಧಿಷ್ಠರನೇ। ಈ ದಿನ ನಿನ್ನಕಣ್ಣೆದುರಿಗೇ ಅವನನ್ನುತಿನ್ನುವೆನು. 

ಏನಂ ಹಿ ವಿಪುಲಪ್ರಾಣಮದ್ಯ ಹತ್ವಾ ವೃಕೋದರಮ್‌ । 

ಸಂಭಕ್ಷ 8 ಜರಯಿಷ್ಯಾಮಿ ಯಥಾರ5ಗಸ್ಟೋ ಮಹಾಸುರಮ್‌ ॥೩೭ಟ[ 

ಮಹಾಬಲಶಾಲಿಯಾದ ಈ ವೃಕೋದರನನ್ನುತಿಂದು ಅಗಸ್ತರು ಮಹಾಸುರನಾದ 
ವಾತಾಪಿಯನ್ನು ಅರಗಿಸಿಕೊಂಡಂತೆ ನಾನು ಇವನನ್ನು ಅರಗಿಸಿಕೊಳುವೆನು. 

ಏವಮುಕ್ತಸ್ತು ಧರ್ಮಾತ್ಮಾ ಸತ್ಯಸಂಧೋ ಯುಧಿಷ್ಠಿರಃ । 

ನೈತದಸ್ತೀತಿ ಸಂಕ್ರುದ್ಧೋ ಭತ್ತಯಾಮಾಸ ರಾಕ್ಸಸಮ್‌ 11೩೮॥ 

ಹೀಗೆ ಹೇಳಲ್ಪಟ್ಟ ಧರ್ಮಾತ್ಮನೂ ಸತ್ಯಸಂಧನೂ ಆದ ಯುಧಿಷ್ಠಿರನು ಇದು 
ಎಂದೂ ಆಗುವುದಿಲ್ಲ ಎಂದು ಹೇಳಿ ಸಿಟ್ಟಿನಿಂದ ಆ ರಾಕ್ಷಸನನ್ನು ನಿಂದಿಸಿದನು. 


ತತೋ ಭೀಮೋ ಮಹಾಬಾಹುರಾರುಜ್ಯ ತರಸಾ ದ್ರುಮಮ್‌ । 
ಶತವ್ಯಾಮಮಿವೋದ್ದಿದ್ದಂ ನಿಷ್ಠತ್ರಮಕರೋತ್ತದಾ 11೩೯1 


ಆಗ ಮಹಾಬಾಹುವಾದ ಭೀಮನು ಶೀಘ್ರವಾಗಿ ನೂರು ಮಾರು ಎತ್ತರವಾಗಿ 


ಬೆಳೆದಿದ್ದಒಂದು ಮರವನ್ನುಕಿತ್ತು ಅದನ್ನುನೆಲದ ಮೇಲೆ ಬಡಿದು ಎಲ್ಲಾಎಲೆಗಳನ್ನೂ 
ಉದುರಿಸಿದನು. 


ಕಿರ್ಮೀರಪರ್ವ ೦7- 


ಚಕಾರ ಸಜ್ಯಂ ಗಾಂಡೀವಂ ವಜ್ರನಿಷ್ಟೇಷಭೈರವಮ್‌ । 
ನಿಮೇಷಾಂತರಮಾತ್ರೇಣ ತಥೈವ ವಿಜಯೋತರ್ಜುನಃ poll 


ಅದರಂತೆಯೇ ಅರ್ಜುನನು ಕಣ್ಣುಮುಚ್ಚಿ ಬಿಡುವಷ್ಟರಲ್ಲಿವಜ್ರಾಯುಧದಂತೆ 
ಭಯಂಕರವಾದ ತನ್ನಗಾಂಡೀವ ಧನುಸ್ಸಿಗೆ ಹೆದೆಯನ್ನುಏರಿಸಿದನು. 


ನಿವಾರ್ಯ ಜಿಷ್ಣುಂ ಭೀಮೋತಥ ತದ್ರಕ್ಟೋ ಭೀಮಗರ್ಜಿತಮ್‌ । 
ಅಭಿದ್ರುತ್ಯಾಬ್ರವೀದ್‌ ವಾಕ್ಯಂ ತಿಷ್ಠ ತಿಷ್ಕೇತಿ ಭಾರತ IPOH 


ಎಲೈ ಭಾರತನೇ! ಆಗ ಭೀಮಸೇನನು ಅರ್ಜುನನನ್ನು ತಡೆದು ಭಯಂಕರವಾಗಿ 
ಗರ್ಜಿಸುತ್ತಿದ್ದಆ ರಾಕ್ಷಸನ ಕಡೆಗೆ ಓಡಿಹೋಗಿ ಅವನನ್ನುಕುರಿತು ನಿಲ್ಲುನಿಲ್ಲುಎಂದು 
ಹೇಳಿದನು. 


ಇತ್ಯುಕ್ತ್ವಾ ತಮಭಿಕ್ರುದ್ಧಂ ಕಕ್ಷ್ಯಾಮುತ್ತೀಡ್ಯ ಪಾಂಡವಃ । 
ನಿಷ್ಟಿಷ್ಯ ಪಾಣಿನಾ ಪಾಣಿಂ ಸಂದಷ್ಟೌಷ್ಠಪುಟೋ ಬಲೀ ॥ 


ಅಭ್ಯಧಾವತ ವೇಗೇನ ಭೀಮೋ ವೃಕ್ಷಾಯುಧಸ್ತದಾ 11೪೨ಟ। 
ಯಮದಂಡಪ್ರತೀಕಾಶಂ ತತಸ್ತಂ ತಸ್ಯ ಮೂರ್ಧನಿ । 
ಪಾತಯಾಮಾಸ ವೇಗೇನ ಕುಲಿಶಂ ಮಘವಾನಿವ YAN 


ಹೀಗೆ ಹೇಳಿ ಬಲಿಷ್ಠನಾದ ಭೀಮಸೇನನು ಆ ಕಾಡಿನಲ್ಲಿದ್ದ ಲತಾಗುಲ್ಬಗಳನ್ನು 
ಕಿತ್ತು ಕೈಯಿಂದ ಕೈಯನ್ನು ಉಜ್ಜುತ್ತಾ ಹಲ್ಲು ಮುಡಿಯನ್ನು ಕಚ್ಚಿಕೈಯಲ್ಲಿವ್ದಕ್ಷಾಯುಧವನ್ನು 
ಹಿಡಿದು ವೇಗದಿಂದ ಸಿಟ್ಟುಗೊಂಡ ಆ ರಾಕ್ಷಸನ ಎಡೆಗೆ ಧಾವಿಸಿದನು. ಭೀಮನು 
ಯಮದಂಡದಂತಿದ್ದಆ ವೃಕ್ಷವನ್ನು ಇಂದ್ರನು ವಜ್ರಾಯುಧವನ್ನುಪ್ರಯೋಗಿಸಿದಂತೆ 
ಆ ರಾಕ್ಷಸನ ತಲೆಯ ಮೇಲೆ ಬಲವಾಗಿ ಹೊಡೆದನು. 

ಅಸಂಭ್ರಾಂತಂ ತು ತದ್ರಕ್ಷಃ ಸಮರೇ ಪ್ರತ್ಯದೃಶ್ಯತ | 

ಚಿಕ್ಷೇಪ ಚೋಲ್ಕಂ ದೀಪ್ತಾಂತಮಶನಿಂ ಜ್ವಲಿತಾಮಿವ 11೪೪॥ 

ಆ ರಾಕ್ಷಸನು ಅದರಿಂದ ಏನೂ ಗಾಬರಿಗೊಳ್ಳದೆ ಯುದ್ಧಮಾಡುವುದು 
ಕಂಡುಬಂದಿತು. ಆ ರಾಕ್ಷಸನು ಉರಿಯುತ್ತಿರುವ ಉಲ್ಲುಕವನ್ನು ಸಿಡಿಲಿನಂತೆ 
ಭೀಮಸೇನನ ಕಡೆಗೆ ಎಸೆದನು. 


98- ಮಹಾಭಾರತ ವನಪರ್ವ 


ತದುದಸ್ತಮಲಾತಂ ತು ಭೀಮಃ ಪ್ರಹರತಾಂ ವರಃ ॥ 
ಪದಾ ಸವ್ಯೇನ ಚಿಕ್ಷೇಪ ತದ್ರಕ್ಷಃ ಪುನರಾವ್ರಜತ್‌ 11೪೫। 


ಆ ರಾಕ್ಷಸನು ಪ್ರಯೋಗಿಸಿದ ಆ ಉಲ್ಲುಕವು ಭೀಮಸೇನನ ಬಳಿಗೆ ಬರುತ್ತಿರಲು 
ಯುದ್ಧಮಾಡುವವರಲ್ಲಿ ಶ್ರೇಷ್ಠನಾದ ಭೀಮಸೇನನು ಅದನ್ನುತನ್ನ ಎಡಗಾಲಿನಿಂದ 
ಒದ್ದನು. ಆ ಉಲ್ಲುಕವು ಪುನಃ ರಾಕ್ಷಸನ ಬಳಿಗೆ ಬಂದಿತು. 


ಕಿರ್ಮಿೀರಶಾಪಿ ಸಹಸಾ ವಕಮುತಾಟ, ಪಾಂಡವಮ್‌ । 
ಲ ಲ ವಸ 


ದಂಡಪಾಣಿರಿವ ಕ್ರುದ್ಧಃ ಸಮರೇ ಪ್ರತ್ಯದ್ಧಶ್ಯತ 11೪೬॥ 
1 ರ"ಲ"ಶ 
ಕಿರ್ಮೀರನೂ ಸಹ ಬೇಗ ಒಂದು ವೃಕ್ಷವನ್ನು ಕಿತ್ತುದಂಡಪಾಣಿಯಾದ ಯಮನಂತೆ 
ಸಿಟ್ಟಿನಿಂದ ಯುದ್ಧದಲ್ಲಿ ಪಾಂಡವನ ಎದುರಿಗೆ ನಿಂತನು. 


ತದ್ವಕ್ಷಯುದ್ಧಮಭವನ್ನಹೀರುಹವಿನಾಶನಮ್‌ । 
ವಾಲಿಸುಗ್ರೀವಯೋಃ ಪೂರ್ವಂ ಭ್ರಾತ್ರೋಃ ಸ್ತ್ರೀಕಾಂಕ್ಷಿಣೋರಿವ 11೪೭॥ 


ಅಣ್ಣತಮ್ಮಂದಿರಾದ ವಾಲಿಸುಗ್ರೀವರು ಹಿಂದೆ ಸುಗ್ರೀವನ ಪತ್ನಿಯ ಸಲುವಾಗಿ 


ಹೊಡೆದಾಡಿದಂತೆ ಆ ಕಾಡಿನ ಮರಗಳೆಲ್ಲವನ್ನು ವಿನಾಶಮಾಡುವ ವೃಕ್ಷಯುದ್ಧವು 
ನಡೆಯಿತು. 


ಶೀರ್ಷಯೋಃ ಪತಿತಾ ವೃಕ್ಷಾ ಬಿಭಿದುರ್ನೈಕಧಾ ತಯೋಃ । 

ಯಥೈವೋತ್ಪಲಪತ್ರಾಣಿ ಮತ್ತಯೋರ್ದ್ವಿಪಮುಖ್ಯಯೋಃ (1೪೮1 

ಎರಡು ಮದಿಸಿದ ಆನೆಗಳು ಹೋರಾಡುವಾಗ ನೃದಿಲೆಪತ್ರಗಳು 
ಚೂರುಚೂರಾದಂತೆ ಅವರ ತಲೆಯ ಮೇಲೆ ಬಿದ್ದಆ ಮರಗಳು ಚೂರುಚೂರಾದವು. 

ಮೂರ್ಧ್ನಿ ರುರುರಭೂತಾಸ್ತು ಬಹವಸ್ತತ್ರ ಪಾದಪಾಃ । 

ಚೀರಾಣೀವ ವ್ಯುದಸ್ತಾನಿ ವಿರೇಜುಸ್ತತ್ರ ಭಾರತ 11೪೯॥ 


ಎಲ್ಫೈ ಭಾರತನೇ! ಅವರ ತಲೆಯ ಮೇಲೆ ಬಿದ್ದು ಚೂರುಚೂರಾದ ಅನೇಕ 
ವೃಕ್ಷಗಳು ಅಲ್ಲಿಹರಡಿದ ಚಿಂದಿ ಬಟ್ಟೆಯಂತೆ ಕಂಗೊಳಿಸಿದವು. 


ಕಿರ್ಮೀರಪರ್ವ -99- 


ತದ್ವಕ್ಷ ಯುದ್ಧಮಭವತ್‌ ಮುಹೂರ್ತಂ ತು ವಿಶಾಂಪತೇ । 
ರಾಕ್ಸಸಾನಾಂ ಚ ಮುಖ್ಯಸ್ಯ ನರಾಣಾಮುತ್ತಮಸ್ಯ ಚ 11೫೦।॥ 


ಎಲೈ ರಾಜನೇ! ಹೀಗೆ ರಾಕ್ಷಸರ ಅಧಿಪತಿಗೂ ಮತ್ತು ಮನುಷ್ಯರಲ್ಲಿ 
ಸರ್ವಶ್ರೇಷ್ಠನಾದ ಭೀಮಸೇನನಿಗೂ ಒಂದು ಮುಹೂರ್ತಕಾಲ ವೃಕ್ಷಯುದ್ಧವು 
ನಡೆಯಿತು. 


ತತಃ ಶಿಲಾಂ ಸಮುತ್ನಿಷ್ಯ ಭೀಮಸ್ಯ ಯುಧಿ ತಿಷ್ಠತಃ I 


ಪ್ರಾಹಿಣೋದ್ರಾಕ್ಸಸಃ ಕ್ರುದ್ಧೋ ಭೀಮಶ್ಚ ನ ಚಚಾಲ ಹ HBO 
ಅನಂತರ ಆ ರಾಕ್ಷಸನು ಯುದ್ಧದಲ್ಲಿ ಎದುರಿಗೆ ನಿಂತಿದ್ದ ಭೀಮಸೇನನ ಮೇಲೆ 


ಒಂದು ದೊಡ್ಡ ಬಂಡೆಯನ್ನು ಎತ್ತಿ ಎಸೆದನು. ಕೋಪಗೊಂಡ ಭೀಮಸೇನನು 
ಅಲುಗಾಡದೆ ನಿಂತನು. 

ತಂ ಶಿಲಾತಾಡನಜಡಂ ಪರ್ಯಧಾವತ ರಾಕ್ಸಸಃ । 

ಬಾಹುವಿಕ್ಛಿಪ್ರಕಿರಣಃ ಸ್ಫರ್ಭಾನುರಿವ ಭಾಸ್ಕರಮ್‌ 11೫೨1 

ಬಂಡೆಯ ಹೊಡೆತದಿಂದ ಸ್ಪಲ್ಪಸ್ತಂಭಿತನಾದ ಭೀಮಸೇನನ ಕಡೆಗೆ ಆ ರಾಕ್ಷಸನು 

ತನ್ನ ಬಾಹುಗಳೆಂಬ ಕಿರಣಗಳನ್ನು ಚಾಚಿ ರಾಹುವು ಸೂರ್ಯನನ್ನು ಹಿಡಿಯಲು 
ಬಂದಂತೆ ಓಡಿ ಬಂದನು. 

ತಾವನ್ಯೋನ್ಯಂ ಸಮಾಶ್ಲಿಷ್ಯ ಪ್ರಕರ್ಷಂತೌ ಪರಸ್ಪರಮ್‌ । 

ಉಭಾವಪಿ ಚಕಾಶೇತೇ ಪ್ರಯುದ್ಧೌ ವೃಷಭಾವಿವ NSAI 

ಅವರಿಬ್ಬರೂ ಪರಸ್ಪರವಾಗಿ ಬಿಗಿಯಾಗಿ ಹಿಡಿದು ಒಬ್ಬರನ್ನೊಬ್ಬರು ಎಳೆದಾಡುತ್ತಾ 
ಹೋರಾಡುವ ಎರಡು ಗೂಳಿಗಳಂತೆ ಕಂಗೊಳಿಸಿದರು. 

ತಯೋರಾಸೀತ್‌ ಸುತುಮುಲಃ ಸಂಪ್ರಹಾರಃ ಸುದಾರುಣಃ । 

ನಖದಂಪ್ಟಾಯುಧವತೋರ್ವ್ಯ್ಯಾಘ್ರಯೋರಿವ ದೃಷ್ಟಯೋಃ BVH 


ನಖ ಮತ್ತು ದಂಷ್ಠಗಳಿಂದ ಹೊಡೆದಾಡುವ ಎರಡು ಗರ್ವಿಷ್ಠವ್ಯಾಘ್ರಗಳಂತೆ 
ಅವರಿಬ್ಬರಿಗೂ ದಾರುಣವಾದ ತೀವ್ರವಾದ ಯುದ್ಧವು ಪರಸ್ಪರವಾಗಿ ನಡೆಯಿತು. 


-100- ಮಹಾಭಾರತ ವನಪರ್ವ 


ದುರ್ಯೋಧನನಿಕಾರಾಚ್ಚ ಬಾಹುವೀರ್ಯಾಚ್ಚ ದರ್ಪಿತಃ । 
ಕೃಷ್ಣಾನಯನಹೃಷ್ಟಶ್ಚವ್ಯವರ್ಧತ ವೃಕೋದರಃ 11೫೫1 


ಬಸು” 

ದೃಷ್ಟಿಯುದ್ಧವನ್ನುಮಾಡುವ ಕಿರ್ಮೀರನ ಮೇಲಿನ ತಿರಸ್ಕಾರದಿಂದಲೂ ತನ್ನ 

ಬಾಹುಬಲದಿಂದಲೂ ದರ್ಪವನ್ನು ಹೊಂದಿದೆ ಮತ್ತು ದ್ರೌಪದಿಯ 
ಕಟಾಕ್ಷವೀಕ್ಷಣದಿಂದ ಸಂತೋಷಗೊಂಡ ವೃಕೋದರನು ಬಲದಲ್ಲಿಬೆಳೆದನು. 


ಅಭಿಹತ್ಯಾಥ ಬಾಹುಭ್ಯಾಂ ಪ್ರತ್ಯಗೃಹ್ಲಾದಮರ್ಷಿತಃ । 


ಶಲ""ಣ 
ಮಾತಂಗಮಿವ ಮಾತಂಗಃ ಪ್ರಭಿನಕರಟಾಮುಖಮ್‌ 11೫೬॥। 
ಎರಡು ಬಾಹುಗಳಿಂದ ಆ ರಾಕ್ಷಸನನ್ನು ಹೊಡೆದು ಒಂದು ಮದಿಸಿದ ಆನೆಯು 
ಇನ್ನೊಂದು ಮದಿಸಿದ ಆನೆಯನ್ನು ಹಿಡಿಯುವಂತೆ ಸಿಟ್ಟಿನಿಂದ ಆ ರಾಕ್ಷಸನನ್ನು 
ಬಾಹುಗಳಿಂದ ಹಿಡಿದನು. 


ತಚ್ಚಾಪ್ಯೇನಂ ತತೋ ರಕ್ಷ ಪ್ರತಿಜಗ್ರಾಹ ವೀರ್ಯವತ್‌ । 
ತದಾಕ್ಷಿಪದ್‌ ಭೀಮಸೇನೋ ಬಲೇನ ಬಲಿನಾಂ ವರಃ 11೫೭1 


ಆ ಬಲಶಾಲಿಯಾದ ರಾಕ್ಷಸನೂ ಕೂಡ ಭೀಮನನ್ನು ಹಾಗೆಯೇ ಹಿಡಿದನು. 
ಆಗ ಬಲಶಾಲಿಗಳಲ್ಲಿಅಗ್ರಗಣ್ಯನಾದ ಭೀಮಸೇನನು ಆ ರಾಕ್ಷಸನನ್ನು ಎತ್ತಿ ಎಸೆದನು. 


ತಯೋರ್ಭುಜವಿನಿಷ್ಟೇಷಾದುಭಯೋರ್ಬಲಿನೋಸ್ತಥಾ । 
ಶಬ್ದು ಸಮಭವದ್‌ ಘೋರೋ ವೇಣುಸ್ಟೋಟಸಮೋ ಯುಧಿ 11೫೮॥ 


ಆ ಬಲಶಾಲಿಗಳಾದ ಅವರಿಬ್ಬರೂ ಭುಜದಿಂದ ಭುಜಕ್ಕೆ ಹೊಡೆದಾಡುವಾಗ 
ಉಂಟಾದ ಶಬ್ದವು ಬಿದಿರು ಸಿಡಿಯುವ ಶಬ್ದಕ್ಕೆ ಸದೃಶವಾಗಿ ಆ ಯುದ್ಧದಲ್ಲಿ 
ಭಯಂಕರವಾಗಿ ಕೇಳುತ್ತಿದ್ದಿತು. 


ಅಥೈನಮಾಕ್ಟಿಪ್ಯ ಬಲಾದ್‌ ಗೃಹ್ಯ ಮಧ್ಯೇ ವೃಕೋದರಃ । 
ಧೂನಯಾಮಾಸ ವೇಗೇನ ವಾಯುಶ್ಚಂಡ ಇವ ದ್ರುಮಮ್‌ 1/೫೯॥ 
ಅನಂತರ ಭೀಮಸೇನನು ಅವನನ್ನುತನ್ನ ಬಲದಿಂದ ಮೇಲಕ್ಕೆ ಎಸೆದು ಅವನ 


ಮಧ್ಯಭಾಗದಲ್ಲಿಹಿಡಿದು ಚಂಡವಾಯುವು ಮರವನ್ನುತೂಗಾಡಿಸುವಂತೆ ವೇಗವಾಗಿ 
ಅವನನ್ನುತೂಗಾಡಿಸಿದನು. 


ಕಿರ್ಮೀರಪರ್ವ -101- 


ಭೀಮೇನ ಪರಾಮೃಷ್ಟೋ ದುರ್ಬಲೋ ಬಲಿನಾ ರಣೇ । 
ಪ್ರಾಸಂದತ ಯಥಾಪ್ರಾಣಂ ವಿಚಕರ್ಷ ಚ ಪಾಂಡವಃ ॥1೬೦॥॥ 


ಪೆ ಡಿ 
ಯುದ್ಧದಲ್ಲಿ ಭೀಮಸೇನನಿಂದ ಹಸ್ತದಲ್ಲಿ ಹಿಡಿಯಲ್ಪಟ್ಟ ಆ ದುರ್ಬಲವಾದ 
ರಾಕ್ಷಸನು ತನ್ನ ಶಕ್ತಿಯಿದ್ದಷ್ಟು ಅಲುಗಾಡಲು ಪ್ರಯತ್ನಿಸಿದನು. ಭೀಮಸೇನನು ಅವನನ್ನು 
ಎಳೆದಾಡಿದನು. 
ತತ ಏನಂ ಪರಿಶ್ರಾಂತಮುಪಲಕ ವೃಕೋದರ: । 
ಇರೆ ಬ 
ಯೋಕ್ವಯಾಮಾಸ ಬಾಹುಭ್ಯಾಂ ಪಶುಂ ರಶನಯಾ ಯಥಾ  ॥೬೧॥ 


ಅನಂತರ ಭೀಮಸೇನನು ಅವನು ದಣಿದಿರುವುದನ್ನು ಗಮನಿಸಿ ತನ್ನ ಬಾಹುಗಳಿಂದ 
ಪಶುವನ್ನು ಹಗ್ಗದಿಂದ ಕಟ್ಟಿದಂತೆ ಅವನಿಗೆ ನೇಗಿಲಿನಂತೆ ಪಟ್ಟುಹಾಕಿದನು. 


ನದಂತಂ ತಂ ಮಹಾನಾದಂ ಭಿನ್ನಭೇರೀನಿಭಸ್ಪನಮ್‌ | 
ಭ್ರಾಮಯಾಮಾಸ ಸುಚಿರಂ ವಿಸ್ಥುರಂತಮಚೇತನಮ್‌ Wl 


ಒಡೆದ ಭೇರಿಯಸದ್ವಿನಂತೆ ದೊಡ್ಡ ಶಬ್ದವನ್ನು ಮಾಡುತ್ತಿದ್ದಮತ್ತು ಚೇತನವನ್ನು 
ಕಳೆದುಕೊಂಡು ಹಾಗೆಯೇ ಮಿಸುಕಾಡುತ್ತಿದ್ದಆ ರಾಕ್ಷಸನನ್ನು ಬಹಳ ಸಮಯದವರೆಗೆ 
ತಿರುಗಿಸಿದನು. 


ತಂ ವಿಷೀದಂತಮಾಜ್ಞಾಯ ರಾಕ್ಷಸಂ ಪಾಂಡುನಂದನ: । 
ತರಸಾ ದೋರ್ಭ್ಯಾಂ ಪಶುಮಾರಮಮಾರಯತ್‌ HLA 


ಪ್ರಗೃಷ್ಠ 
ಪಾಂಡುನಂದನನಾದ ಭೀಮಸೇನನು ಆ ರಾಕ್ಷಸನು ಕ್ಷೀಣಿಸುತ್ತಿರುವುದನ್ನು 
ಗಮನಿಸಿ ತನ್ನ ಬಾಹುಗಳಲ್ಲಿ ಹಿಡಿದು ಭೂಮಿಯ ಮೇಲೆ ಬಡಿದು ಪಶುವಿನಂತೆ 


ಕೊಂದನು. 


ಆಕ್ರಮ್ಯ ಚ ಕಟೀದೇಶೇ ಜಾನುನಾ ರಾಕ್ಷಸಾಧಮಮ್‌ ಟ 


ಅಪೀಡಯತ್‌ ಸ್ವಬಾಹುಭ್ಯಾಂ ತಸ್ಯ ಕಂಠಂ ವೃಕೋದರಃ NEVI 


-102- ಮಹಾಭಾರತ ವನಪರ್ವ 


ಅವನ ಸೊಂಟದಲ್ಲಿ ತನ್ನಮಂಡಿಯನ್ನುಊರಿ ತನ್ನ ಬಾಹುಗಳಿಂದ ವೃಕೋದರನು 
ಅವನ ಕಂಠವನ್ನುಬಿಗಿಯಾಗಿ ಹಿಡಿದನು. 


ಅಥ ತಂ ಜಡಸರ್ವಾಂಗಂ ವ್ಯಾವ್ಠತ್ತನಯನೋಲ್ಡಣಮ್‌ । 


ರೆ"ಲ೨ 


ಭೂತಳೇ ಪಾತಯಾಮಾಸ ವಾಕ್ಯಂ ಚೇದಮುವಾಚ ಹ 11೬೫1 


ಅನಂತರ ತನ್ನ ಸರ್ವಾಂಗಗಳೂ ಜಡವಾಗಿ ದೊಡ್ಡದಾಗಿ ಕಣ್ಣುತೆರೆದು 
ಭಯಂಕರವಾಗಿ ಕಾಣುತ್ತಿದ್ದಆ ರಾಕ್ಷಸನನ್ನು ಭೂಮಿಯ ಮೇಲೆ ಕೆಡವಿ ಈ ಮಾತನ್ನು 
ಆಡಿದನು. 


ಹಿಡಿಂಬಬಕಯೋಃ ಪಾಪ ನ ತ್ಹಮಶ್ರುಪ್ರಮಾರ್ಜನಮ್‌ । 


ಕರಿಷ್ಯಸಿ ಗತಶ್ಪಾಸಿ ಯಮಸ್ಯ ಸದನಂ ಪ್ರತಿ MELLIN 

ಪಾಪಿಯೇ ನೀನು ಹಿಡಿಂಬ ಮತ್ತು ಬಕರ ಕಣ್ಣೀರನ್ನು ಒರೆಸಲು ಸಾಧ್ಯವಿಲ್ಲ. 
ನೀನೇ ಯಮಲೋಕಕ್ಕೆ ಹೋಗಿದ್ದೀಯೆ. 

ಇತ್ಯೇವಮುಕ್ತ್ವಾ ಪುರುಷಪ್ರವೀರಃ । 


ತಂ ರಾಕ್ಚಸಂ ಕ್ರೋಧವಿವೃತ್ತನೇತ್ರಃ । 
ವಿಸ್ರಸ್ತವಸ್ವಾಭರಣಂ ಸುಧಂತಮ್‌ ।ಟ 
ಉದ್ವಾಂತಚಿತ್ತಂ ವ್ಯಸುಮುತ್ತಸರ್ಜ WLI 


ಹೀಗೆ ಹೇಳಿ ಪುರುಷಶ್ರೇಷ್ಠನಾದ ಆ ಭೀಮಸೇನನು ಕ್ರೋಧದಿಂದ ಅರಳಿದ 
ಕಣ್ಣುಳವನಾಗಿ ವಸ್ತ್ರ ಮತ್ತು ಆಭರಣಗಳು ಅಸ್ಪವ್ಯಸ್ತವಾಗಿದ್ದ ಭ್ರಾಂತಚಿತ್ತನಾಗಿ ಇನ್ನೂ 
ಸಲ್ಪ ಅಲುಗಾಡುತ್ತಾ ಪ್ರಾಣವನ್ನು ತೊರೆದ ಆ ರಾಕ್ಷಸನನ್ನು ಪರಿತ್ಯಜಿಸಿದನು. 
ತಸ್ಮಿನ್‌ ಹತೇ ತೋಯದತುಲ್ಕರೂಪೇ 
ಕೃಷ್ಣಾಂ ಪುರಸ್ಕೃತ್ಯ ನರೇಂದ್ರಮುಖ್ಯಾ: । 
ಭೀಮಂ ಪರಿಷ್ಟಜ್ಯ ಗುಣೈೆರನೇಕೈ: । 
ಸ್ತುತ್ವಾ ತತೋ ದ್ವೈತವನಾಯ ಜಗ್ಗು: mel 


ಕಿರ್ಮೀರಪರ್ವ -103- 


ಮೋಡದಂತೆ ಇದ್ದ ಆ ರಾಕ್ಷಸನು ಹತನಾದ ಮೇಲೆ ನರಶ್ರೇಷ್ಠರಾದ ಆ 
ಪಾಂಡವರು ದ್ರೌಪದಿಯನ್ನು ಮುಂದೆಮಾಡಿಕೊಂಡು ಭೀಮಸೇನನನ್ನು ಆಲಿಂಗಿಸಿ 
ಅವನ ಅನೇಕ ಗುಣಗಳನ್ನು ಸ್ತೋತ್ರಮಾಡುತ್ತಾ ಅಲ್ಲಿಂದ ದ್ವೈತವನಕ್ಕೆ ಹೊರಟರು. 


ಏವಂ ವಿನಿಹತಃ ಸಂಖೇ ಕಿರ್ಮೀರೋ ಮನುಜಾಧಿಪ 
ಭೀಮೇನ ವಚನಾತ್‌ ತಸ್ಯ ಧರ್ಮರಾಜಸ್ಯ ಕೌರವ “LE 


ಎಲೈ ಕೌರವರಾಜನಾದ ಧೃತರಾಷ್ಟನೇ! ಹೀಗೆ ಧರ್ಮರಾಜನ ವಚನದಂತೆ 
ಭೀಮಸೇನನು ಯುದ್ಧದಲ್ಲಿ ಕಿರ್ಮೀರನನ್ನು ನಾಶಪಡಿಸಿದನು. 

ತತೋ ನಿಷ್ಕಂಟಕಂ ಕೃತ್ವಾ ವನಂ ತದಪರಾಜಿತಾಃ ! 

ದ್ರೌಪದ್ಯಾ ಸಹ ಧರ್ಮಜ್ಞಾ ವಸತೀರವಸನ್‌ ತತಃ Ico 


ಅನಂತರ ಅಪರಾಜಿತರಾದ ಮತ್ತು ಧರ್ಮಜ್ಞರಾದ ಆ ಪಾಂಡವರು ಆ ವನವನ್ನು 
ನಿರ್ಭಯವನ್ನಾಗಿಮಾಡಿ ದ್ರೌಪದಿಯ ಜೊತೆಯಲ್ಲಿವಾಸವನ್ನು ಮಾಡಿದರು. 


2ಕ್ಕೆ 


ಮಾಶ್ವಾಸ್ಯ ್ಯ ಚ ತೇ ಸರ್ವೇ ದ್ರೌಪದೀಂ ಭರತರ್ಷಭಾಃ । 
ಹೃಷ್ಠಮನಸಃ ಸರ್ವೇ ಪ್ರ ಪ್ರಶಶಂಸುವನ್ಯ್ಣಕೋದರಮ್‌ 11೭ ೧॥ 


ಬ 


WL 


ಭರತಶ್ರೇಷ್ಠರೆಲ್ಲರೂ ದ್ರೌಪದಿಯನ್ನು ಸಮಾಧಾನಪಡಿಸಿ ಎಲ್ಲರೂ 
ಸಂತುಪ್ಪಚಿತ್ತರಾಗಿ ವೃ ವೃಕೋದರನನ್ನು ಪ್ರಶಂಸೆ ಸಾರ 


@ 


ಭೀಮಬಾಹುಬಲೋತಿಷ್ಟೇ ವಿನಷ್ಟೇ ರಾಕ್ಸಸೇ ತತಃ । 
ವಿವಿಶುಸ್ತದ್ದನಂ ವೀರಾಃ ಕ್ಷೇಮಂ ನಿಹತಕಂಟಕಮ್‌ 1೭೨ 


ಭೀಮನ ಬಾಹುಬಲದಿಂದ ಆ ರಾಕ್ಷಸನು ಒರೆಸಲ್ಲಡುತ್ತಿರಲು ವೀರರಾದ 
ಪಾಂಡವರು ಕ್ಷೇಮವೂ ನಿಷ್ಠಂಟಕವೂ ಆದಲ ವನವನ್ನು ಪ್ರವೇಶಿಸಿದರು. 

ಸಮಯಾ ಗಚ್ಛತಾ ಮಾರ್ಗೇ ವಿನಿಕೀರ್ಣೋ ಭಯಾನಕ: । 

ವನೇ ಮಹತಿ ದುಷ್ಟಾತ್ಮಾ ದೃಷ್ಟೋ ಭೀಮಬಲಾಹತಃ ೭೩0 


ನಾನು ಆ ವನಕ್ಕೆ ಹೋಗುತ್ತಾ ಮಾರ್ಗದಲ್ಲಿ ಭೀಮಸೇನನಿಂದ ಹತನಾದ ಆ 
ದುಷ್ಠನ ಭಯಂಕರವಾಗಿ ಶಿಥಿಲವಾಗಿದ್ದದೇಹವನ್ನುನೋಡಿದೆನು. 


-104- ಮಹಾಭಾರತ ವನಪರ್ವ 


ತತ್ರಾಶ್ರೌಷಮಹಂ ರಾಜನ್‌ ಕರ್ಮ ಭೀಮಸ್ಯ ಸಂಯುಗೇ । 


ಎಂ 
ಬ್ರಾಹ್ಮಣಾನಾಂ ಕಥಯತಾಂ ಯೇ ತತ್ರಾಸನ್‌ ಸಮಾಗತಾಃ 11೭೪॥ 


ಎಲೈ ರಾಜನೇ! ನಾನು ಅಲ್ಲಿಗೆ ಬಂದ ಬ್ರಾಹ್ಮಣರಿಂದ ಆ ಯುದ್ಧದಲ್ಲಿ 

ಭೀಮಸೇನನು ಮಾಡಿದ ಅದ್ಭುತಕರ್ಮವನ್ನು ಕೇಳಿದೆನು. 
ವೈಶಂಪಾಯನಃ 

ಏವಂ ವಿನಿಹತಂ ಸಂಖೇ ಕಿರ್ಮೀರಂ ರಾಕ್ಷಸಾಧಮಮ್‌ 1 

ಶ್ರುತ್ವಾ ಧ್ಯಾನಪರೋ ರಾಜಾ ನಿಶಸ್ವಾಸಾರ್ತವತ್‌ ತದಾ 11೭೫ 

ಹೀಗೆ ರಾಕ್ಷಸಾಧಮನಾದ ಕಿರ್ಮೀರನು ಯುದ್ಧದಲ್ಲಿ ಭೀಮಸೇನನಿಂದ 
ಹತನಾದುದನ್ನುಕೇಳಿ ಧೃತರಾಷ್ಟ್ರನು ಚಿಂತಾಪರವಶನಾಗಿ ದುಃಖದಿಂದ ನಿಟ್ಟುಸಿರನ್ನು 
ಬಿಟ್ಟನು. 

॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವನಪರ್ವಣಿ 


ದಶಮೋತಧ್ಯಾಯಃ 1। 
|| ಕಿಮ್ಮೀರವಧಪರ್ವ ಪ್ರಥಮೋ 5ಧ್ಯಾಯಃ ॥ 


| ಕಿರ್ಮೀರವಧಪರ್ವಣಿ ಸಮಾಪ್ತಮ್‌ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಹತ್ತನೆಯ ಅಧ್ಯಾಯ ಮುಗಿಯಿತು. 
ಇಲ್ಲಿಗೆ ಕಿರ್ಮೀರವಧಪರ್ವವು ಮುಗಿಯಿತು. 
kK KK 


ಕೈರಾತಪರ್ವ -105- 


೩. ಕೈರಾತಪರ್ವ 
ಮಹಾಭಾರತ ತಾತ್ತರ್ಯನಿರ್ಣಯ -೨೨ ಅಧ್ಯಾಯ 


ಶ್ರುತ್ವಾ ತು ಕಿರ್ಮೀರವಧಂ ಸ್ಥಪಿತ್ರಾ 
ಪೃಷ್ಠಂ ಕ್ಷತ್ರೋಕ್ಷಂ ಸೋತತ್ರಸದ್ಧಾರ್ತರಾಷ್ಟ್ರ । 
ವನೇ ವಸಂತೋತಥ ಪೃಥಾಸುತಾಸ್ತೇ 
ವಾರ್ತಾಂ ಸ್ಪಕೀಯಾಂ ಪ್ರಾರ್ಪಯಾಮಾಸುರಾಶು 11೨೩ ॥ 


ಕೃಷ್ಣೇ ಸೋಠಪಿ ದ್ರುತಮಾಯಾತ್‌ಸಸತ್ಯ: 
ಸಂಬಂಧಿನೋ ಯೇ ಚ ಪಾಂಚಾಲಮುಖ್ಯಾ: | 

ಕ್ರುದ್ಧಂ ಕೃಷ್ಣಂ ಧಾರ್ತರಾಷ್ಟಾಯ ಪಾರ್ಥಾಃ 
ಕ್ಹಮಾಪಯಾಮಾಸುರುಚ್ಚೆರ್ಗಣಂತಃ 11೨೪॥ 


pi 
ಗುಣಾಂಸ್ತದೀಯನಮಿತಾನ್‌ ಪ್ರಣಮ್ಯ 

ತದಾ ರುದಂತೀ ದ್ರೌಪದೀ ಚಾಪ ಪಾದೌ । 
ಸಾ ಪಾದಯೋಃ ಪತಿತಾ ವಾಸುದೇವ- 

ಮಸ್ತೌತ್‌ ಸಮಸ್ತಪ್ರಭುಮಾತ್ಮತಂತ್ರಂ 11೨೫ 


ಧೃತರಾಷ್ಟ್ರವಿದುರನನ್ನು ಕೇಳಿದಾಗ ಅವನು ಕಿರ್ಮೀರ ವಧೆಯನ್ನು ಬಣ್ಣಿಸಿದ. 
ಅದನ್ನುಕೇಳಿ ದುರ್ಯೋಧನ ಭಯಪಟ್ಟ. ಪಾಂಡವರು ಕಾಡಿನಲ್ಲಿವಾಸ ಮಾಡುತ್ತ 


-106- ಮಹಾಭಾರತ ವನಪರ್ವ 


ತಮ್ಮ ಕಷ್ಟದ ಸಮಾಚಾರವನ್ನು ಶ್ರೀಕೃಷ್ಣನಿಗೂ ದ್ರುಪನಿಗೂ ಹೇಳಿ ಕಳಿಸಿದರು. ಕೂಡಲೇ 
ಶ್ರೀಕೃಷ್ಣ ಸತ್ಯಭಾಮಾ ಸಮೇತನಾಗಿ ಬಂದ. ದ್ರುಪದ ಮುಂತಾದ ಬಾಂಧವರೂ 
ಬಂದರು. ಶ್ರೀಕೃಷ್ಣ ಎಲ್ಲ ಸಮಾಚಾರವನ್ನು ಕೇಳಿತಿಳಿದು ದುರ್ಯೋಧನನ ಬಗ್ಗೆ 
ಕುಪಿತನಾದಾಗ ಪಾಂಡವರು ಅವನ ಅಪರಿಮಿತ ಗುಣಗಳನ್ನು ಹೊಗಳುತ್ತ ನಮಿಸಿ 
ಸಮಾಧಾನಗೊಳಿಸಿದರು. ದ್ರೌಪದಿ ಅಳುತ್ತ ಅವನ ಕಾಲುಗಳನ್ನು ಹಿಡಿದಳು. ಸ್ವತಂತ್ರ 
ಸರ್ವಶಕ್ತನಾದ ಅವನನ್ನು ಸ್ತೋತ್ರ ಮಾಡಿದಳು. 


ಅಚಿಂತ್ಯನಿತ್ಯಾವ್ಯಯಪೂರ್ಣಸದ್ಗುಣಾ- 
ರ್ಣವೈಕದೇಹಾಖಿಲಲೋಷದೂರ । 
ರಮಾಬ್ದಜೇರೇಶಸುರೇಂದ್ರಪೂರ್ವ- 
ಬೃಂದಾರಕಾರ್ಣಾಂ ಸತತಾಭಿವಂದ್ಯ HI 


ಸಮಸ್ತ ಚೇಷ್ಟಾಪ್ರದ ಸರ್ವಜೀವ- 
ಪ್ರಭೋ ವಿಮುಕ್ತಾಶ್ರಯ ಸರ್ವಸಾರ । 
ಇತಿ ಬ್ರುವಂತೀ ಸಕಲಾನುಭೂತಂ 


ಜಗಾದ ಸರ್ವೇಶಿತುರಚ್ಯುತಸ್ಯ 1೨೭1 


'ಹೇ ಅಚಿಂತ್ಯ ನಿತ್ಯ ಅವ್ಯಯ ಪೂರ್ಣಸದ್ಗುಣ ಸಾಗರ ಮಾತ್ರ ಶರೀರ! 
ಸಕಲದೋಷ ವಿದೂರ! ಲಕ್ಷ್ಮೀ ಬ್ರಹ್ಮವಾಯು ಶಿವ ಇಂದ್ರಾದಿ ದೇವತೆಗಳಿಂದ 
ಸದಾವಂದ್ಯ! ಎಲ್ಲಕ್ಕೂ ಚೇಷ್ಟಾಪ್ರದ! ಸರ್ವಜೀವೇಶ್ವರ! ಮುಕ್ತಾಶ್ರಯ! 
ಸರ್ವೋತ್ತಮ!' ಎಂದು ಸ್ತೋತ್ರ ಮಾಡುತ್ತ ದ್ರೌಪದಿ ಸರ್ವೇಶನಾದ ಶ್ರೀಕೃಷ್ಣನಿಗೆ 
ತಾನು ಅನುಭವಿಸಿದ ಎಲ್ಲದುಟುವನ್ನೂ ಹೇಳಿಕೊಂಡಳು. 


ಯಸ್ಯಾಧಿಕಾನುಗ್ರಹಪಾತ್ರಭೂತಾ 
ಸ್ವಯಂ ಹಿ ಶೇಷೇಶವಿಪಾದಿಕೇಭ್ಯ: । 
ಶ್ರುತ್ವಾ ಸಮಸ್ತಂ ಭಗವಾನ್‌ ಪ್ರತಿಜ್ಞಾಂ 
ಚಕಾರ ತೇಸಾಮಖಲಾಶ್ಚ ಯೋಷಾಃ ॥ 
ಪತೀನ್‌ಸಮಾಲಿಂಗ್ಯ ವಿಮುಕ್ತಕೇಶಾ 
ಭೀಮಾಹತಾನ್‌ ದರ್ಶಯೇ ನಾನ್ಯಥೇತಿ 11೨೮।! 


ಕೈರತಪರ್ವ -107- 


ತಾಂ ಸಾಂತ್ಸಯಿತ್ತಾ ಮಧುರೈ: ಸುವಾಕ್ಕೈ 
ರ್ನಾರಾಯಣೋ ವಾಚಮಿಮಾಂ ಜಗಾದ 12೯ 


ಶ್ರೀಕೃಷ್ಣನಿಗೆ ದ್ರೌಪದಿ ಸ್ವಯಂ ಶೇಷ ಶಿವ ಗರುಡಾದಿಗಳಿಗಿಂತ ಹೆಚ್ಚುಅನುಗ್ರಹ 
ಪಾತ್ರಳಾದ್ದರಿಂದ ಅವನು ಎಲ್ಲವನ್ನೂ ಕೇಳಿ ಪ್ರತಿಜ್ಞೆ ಮಾಡಿದ, 'ಕೌರವರ 
ಹೆಂಡಂದಿರೆಲ್ಲರೂ ಭೀಮನಿಂದ ಹತರಾದ ತಮ್ಮ ಪತಿಗಳನ್ನು ಆಲಿಂಗಿಸಿ 
ಮುಕ್ತಕೇಶರಾಗುವುದನ್ನು ನಿಶ್ಚಯವಾಗಿ ನಿನಗೆ ತೋರಿಸುವೆನು' ಎಂದು. 


ಯದೀಹಾಹಂ ಸ್ಥಿತೋ ನೈವಂ ಭವಿತಾಹಂ ತ್ಹಯೋಧಯಂ | 
ಸಾಲ್ವರಾಜಂ ದುರಾತ್ಮಾನಂ ಹತಶ್ಚಾಸೌ ಸುಪಾಪಕೃತ್‌ HAO 


ಶ್ರೀಕೃಷ್ಣದ್ರೌಪದಿಯನ್ನು ಒಳ್ಳೆಯ ಸವಿನುಡಿಗಳಿಂದ ಸಂತೈಸಿ ಈ ಮಾತನ್ನುನುಡಿದ 
"ನಾನು ಇಲ್ಲಿ ಇದ್ದಿದ್ದರೆ ಹೀಗಾಗುತ್ತಿರಲಿಲ್ಲ. ನಾನು ಆಗ ದುರಾತ್ಮನಾದ ಸಾಲ್ವನೊಡನೆ 


[ne 


ಯುದ್ಧಮಾಡುತ್ತಿದ್ದೆ. ಮಹಾಪಾಪಕಾರಿಯಾದ ಆತ ಹತನಾಗಿದ್ದಾನೆ'. 


ಸನ್ನಿಧಾನೇನಥ ದೂರೇ ವಾ ಕಾಲವ್ಯವಹಿತೇ$ಪಿ ವಾ । 
ಸ್ಹಭಾವಾದ್ವಾ ವ್ಯವಹಿತೇ ವಸ್ತುವ್ಯವಹಿತೇತಪಿ ವಾ AO 


ನಾಶಕ್ತಿರ್ವಿದ್ಯತೇ ವಿಷ್ಲೋರ್ನಿತ್ಯಾವ್ಯವಹಿತತ್ನತಃ । 
ತಥಾಪಿ ನರಲೋಕಸ್ಯ ಕಲೋತ್ಯನುಕೃತಿಂ ಪ್ರಭುಃ 11೩೨1 


ವಸ್ತು ಹತ್ತಿರವಿರಲಿ ದೂರವಿರಲಿ, ಕಾಲ ಸ್ವಭಾವ ವಸ್ತುಗಳಿಂದ 
ವ್ಯವಧಾನದಲ್ಲಿರಲಿ. ನಿತ್ಯ ಅವ್ಯವಹಿತನಾದ ವಿಷ್ಣುವಿಗೆ ಅಶಕ್ತಿ ಇರುವುದಿಲ್ಲ. ಆದರೂ 
ಸರ್ವಶಕ್ತನಾದ ಅವನು ನರಲೋಕದ ಅನುಕರಣೆ ಮಾಡುತ್ತಾನೆ. 

ದುಷ್ಟಾನಾಂ ದೋಷವೃದ್ಧ್ಯರ್ಥಂ 

ಭೀಮಾದೀನಾಂ ಗುಣೋನ್ನತೇಃ 1 

ಯುಧಿಷ್ಠಿರೇಶತಿವೃದ್ಧಂತು ರಾಜಸೂಯಾದಿಸಂಭವಂ 11೩೩1 


ಧರ್ಮಂ ಚ ಸಂಕ್ರಾಮಯಿತುಂ ಕೃಷ್ಣಾಯಾನುಚೇಷು ಚ । 
ಯೋಗ್ಯತಾಕ್ರಮಮತೋ ವಿಷ್ಣುರಿಚ್ಛಯೇತ್ವಮಚೀಕ್ಸೃಪತ್‌ AVI 


-108- ಮಹಾಭಾರತ ವನಪರ್ವ 


ಶ್ರೀಕೃಷ್ಣ ಮಾಡಿದ ಈ ನರಲೋಕದ ಅನುಕರಣೆ ದುಷ್ಠರಲ್ಲಿ 
ದೋಷವೃದ್ಧಿಯಾಗುಡಿಎವುದಕ್ಕಾಗಿ ಮತ್ತು ಭೀಮ ಮುಂತಾದವರಲ್ಲಿ 
ಗುಣವೃದ್ಧಿಯಾಗುವುದಕ್ಕಾಗಿ ಧರ್ಮರಾಜನಿಗೆ ರಾಜಸೂಯಾದಿಗಳಿಂದ ಉಂಟಾದ 
ಪುಣ್ಯ ಯೋಗ್ಯತೆಗೆ ಮೀರಿದ್ದರಿಂದ ಅದನ್ನು ಯೋಗ್ಯತಾನುಸಾರ ದ್ರೌಪದಿಯಲ್ಲಿಯೂ 
ತಮ್ಮಂದಿರಲ್ಲಿಯೂ ಹರಿದು ಬರುವಂತೆ ಮಾಡುವ ಉದ್ದೇಶದಿಂದಲೂ ಶ್ರೀಕೃಷ್ಣ 
ಸ್ಟೇಚ್ಛೆಯಿಂದಲೇ ಹಾಗೆ ಮಾಡಿದ್ದ. 


ಏಧಮಾನದ್ವಿಡಿತ್ಯೇವ ವಿಷ್ಣೋರ್ನಾಮ ಹಿ ವೈದಿಕಂ 11೩೫1 
ಏಧಮಾನದ್ವಿಟ್‌ ಎಂಬ ವೈದಿಕನಾಮ ವಿಷ್ಣುವಿಗೆ ಪ್ರಸಿದ್ಧವಾಗಿದೆ. 


ಸ್ಹಯೋಗ್ಯತಾಯಾ ಅಧಿಕಂ ಧರ್ಮಾಚ್ಚಾನಾದಿಜಂ ಫಲಂ । 
ಭೀಷ್ಮದ್ರೋಣಾಂಬಿಕೇಯಾದೇ: ಪಾರ್ಥೇಷ್ಟೇವ ನಿಧಾಪಿತುಂ  1೩೬॥ 


ಭೀಷ್ಠದ್ರೋಣ ಧೃತರಾಷ್ಟ್ರ ಮುಂತಾದವರು ಗಳಿಸಿದ ಧರ್ಮಜ್ಞಾನಾದಿಗಳ 
ಫಲವಾದ ಪುಣ್ಯವನ್ನುಪಾಂಡವರಲ್ಲಿತಂದು ಸೇರಿಸುವ ಉದ್ದೇಶದಿಂದಲೂ ಶ್ರೀಕೃಷ್ಣ 
ಹಾಗೆ ಮಾಡಿದ. 


ಪುನಶ್ಚಪಾಪವೃದ್ಧರ್ಥಮಜೋ ದುರ್ಯೋಧನಾದಿಷು । 
ವ್ಯಾಸೋತಂಬಿಕಾಸುತಂ ಪ್ರಾಹ ಪಾರ್ಥಾ ಮೇರಭ್ಯಧಿಕಂ ಪ್ರಿಯಾ: ॥ 


ದುರ್ಯೋಧನಾದಿಗಳಲ್ಲಿ ಪುನಃ ಪಾಪಸಂಗ್ರಹ ಹೆಚ್ಚಲೆಂದು ವೇದವ್ಯಾಸರು 
ಧೃತರಾಷ್ಟ್ರನ ಮುಂದೆ ತನಗೆ ಪಾಂಡವರೇ ಹೆಚ್ಚುಪ್ರಿಯರು ಎಂದರು. 


ತೇಷಾಂ ಪ್ರವಾಸನಂ ಚೈವ ಪ್ರಿಯಂ ನ ಮಮ ಸರ್ವಥಾ । 
ಇತಿ ದುರ್ಯೋಧನಾದೀನಾಂ ಪಾಪವೃದ್ಧ್ಯರ್ಥಮೇವ ಸಃ ॥ 
ಪ್ರಿಯಾ ಇತ್ಯೇವ ಕಥನಾತ್‌ ಪಾಂಡವಾನಾಂ ಶುಭೋನ್ನತೇ HASH 


ಪಾಂಡವರನ್ನು ಕಾಡಿಗೆ ಅಟ್ಟಿದುದು ನನಗೆ ಸರ್ವಥಾ ಪ್ರಿಯವಲ್ಲ ಎನುತ್ತ 
ಪಾಂಡವರೇ ನನಗೆ ಪ್ರಿಯರೆಂದು ಹೇಳುವ ಮೂಲಕ ದುರ್ಯೋಧನಾದಿಗಳಲ್ಲಿ 
ಪಾಪವನ್ನು ಹೆಚ್ಚಿಸುವುದಕ್ಕಾಗಿಯೂ ಪಾಂಡವರಲ್ಲಿ ಪುಣ್ಯವನ್ನು ಹೆಚ್ಚಿಸುವುದಕ್ಕಾಗಿಯೂ 
ವೇದವ್ಯಾಸರು ಧೃತರಾಷ್ಟ್ರನ ಬಳಿಗೆ ಬಂದಿದ್ದರು. 


ಕೈರಾತಪರ್ವ -109- 


ಗುರುತ್ವಾದ್‌ ಭೀಮಸೇನಸ್ಯ ಕ್ಷಮಾ ದ್ಯೂತೇತರ್ಜುನಾದಿನಾಂ | 
ನಾತಿಧರ್ಮಸ್ನ್ಥರೂಪೋತತ್ರ ಧರ್ಮೋ ಭೀಮೇ ನಿರೌಪಧಃ 11೩೯॥ 
ದ್ರೌಪದ್ಯಾ ಅಪ್ಯತಿಕ್ಸೇಶಾತ್‌ ಕ್ಷಮಾ ಧರ್ಮೋ ಮಹಾನಭೂತ್‌ । 
ಸಾ ಹಿ ಭೀಮಮನೋ ವೇದ ನ ಕಾರ್ಯಃ ಶಾಪ ಇತ್ಯಲಂ ॥೪೦॥ 


ಭೀಮಸೇನ ಅರ್ಜುನಾದಿಗಳಿಗೆ ಹಿರಿಯನಾದ್ಧರಿಂದ ಕೌರವರು ಮಾಡುತ್ತಿದ್ದ 
ಅನ್ಯಾಯಗಳನ್ನು ಅರ್ಜುನಾದಿಗಳು ಸಹಿಸಿಕೊಂಡಿದ್ದುದು ಅವರಿಗೆ ಹೆಚ್ಚು 
ಪುಣ್ಯಕರವಾಗಿರಲಿಲ್ಲ. ಭೀಮ ಸಹಿಸಿಕೊಂಡಿದ್ದುದು ಅವನಿಗೆ ಬಹಳ 
ಪುಣ್ಯಕರವಾಗಿತ್ತು. ದ್ರೌಪದಿ ಅತ್ಯಂತ ಕ್ಲೇಶವನ್ನು ಸಹನೆ ಮಾಡಿದ್ದರಿಂದ ಅವಳಿಗೆ 
ಅದು ಮಹಾಪುಣ್ಯಕರವಾಯಿತು. ಅವಳು ಭೀಮನ ಇಚ್ಛೆಯನ್ನು ತಿಳಿದಿದ್ದಳು, ಶಾಪ 
ಕೊಡಬಾರದು ಎಂದು. 


ತಸ್ಮಾದ್‌ ಯಥಾಯೋಗ್ಯತಯಾ ಹರಿಣಾ ಧರ್ಮವರ್ಧನಂ । 
ಕೃತಂ ತತ್ರಾಸನ್ನಿಧಾನಕಾರಣಂ ಕೇಶವೋತಬ್ರವಿತ್‌ 11೪೧॥॥ 


ಅದರಿಂದ ಶ್ರೀಕೃಷ್ಣ ಜೂಜಿನ ಸಂದರ್ಭದಲ್ಲಿ ಪಾಂಡವರಲ್ಲಿ ಅವರವರ 
ಯೋಗ್ಯತಾನುಸಾರವೆ ಪುಣ್ಯವೃದ್ಧಿ ಉಂಟುಮಾಡಿದ. ತಾನು ಪಾಂಡವರ ಬಳಿ 
ಇರದಿದ್ದುದಕ್ಕೆ ಕಾರಣವನ್ನೂಹೇಳಿದ. 
XK 
ಹನ್ನೊಂದನೆಯ ಅಧ್ಯಾಯ 
(ಕೃಷ್ಣನಿಂದ ದ್ವೈತವನಕ್ಕೆ ಆಗಮನ. ಸಿಟ್ಟುಗೊಂಡ ಕೃಷ್ಣನನ್ನು ಸಂತೈಸಲು 
ಅರ್ಜುನನ ಸ್ತೋತ್ರ, ದ್ರೌಪದಿಯ ವಿಲಾಪ ಮತ್ತು ಕೃಷ್ಣನ ಪ್ರತಿಜ್ಞೆ.) 
ವೈಶಂಪಾಯನಃ 
ಭೋಜಾಃ ಪ್ರವ್ರಜಿತಾನ್‌ ಶ್ರುತ್ವಾ ವೃಷ್ಠಯಶ್ಚಾಂಧಕ್ಕೆ: ಸಹ । 
ಪಾಂಡವಾನ್‌ ದು:ಖಸಂತಪ್ತಾನ್‌ ಸಮಾಜಗ್ಗುರ್ಮಹಾವನೇ Holl 
ಪಾಂಡವರು ದುಃಖಸಂತಪ್ಪರಾಗಿ ಕಾಡಿಗೆ ತೆರಳಿದುದನ್ನು ಕೇಳಿ ಭೋಜರು 
ವೃಷ್ಟಿಗಳು ಮತ್ತು ಅಂಧಕರು ಸಹ ವನಕ್ಕೆ ಬಂದರು. 


-110- ಮಹಾಭಾರತ ವನಪರ್ವ 


ಪಾಂಚಾಲಸ್ಯ ತು ದಾಯಾದೋ ಧೃಷ್ಠಕ್ರೇತುಶ್ಚ ಚೇದಿಪಃ । 
ಕೇಕಯಾಶ್ಚ ಮಹೇಷ್ವಾಸಾ ಭ್ರಾತರೋ ಲೋಕವಿಶ್ರುತಾಃ 12H 


ವನೇ ತೇಠಭಿಯಯು: ಪಾರ್ಥಾನ್‌ ಕ್ರೋಧಾಮರ್ಷಸಮನ್ನಿತಾನ್‌ । 
ಗರ್ಹಯಂತೋ ಧಾರ್ತರಾಷ್ಟ್ರಾನ್‌ ಕಿಂ ಕುರ್ಮ ಇತಿ ಚಾಬ್ರುವನ್‌ 1೩11 


ಪಾಂಚಾಲರಾಜನ ದಾಯಾದಿಯಾದ ಚೇದಿರಾಜನಾದ ಧೃಷ್ಟಕೇತುವೂ 
ಕೇಕಯದೇಶದ ರಾಜರುಗಳಾದ ಲೋಕವಿಶ್ರುತರಾದ ಅಣ್ಣತಮ್ಮಂದಿರೂ 
ಕ್ರೋಧಾಮರ್ಷಗಳಿಂದ ಕೂಡಿದ್ದ ಪಾಂಡವರನ್ನು ನೋಡಲು ಕಾಡಿಗೆ ಬಂದರು. 


ಅವರು ದುರ್ಯೋಧನಾದಿಗಳನ್ನು ನಿಂದಿಸುತ್ತಾ ನಾವು ಏನುಮಾಡೋಣ ಎಂದು 
ಕೇಳಿದರು. 


ವಾಸುದೇವಂ ಪುರಸೃತ್ಯ ಸರ್ವೇ ತೇ ಕತ್ರಿಯರ್ಷಭಾಃ । 
ಪರಿವಾರ್ಯೋಪವಿವಿಶುರ್ಧರ್ಮರಾಜಂ ಯುಧಿಷ್ಠಿರಮ್‌ Thal 
ಆ ಕ್ಷತ್ರಿಯಶ್ರೇಷ್ಠರೆಲ್ಲರೂ ಶ್ರೀಕೃಷ್ಣನನ್ನು ಮುಂದೆ ಮಾಡಿಕೊಂಡು ಧರ್ಮರಾಜನಾದ 
ಯುಧಿಷ್ಠಿರನ ಸುತ್ತಲೂ ಸಮೀಪದಲ್ಲಿಕುಳಿತರು. 
ಶ್ರೀವಾಸುದೇವಃ 
ದುರ್ಯೋಧನಸ್ಯ ಕರ್ಣಸ್ಯ ಶಕುನೇಶ್ಚ ದುರಾತ್ಮನಃ I 
ದುಶ್ಯಾಸನಚತುರ್ಥಾನಾಂ ಭೂಮಿಃ ಪಾಸ್ಯತಿ ಶೋಣಿತಮ್‌ uu 


ದುರ್ಯೋಧನ ಕರ್ಣ ದುರಾತ್ಮನಾದ ಶಕುನಿ ಮತ್ತು ನಾಲ್ಕನೆಯನಾದ ದುಶ್ಶಾಸನ 
ಇವರ ರಕ್ತವನ್ನು ಭೂಮಿಯು ಪಾನಮಾಡುವುದು. 


ತತಃ ಸರ್ವೇ5ಭಿಷಿಂಚಾಮೋ ಧರ್ಮರಾಜಂ ಯುಧಿಷ್ಠಿರಮ್‌ । 
ನಿಕೃತ್ಯಾ ಚ ಚರನ್‌ ವಧ್ಯ ಏಷ ಧರ್ಮಃ ಸನಾತನಃ 11೬ 


ಅನಂತರ ನಾವೆಲ್ಲರೂ ಸೇರಿ ಧರ್ಮರಾಜನಾದ ಯುಧಿಷ್ಠಿರನಿಗೆ 
ಪಟ್ಟಾಭಿಷೇಕವನ್ನು ಮಾಡೋಣ ಮೋಸಮಾಡುವವರನ್ನು ಕೊಲ್ಲಲೇ ಬೇಕು. ಇದು 
ಸನಾತನವಾದ ಧರ್ಮ. 


ಕೈರಾತಪರ್ವ ಚ: 


ವೈಶಂಪಾಯನಃ 
ಪಾರ್ಥಾನಾಮಭಿಷಂಗೇಣ ತಥಾ ಕ್ರುದ್ಧಂ ಜನಾರ್ದನಮ್‌ । 
ಅರ್ಜುನ: ಶಮಯಾಮಾಸ ದಿಧಕ್ಷಂತಮಿವ ಪ್ರಜಾಃ 11೭1! 


ಪಾಂಡವರ ಮೇಲಿನ ಪ್ರೀತಿಯಿಂದ ಅವರ ಕಾರ್ಪಣ್ಯವನ್ನು ನೋಡಿ ಹಾಗೆ 
ಕೋಪಗೊಂಡು ಎಲ್ಲಾಪ್ರಜೆಗಳನ್ನೂ ಸುಟ್ಟುಬಿಡುವಂತೆ ತೋರುವ ಜನಾರ್ದನನನ್ನು 
ಅರ್ಜುನನು ಸಮಾಧಾನಗೊಳಿಸಿದನು. 


ಸಂಕ್ರುದ್ಧಂ ಕೇಶವಂ ದೃಷ್ಟ್ವಾ ಪೂರ್ವದೇವೇಷು ಭಾರತ । 

ಕೀರ್ತಯಾಮಾಸ ಕರ್ಮಾಣಿ ಸತ್ಯಕೀರ್ತೇರ್ಮಹಾತ್ಸನಃ nel 

ಪುರುಷಸ್ಕಾಪ್ರಮೇಯಸ್ಯ ಸತ್ಯಸ್ಯಾಮಿತತೇಜಸಃ । 

ಪ್ರಜಾಪತಿಪತೇರ್ವಿಷ್ಣೋರ್ಲೋಕನಾಥಸ್ಯ ಧೀಮತಃ 1೯ 

ಎಲೈ ಭಾರತನೇ! ಮೊದಲು ಅಕ್ಷದ್ಯೂತವನ್ನು ಆಡಿ ಈ ದುರವಸ್ಥೆಯನ್ನುತಂದ 
ದೈತ್ಯರಾದ ದುರ್ಯೋಧನಾದಿಗಳ ಮೇಲೆ ಸಂಕ್ರುದ್ಧನಾದ ಕೃಷ್ಣನನ್ನು ನೋಡಿ 
ಅರ್ಜುನನು ಸತ್ಯಕೀರ್ತಿಯುಳ್ಳ ಮುಹಾತ್ಮನಾದ' ಅಪ್ರಮೇಯನಾದ 
ಅನಂತಗುಣಪೂರ್ಣನಾದ ಅಮಿತಪರಾಕ್ರಮಿಯಾದ ಬ್ರಹ್ಮದೇವರ ತಂದೆಯಾದ 
ಲೋಕನಾಥನಾದ ಮೇಧಾವಿಯಾದ ಪರಮಪುರುಷನಾದ ವಿಷ್ಣುವಿನ ಅದ್ಭುತ 
ಕರ್ಮಗಳನ್ನು ಹೊಗಳಿದನು. 

ಅರ್ಜುನಃ 

ದಶವರ್ಷಸಹಸ್ರಾಣಿ ಯತ್ರ ಸಾಯಂಗೃಹೋ ಮುನಿಃ । 

ವ್ಯಚರಸ್ತ್ಮಂ ಪುರಾ ಕೃಷ್ಣ ಪರ್ವತೇ ಗಂಧಮಾದನೇ wool 

ಕೃಷ್ಣನೇ! ನೀನು ಹಿಂದೆ ಗಂಧಮಾದನಪರ್ವತದಲ್ಲಿಹತ್ತುಸಹಸ್ರವರ್ಷಗಳ ಕಾಲ 
ಎಲ್ಲಿ ಸಾಯಂಕಾಲವಾಗುತ್ತದೆಯೋ ಅಲ್ಲಿಯೇ ಬಿಡಾರಮಾಡಿ 
ಸಂಚರಿಸಿದೆ. (ವಿಷ್ಣುವಿನ ಎಲ್ಲಾ ರೂಪಗಳಿಗೂ ಅಭೇದವಿರುವುದರಿಂದ 
ಬದರೀನಾರಾಯಣರೂಪದಿಂದ ಮಾಡಿದ ತಪಸ್ಸನ್ನು ಅರ್ಜುನನು ಇಲ್ಲಿ 
ಹೇಳುತ್ತಿದ್ದಾನೆ.) 


-112- ಮಹಾಭಾರತ ವನಪರ್ವ 


ದಶವರ್ಷಸಹಸ್ರಾಣಿ ದಶವರ್ಷಶತಾನಿ ಚ । 
ಪುಷ್ಕರೇಷ್ಟವಸಃ ಕೃಷ್ಣತ್ಹಮಪೋ ಭಕ್ತಯನ್‌ ಪುರಾ 11೧೧॥ 


ಕೃಷ್ಣನೇ! ನೀನು ಹಿಂದೆ ಪುಷ್ಪರಕ್ಷೇತ್ರದಲ್ಲಿ ಹತ್ತು ಸಾವಿರವರ್ಷಗಳು ಮತ್ತು 
ಹತ್ತುನೂರು ವರ್ಷಗಳ ಕಾಲ ಕೇವಲ ಜಲಭಕ್ಷಣೆಮಾಡಿ ವಾಸಮಾಡಿ ತಪಸ್ಸನ್ನು 
ಮಾಡಿದೆ. 


ಊರ್ಧ್ವಬಾಹುರ್ವಿಶಾಲಾಯಾಂ ಬದರ್ಯಾಂ ಮಧುಸೂದನ । 
ಅತಿಷ್ಠಸ್ತೆ ನಕಪಾದೇನ ವಾಯುಭಕ್ಷ ಶತಂ ಸಮಾಃ 11೧೨! 


ಎಲೈ ಮಧುಸೂದನನೇ! ನೀನು ವಿಶಾಲಾ ಎಂದು ಕರೆಯಲ್ಪಡುವ 
ಬದರೀಕ್ಷೇತ್ರದಲ್ಲಿ ಊರ್ಧ್ವಬಾಹುವಾಗಿ ಒಂದೇ ಪಾದದಮೇಲೆ ನಿಂತು 
ನೂರುವರ್ಷಗಳ ಕಾಲ ವಾಯುಭಕ್ಷನಾಗಿ ತಪಸನ್ನು ಮಾಡಿದೆ. 


ಕೃಷ್ಣಾಜಿನೋತ್ತರಾಸಂಗಃ ಕೃಶೋ ಧಮನಿಸಂತತಃ । 
ಆಸೀಃ ಕೃಷ್ಣ ಸರಸ್ವತ್ಯಾಂ ಸತ್ರೇ ದ್ವಾದಶವಾರ್ಷಿಕೇ 11೧೩11 


ಎಲೈ ಕೃಷ್ಣನೇ! ನೀನು ಸರಸ್ಪತೀ ನದಿಯ ತೀರದಲ್ಲಿ ಹನ್ನೆರಡುವರ್ಷ ನಡದ 
ಸತ್ರಯಾಗದಲ್ಲಿ ಕೃಷ್ಣಾಜಿನದ ಉತ್ತರೀಯವನ್ನು ಧರಿಸಿ ಧಮನಿಗಳು ಕಾಣುವಂತೆ 
ಕೃಶನಾಗಿ ವಾಸಮಾಡಿದೆ. (ತಪಸ್ಸನ್ನು ಮಾಡಿದೆ) 


ಪ್ರಭಾಸಮಪ್ಯಥಾಸಾದ್ಯ ತೀರ್ಥಂ ಪುಣ್ಯಜನಾರ್ಚಿತಮ್‌ । 
ತತ್ರ ಕೃಷ್ಣ ಮಹಾಬಾಹೋ ದಿವ್ಯಂ ವರ್ಷಸಹಸ್ರಕಮ್‌ । 


ಲ 


ಅತಿಷ್ಠಸ್ತಪ ಏಕೇನ ಪಾದೇನ ನಿಯಮೇ ಸ್ಥಿತಃ 11೧೪॥ 


ಎಲೈ ಮಹಾಬಾಹುವಾದ ಕೃಷ್ಣನೇ! ಪುಣ್ಯಜನರಿಂದ ಪ್ರಾರ್ಥಿಸಲ್ಪಡುವ 
ಪ್ರಭಾಸಕ್ಷೇತ್ರಕ್ಕೆ ಬಂದು ಎಲೈ ಮಹಾಬಾಹುವೇ ಅಲ್ಲಿದೇವಮಾನದ ಸಹಸ್ರವರ್ಷಗಳ 
ಕಾಲ ಒಂದು ಪಾದದಮೇಲೆ ನಿಂತು ನಿಯಮವನ್ನು ಧರಿಸಿ ತಪಸ್ಸನ್ನು ಆಚರಿಸಿದೆ. 


ಕ್ಷೇತ್ರಜ್ಞು ಸರ್ವಭೂತಾನಾಮಾದಿರಂತಶ್ಚ ಕೇಶವ ಚ 
ತಪಸಾಂ ಚ ನಿಧಿಃ ಕೃಷ್ಣ ಯಜ್ಞಸ್ತ್ಯಂ ಚ ಸನಾತನಃ 11೧೫1 


ಕೈರಾತಪರ್ವ -113- 


ಎಲೈ ಕೇಶವನೇ! ನೀನು ಎಲ್ಲಜೀವರ ಹೃದಯದಲ್ಲಿಇದ್ದು ಕ್ಷೇತ್ರಜ್ಞನೆನೆಸಿದವನು. 
ನೀನು ಈ ಜಗತ್ತಿಗೆ ಆದಿ ಮತ್ತು ಅಂತನಾದವನು. ಕೃಷ್ಣನೇ! ನೀನು ತಪಸ್ಸಿಗೆ ನಿಧಿ 
ಯಾದವನು. ಸನಾತನನಾದವನು. ನೀನೇ ಯಜ್ಞವೆಂದು ಕರೆಯಲ್ಪಡುವವನು. 

ನಿಹತ್ಯ ನರಕಂ ಭೌಮಮಾಹೃತ್ಯ ಮಣಿಕುಂಡಲೇ । 

ಪ್ರಾದಾಸ್ತ್ರಮದಿತೇಃ ಕೃಷ್ಣ ಭವಾನ್‌ ನಃ ಪರಮಾ ಗತಿಃ 11೧೬॥ 

ಕೃಷ್ಣನೇ। ನೀನು ಭೂದೇವಿಯ ಮಗನಾದ ನರಕಾಸುರನನ್ನು ಸಂಹರಿಸಿ 
ಮಣಿಕುಂಡಲಗಳನ್ನುತೆಗೆದುಕೊಂಡು ಬಂದು ಅದಿತಿಗೆ ಸಮರ್ಪಿಸಿದೆ. ಅಂತಹ 
ನೀನು ನಮಗೆ ಶ್ರೇಷ್ಠವಾದ ಗತಿ. 

ಪ್ರಥಮೋತ್ಪಾದಿತಂ ಕೃಷ್ಣ ಮೇಧ್ಯಮಶಮವಾಸ್ಟಜ:ಃ । 

ಕೃತ್ವಾ ತತ್‌ ಕರ್ಮ ಲೋಕಾನಾಮೃಷಭಃ ಸರ್ವಲೋಕಜಿತ್‌ । 

ಅವಧೀಸ್ತೃಂ ರಣೇ ಸರ್ವಾನ್‌ ಸಮೇತಾನ್‌ ದೈತ್ಯದಾನವಾನ್‌ ॥೧೭॥ 


ಕೃಷ್ಣನೇ, ಮೊದಲು ಸೃಷ್ಠಿಸಿದ ಮೇಧ್ಯಾಶ್ತವನ್ನು ಸಂಚರಿಸಲು ಬಿಟ್ಟು ಎಲ್ಲ 
ಲೋಕಗಳಲ್ಲಿ ಶ್ರೇಷ್ಠನಾದ ನೀನು ಲೋಕಗಳನ್ನುಗೆದ್ದು ಅಶ್ಚಮೇಧಯಾಗವನ್ನುಮಾಡಿ 
ಯುದ್ಧದಲ್ಲಿಸಮೇತರಾದ ಸರ್ವದೈತ್ಯದಾನವರನ್ನುಸಂಹರಿಸಿದೆ. 

ತತಃ ಸರ್ಮೇಶ್ನರತ್ನಂ ಚ ಸಂಪ್ರದಾಯ ಶಚೀಪತೇಃ । 

ಮಾನುಷೇಷು ಮಹಾಬಾಹೋ ಪ್ರಾದುರ್ಭೂತೋಪಸಿ ಕೇಶವ ॥೧೮॥ 

ಅನಂತರ ಶಚೀಪತಿಯಾದ ಇಂದ್ರನಿಗೆ ಮೂರುಲೋಕಾಧಿಪತ್ಯವನ್ನು ಕೊಟ್ಟು, 
ಎಲೈ ಮಹಾಬಾಹುವಾದ ಕೇಶವನೇ! ನೀನು ಮನುಷ್ಯಲೋಕದಲ್ಲಿಅವತರಿಸಿದ್ದೀಯೆ. 

ಸ ತ್ಚಂ ನಾರಾಯಣೋ ಭೂತ್ವಾ ಹರಿರಾಸೀಃ ಸನಾತನಃ । 

ಬ್ರಹ್ಮಾ ಸೋಮಶ್ಚ ಸೂರ್ಯಶ್ಚ ಧರ್ಮೋ ಧಾತಾ ಯಮೊಳ್ಳನಲ: ॥ 

ವಾಯುರ್ವೈಶ್ರವಣೋ ರುದ್ರಃ ಕಾಲಃ ಖಂ ಪೃಥಿವೀ ದಿಶಃ । 

ಅಜಶ್ಚರಾಚರಗುರುಃ ಸ್ರಷ್ಟಾ ತ್ವಂ ಪುರುಷೋತ್ತಮ: 11೨೦ 


-114- ಮಹಾಭಾರತ ವನಪರ್ವ 


ನೀನು ಹಿಂದೆ ನಾರಾಯಣನಾಗಿ ಅನಂತರ ಸನಾತನನಾದ ಹರಿಯಾಗಿ 
ಅವತಾರಮಾಡಿದೆ. ನೀನೇ ಬ್ರಹ್ಮ ಸೋಮ ಸೂರ್ಯ ಧರ್ಮ ಧಾತೃ ಯಮ ಅಗ್ನಿ 
ವಾಯು ಕುಬೇರ ರುದ್ರ ಕಾಲ ಆಕಾಶ ಪೃಥಿವೀ, ದಿಕ್ಕುಗಳು( ಬ್ರಹ್ಮಾದಿಗಳಲ್ಲಿಇದ್ದು 
ಆಯಾ ಹೆಸರುಗಳಿಂದ ಮುಖ್ಯವಾಗಿ ಕರೆಸಿಕೊಳ್ಳಲ್ಪಡುವವನು) ನೀನು 
ಜನನರಹಿತನಾದವನು. ಚರಾಚರ ಸ್ವರೂಪವಾದ ಜಗತ್ತಿಗೆ ಗುರುವಾದವನು. ನೀನೇ 
ಸೃಷ್ಟಿಕರ್ತನಾದ ಪುರುಷೋತ್ತಮನು. 


ನಾರಾಯಣೋ ಹ್ಯಭೂಃ ಪೂರ್ವಂ ಕ್ರತುಭಿರ್ಭೂರಿದಕ್ಷಿಣೈ: | 


ಅಯಜೋ ಭೂರಿತೇಜಾಸ್ತ 2 ಕೃಷ್ಣ ಚೈತ್ರರಥೇ ವನೇ 11೨೧1 


ಎಲೈ ಮಹಾತೇಜಸ್ವಿಯಾದ ಕೃಷ್ಣನೇ! ನೀನು ಹಿಂದೆ ನಾರಾಯಣನಾಗಿ 
ಚೈತ್ರರಥವನದಲ್ಲಿಬಹಳವಾದ ದಕ್ಷಿಣೆಗಳನ್ನು ಕೊಟ್ಟು ಅನೇಕ ಯಾಗಗಳನ್ನು ಮಾಡಿದೆ. 


ಶತಂ ಶತಸಹಹ್ರಾಣಿ ಸುವರ್ಣಸ್ಯ ಜನಾರ್ದನ । 

ಏಕೈಕಸ್ಮಿಂಸ್ತಥಾ ಯಜ್ಞೇ ಪರಿಪೂರ್ಣಾನಿ ದತ್ತವಾನ್‌ 11೨೨1 

ಎಲೈ ಜನಾರ್ದನನೇ! ಒಂದೊಂದು ಯಜ್ಞದಲ್ಲಿಯೂ ನೀನು ಪ್ರತಿಯೊಬ್ಬರಿಗೂ 
ಪರಿಪೂರ್ಣವಾದ ಹತ್ತು ಸಹಸ್ರ ಸುವರ್ಣಗಳನ್ನು ದಕ್ಷಿಣೆಯಾಗಿ ಕೊಟ್ಟಿದ್ದೀಯೆ. 

ಅದಿತೇರಪಿ ಪುತ್ರತ್ತಮಾಷ್ಯ ಯಾದವನಂದನ । 

ತ್ವಂ ವಿಷ್ಣುರಿತಿ ವಿಖ್ಯಾತ ಇಂದ್ರಾದವರಜೋಂ ಭವಃ 11೨೩ 


ಯಾದವನಂದನನೇ! ನೀನು ಅದಿತಿಯ ಮಗನಾಗಿ ವಿಷ್ಣುಎಂಬ ಹೆಸರಿನಿಂದ 
ಪ್ರಖ್ಯಾತನಾಗಿ ಇಂದ್ರನ ತಮ್ಮನಾಗಿ ಅವತಾರಮಾಡಿದೆ. 


ಶಿಶುರ್ಭೂತ್ವಾ ದಿವಂ ಖಂ ಚ ಪೃಥಿವೀಂ ಚ ಪರಂತಪ । 
ತ್ರಿಭಿರ್ವಿಕ್ರಮಣೈಃ ಕೃಷ್ಣ ಪೂರ್ವಂ ತ್ನಂ ಕ್ರಾಂತವಾನಸಿ (1೨೪! 


ಎಲ್ಫೆ ಪರಂತಪನೇ! ನೀನು ವಾಮನರೂಪದಿಂದ ಅವತಾರಮಾಡಿ ಸ್ವರ್ಗ 
ಅಂತರಿಕ್ಷ ಮತ್ತು ಭೂಮಿಗಳನ್ನು ಮೂರುಹೆಜ್ಜೆಗಳಿಂದ ಹಿಂದೆ ಅಳೆದವನಾಗಿದ್ದೀಯೆ. 


ಕೈರಾತಪರ್ವ -115- 


ಸಂಪ್ರಾಪ್ಯ ದಿವಮಾಕಾಶಮಾದಿತ್ಯಸದನೇ ಸ್ಥಿತಃ । 

ಅತ್ಯರೋಚಶ್ಚ ಭೂತಾತ್ಮನ್‌ ಭಾಸ್ಕರಂ ಸ್ವೇನ ತೇಜಸಾ 11೨೫1 

ಎಲೈ ಭೂತಾತ್ಮನೇ। ಸೂರ್ಯಲೋಕಕ್ಕೆ ಹೋಗಿ ಸೂರ್ಯನ ಗೃಹದಲ್ಲಿಇದ್ದು 
ನಿನ್ನತೇಜಸಿನಿಂದ ಸೂರ್ಯನಿಗಿಂತಲೂ ಚೆನ್ನಾಗಿ ಬೆಳಗಿದ್ದೀಯೆ. 


ಮೌರವಾಃ ಸಾದಿತಾಃ ಪಾಶಾ ನಿಶುಂಭನರಕೌ ಹತೌ । 
ಕೃತಃ ಕ್ಷೇಮಃ ಪುನಃ ಪಂಥಾಃ ಪ್ರಾಗ್ವೋತಿಷಪುರಂ ಪ್ರತಿ 11೨೬। 


ಹಿಂದೆ ಪ್ರಾಗ್ಹೋತಿಷಪಟ್ಟಣದಲ್ಲಿಮುರ ಎಂಬ ಅಸುರ ನಿರ್ಮಿಸಿದ ಪಾಶಗಳನ್ನು 
ಕತ್ತರಿಸಿ ನಿಶುಂಭ ಮತ್ತು ನರಕಾಸುರರನ್ನು ಕೊಂದು ಆನಗರದ ಮಾರ್ಗವು ಪುನಃ 
ಕ್ಷೇಮದಿಂದ ಇರುವಂತೆ ಮಾಡಿದ್ದೀಯೆ. 

ಜಾರುಥ್ಯಾಮಾವೃತಿಃ ಕ್ರುದ್ಧಃ ಶಿಶುಪಾಲೋ ನೃಪೈಃ ಸಹ । 

ಭೀಮಧನ್ವಾ ಚ ಶೈಬ್ಯಶ್ವ ಶತಧನ್ವಾ ಚ ನಿರ್ಜಿತಃ 12೭1 

ಅಗ್ರಪೂಜೆಯ ಸಮಯದಲ್ಲಿ ಅಗ್ರಪೂಜೆಗೆ ಪ್ರತಿಬಂಧಕನಾದ ಸಂಕ್ರುದ್ಧನಾದ 
ಶಿಶುಪಾಲನನ್ನು ಮತ್ತು ಭಯಂಕರ ಧನುಸ್ಸುಳ್ಳ ಶೈಬ್ಯರಾಜನನ್ನು ಮತ್ತು ಶತಧನ್ವನನ್ನು 
ಉಳಿದ ರಾಜರುಗಳ ಜೊತೆಯಲ್ಲಿ ಪರಾಭವಗೊಳಿಸಿದ್ದೀಯೆ. 


ತಥಾ ಪರ್ಜನ್ಯಘೋಷೇಣ ರಥೇನಾದಿತ್ಯವರ್ಚಸಾ । 
ಅಹಾರ್ಷಿ ರುಗಿಣೀಂ ಬ್ಲೆಪೀಂ ನಿರ್ಜಿತ್ಯ ರುಗಿಣಂ ಮೃಧೇ 11೨೮1 
ಅ heh | ೪ ಲ 


ಅದರಂತೆ ಮೇಘಗರ್ಜನೆಯನ್ನು ಹೊಂದಿದ ಸೂರ್ಯನಂತೆ ಪ್ರಕಾಶಿಸುವ 
ರಥದಲ್ಲಿ ಕುಳಿತು ಯುದ್ಧದಲ್ಲಿ ರುಗ್ಗಿಯನ್ನು ಸೋಲಿಸಿ ಭೀಷ್ಠರಾಜನ ಮಗಳಾದ 
ರುಗ್ಡಿಣಿಯನ್ನುಕರೆತಂದಿದ್ದೀಯೆ. 

ಇಂದ್ರದ್ಯುಮ್ನೋ ಹತಃ ಕೋಪಾದ್‌ ಯವನಶ್ಚ ಕಶೇರುಕಃ । 

ಹತಃ ಸೌಭಪತಿಃ ಸಾಲ್ವಃ ತ್ವಯಾ ಸೌಭಂ ಚ ಪಾತಿತಮ್‌ 1೨೯ 


ಕೋಪದಿಂದ ಇಂದ್ರದ್ಯುಮ್ನನನ್ನು ಸಂಹರಿಸಿದ್ದೀಯೆ. ಯವನ ರಾಜನಾದ 
ಕಶೇರುಕನನ್ನು ಕೊಂದಿದ್ದೀಯೆ. ಸೌಭಪತಿಯಾದ ಸಾಲನನ್ನು ಸಂಹರಿಸಿ ಸೌಭವನ್ನು 


-116- ಮಹಾಭಾರತ ವನಪರ್ವ 


ನೆಲಕ್ಕೆ ಉರುಳಿಸಿದ್ದೀಯೆ. 


ಇರಾವತ್ಯಾಂ ತಥಾ ಭೋಜಃ ಕಾರ್ತವೀರ್ಯಸಮೋ ಯುಧಿ । 
ಗೋಪತಿಸ್ತಾಳಕೇತುಶ್ಚ ತ್ವಯಾ ವಿನಿಹತಾವುಭೌ 11೩೦॥ 


ಯುದ್ಧದಲ್ಲಿಇರಾವತಿಯಲ್ಲಿಕಾರ್ತವೀರ್ಯನಿಗೆ ಸಮಾನನಾದ ಭೋಜನನ್ನು 
ಸಂಹರಿಸಿದ್ದೀಯೆ. ಅದರಂತೆ ಗೋಪತಿ ಮತ್ತು ತಾಳಕೇತು ಇವರಿಬ್ಬರೂ ನಿನ್ನಿಂದ 
ಹತರಾಗಿದ್ದಾರೆ. 


ತಾಂ ಚ ಭೋಗವತೀಂ ಪುಣ್ಯಾಮೃಷಿಕಾಂತಾಂ ಜನಾರ್ದನ ॥ 
ದ್ವಾರಕಾಮಾತೃಸಾತ್‌ ಕೃತ್ವಾ ಸಮುದ್ರಂ ಗಮಯಿಪ್ಯಸಿ 11೩೧ 
ವ [JS ಲ" ದು 


ಎಲೈ ಜನಾರ್ದನನೇ! ಭೋಗಪೂರ್ಣವಾದ, ಯಷಿಗಳಿಗೆ ಪ್ರಿಯವಾದ, 
ಪವಿತ್ರವಾದ ಆ ದ್ವಾರಕಾಪಟ್ಟಣವನ್ನು ಸ್ವಾಧೀನಮಾಡಿಕೊಂಡು ಸಮುದ್ರವನ್ನುದೂರಕ್ಕೆ 
ತಳ್ಳಿದ್ದೀಯೆ. 

ನ ಕ್ರೋಧೋ ನ ಚ ಮಾತ್ತರ್ಯಂ ನಾನೃತಂ ಮಧುಸೂದನ 1 

ತ್ಹಯಿ ತಿಷ್ಠತಿ ದಾಶಾರ್ಹ ನ ನೃಶಂಸಃ ಕುತೋನನೃಜುಃ 11೩ ೨। 


ಎಲೈ ದಾಶಾರ್ಹನೇ! ಎಲೈ ಮಧುಸೂದನನೇ! ನಿನ್ನಲ್ಲಿ ಕ್ರೋಧವಾಗಲೀ 
ಮಾತ್ಸರ್ಯವಾಗಲೀ ಅನೃತವಾಗಲೀ ಎಂದೂ ಇಲ್ಲ. ನೀನು ಎಂದೂ ಕ್ರೂರಿಯಲ್ಲ. 
ಇನ್ನುವಕ್ರತೆಯು ಎಲ್ಲಿಂದ ಬರಬೇಕು? 


ಆಸೀನಂ ಚಿತ್ತಮಧ್ಯೇ ತ್ವಾಂ ದೀಪ್ಯಮಾನಂ ಸ್ವತೇಜಸಾ । 
ಆಗಮ್ಯ ಯಷಯಃ ಸರ್ವೇ ಯಾಚಂತ್ಯಭಯಮುಚ್ಯತ 11೩೩1 


ಎಲೈ ಅಚ್ಯುತನೇ! ಹೃದಯಮಧ್ಯದಲ್ಲಿ; ನಿನ್ನ ಕಾಂತಿಯಿಂದ ಬೆಳಗುತ್ತಿರುವ ನಿನ್ನನ್ನು 
ಯಷಿಗಳು ಚೆನ್ನಾಗಿ ತಿಳಿದು ನಿನ್ನಿಂದ ಮೋಕ್ಷವನ್ನು ಯುಚಿಸುತ್ತಾರೆ. 


ಯುಗಾಂತೇ ಸರ್ವಭೂತಾನಿ ಸಂಕ್ಷಿಹ್ಯ ಮಧುಸೂದನ । 
ಆತ್ಮನ್ಯೇವಾತ್ಮನಾ ಕೃತ್ವಾ ಜಗದಾಸ್ಟೇ ಪರಂತಪ NEC 


ಕೈರಾತಪರ್ವ -117- 


ಎಲೈ ಮಧುಸೂದನನೇ! ಎಲ್ಫೆ ಪರಂತಪನೇ! ಯುಗಾಂತಸಮಯದಲ್ಲಿಎಲ್ಲಾ 
ಪ್ರಾಣಿಗಳನ್ನೂ ಸಂಹರಿಸಿ ಜಗತ್ತನ್ನುನಿನ್ನಉದರದಲ್ಲೇ ಇಟ್ಟುಕೊಂಡಿರುತ್ತೀಯೆ. 


ನೈವ ಪೂರ್ವೇ ಪರೇ ಚೈವ ಕರಿಷ್ಯಂತಿ ಕೃತಾನಿ ತೇ । 
ಕರ್ಮಾಣಿ ಯಾನಿ ದೇವ ತ್ದಂ ಬಾಲ ಏವ ಮಹಾದ್ಯುತೇ 11೩೫1 


ಕೃತವಾನ್‌ ಪುಂಡರೀಕಾಕ್ಷ ಬಲದೇವಸಹಾಯವಾನ್‌ । 
ವೈರಾಜಭವನೇ ಚಾಪಿ ಬ್ರಹ್ಮಣಾ ನ್ಯವಸಃ ಸಹ ALI 


ಎಲೈ ದೇವನೇ! ಎಲೈ ಮಹಾದ್ಯುತಿಯೇ! ನೀನು ಬಾಲಕನಾಗಿಯೇ ಯಾವ 
ಕಾರ್ಯಗಳನ್ನು ಮಾಡಿದೆಯೋ ಅದನ್ನುನಿನ್ನ ಹಿಂದಿನವರು ಯಾರೂ ಮಾಡಲಿಲ್ಲ. 
ಮುಂದಿನವರು ಮಾಡುವುದಿಲ್ಲ. ಎಲೈ ಪುಂಡರೀಕಾಕ್ಷನೇ। ಬಲರಾಮನ ಜೊತೆಯಲ್ಲಿ 
ನೀನು ಅಂತಹ ಕಾರ್ಯಗಳನ್ನುಮಾಡಿದೆ. ಬ್ರಹ್ಮದೇವರ ಸದನದಲ್ಲಿಯೂ ಸಹ ಅವರ 
ಜೊತೆಯಲ್ಲಿ ವಾಸವನ್ನುಮಾಡಿದೆ. 

ವೈಶಂಪಾಯನಃ 

ಏವಮುಕ್ತಾ ಚ ಸ್ಹಮಾತ್ಮಾನಮಾತ್ಮಾ ಕೃಷ್ಣಸ್ಯ ಪಾಂಡವಃ । 

ತೂಷ್ಲೀಮಾಸೀತ್‌ ತತಃ ಪಾರ್ಥಮಿತ್ಯುವಾಚ ಜನಾರ್ದನಃ 11೩೭! 

ಕೃಷ್ಣನಿಗೆ ಪ್ರಿಯನಾದ ಪಾಂಡವನಾದ ಅರ್ಜುನನು ತನ್ನ ಸ್ವಾಮಿಯಾದ 
ಪರಮಾತ್ಮನಾದ ಕೃಷ್ಣನನ್ನು ಕುರಿತು ಹೀಗೆ ಮಾತನಾಡಿ ಸುಮ್ಮನಾದನು. ಅನಂತರ 
ಜನಾರ್ದನನು ಅರ್ಜುನನನ್ನುಕುರಿತು ಮಾತನಾಡಿದನು. 


ಮಮೈವ ತ್ನಂ ತವೈವಾಹಂ ಯೇ ಮದೀಯಾಸ್ತವೈವ ತೇ। 
ಯಸ್ತ್ಯಾಂ ದ್ವೇಷ್ಟಿ ಸ ಮಾಂ ದ್ವೇಷ್ಟಿ ಯಸ್ತ್ಯಾಮನು ಸ ಮಾಮನು॥॥೩೮॥ 


ನೀನು ನನ್ನವನು ಮತ್ತು ನಾನು ನಿನ್ನವನು. ನನ್ನವರೆಲ್ಲರೂ ನಿನಗೆ ಸೇರಿದವರೇ 
ಆಗಿದ್ದಾರೆ. ಯಾರು ನಿನ್ನನ್ನು ದ್ವೇಷಿಸುತ್ತಾರೆಯೋ ಅವರು ನನ್ನನ್ನು ದ್ದೇಷಿಸುತ್ತಾರೆ. 
ಯಾರು ನಿನಗೆ ಅನುಕೂಲವಾಗಿದ್ದಾರೆಯೋ ಅವರು ನನಗೂ ಅನುಕೂಲರಾಗಿದ್ದಾರೆ. 


-118- ಮಹಾಭಾರತ ವನಪರ್ವ 


ನರಸ್ತ್ಯಮಸಿ ದುರ್ಧರ್ಷ ಹರಿರ್ನಾರಾಯಣೋತಸ್ಕ್ಯಹಮ್‌ । 
ಲೋಕಾಲ್ಲೋಕಮಿಮಂ ಪ್ರಾಪ್ತೌ ನರನಾರಾಯಣಾವೃಷೀ 11೩೯॥ 


ಎಲೈ ದುರ್ಧರ್ಷನೇ! ನೀನು ಹಿಂದೆ ನರನಾಗಿದ್ದೀಯೆ. ನಾನು 
ಹರಿನಾರಾಯಣನಾಗಿದ್ದೆ. ನಾವಿಬ್ಬರೂ ಬೇರೆ ಲೋಕದಿಂದ ಈ ಲೋಕಕ್ಕೆ ಬಂದ 
ನರನಾರಾಯಣ ಖುಷಿಗಳು. 


ಅನನ್ಯಃ ಪಾರ್ಥ ಮತ್ತಸ್ತ್ರಮ್‌ ಅಹಂ ತ್ತತ್ತಪ್ವ ಭಾರತ । 
ನಾವಯೋರಂತರಂ ಶಕ್ಯಂ ವೇದಿತುಂ ಭರತರ್ಷಭ 11೪೦॥ 


ಎಲೈ ಪಾರ್ಥನೇ! ನನ್ನ ಮೂಲರೂಪದಿಂದ ನಾನು ಅಭಿನ್ನನಾಗಿದ್ದೇನೆ. ನೀನು 
ನೀನೇ ಆಗಿದ್ದೀಯೆ. ಎಲ್ಫೆ ಭರತರ್ಷಭನೇ! ನನ್ನ ಮೂಲರೂಪಕ್ಕೂ ಅವತಾರರೂಪಕ್ಕೂ 
ದೇಶದಿಂದ ಕಾಲದಿಂದ ಅಥವಾ ಅವಧಿಯಿಂದ ಅಥವಾ ಗುಣದಿಂದ ವ್ಯತ್ಯಾಸವನ್ನು 
ತಿಳಿಯಲು ಯಾರಿಗೂ ಸಾಧ್ಯವಿಲ್ಲ. ಅಥವಾ ನಿನಗೂ ನನಗೂ ಇರುವ ತಾರತಮ್ಯವನ್ನು 
ಸಹ ತಿಳಿಯುವುದೂ ಅಶಕ್ಕವಾದುದು. 


ವೈಶಂಪಾಯನಃ 
ತಸ್ಮಿನ್‌ ವೀರಸಮಾವಾಯೇ ಸಂಕ್ರುದ್ದೇಷ್ಠಥ ರಾಜಸು । 
ದೃಷ್ಟದ್ಯಮ್ನಮುಖೈರ್ವೀರೈರ್ಭ್ರಾತೃಭಿಃ ಪರಿವಾರಿತಾ 11೪೧॥ 
ಪಾಂಚಾಲೀ ಪುಂಡರೀಕಾಕ್ಟಮಾಸೀನಂ ಯಾದವೈಃ ಸಹ | 
ಅಭಿಗಮ್ಯಾಬ್ರವೀತ್‌ ಕೃಷ್ಣಾ ಶರಣ್ಯಂ ಶರಣೈಷಿಣೀ 11೪೨॥ 


ಆ ವೀರಸಮುದಾಯದಲ್ಲಿಎಲ್ಲರಾಜರೂ ಕೋಪಗೊಂಡಿರಲು ಧೃಷ್ಟದ್ಯುಮ್ನ 
ಮೊದಲಾದ ವೀರರಿಂದಲೂ ಮತ್ತು ಉಳಿದ ಸಹೋದರರಿಂದಲೂ ಸುತ್ತುವರಿಯಲ್ಪಟ್ಟ 
ಶರಣಾರ್ಥಿಯಾದ ಪಾಂಚಾಲಿಯಾದ ದ್ರೌಪದಿಯು ಯಾದವರ ಜೊತೆಯಲ್ಲಿ 
ಕುಳಿತಿದ್ದಕೃಷ್ಣನನ್ನು ಸಮೀಪಿಸಿ ಮಾತನಾಡಿದಳು 


ಪೂರ್ವೇ ಪ್ರಜಾನಿಸರ್ಗೇ ತ್ವಾಮಾಹುರೇಕಂ ಪ್ರಜಾಪತಿಮ್‌ । 
ಸ್ರಷ್ಟಾರಂ ಸರ್ವಲೋಕಾನಾಮಸಿತೋ ದೇವಲೋತಬ್ರವೀತ್‌ 119೩ 


ಕೈರಾತಪರ್ವ -119- 


ಹಿಂದಿನ ಪ್ರಜಾಸರ್ಗದಲ್ಲಿನೀನೇ ಮುಖ್ಯವಾದ ಪ್ರಜಾಪತಿ ಎಂದು ಹೇಳುತ್ತಾರೆ. 
ಅಸಿತ ಮತ್ತು ದೇವಲರು ನೀನೇ ಎಲ್ಲಲೋಕಗಳ ಸೃಷ್ಟಿಕರ್ತನೆಂದು ಹೇಳಿದ್ದಾರೆ. 

ವಿಷ್ಣುಸ್ತಮಸಿ ದುರ್ಧರ್ಷಸ್ತ್ವಂ ಯಜ್ಞೋ ಮಧುಸೂದನ । 

ಯಷ್ಟು ತ್ವಮಸಿ ಯಷ್ಠವ್ಯೋ ಜಾಮದಗ್ನೋ ಯಥಾತಬ್ರವೀತ್‌ ॥೪೪॥ 

ದುರ್ಧರ್ಷನಾದ ಮಧುಸೂದನನೇ! ನೀನೇ ವಿಷ್ಣು ನೀನೇ ಯಜ್ಞ. ಯಜ್ಞವನ್ನು 
ಮಾಡುವವನೂ ನೀನೇ ಯಜ್ಞದಿಂದ ಪೂಜಿಸಲ್ಪಡುವವನೂ ನೀನೇ ಎಂದು 
ಜಾಮದಗ್ಗ್ಯರು ಹೇಳಿದ್ದಾರೆ. 

ಎರೆ ದಿ 

ಖಯಷಯಸ್ತ್ವಾಂ ಕ್ಹಮಾಮಾಹುಃ ಸತ್ಯಂ ಚ ಪುರುಷೇಶ್ನರ । 

ಸತ್ಯಾದ್‌ ಯಜ್ಞೋಶಸಿ ಸಂಭೂತಃ ಕಾಶ್ಯಪಸ್ತ್ಯಾಂ ಯಥಾ5ಬ್ರವೀತ್‌ ॥ 

ಎಲೈ ಪುರುಷೇಶ್ವರನೇ! ಯಷಿಗಳು ನಿನ್ನನ್ನು ಕ್ಷಮಯೆಂದೂ ಸತ್ಯವೆಂದೂ 
ಕರೆಯುತ್ತಾರೆ. ಕಾಶ್ಯಪರು ಹೇಳಿದಂತೆ ನೀನು ಸತ್ಯದಿಂದ ಯಜ್ಞನಾಗಿ 
ಆವಿರ್ಭವಿಸಿದ್ದೀಯೆ. 


ಸಾಧ್ಯಾನಾಮಪಿ ದೇವಾನಾಂ ವಸೂನಾಮೀಶ್ನರೇಶ್ನರಃ 1 
ಲೋಕಭಾವನ ಲೋಕೇಶ ಯಥಾ ತ್ವಾಂ ನಾರದೋತಬ್ರವೀತ್‌ ॥೪೬॥ 


ನೀನು ಸಾಧ್ಯರಿಗೂ ದೇವತೆಗಳಿಗೂ ಮತ್ತು ವಸುಗಳಿಗೂ ರಾಜಾಧಿ 
ರಾಜನಾಗಿದ್ದೀಯೆ. ಎಲೈ ಲೋಕಭಾವನನೇ! ನೀನು ಸಮಸ್ತಲೋಕಗಳಿಗೂ 
ಒಡೆಯನೆಂದು ನಾರದರು ಹೇಳಿದರು. 

ದ್ಯೌಶ್ಚತೇ ಶಿರಸಾ ವ್ಯಾಪ್ತಾ ಪದ್ಭ್ಯಾಂ ಚ ಪೃಥಿವೀ ವಿಭೋ । 

ಜಠರೇ ತ ಇಮೇ ಲೋಕಾಃ ಪುರುಷೋಪಸಿ ಸನಾತನಃ 11೪೭1 

ಎಲ್ಫೈ ವಿಭುವೇ! ದ್ಯುಲೋಕವು ನಿನ್ನಶಿರಸ್ಸಿನಿಂದ ವ್ಯಾಪ್ತವಾಗಿದೆ. ಭೂಲೋಕವು 
ನಿನ್ನ ಪಾದಗಳಿಂದ ವ್ಯಾಪ್ತವಾಗಿದೆ. ಈ ಎಲ್ಲ ಲೋಕಗಳೂ ಉದರಲ್ಲಿವೆ. ನೀನು 
ಸನಾತನನಾದ ಪರಮ ಪುರುಷ. 


-120- ಮಹಾಭಾರತ ವನಪರ್ವ 


ವಿದ್ಯಾತಪೋಭಿತೃಪ್ತಾನಾಂ ತಪಸಾ ಭಾವಿತಾತ್ಮನಾಮ್‌ | 
ಆತ್ಮದರ್ಶನಸಿದ್ಧಾನಾಮೃಷೀಣಾಮಸಿ ಸತ್ತಮಃ 11೪೮॥ 


ವಿದ್ಯಾ ಮತ್ತು ತಪಸ್ಸುಗಳಿಂದ ಸಂತುಷ್ಟಗೊಂಡ, ತಪಸ್ಸಿನಿಂದ ತಮ್ಮ ಮನಸ್ಸಿನ 
ಶುದ್ದೀಕರಿಸಿಕೊಂಡು ನಿನ್ನ ದರ್ಶನವನ್ನು ಪಡೆದು ಸಿದ್ಧರಾದ, ಯಷಿಗಳಿಗೆ ನೀನು 
ನಿರ್ದೋಷಗುಣಪರಿಪೂರ್ಣ ವಸ್ತುವಾಗಿದ್ದೀಯೆ. 


ರಾಜರ್ಷೀಣಾಂ ಪುಣ್ಯಕೃತಾಮಾಹವೇಷ್ಟನಿವರ್ತಿನಾಮ್‌ । 
ಸರ್ವಧರ್ಮೋಪಪನ್ನಾನಾಂ ತ್ತಂ ಗತಿಃ ಪುರುಷೋತ್ತಮ 11೪೯॥ 


ಎಲೈ ಪುರುಷೋತ್ತಮನೇ! ಪುಣ್ಯವನ್ನು ಮಾಡಿ ಯುದ್ಧದಲ್ಲಿ ಹಿಂದಿರುಗದೆ 
ಸರ್ವಧರ್ಮಗಳನ್ನುಸಾಧಿಸಿದ ರಾಜರ್ಪಿಗಳಿಗೆ ನೀನು ಗತಿಯಾಗಿದ್ದೀಯೆ. 

ತಂ ಪ್ರಭುಸ್ತ್ಮಂ ವಿಭುಶ್ಚ ತ್ವಮಾತ್ಮಭೂಸ್ತ್ಮಂ ಸನಾತನಃ 1 

ಲೋಕಪಾಲಾಶ್ಚ ಲೋಕಾಶ್ಚ ನಕ್ಷತ್ರಾಣಿ ದಿಶೋ ದಶ । 

ನಭಶ್ಚಂದ್ರಶ್ಚ ಸೂರ್ಯಶ್ಚ ತ್ವಯು ಸರ್ವಂ ಪ್ರತಿಷ್ಠಿತಮ್‌ BO 

ನೀನು ಸಮರ್ಥನಾಗಿದ್ದೀಯೆ. ನೀನು ವ್ಯಾಪ್ತನಾಗಿದ್ದೀಯೆ. ನಿನ್ನಿಂದ ನೀನೇ 
ಹುಟ್ಟುವವನಾಗಿದ್ದೀಯೆ. ನೀನು ವೇದಪ್ರತಿಪಾದ್ಯನಾಗಿದ್ದೀಯೆ. ಎಲ್ಲಲೋಕಗಳು 
ಲೋಕಪಾಲಕರು ನಕ್ಷತ್ರಗಳು ಹತ್ತು ದಿಕ್ಕುಗಳು ಅಂತರಿಕ್ಷಲೋಕವು ಸೂರ್ಯಚಂದ್ರರು 
ಈ ಎಲ್ಲರೂ ನಿನ್ನಲ್ಲೇ ಪ್ರತಿಷ್ಠಿತರಾಗಿದ್ದಾರೆ. (ಆಶ್ರಿತರಾಗಿದ್ದಾರೆ) 

ಮರ್ತ್ಯತಾ ಚೈವ ಭೂತಾನಾಮಮರತ್ವಂ ದಿವೌಕಸಾಮ್‌ । 

ತ್ವಯಿ ಸರ್ವಂ ಮಹಾಬಾಹೋ ಲೋಕಕಾರ್ಯಂ ಪ್ರತಿಷ್ಠಿತಮ್‌ ॥೫೧॥ 


ಸಾ ತೇತಹಂ ದುಃಖಮಾಖ್ಯಾಸ್ಯೇ ಪ್ರಣಯಾನ್ನಧುಸೂದನ । 
ಈಶಸ್ತ್ರ್ತಂ ಸರ್ವಲೋಕಾನಾಂ ಯೇ ದಿವ್ಯಾ ಯೇ ಚ ಮಾನುಷಾಃ ॥ 


ಮಹಾಬಾಹುವೇ! ಎಲ್ಲ ಪ್ರಾಣಿಗಳ ಮರಣ ಶೀಲತೆಯೂ ದೇವತೆಗಳ 
ಅಮೃತ್ಯುತ್ತವೂ ನಿನ್ನ ಅಧೀನವಾಗಿದೆ. ಲೋಕಕಾರ್ಯವು ನಿನ್ನನ್ನೇ ಆಶ್ರಯಿಸಿದೆ. ಎಲೈ 


ಕೈರಾತಪರ್ವ -121- 


ಮಧುಸೂಧನನೇ! ಅಂತಹ ನಾನು ನಿನ್ನಮೇಲಿನ ಪ್ರೀತಿಯಿಂದ ನನ್ನದುಃಖವನ್ನು 
ಹೇಳಿಕೊಳುವೆನು. ಎಷ್ಟುದಿವ್ಯ ಲೋಕಗಳು ಮತ್ತು ಮನುಷ್ಯಲೋಕಗಳು ಇವೆಯೋ 
ಅವೆಲ್ಲಕ್ಟೂ ನೀನೇ ಒಡೆಯನಾದವನು. 
ಕಥಂ ನು ಭಾರ್ಯಾ ಪಾರ್ಥಾನಾಂ ತವ ಕೃಷ್ಣ ಸಖೀ ವಿಭೋ । 
ದೃಷ್ಟದ್ಯುಮ್ಮಸ್ಯ ಭಗಿನೀ ಪರಿಕೃಷ್ಯೇತ ಮಾದೃಶೀ 11೫೩1 
ಎಲ್ಫೆ ಕೃಷ್ಣನೇ! ಪಾಂಡವರ ಭಾರ್ಯೆಯಾದ, ನಿನ್ನಗೆಳತಿಯಾದ, ದೃಷ್ಟದ್ಯುಮ್ನನ 
ತಂಗಿಯಾದ ನನ್ನಂತಹವಳನ್ನು ಸಭೆಯಲ್ಲಿಹೇಗೆ ತಾನೆ ಎಳೆದಾಡಿದರು? 
ಸ್ವೀಧರ್ಮಿಣೀ ವೇಪಮಾನಾ ರುಧಿರೇಣ ಸಮುಕ್ತಿತಾ । 
ಏಕವಸಾ ವಿಕ್ಸಷಾಠಸಿ ದುಃಖಿತಾ ಕುರುಸಂಸದಿ HSV 
ಇ ಆಲ ಓಟ ್ರ 
ರಜಸಲೆಯಾಗಿ ನಾನು ರಕ್ತದಿಂದ ಒದ್ದೆಯಾಗಿ ಒಂದು ವಸ್ತವನ್ನು ಧರಿಸಿ 


ವ ಮ ಎ 


ದುಃಖದಿಂದ ನಡುಗುತ್ತಿರುವಾಗ ಕುರುರಾಜರ ಸಭೆಯಲ್ಲಿಎಳೆದಾಡಲ್ಪಟ್ಟೆ. 


ರಾಜಮಧ್ಯೇ ಸಭಾಯಾಂ ತು ರಜಸಾತಭಿಸಮೀರಿತಾಃ । 

ದಾಸೀಭಾವೇನ ಭೋಕ್ತುಂ ಮಾಮೀಷುಸ್ತೇ ಮಧುಸೂದನ 11೫೫1 

ಎಲೈ ಮಧುಸೂದನನೇ! ರಾಗಾಭಿಭೂತರಾದ ಆ ದುಷ್ಟರು ಸಭೆಯಲ್ಲಿರಾಜರ 
ಮಧ್ಯದಲ್ಲಿನನ್ನನ್ನು ದಾಸಿ ಎಂದು ಮಾಡಿ ನನ್ನನ್ನು ಭೋಗಿಸಲು ಬಯಸಿದರು. 

ದೃಷ್ಟ್ವಾ ಚ ಮಾಂ ಧಾರ್ತರಾಷ್ಟ್ರಾ ಪ್ರಾಹಸನ್‌ ಪಾಪಚೇತಸಃ । 

ಜೀವತ್ತು ಪಾಂಡುಪುತ್ರೇಷು ಪಾಂಚಾಲೇಷ್ನಥ ವೃಷ್ಟಿಷು WSL 

ಪಾಂಡವರೂ ಪಾಂಚಾಲರೂ ಮತ್ತು ವೃಷ್ಠಿಗಳೂ ಬದುಕಿರುವಾಗ ನನ್ನನ್ನುನೋಡಿ 
ಪಾಪಮನಸುಳ ಧ್ವತರಾಷಪುತ್ರರು ಅಪಹಾಸವನ್ನು ಮಾಡಿದರು. 

ಲು ಭು ಆಕ) ಬ 

ನನ್ನಹಂ ಕೃಷ್ಣ ಭೀಷ್ಮಸ್ಯ ಧೃತರಾಷ್ಟಸ್ಯ ಚೋಭಯೋಃ । 

ಸ್ನುಷಾ ಭವಾಮಿ ಧರ್ಮೇಣ ಸಾ5ಹಂ ದಾಸೀಕೃತಾ ಬಲಾತ್‌ ॥೫೭/॥ 

ಎಲೈ ಕೃಷ್ಣನೇ! ನಾನು ಭೀಷ್ಮ ಮತ್ತು ಧೃತರಾಷ್ಟ್ರಇಬ್ಬರಿಗೂ ಧರ್ಮದಿಂದಲೇ 
ಸೊಸೆಯಾಗುತ್ತೇನಷ್ಟೇ? ಅಂತಹ ನನ್ನನ್ನು ಬಲಾತ್ಕಾರದಿಂದ ದಾಸಿ ಎಂದು ಕರೆದರು. 


-122- ಮಹಾಭಾರತ ವನಪರ್ವ 


ಗರ್ಹಯೇ ಪಾಂಡವಾಂಸ್ತೇವ ಯುಧಿ ಶ್ರೇಷ್ಠಾನ್‌ ಮಹಾಬಲಾನ್‌ । 
ಯೇ ಕ್ಲಿಶ್ಯಮಾನಾಂ ಪಶ್ಯಂತಿ ಧರ್ಮಪತ್ನೀಂ ಯಶಸ್ವಿನೀಮ್‌ 11೫೮। 


ಯಾವ ಪಾಂಡವರು ಯಶಸ್ವಿನಿಯಾದ ತಮ್ಮ ಧರ್ಮಪತ್ನಿಯು ಸಭೆಯಲ್ಲಿ 
ಕ್ಲೇಶಪಡುವುದನ್ನು ನೋಡುತ್ತಾ ಕುಳಿತಿದ್ದರೋ ಅಂತಹ ಮಹಾಬಲರಾದ ಯುದ್ಧದಲ್ಲಿ 
ಶ್ರೇಷ್ಠರಾದ ಪಾಂಡವರನ್ನೇ ನಿಂದಿಸುತ್ತೇನೆ. 


ಧಿಗ್‌ಬಲಂ ಭೀಮಸೇನಸ್ಯ ಧಿಕ್‌ ಪಾರ್ಥಸ್ಯ ಧನುಷ್ಯತಃ I 
ಯೌ ಮಾಂ ವಿಪ್ರಕೃತಾಂ ಛಿದ್ದರ್ಮರ್ಷಯೇತಾಂ ಜನಾರ್ದನ ॥೫೯॥ 


ಎಲೈ ಜನಾರ್ದನನೇ! ಯಾವ ಭೀಮಾರ್ಜುನರು ಸಭೆಯಲ್ಲಿ. ತುಚ್ಛಪುರುಷರಿಂದ 
ಅವಮಾನಿತಳಾದ ನನ್ನನ್ನು ಸಹಿಸಿ ನಿಂತರೋ ಅಂತಹ ಭೀಮಸೇನನ ಬಲಕ್ಕೆ 
ಧಿಕ್ಕಾರವಿರಲಿ. ಅರ್ಜುನನ ಧರ್ನುವಿದ್ಯೆಗೂ ಧಿಕ್ಕಾರವಿರಲಿ. 


ಶಾಶ್ಲಶೋsಯಂ ಧರ್ಮಪಥ:ಃ ಸದ್ದಿರಾಚರಿತಃ ಸದಾ । 
ಯದ್‌ ಭಾರ್ಯಾಂ ಪರಿರಕ್ಷಂತೇ ಭರ್ತಾರೋತಲ್ಲಬಲಾ ಅಪಿ ॥೬೦॥ 


ಅಲ್ಲಬಲವುಳ್ಳ ಗಂಡಂದಿರೂ ಸಹ ತಮ್ಮ ಪತ್ನಿಯರನ್ನು ರಕ್ಷಿಸುವುದು ಯಾವಾಗಲೂ 
ಸಜ್ಜನರಿಂದ ಆಚರಿಸಲ್ಪಟ್ಟ ಶಾಶ್ವತವಾದ ಧರ್ಮಮಾರ್ಗ. 


ಭಾರ್ಯಾಯಾಂ ರಕ್ಷ ಕಮಾಣಾಯಾಂ ಪ್ರಜಾ ಭವತಿ ರಕ್ಷಿತಾ | 
ಪ್ರಜಾಯಾಂ ರಕ್ಷ್ಯಮಾಣಾಯಾಮಾತ್ಮಾ ಭವತಿ ರಕ್ಷಿತಃ 1॥೬೧॥ 


ಭಾರ್ಯೆಯನ್ನು ರಕ್ಷಿಸಿದರೆ ಪ್ರಜೆಯು ರಕ್ಷಿತನಾಗುತ್ತಾನೆ. ಪ್ರಜೆಯು 
ರಕ್ಷಿತನಾಗುತ್ತಿರಲು ತಾನೇ ರಕ್ಷಿತನಾಗುತ್ತಾನೆ. 


ಆತ್ಮಾ ಹಿ ಜಾಯತೇ ತಸ್ಯಾಂ ತಸ್ಥಾಜ್ಞಾಯಾ ಭವತ್ಯುತ । 
ಭರ್ತಾ ಚ ಭಾರ್ಯಯಾ ರಕ್ಷ 8 ಕಥಂ ಜಾಯೇನ್ನಮೋದರೇ 1&೨ 
ತಾನೇ ಪತ್ನಿಯಲ್ಲಿ ಹುಟ್ಟುತ್ತಾನೆ ಎಂಬ ಕಾರಣದಿಂದ ಪತ್ನಿಯನ್ನು ಜಾಯಾ 


ಎಂದು ಕರೆಯುತ್ತಾರೆ. ಪತಿಯನ್ನು ಸಹ ಭಾರ್ಯೆಯು ರಕ್ಷಿಸಬೇಕು. ಇಲ್ಲದಿದ್ದರೆ 
ಅವನು ನನ್ನಉದರದಲ್ಲಿಜನಿಸುವುದು ಹೇಗೆ? 


ಕೈರಾತಪರ್ವ -123- 


ನನ್ನಿಮೇ ಶರಣಂ ಪ್ರಾಪ್ತಂ ನ ತ್ಯಜಂತಿ ಕದಾಚನ । 
ತೇಮಾಂ ಶರಣಮಾಪನ್ನಾಮನ್ನಪದ್ಯನ್‌ ಕಥಂ ಪರಾನ್‌ HLA 


ಈ ಪಾಂಡವರು ಶರಣಾಗತರಾದವರನ್ನು ಎಂದೂ ಬಿಡುವುದಿಲ್ಲವಷ್ಟೇ ? ಅಂತಹ 
ಈ ಪಾಂಡವರು ಶರಣಾಗತಳಾದ ನನ್ನನ್ನು ಶತ್ರುಗಳಿಗೆ ಹೇಗೆ ಒಪ್ಪಿಸಿದರು? 


ಪಂಚೇಮೇ ಹಂಚಭಿರ್ಜಾತಾಃ ಕುಮಾರಾ ಭೂರಿತೇಜಸಃ । 
ಜೀವ 
ಏತೇಷಾಮಪ್ಯವೇಕ್ದಾರ್ಥಂ ತ್ರಾತವ್ಯಾಠಸ್ಮಿ ಜನಾರ್ದನ 11೬ ೪॥ 


ಮಹಾತೇಜಸ್ಸಿಗಳಾದ ಪ್ರತಿವಿಂಧ್ಯ ಮೊದಲಾದ ಐದು ಕುಮಾರರು 
ಪಂಚಪಾಂಡವರಿಂದ ಜನಿಸಿದ್ದಾರೆ. ಎಲ್ಫೆ ಜನಾರ್ದನನೇ! ಇವರನ್ನುನೋಡಿಕೊಳ್ಳುವ 
ಸಲುವಾಗಿಯಾದರೂ ಪಾಂಡವರು ನನ್ನನ್ನು ರಕ್ಷಿಸಬೇಕಾಗಿತ್ತಷ್ಟೆ? 


ಪ್ರತಿವಿಂಧ್ಯೋ ಯುಧಿಷ್ಠಿರಾತ್‌ ಸುತಸೋಮೋ ವೃಕೋದರಾತ್‌ । 
ಅರ್ಜುನಾಚ್ಛುಶಕೀರ್ತಿಸ್ತು ಶತಾನೀಕಸ್ತು ನಾಕುಲಿಃ 11೬೫1! 
pd 
ಕನಿಷ್ಠಾಚ್ಛುತಸೇನಶ್ಚ ಸರ್ವೇ ಸತ್ಯಪರಾಕ್ರಮಾಃ । 
9" ಚ 

ಪ್ರದ್ಯುಮ್ನೋ ಯಾದೃಶಃ ಕೃಷ್ಣ ತಾದೃಶಾಸ್ತೇ ಮಹಾರಥಾಃ MLL 

ಪ್ರತಿವಿಂಧ್ಯನು ಯುಧಿಷ್ಠಿರನಿಂದಲೂ ಸುತಸೋಮನು ವೃಕೋದರನಿಂದಲೂ 
ಶ್ರುತಕೀರ್ತಿಯು ಅರ್ಜುನನಿಂದಲೂ ಶ್ರುತಾನೀಕನು ನಕುಲನಿಂದಲೂ ಶ್ರುತಸೇನನು 
ಸಹದೇವನಿಂದಲೂ ಜನಿಸಿದ್ದಾರೆ. ಎಲ್ಲರೂ ಸತ್ಯಪರಾಕ್ರಮ ಉಳ್ಳವರು. ಎಲೈೆ ಕೃಷ್ಣನೇ! 
ಪ್ರದ್ಯುಮ್ನನು ಹೇಗೋ ಹಾಗೆ ಇವರೆಲ್ಲರೂ ಮಹಾರಥರು. 

ನನ್ನಿಮೇ ಧನುಷಿ ಶ್ರೇಷ್ಠಾ ಅಜೇಯಾ ಯುಧಿ ಶಾತ್ರವೈಃ | 

ಕಿಮರ್ಥಂ ಧಾರ್ತರಾಷ್ಟ್ರಾಣಾಂ ಸಹಂತೇ ದುರ್ಬಲೀಯಸಾಮ್‌ ॥೬೭1 

ಇವರೆಲ್ಲರೂ ಧರ್ನುವಿದ್ಯೆಯಲ್ಲಿ ಪಾರಂಗತರಾಗಿ ಯುದ್ಧದಲ್ಲಿ ಶತ್ರುಗಳಿಂದ 
ಪರಾಭವವನ್ನು ಹೊಂದುವವರಲ್ಲವಷ್ಟೇ? ಇವರು ದುರ್ಬಲರಾದ ದೃತರಾಷ್ಟ್ರಪುತ್ರರ 
ಅನ್ಯಾಯವನ್ನುಹೇಗೆ ಸಹಿಸುತ್ತಿದ್ದಾರೆ? 


-124- ಮಹಾಭಾರತ ವನಪರ್ವ 


ಅಧರ್ಮೇಣ ಹೃತಂ ರಾಜ್ಯಂ ಸರ್ವೇ ದಾಸಾಸ್ತಥಾ ಕೃತಾಃ । 
ಸಭಾಯಾಂ ಪರಿಕೃಷ್ಟಾಹಮೇಕವಸ್ವ್ರಾರಜಸ್ವಲಾ HL 


ಅಧರ್ಮದಿಂದ ನಮ್ಮ ರಾಜ್ಯವನ್ನು ಕಸಿದುಕೊಂಡರು. ಹಾಗೆಯೇ ನಮ್ಮೆಲ್ಲರನ್ನೂ 
ದಾಸರನ್ನಾಗಿ ಮಾಡಿದರು. ಏಕವಸ್ತತೂ ರಜಸ್ಪಲೆಯೂ ಆದ ನನ್ನನ್ನು ಸಭೆಯಲ್ಲಿ 
ಎಳೆದಾಡಿದರು. 


ನಾಧಿಜ್ಯಮಪಿ ತಚ್ಚಕ್ಕಂ ಕರ್ತುಮನ್ಯೇನ ಗಾಂಡಿವಮ್‌ । 
ಅನ್ಯತ್ರಾರ್ಜುನಭೀಮಾಭ್ಯಾಂ ತ್ಹಯಾ ವಾ ಮಧುಸೂದನ 11೬೯॥ 


ಎಲೈ ಮಧುಸೂದನನೇ! ಭೀಮಾರ್ಜುನರನ್ನು ಮತ್ತು ನಿನ್ನನ್ನು ಬಿಟ್ಟು 
ಬೇರೆಯಾರಿಗೂ ಗಾಂಡೀವ ಧನುಸ್ಸನ್ನು ಹೆದೆಏರಿಸಲು ಸಹ ಸಾಧ್ಯವಿಲ್ಲ. 


ಧಿಗ್‌ ಬಲಂ ಭೀಮಸೇನಸ್ಯ ಧಿಕ್‌ ಪಾರ್ಥಸ್ಯ ಚ ಗಾಂಡಿವಮ್‌ । 
ಯತ್ರ ದುರ್ಯೋಧನಃ ಪಾಪೋ ಮುಹೂರ್ತಮಷಿ ಜೀವತಿ ॥೭೦॥ 


ಯ ಏತಾನಾಕ್ಷಿಪದ್‌ ರಾಷ್ಟಾತ್‌ ಸಹ ಮಾತ್ರಾ ವಿಹಿಂಸಕಾನ್‌ । 

ಅಧೀಯಾನಾನ್‌ ಪುರಾ ಬಾಲಾನ್‌ ವ್ರತಸ್ಥಾನ್‌ ಮಧುಸೂದನ ॥೭೧॥॥ 

ಯಾವ. ದುರ್ಯೋಧನನು ಬಾಲಕರಾಗಿ ವ್ರತವನ್ನು ಧರಿಸಿ 
ವೇದಾಧ್ಯಯನಮಾಡುತ್ತಾ ಇನ್ನೊಬ್ಬರಿಗೆ ಹಿಂಸೆಕೊಡದಿರುವ ಪಾಂಡವರನ್ನುತಾಯಿಯ 
ಜೊತೆಯಲ್ಲಿ ರಾಷ್ಟ್ರದಿಂದ ಹೊರಗೆ ಕಳುಹಿಸಿದನೋ ಅಂತಹ ಪಾಪಿಯಾದ 
ದುರ್ಯೋಧನನು ಒಂದು ಮುಹೂರ್ತ ಬದುಕಿದ್ದರೂ ಸಹ ಭೀಮಸೇನನ ಬಲಕ್ಕೆ 
ಧಿಕ್ಕಾರವಿರಲಿ. ಅರ್ಜುನನ ಗಾಂಡೀವ ಧನುಸ್ಸಿಗೆ ಧಿಕ್ಕಾರವಿರಲಿ. 


ಭೋಜನೇ ಭೀಮಸೇನಸ್ಯ ಪಾಪಃ ಪ್ರಾಕ್ಷೇಪಯದ್‌ ವಿಷಮ್‌ । 

ಕಾಲಕೂಟನಿಭಂ ತೀಕ್ಷ್ಣ ಸಂಭೃತಂ ರೋಮಹರ್ಷಣಮ್‌ 11೭.೨1! 

ಪಾಪಿಯಾದ ದುರ್ಯೋಧನನು ಭೀಮಸೇನನ ಭೋಜನದಲ್ಲಿ 
ರೋಮಾಂಚಕಾರಿಯಾದ ಸಾಂದ್ರವಾದ ತೀಕ್ಷ್ಣವಾದ ಮತ್ತು ಕಾಲಕೂಟ ವಿಷಕ್ಕೆ 
ಸಮಾನವಾದ ವಿಷವನ್ನು ಬೆರೆಸಿದನು. 


ಕೈರಾತಪರ್ವ -125- 


ತಜ್ಜೀರ್ಣಮವಿಕಾರೇಣ ಸಹಾನ್ನೇನ ಜನಾರ್ದನ । 
ಸಶೇಷತ್ಥಾನ್ನಹಾಬಾಹೋ ಭೀಮಸ್ಯ ಪುರುಷೋತ್ತಮ 11೭೩1 


ಎಲೈ ಜನಾರ್ದನನೇ! ಎಲೈ ಮಹಾಬಾಹುವೇ! ಎಲೈ ಪುರುಷೋತ್ತಮನೇ! 
ಭೀಮಸೇನನಿಗೆ ವಿಶೇಷಸಾಮರ್ಥ್ಯವಿದ್ದುದರಿಂದ ಅವನು ಅನ್ನದ ಜೊತೆಯಲ್ಲಿ 
ಅವಿಕಾರನಾಗಿ ವಿಷವನ್ನು ಅರಗಿಸಿಕೊಂಡನು. 
ಪ್ರಮಾಣಕೋಟ್ಯಾಂ ವಿಶ್ಠಸ್ತಂ ಪಾಶೈರ್ಬದ್ಹ್ವಾ ವೃಕೋದರಮ್‌ । 
ತೋಯೇ ಸುಭೀಮೇ ಗಂಗಾಯು: ಪ್ರಾಕಿಷ್ಯ ಗೃಹಮಾವ್ರಜನ್‌ ॥೭೪॥ 
«A 
ಪ್ರಮಾಣಕೋಟಿ ಮಡುವಿನಲ್ಲಿ ಒಳ್ಳೆಯ ನಿದ್ದೆಯಲ್ಲಿದ್ದ ಭೀಮಸೇನನನ್ನು 
ಪಾಶಗಳಿಂದ ಕಟ್ಟಿಗಂಗೆಯ ಭಯಂಕರವಾದ ಒಂದು ಮಡುವಿನಲ್ಲಿ ಎಸೆದು ಮನೆಗೆ 
ಹಿಂದಿರುಗಿದರು. 
ಯದಾ ವಿಬುದ್ಧ ಕೌಂತೇಯಸ್ತದಾ ಸಂಛಿದ್ಯ ಬಂಧನಮ್‌ । 
ಉದತಿಷ್ಠನ್ನಹಾಬಾಹುರ್ಭೀಮಸೇನೋ ಮಹಾಬಲಃ 11೭೫1! 
ಭೀಮಸೇನನು ಯಾವಾಗ ಎಚ್ಚರಗೊಂಡನೋ ಆಗ ಮಹಾಬಾಹುವೂ 
ಮಹಾಬಲನೂ ಆದ ಆ ಕೌಂತೇಯನು ತನ್ನಬಂಧನಗಳನ್ನು ಕಿತ್ತುಹಾಕಿ ನೀರಿನಿಂದ 
ಮೇಲೆದ್ದನು. 
ಆಶೀವಿಷೈಃ ಕೃಷ್ಣಸರ್ಪೈಃ ಸುಪ್ತಂ ಚೈನಮದಂಶಯತ್‌ । 
ಸರ್ವೇಷ್ಟೇವಾಂಗದೇಶೇಷು ನ ಮಮಾರ ಹ ಶತ್ರುಹಾ NLL 


ದೃಷ್ಟಿಯಲ್ಲಿಯಲ್ಲಿಯೇ ವಿಷವುಳ್ಳ ಕೃಷ್ಣಸರ್ಪಗಳಿಂದ ಸುಪ್ತನಾದ ಭೀಮನನ್ನು 


ಸರ್ವಾಂಗಗಳಲ್ಲಿ ಕಚ್ಚಿಸಿದರು. ಆದರೆ ಶತ್ರುಸಂಹಾರಕನಾದ ಭೀಮನು ಅದರಿಂದ 
ಮರಣ ಹೊಂದಲಿಲ್ಲ 


ಪ್ರತಿಬುದ್ಧಸ್ತು ಕೌಂತೇಯಃ ಸರ್ಪಾನ್‌ ಸರ್ವಾನಪೋಥಯತ್‌ ।ಟ 
ಸಾರಥಿಂ ಚಾಸ್ಯ ದಯಿತಮಪಹಸ್ತೇನ ಜಫ್ಲಿವಾನ್‌ 11೭೭! 


-126- ಮಹಾಭಾರತ ವನಪರ್ವ 


ಎಚ್ಚರಗೊಂಡ ಭೀಮಸೇನನು ಎಲ್ಲಸರ್ಪಗಳನ್ನೂ ಕೊಂದುಹಾಕಿದನು. ಮತ್ತು 
ದುರ್ಯೋಧನನ ಪ್ರಿಯವಾದ ಸಾರಥಿಯನ್ನು ತನ್ನ ಎಡಗೈಯಿಂದಲೇ ಹೊಡೆದು 
ಕೊಂದನು. 


ತತಃ ಪುನರುಪಾಧಾಕ್ಲೀದ್‌ ಬಾಲಕಾನ್‌ ವಾರಣಾವತೇ । 
ಶಯಾನಾನಾರ್ಯಯಾ ಸಾರ್ಧಂ ಕೋ ನು ತತ್‌ ಕರ್ತುಮರ್ಹತಿ ॥1 


ಅನಂತರ ಪುನಃ ವಾರಣಾವತದಲ್ಲಿಅರಗಿನಮನೆಯಲ್ಲಿಪೂಜ್ಯಳಾದ ಕುಂತಿಯ 
ಜೊತೆಯಲ್ಲಿಮಲಗಿದ್ದಈ ಬಾಲಕರನ್ನು ಸುಟ್ಟುಹಾಕಲು ಪ್ರಯತ್ನಿಸಿದರು. ಯಾವನು 
ತಾನೇ ಅಂತಹ ಕೆಲಸವನ್ನುಮಾಡಲು ಸಾಧ್ಯ 9) 


ತತ್ರಾರ್ಯಾ ರುದತೀ ಭೀತಾ ಪಾಂಡವಾನಿದಮಬ್ರವೀತ್‌ । 
ಮಹದ್ವ್ಯಸನಮಾಪನ್ನಾ ಶಿಖಿನಾ ಪರಿವಾರಿತಾ 11೭೯॥ 


ಹಾ ಹತಾಪಸ್ತಿ ಕುತೋ ನ್ನದ್ಯ ಭವೇಚ್ಛಾಂತಿರಿಹಾನಲಾತ್‌ | 
ಅನಾಥಾ ವಿನಶಿಷ್ಯಾಮಿ ಬಾಲಕೈಃ ಪುತ್ರಕೈಃ ಸಹ SO 


ಆಗ ಆರ್ಯೆಯಾದ ಕುಂತಿಯು ಭಯಗ್ರಸ್ತಳಾಗಿ ಅಳುತ್ತಾ ಪಾಂಡವರನ್ನು ಕುರಿತು 
ಹೀಗೆ ಹೇಳಿದಳು. ನಾನು ದೊಡ್ಡ ಸಂಕಟಕ್ಕೆ ಸಿಲುಕಿದ್ದೆನೆ. ಅಗ್ನಿಯು ನನ್ನನ್ನು 
ಸುತ್ತುವರಿದಿದೆ. ಅಯ್ಯೋ ನಾನು ಸಾಯುತ್ತಿದ್ದೇನೆ. ಈ ಅಗ್ನಿಯಿಂದ ನನಗೆ ಈ ದಿನ 
ಶಾಂತಿಯು ಹೇಗೆ ಉಂಟಾಗುತ್ತದೆ. ಅನಾಥಳಾದ ನಾನು ಬಾಲಕರಾದ ಪುತ್ರರಿಂದ 
ಒಡಗೂಡಿ ವಿನಾಶವನ್ನುಹೊಂದುವೆನು. 


ತತ್ರ ಭೀಮೋ ಮಹಾಬಾಹುರ್ವಾಯುವೇಗಪರಾಕ್ರಮಃ । 
ಆರ್ಯಾಮಾಶ್ವಾಸಯಾಮಾಸ ಬ್ರಾತೃೃಂಶ್ಚಾಪಿ ವೃಕೋದರಃ 11೮೧॥ 


ವ 


ಆಗ ಮಹಾಬಾಹುವೂ ವಾಯುವೇಗವನ್ನೂ ವಾಯುಪರಾಕ್ರಮವನ್ನೂ ಹೊಂದಿದ್ದ 
ವೃಕೋದರನು ಆರ್ಯೆಯಾದ ಕುಂತಿಯನ್ನು ಮತ್ತು ಅಣ್ಣತಮ್ಮಂದಿರನ್ನು 
ಸಮಾಧಾನಪಡಿಸಿದನು. 


ವೈನತೇಯೋ ಯಥಾ ಪಕ್ಷೀ ಗರುಡಃ ಪತತಾಂ ವರಃ ಟ 
ತಥೈವಾಭಿಪತಿಷ್ಯಾಮಿ ಭಯಂ ವೋ ನೇಹ ವಿದ್ಯತೇ 11೮೨1 


ಕೈರಾತಪರ್ವ ಚಃ 


ಹೇಗೆ ಪಕ್ಷಿಶ್ರೇಷ್ಠನಾದ ವಿನತೆಯ ಮಗನಾದ ಗರುಡನು ಹಾರುತ್ತಾನೋ ಹಾಗೆ 
ನಿಮ್ಮೆಲ್ಲರನ್ನೂ ಕರೆದು ಕೊಂಡು ಹೋಗುತ್ತೇನೆ. ನೀವು ಇಲ್ಲಿ ಭಯಪಡಬೇಕಾದ 
ಕಾರಣವಿಲ್ಲ. 


ಆರ್ಯಾಮಂಕೇನ ವಾಮೇನ ದಕ್ಷಿಣೇನ ಯುಧಿಷ್ಠಿರಮ್‌ । 
ಅಂಸಯೋಶ್ಚ ಯಮೌ ಕೃತ್ವಾ ಪೃಷ್ಠೇ ಬೀಭತ್ತುಮೇವ ಚ SAN 


ಸಹಸೋತ್ಸತ್ಯ ವೇಗೇನ ಸರ್ವಾನಾದಾಯ ವೀರ್ಯವಾನ್‌ | 
ಭಾತೃನಾರ್ಯಾಂ ಚ ಬಲವಾನ್‌ ಮೋಕ್ಟ್ಚಯಾಮಾಸ ಪಾವಕಾತ್‌ 1 


ಕುಂತಿಯನ್ನು ಎಡತೊಡೆಯಲ್ಲಿದರಿಸಿ ದಕ್ಷಿಣ ತೊಡೆಯಲ್ಲಿ ಯುಧಿಷ್ಠಿರನನ್ನು ಧರಿಸಿ 
ಎರಡೂ ಭುಜಗಳಲ್ಲಿನಕುಲ ಸಹದೇವರನ್ನು ಧರಿಸಿ ಬೆನ್ನಿನ ಮೇಲೆ ಅರ್ಜುನನನ್ನು 
ಧರಿಸಿ ಮಹಾಸಾಮರ್ಥ್ಯೋಪೇತನಾದ ಭೀಮನು ಎಲ್ಲರನ್ನೂ ಎತ್ತಿಕೊಂಡು ವೇಗವಾಗಿ 
ಹಾರಿ ಅಣ್ಣತಮ್ಮಂದಿರನ್ನೂಮತ್ತು ತಾಯಿಯನ್ನೂ ಅಗ್ನಿಯಿಂದ ರಕ್ಷಿಸಿದನು. 

ತೇ ರಾತ್ರೌ ಪ್ರಸ್ಥಿತಾಃ ಸರ್ವೇ ಮಾತ್ರಾ ಸಹ ಯಶಸ್ವಿನಃ । 

ಅಭ್ಯಗಚ್ಛನ್‌ ಮಹಾರಣ್ಯಂ ಹಿಡಿಂಬವನಮಂತಿಕಾತ್‌ 11೮೫ 


ರಾತ್ರಿಯಲ್ಲಿ ತಾಯಿಯ ಜೊತೆಯಲ್ಲಿ ಹೊರಟ ಯಶಸ್ವಿಗಳಾದ ಆ 
ಪಾಂಡವರೆಲ್ಲರೂ ಸಮೀಪದಲ್ಲಿ ಇದ್ದ ಹಿಡಿಂಬವನವಾಗಿದ್ದ ಮಹಾರಣ್ಯವನ್ನು 


ಶ್ರಾಂತಾಃ ಪ್ರಸುಪ್ತಾಸ್ತತ್ರೇಮೇ ಮಾತ್ರಾ ಸಹ ಸುಖೇಧಿತಾಃ । 


ಸುಪ್ತಾಂಶ್ಟೈನಾನಭ್ಯಗಚ್ಛದ್ದಿಡಿಂಬಾ ನಾಮ ರಾಕ್ಷಸೀ SLI 

ಸುಖವಾಗಿ ಬೆಳೆದ ಇವರು ಬಹಳ ದಣಿದವರಾಗಿ ತಾಯಿಯ ಜೊತೆಯಲ್ಲಿ 
ಅಲ್ಲಿಮಲಗಿ ನಿದ್ರಿಸಿದರು. ಇವರು ಮಲಗಿದ ಸಮಯದಲ್ಲಿ ಅಲ್ಲಿಗೆ ಹಿಡಿಂಬೆಯೆಂಬ 
ರಾಕ್ಷಸಿಯು ಬಂದಳು. 


ಸಾ ದೃಷ್ಟ್ವಾ ಪಾಂಡವಂ ಭೀಮಂ ಶಯಾನಂ ಭ್ರಾತೃಭಿಃ ಸಹ । 
ಹೃಚ್ಛಯೇಣಾಭಿಭೂತಾಂಗೀ ಭೀಮಸೇನಮಕಾಮಯತ್‌ 11೮೭।॥ 


-128- ಮಹಾಭಾರತ ವನಪರ್ವ 


ಅವಳು ಪಾಂಡುಪುತ್ರಿನಾದ ಭೀಮಸೇನನು ಸಹೋದರರ ಜೊತೆಯಲ್ಲಿ 
ಮಲಗಿರುವುದನ್ನು ನೋಡಿ ಕಾಮಪೀಡಿತಳಾಗಿ ಭೀಮಸೇನನನ್ನು ಕಾಮಿಸಿದಳು. 


ಭೀಮಸ್ಕ ಪಾದೌ ಕೃತ್ವಾ ತು ಸ್ವಉತ್ಸಂಗೇ ತತೋ ಬಲಾತ್‌ । 
ಪರ್ಯಷ್ಟಜತ ಸಂಹೃಷ್ಟಾ ಕಲ್ಯಾಣೀ ಮೃದುಪಾಣಿನಾ 11೮೮। 


ಮಲಗಿ ನಿದ್ರಿಸುತ್ತಿದ್ದ ಭೀಮಸೇನನ ಪಾದಗಳನ್ನು ತನ್ನ ತೊಡೆಯ ಮೇಲೆ 
ಇಟ್ಟುಕೊಂಡು ಶುಭಸ್ವರೂಪಳಾದ ಅವಳು ಸಂತೋಷದಿಂದ ತನ್ನ ಮೃದುವಾದ 
ಹಸ್ತಗಳಿಂದ ಅವನನ್ನು ಬಲವಾಗಿ ಆಲಿಂಗಿಸಿದಳು. 


ತಾಮಬುದ್ಧದಮೇಯಾತ್ಮಾ ಬಲವಾನ್‌ ಸತ್ಯವಿಕ್ರಮಃ । 
ಪರ್ಯಪೃಚ್ಛಚ್ಚ ತಾಂ ಭೀಮಃ ಕಸ್ಯ ತ್ವಮಸಿ ಶೋಭನೇ 11೮೯॥ 


ಲಲಔ 
ಸತ್ಯವಿಕ್ರಮನೂ ಬಲಶಾಲಿಯೂ ಅಪರಿಮಿತ ಮಹಿಮೆಯುಳ್ಳವನೂ ಆದ 
ಭೀಮಸೇನನು ಎದ್ದುಅವಳನ್ನು ನೋಡಿ ಶೋಭನಸ್ವರೂಪಳೇ, ನೀನು ಯಾರು ಎಂದು 

ಅವಳನ್ನು ಕೇಳಿದನು. 


ಸೈವಮುಕ್ತಾ ತು ಭೀಮೇನ ರಾಕ್ಚಸೀ ಕಾಮರೂಪಿಣೀ । 
ಭೀಮಸೇನಂ ಮಹಾತ್ಮಾನಮಿದಮಾಹ ಶುಚಿಸ್ಥಿತಾ 11೯೦॥ 


ಭೀಮಸೇನನಿಂದ ಹೀಗೆ ಹೇಳಲ್ಪಟ್ಟ ಕಾಮರೂಪಿಣಿಯಾದ ಆ ರಾಕ್ಷಸಿಯು 
ಮಹಾತ್ಮನಾದ ಭೀಮಸೇನನನ್ನು ಕುರಿತು ಮುಗುಳ್ನಗುತ್ತಾ ಹೀಗೆ ಮಾತನಾಡಿದಳು. 


ಪಲಾಯಧ್ಯಮಿತಃ ಕ್ಷಿಪ್ರಂ ಮಮ ಭ್ರಾತಾ ಸುವೀರ್ಯವಾನ್‌ । 
ಆಗಮಿಷ್ಯತಿ ಸಂಹರ್ತುಂ ತಸ್ಮಾದ್‌ ಗಚ್ಛತ ಮಾಚಿರಮ್‌ 11೯೧॥ 


ಇಲ್ಲಿಂದ ಎಲ್ಲರೂ ಬೇಗ ಓಡಿಹೋಗಿರಿ. ಮಹಾಬಲಶಾಲಿಯಾದ ನನ್ನಅಣ್ಣನು 
ನಿಮ್ಮನ್ನು ಸಂಹರಿಸಲು ಇಲ್ಲಿಗೆ ಬರುತ್ತಿದ್ದಾನೆ. ಆದ್ದರಿಂದ ತಡಮಾಡದೆ ಹೊರಟು 
ಹೋಗಿ. 


ಅಥ ತಾಂ ಪ್ರತ್ಯುವಾಚೈಷ ಸಾಮ್ನಾ ಪರಮವಲ್ಲುನಾ । 
ನೋದ್ವಿಜಾಮಿ ತವ ಭ್ರಾತುರ್ನೈತಾಂಶ್ಚ ಪ್ರತಿಬೋಧಯೇ 1 
ಆಗತಂ ಪ್ರತಿಪತ್ಸ್ಯಾಮಿ ಭ್ರಾತರಂ ರಾಕ್ಷಸಂ ತವ mE 


ಕೈರಾತಪರ್ವ -129- 


ಆಗ ಭೀಮಸೇನನು ಮಧುರವಾದ ಸ್ವರದಿಂದ ಅವಳನ್ನು ಕುರಿತು 
ಮಾತನಾಡಿದನು. ನಾನು ನಿನ್ನ ಅಣ್ಣನಿಗೆ ಹೆದರುವುದೂ ಇಲ್ಲ. ಮತ್ತು ನಿದ್ರಿಸುತ್ತಿರುವ 
ಇವರನ್ನು ಎಬ್ಬಿಸುವುದೂ ಇಲ್ಲ. ಇಲ್ಲಿಗೆ ಬರುವ ರಾಕ್ಷಸನಾದ ನಿನ್ನ ಅಣ್ಣನನ್ನು 
ಎದುರಿಸುತ್ತೇನೆ. 

ತಯೋಃ ಶ್ರುತ್ವಾ ತು ಕಥಿತಮಾಗಚ್ಛದ್‌ ರಾಕ್ಪಸಾಧಮಃ | 

ಭೀಮರೂಪೋ ಮಹಾನಾದಾನ್‌ ವಿನದನ್‌ ಭೀಮದರ್ಶನಃ ॥೯೩॥ 

ಅವರಿಬ್ಬರ ಸಂವಾದವನ್ನು ದೂರದಿಂದ ಕೇಳಿದ ರಾಕ್ಷಸಾಧಮನಾದ ಆ 
ಹಿಡಿಂಬನು ಭಯಂಕರ ರೂಪವನ್ನುಧರಿಸಿ ಮಹಾನಾದಗಳನ್ನುಮಾಡಿ ಕಿರುಚುತ್ತಾ 
ಉಗ್ರವಾಗಿ ಕಾಣಿಸುತ್ತಾ ಅಲ್ಲಿಗೆ ಬಂದನು. 

ಕೇನ ಸಾರ್ಧಂ ಕಥಯಸಿ ಆನಯೈನಂ ಮಮಾಂತಿಕಮ್‌ । 

ಹಿಡಿಂಬೇ ಭಕ್ಷಯಿಷ್ಯಾವೋ ನ ಚಿರಂ ಕರ್ತುಮರ್ಹಸಿ 1೯೪॥ 

ಹಿಡಿಂಬಿಯೇ, ಯಾರ ಜೊತೆಯಲ್ಲಿ ಮಾತನಾಡುತ್ತಿದ್ದೀಯೆ? ಅವನನ್ನುನನನ್ನ 
ಬಳಿಗೆ ಕರೆದು ತಾ. ಇಬ್ಬರೂ ಸೇರಿ ಅವನನ್ನು ಹರಿದು ತಿನ್ನೊಣ. ತಡಮಾಡಬೇಡ. 

ದ್ರೌಪದೀ 
ಸಾ ಕೃಪಾಸಂಗೃಹೀತೇನ ಹೃದಯೇನ ಮನಸ್ವಿನೀ । 
ನೈನಮೈಚ್ಛತ್‌ ತದಾ55ಖ್ಯಾತುಮನುಕ್ರೋಶಾದನಿಂದಿತಾ 11೯೫1 


ಆಗ ನಿರ್ದುಷ್ಠಸ್ನಭಾವದವಳಾದ ಧೈರ್ಯಶಾಲಿನಿಯಾದ ಆ ಹಿಡಿಂಬೆಯು 
ಕೃಪೆಯಿಂದ ಕೂಡಿದ ಮನಸ್ಸುಳವಳಾಗಿ ತನ್ನ ಪ್ರೀತಿಯ ಕಾರಣದಿಂದಾಗಿ 
ಭೀಮಸೇನನನ್ನು ಹಿಡಿಂಬನಿಗೆ ತಿಳಿಸಲು ಇಷ್ಟಪಡಲಿಲ್ಲ. 


ಸ ನಾದಾನ್‌ ವಿನದನ್‌ ಘೋರಾನ್‌ ರಾಕ್ಷಸಃ ಪುರುಷಾದಕಃ । 

ಅಭ್ಯದ್ರವತ ವೇಗೇನ ಭೀಮಸೇನಂ ತದಾ ಕಿಲ 1॥೯೬। 

ಆ ನರಭಕ್ಷಕನಾದ ಘೋರರಾಕ್ಷಸನಾದರೋ ಭಯಂಕರನಾದವನ್ನು ಮಾಡುತ್ತಾ 
ವೇಗವಾಗಿ ಭೀಮಸೇನನಿದ್ದಕಡೆಗೆ ಓಡಿಬಂದನು. 


-128- ಮಹಾಭಾರತ ವನಪರ್ವ 


ಅವಳು ಪಾಂಡುಪುತ್ರಿನಾದ ಭೀಮಸೇನನು ಸಹೋದರರ ಜೊತೆಯಲ್ಲಿ 
ಮಲಗಿರುವುದನ್ನುನೋಡಿ ಕಾಮಪೀಡಿತಳಾಗಿ ಭೀಮಸೇನನನ್ನು ಕಾಮಿಸಿದಳು. 


ಭೀಮಸ್ಯ ಪಾದೌ ಕೃತ್ವಾ ತು ಸಉತ್ತಂಗೇ ತತೋ ಬಲಾತ್‌ ॥ 
ಪರ್ಯಷ್ನಜತ ಸಂಹೃಷ್ಟಾ ಕಲ್ಯಾಣೀ ಮೃದುಪಾಣಿನಾ “HSC 


ಮಲಗಿ ನಿದ್ರಿಸುತ್ತಿದ್ದ ಭೀಮಸೇನನ ಪಾದಗಳನ್ನು ತನ್ನ ತೊಡೆಯ ಮೇಲೆ 
ಇಟ್ಟುಕೊಂಡು ಶುಭಸ್ವರೂಪಳಾದ ಅವಳು ಸಂತೋಷದಿಂದ ತನ್ನ ಮೃದುವಾದ 
ಹಸ್ತಗಳಿಂದ ಅವನನ್ನು ಬಲವಾಗಿ ಆಲಿಂಗಿಸಿದಳು. 


ತಾಮಬುದ್ಧ್ಯದಮೇಯಾತ್ಮಾ ಬಲವಾನ್‌ ಸತ್ಯವಿಕ್ರಮಃ । 
ಪರ್ಯಪೃಚ್ಛಚ್ಚ ತಾಂ ಭೀಮಃ ಕಸ್ಯ ತ್ವಮಸಿ ಶೋಭನೇ 11೮೯॥ 


ಸತ್ಯವಿಕ್ರಮನೂ ಬಲಶಾಲಿಯೂ ಅಪರಿಮಿತ ಮಹಿಮೆಯುಳ್ಳವನೂ ಆದ 
ಭೀಮಸೇನನು ಎದ್ದುಅವಳನ್ನುನೋಡಿ ಶೋಭನಸ್ಪರೂಪಳೇ, ನೀನು ಯಾರು ಎಂದು 
ಅವಳನ್ನು ಕೇಳಿದನು. 


ಸೈವಮುಕ್ತಾ ತು ಭೀಮೇನ ರಾಕ್ಚಸೀ ಕಾಮರೂಪಿಣೀ । 
ಭೀಮಸೇನಂ ಮಹಾತ್ಮಾನಮಿದಮಾಹ ಶುಚಿಸ್ಥಿತಾ 11೯೦॥ 


ಭೀಮಸೇನನಿಂದ ಹೀಗೆ ಹೇಳಲ್ಪಟ್ಟ ಕಾಮರೂಪಿಣಿಯಾದ ಆ ರಾಕ್ಷಸಿಯು 
ಮಹಾತ್ಮನಾದ ಭೀಮಸೇನನನ್ನು ಕುರಿತು ಮುಗುಳ್ನಗುತ್ತಾ ಹೀಗೆ ಮಾತನಾಡಿದಳು. 


ಪಲಾಯಧ್ದಮಿತಃ ಕ್ಷಿಪ್ರಂ ಮಮ ಭ್ರಾತಾ ಸುವೀರ್ಯವಾನ್‌ । 
ಆಗಮಿಷ್ಯತಿ ಸಂಹರ್ತುಂ ತಸ್ಮಾದ್‌ ಗಚ್ಛತ ಮಾಚಿರಮ್‌ 11೯೧ 


ಇಲ್ಲಿಂದ ಎಲ್ಲರೂ ಬೇಗ ಓಡಿಹೋಗಿರಿ. ಮಹಾಬಲಶಾಲಿಯಾದ ನನ್ನಅಣ್ಣನು 
ನಿಮ್ಮನ್ನು ಸಂಹರಿಸಲು ಇಲ್ಲಿಗೆ ಬರುತ್ತಿದ್ದಾನೆ. ಆದ್ದರಿಂದ ತಡಮಾಡದೆ ಹೊರಟು 
ಹೋಗಿ. 


ಅಥ ತಾಂ ಪ್ರತ್ಯುವಾಚೈೆಷ ಸಾಮ್ನಾ ಪರಮವಲ್ಲುನಾ । 
ನೋದ್ವಿಜಾಮಿ ತವ ಭ್ರಾತುರ್ನೈತಾಂಶ್ಚ ಪ್ರತಿಬೋಧಯೇ 1 
ಆಗತಂ ಪ್ರತಿಪತ್ಸ್ಯಾಮಿ ಭ್ರಾತರಂ ರಾಕ್ಷಸಂ ತವ IE 


ಕೈರಾತಪರ್ವ -129- 


ಆಗ ಭೀಮಸೇನನು ಮಧುರವಾದ ಸ್ವರದಿಂದ ಅವಳನ್ನು ಕುರಿತು 
ಮಾತನಾಡಿದನು. ನಾನು ನಿನ್ನ ಅಣ್ಣನಿಗೆ ಹೆದರುವುದೂ ಇಲ್ಲ. ಮತ್ತು ನಿದ್ರಿಸುತ್ತಿರುವ 
ಇವರನ್ನು ಎಬ್ಬಿಸುವುದೂ ಇಲ್ಲ. ಇಲ್ಲಿಗೆ ಬರುವ ರಾಕ್ಷಸನಾದ ನಿನ್ನ ಅಣ್ಣನನ್ನು 
ಎದುರಿಸುತ್ತೇನೆ. 

ತಯೋಃ ಶ್ರುತ್ವಾ ತು ಕಥಿತಮಾಗಚ್ಛದ್‌ ರಾಕ್ಸಸಾಧಮಃ । 

ಭೀಮರೂಪೋ ಮಹಾನಾದಾನ್‌ ವಿನದನ್‌ ಭೀಮದರ್ಶನ: ॥೯೩॥ 

ಅವರಿಬ್ಬರ ಸಂವಾದವನ್ನು ದೂರದಿಂದ ಕೇಳಿದ ರಾಕ್ಷಸಾಧಮನಾದ ಆ 
ಹಿಡಿಂಬನು ಭಯಂಕರ ರೂಪವನ್ನು ಧರಿಸಿ ಮಹಾನಾದಗಳನ್ನು ಮಾಡಿ ಕಿರುಚುತ್ತಾ 
ಉಗ್ರವಾಗಿ ಕಾಣಿಸುತ್ತಾ ಅಲ್ಲಿಗೆ ಬಂದನು. 

ಕೇನ ಸಾರ್ಧಂ ಕಥಯಸಿ ಆನಯೈನಂ ಮಮಾಂತಿಕಮ್‌ । 

ಹಿಡಿಂಬೇ ಭಕ್ಷಯಿಷ್ಯಾವೋ ನ ಚಿರಂ ಕರ್ತುಮರ್ಹಸಿ eV 

ಹಿಡಿಂಬಿಯೇ, ಯಾರ ಜೊತೆಯಲ್ಲಿ ಮಾತನಾಡುತ್ತಿದ್ದೀಯೆ? ಅವನನ್ನು ನನ್ನ 
ಬಳಿಗೆ ಕರೆದು ತಾ. ಇಬ್ಬರೂ ಸೇರಿ ಅವನನ್ನು ಹರಿದು ತಿನ್ನೊಣ. ತಡಮಾಡಬೇಡ. 

ದ್ರೌಪದೀ 
ಸಾ ಕೃಪಾಸಂಗೃಹೀತೇನ ಹೃದಯೇನ ಮನಸ್ಸಿನೀ ॥ 
ನೈನಮೈಚ್ಛತ್‌ ತದಾ55ಖ್ಯಾತುಮನುಕ್ರೋಶಾದನಿಂದಿತಾ 1೯೫/1 


ಆಗ ನಿರ್ದುಷ್ನಸ್ನಭಾವದವಳಾದ ಧೈರ್ಯಶಾಲಿನಿಯಾದ ಆ ಹಿಡಿಂಬೆಯು 
ಕೃಪೆಯಿಂದ ಕೂಡಿದ ಮನಸ್ಸುಳ್ಳವಳಾಗಿ ತನ್ನ ಪ್ರೀತಿಯ ಕಾರಣದಿಂದಾಗಿ 
ಭೀಮಸೇನನನ್ನು ಹಿಡಿಂಬನಿಗೆ ತಿಳಿಸಲು ಇಷ್ಟಪಡಲಿಲ್ಲ. 


ಸ ನಾದಾನ್‌ ವಿನದನ್‌ ಘೋರಾನ್‌ ರಾಕ್ಷಸಃ ಪುರುಷಾದಕಃ ! 
ಅಭ್ಯದ್ರವತ ವೇಗೇನ ಭೀಮಸೇನಂ ತದಾ ಕಿಲ 11೯೬॥ 


ಆ ನರಭಕ್ಷಕನಾದ ಘೋರರಾಕ್ಷಸನಾದರೋ ಭಯಂಕರನಾದವನ್ನುಮಾಡುತ್ತಾ 
ವೇಗವಾಗಿ ಭೀಮಸೇನನಿದ್ದಕಡೆಗೆ ಓಡಿಬಂದನು. 


-130- ಮಹಾಭಾರತ ವನಪರ್ವ 
ತಮಭಿದ್ರುತ್ಯ ವೇಗೇನ ಸಂಕ್ರುದ್ಧೋ ಮಹತಾ ಬಲೀ । 
ಅಗೃಹ್ಣಾತ್‌ ಪಾಣಿನಾ ಪಾಣಿಂ ಭೀಮಸೇನಸ್ಯ ರಾಕ್ಟಸಃ 11೯೭11 
ಹೀಗೆ ಬಹಳ ವೇಗವಾಗಿ ಓಡಿಬಂದು ಕೋಪಗೊಂಡವನೂ, ಬಲಿಷನೂ ಆದ 
ಆ ರಾಕ್ಷಸನು ಭೀಮಸೇನನ ಕೈಯನ್ನು ತನ್ನ ಕೈಯಿಂದ ಹಿಡಿದು ಕೊಂಡನು. 
ಇಂದ್ರಾಶನಿಸಮಸ್ಪರ್ಶಂ ವಜ್ರಸಂಹನನಂ ದೃಢಮ್‌ । 
ಸಂಹತ್ಯ ಭೀಮಸೇನಸ್ಯ ವ್ಯಾಕ್ಸಿಪತ್‌ ಸಹಸಾ ಕರಮ್‌ HEC 
ಇಂದ್ರನ ವಜ್ರಾಯುಧಕ್ಕೆ ಸಮಾನವಾದ ಸ್ಪರ್ಶವುಳ್ಳ ವಜ್ರದಂತೆ ದೃಢವಾದ 
ಭೀಮಸೇನನ ಕೈಗೆ ಹೊಡೆದು ತಕ್ಷಣ ದೂರ ತಳ್ಳಿದನು. 


ಗೃಹೀತಃ ಪಾಣಿನಾ ಪಾಣಿಂ ಭೀಮಸೇನೋತಥ ರಕ್ಷಸಾ | 
ನಾಮೃಷ್ಯತ ಮಹಾಬಾಹುಸ್ತತ್ರಾಕ್ರುದ್ಧದ್‌ ವೃಕೋದರಃ Taal 


ರಾಕ್ಷಸನಿಂದ ಕೈಯಲ್ಲಿ ಹಿಡಿಯಲ್ಪಟ್ಟ ಮಹಾಬಾಹುವಾದ ವೃಕೋದರನಾದ 
ಭೀಮಸೇನನು ಅದನ್ನುಸಹಿಸಲಿಲ್ಲ. 


ಅಥಾಸೀತ್‌ ತುಮುಲಂ ಯುದ್ಧಂ ಭೀಮಸೇನಹಿಡಿಂಬಯೋಃ ಟ 
ಸರ್ವಾಸ್ವವಿದುಷೋರ್ಫ್ಥೋರಂ ವೃತ್ರವಾಸವಯೋರಿವ Wooo 


ಅನಂತರ ಸರ್ವಾಸ್ಸಗಳನ್ನು ತಿಳಿದ ಭೀಮಸೇನ ಮತ್ತು ಹಿಡಿಂಬರಿಗೆ ಇಂದ್ರ 
ವೃತ್ರರ ನಡುವೆ ನಡೆದಂತೆ ಘೋರವಾದ ಯುದ್ಧವು ನಡೆಯಿತು. 

ಹತ್ವಾ ಹಿಡಿಂಬಂ ಭೀಮೋತಥ ಪ್ರಸ್ಥಿತೋ ಭ್ರಾತೃಭಿಃ ಸಹ । 

ಹಿಡಿಂಬಾಮಗ್ರತಃ ಕೃತ್ವಾ ಯಸ್ಕಾಂ ಜಾತೋ ಘಟೋತ್ಕಚಃ 1೧೦೧॥ 


ಆಗ ಭೀಮನು ಹಿಡಿಂಬನನ್ನು ಕೊಂದು ಹಿಡಿಂಬೆಯನ್ನು ಮುಂದೆಮಾಡಿಕೊಂಡು 
ತನ್ನಸಹೋದರರ ಜೊತೆಯಲ್ಲಿ ಮುಂದಕ್ಕೆ ಹೊರಟನು. ಹಿಡಿಂಬೆಯಲ್ಲಿ ಘಟೋತ್ಕಚನು 


ಕೈರಾತಪರ್ವ 3c 


ತತಸ್ತೇ ಭ್ರಾತರಃ ಸರ್ವೇ ಸಹ ಮಾತ್ರಾ ಯಶಸ್ವಿನಃ । 

ಏಕಚಕ್ರಾಮಭಿಗತಾಃ ಸಂವೃತಾ ಬ್ರಾಹ್ಮಣವ್ರಜೈಃ 11೧೦೨ 

ಅನಂತರ ಆ ಎಲ್ಲಾ ಯಶಸ್ವಿಗಳಾದ ಸಹೋದರರು ತಾಯಿಯ ಜೊತೆಯಲ್ಲಿ 
ಬ್ರಾಹ್ಮಣಸಮೂಹಗಳಿಂದ ಸುತ್ತುವರಿಯಲ್ಪಟ್ಟವರಾಗಿ ಏಕಚಕ್ರನಗರಕ್ಕೆ ಬಂದರು. 


ಪ್ರಸ್ಥಾನೇ ವ್ಯಾಸ ಏಷಾಂ ಚ ಮಂತ್ರೀ ಪ್ರಿಯಹಿತೋ5ಭವತ್‌ । 
ತತೋಶಗಚ್ಛನ್ನೇಕಚಕ್ರಾಂ ಪಾಂಡವಾಃ ಸಂಶಿತವ್ರತಾಃ 11೧೦೩। 


ಅಲ್ಲಿಂದ ಹೊರಡುವ ಸಮಯದಲ್ಲಿವ್ಯಾಸರು ಬಂದು ಅವರಿಗೆ ಪ್ರಿಯಹಿತವಾದ 
ಮಂತ್ರಾಲೋಚನೆಯನ್ನು ನೀಡಿದರು. ಅನಂತರ ಒಳ್ಳೆಯ ವ್ರತಧಾರಿಗಳಾದ 
ಪಾಂಡವರು ಏಕಚಕ್ರನಗರವನ್ನುತಲುಪಿದರು. 


ತತ್ರಾಪ್ಯಾಸಾದಯಾಮಾಸುರ್ಬಕಂ ನಾಮ ಮಹಾಬಲಮ್‌ । 
ಪುರುಷಾದಂ ಪ್ರತಿಭಯಂ ಹಿಡಿಂಬೇನೈವ ಸಮ್ಮಿತಮ್‌ 1೧೦೪॥ 


ಅಲ್ಲಿಯೂ ಸಹ ಮಹಾಬಲಿಷ್ಠನಾದ ನರಭಕ್ಷಕನಾದ ಭಯಂಕರನಾದ ಹಿಡಿಂಬನಿಗೆ 
ಸಮನಾದ ಬಕನನ್ನುಸಮೀಪಿಸಿದರು. 


ತಂ ಚಾಪಿ ವಿನಿಹತ್ಯೋಗ್ರಂ ಭೀಮಃ ಪ್ರಹರತಾಂ ವರಃ । 
ಸಹಿತೋ ಭ್ರಾತೃಭಿಃ ಸರ್ವೈರ್ದ್ರುಪದಸ್ಯ ಪುರಂ ಯಯೌ ॥1೧೦೫। 


ಪ್ರಹಾರಮಾಡುವವರಲ್ಲಿ ಶ್ರೇಷ್ಠನಾದ ಭೀಮಸೇನನು ಆ ಉಗ್ರನಾದ ಅಸುರನನ್ನು 
ಕೊಂದು ಎಲ್ಲಾತಮ್ಮಂದಿರ ಜೊತೆಯಲ್ಲಿದ್ರುಪದಪಟ್ಟಣಕ್ಕೆ ಹೋದನು. 


ಲಬ್ಬಾ5 ಹಮಪಿ ತತ್ರೈವ ವಸತಾ ಸವ್ಯಸಾಚಿನಾ | 
ಯಥಾ ತ್ವಯಾ ಜಿತಾ ಕೃಷ್ಣ ರುಗ್ಮಿಣೀ ಭೀಷ್ಕಕಾತ್ಮಜಾ 11೧೦೬॥ 
ದ್ರುಪದನ ಪಟ್ಟಣದಲ್ಲಿವಾಸಿಸುವಾಗ ಸವ್ಯಸಾಚಿಯಾದ ಅರ್ಜುನನು ನೀನು 


ಭೀಷ್ಮ ಪುತ್ರಿಯಾದ ರುಗ್ಭಿಣಿಯನ್ನು ಜಯಿಸಿದಂತೆ ನನ್ನನ್ನು ಪಡೆದನು. 


-132- ಮಹಾಭಾರತ ವನಪರ್ವ 


ಏವಂ ಸುಯುದ್ದೇ ಪಾರ್ಥೇನ ಜಿತಾ5ಹಂ ಮಧುಸೂದನ । 
ಸ್ವಯಂವರೇ ಮಹತ್‌ ಕರ್ಮ ಕೃತ್ವಾ ಹ್ಯಸುಕರಂ ಪರೈಃ 11೧೦೭॥। 


ಎಲೈ ಮಧುಸೂದನನೇ, ಹೀಗೆ ಸ್ವಯಂವರದಲ್ಲಿಇನ್ನೊಬ್ಬರಿಂದ ಸಾಧ್ಯವಿಲ್ಲದ 
ಮಹಾಕಾರ್ಯವನ್ನುಮಾಡಿ ಯುದ್ಧದಲ್ಲಿಅರ್ಜುನನು ನನ್ನನ್ನುಗೆದ್ದನು. 


ಏವಂ ಕ್ಲೇಶೈ: ಸುಬಹುಭಿಃ ಕ್ಲಿಶ್ಯಮಾನಾ ಸುದುಃಖತಾ । 
ನಿವಸಾಮ್ಯಾರ್ಯಯಾ ಹೀನಾ ಕೃಷ್ಣ ಧೌಮ್ಯಪುರಸ್ಪರಾ 11೧೦೮॥ 


ಎಲೈ ಕೃಷ್ಣನೇ! ಅನೇಕ ಕ್ಲೇಶಗಳಿಗೆ ಒಳಗಾಗಿ ಅತ್ಯಂತ ದುಃಖಿತಳಾದ ನಾನು 
ಕುಂತಿಯ ಸಾನ್ನಿಧ್ಯವೂ ಇಲ್ಲದೆ ಧೌಮ್ಯರನ್ನು ಮುಂದೆಮಾಡಿಕೊಂಡು ಹೀನಳಾಗಿ 
ವಾಸಿಸುತ್ತಿದ್ದೇನೆ. 

ತ ಇಮೇ ಸಿಂಹವಿಕ್ರಾಂತಾ ವೀರ್ಯೇಣಾಭ್ಯಧಿಕಾಃ ಪರೈಃ: । 

ವಿಹೀನೈಃ ಪರಿಕೃಷ್ಯಂತೀಂ ಸಮುಪೈಕ್ಟಂತ ಮಾಂ ಕಥಮ್‌ 1೧೦೯॥ 

ಈ ನನ್ನ ಪತಿಗಳೆಲ್ಲರೂ ಸಿಂಹಪರಾಕ್ರಮಿಗಳು ಮತ್ತು ಮಹಾ 
ಸಾಮರ್ಥ್ಯಶಾಲಿಗಳು. ತುಚ್ಚರಾದ ಶತ್ರುಗಳು ನನ್ನನ್ನು ಎಳೆದಾಡುವಾಗ ಇವರು ಹೇಗೆ 
ಉಪೇಕ್ಷಮಾಡಿದರು? 


ಏತಾದೃಶಾನಿ ದುಃಖಾನಿ ಸಹಂತೇ ದುರ್ಬಲೀಯಸಾಮ್‌ । 

ದೀರ್ಥಕಾಲಂ ಪ್ರದೀಪ್ತಾನಿ ಪಾಪಾನಾಂ ಕ್ಲುದ್ರಕರ್ಮಣಾಮ್‌ 11೧೧೦1! 

ದುರ್ಬಲರಾದ ನೀಚಕರ್ಮವನ್ನು ಮಾಡುವ ಪಾಪಿಷ್ಕರಾದ' 
ದುರ್ಯೋಧನಾದಿಗಳಿಂದ ಉಂಟಾದ ಇಂತಹ ಘೋರವಾದ ದುಃಖವನ್ನು ಇವರು 
ಬಹುಕಾಲದಿಂದಲೂ ಸಹಿಸುತ್ತಿದ್ದಾರೆ. 


ಕುಲೇ ಮಹತಿ ಜಾತಾತಸ್ಥಿ ದಿವ್ಯೇನ ವಿಧಿನಾ ಕಿಲ । 
ಪಾಂಡವಾನಾಂ ಪ್ರಿಯಾ ಭಾರ್ಯಾ ಸ್ನುಷಾ ಪಾಂಡೋರ್ಮಹಾತ್ಮನಃ ॥ 


ಕೈರಾತಪರ್ವ -133- 


ನಾನು ಶ್ರೇಷ್ಠವಾದ ಕುಲದಲ್ಲಿ ದಿವ್ಯವಾದ ರೀತಿಯಿಂದ ಹುಟ್ಟಿದವಳಷ್ಟೇ? ನಾನು 
ಪಾಂಡವರ ಪ್ರೀತಿಯ ಭಾರ್ಯೆ ಮತ್ತು ಮಹಾತ್ಮನಾದ ಪಾಂಡುವಿನ ಸೊಸೆ. 


ಕಚಗ್ರಹಮನುಪ್ರಾಪ್ತಾ ಕಾ ನು ಜೀವೇತ ಮಾದೃಶೀ । 

ಪಂಚಾನಾಮಿಂದ್ರಕಲ್ಪಾನಾಂ ಪ್ರೇಕ್ಷತಾಂ ಮಧುಸೂದನ (1೧೧೨! 

ಎಲೈ ಮಧುಸೂದನನೇ! ಇಂದ್ರನಿಗೆ ಸಮಾನವಾದ ಪರಾಕ್ರಮವುಳ್ಳ ಐವರು 
ಪತಿಗಳ ಕಣ್ಣೆದುರಿಗೇ ಮುಂದಲೆಯನ್ನು ಹಿಡಿಸಿಕೊಂಡ ನನ್ನಂತಹ ಯಾವಳು 
ಬದುಕಿರುತ್ತಾಳೆ? 

ಇತ್ಯುಕ್ತ್ವಾ ಪ್ರಾರುದತ್‌ ಕೃಷ್ಣಾ ಮುಖಂ ಪ್ರಚ್ಛಾದ್ಯ ಪಾಣಿನಾ । 

ಪದ್ಮಕೋಶಪ್ರಕಾಶೇನ ಮೃದುನಾ ಮೃದುಭಾಷಿಣೀ 11೧೧೩॥ 

ಹೀಗೆ ಹೇಳಿ ಮೃದುಭಾಷಿಣಿಯಾದ ದ್ರೌಪದಿಯು ಮೃದುವಾದ ಪದ್ಮ 
ಮೊಗ್ಗಿನಂತಿರುವ ತನ್ನ ಕೈಗಳಿಂದ ಮುಖವನ್ನು ಮುಚ್ಚಿಕೊಂಡು ಅತ್ತಳು. 

ಸ್ತನಾವಪತಿತಾ ಪೀನೌ ಸುಜಾತೌ ಶುಭಲಕ್ಬಣೌ । 

ಅಭ್ಯವರ್ಷತ ಪಾಂಚಾಲೀ ದುಃಖಜೈರಪ್ರುಬಿಂದುಭಿಃ ।1೧೧೪॥ 

ಕೆಳಗೆ ಬೀಳದಿದ್ದಪೀನವಾದ ಚೆನ್ನಾಗಿ ಬೆಳೆದ ಶುಭಲಕ್ಷಣವುಳ್ಳ ತನ್ನ ಸ್ತನಗಳನ್ನು 
ದುಃಖದಿಂದ ಉಂಟಾದ ಕಣ್ಣೀರಿನ ಬಿಂದುಗಳಿಂದ ಪಾಂಚಾಲಿಯು ತೋಯಿಸಿದಳು. 

ಚಕ್ಷುಷೀ ಪರಿಮಾರ್ಜಂತೀ ನಿಃಶ್ವಸಂತೀ ಪುನಃ ಪುನಃ । 

ಬಾಷ್ಟಪೂರ್ಣೇನ ಕಂಠೇನ ಕ್ರುದ್ಧಾ ವಚನಮಬ್ರವೀತ್‌ 11೧೧೫। 

ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಾ ಪುನಃಪುನಃ ನಿಟ್ಟುಸಿರನ್ನು ಬಿಡುತ್ತಾ ಬಾಷ್ಟಗದ್ದದವಾದ 
ಕಂಠದಿಂದ ಕೋಪದಿಂದ ಈ ಮಾತನ್ನು ಆಡಿದಳು. 

ನೈವ ಮೇ ಪತಯಃ ಸಂತಿ ನ ಪುತ್ರಾ ಮಧುಸೂದನ । 

ನ ಭ್ರಾತರೋ ನ ಚ ಪಿತಾ ನೈವ ತ್ಚಂ ನ ಚ ಬಾಂಧವಾಃ 1!೧೧೬॥ 


-134- ಮಹಾಭಾರತ ವನಪರ್ವ 


ಮಧುಸೂದನನೇ! ನನಗೆ ಪತಿಗಳಿಲ್ಲ ಪುತ್ರರಿಲ್ಲ. ಸಹೋದರರಿಲ್ಲ ತಂದೆಯಿಲ್ಲ. 
ಬಾಂಧವರಿಲ್ಲ. ನೀನೂ ಸಹ ಇಲ್ಲ. 


ಯೇ ಮಾಂ ವಿಪ್ರಕೃತಾಂ ಕ್ಚುದೈರುಪೇಕ್ದಂತೇ ವಿಶೋಕವತ್‌ ॥ 
ನಹಿ ಮೇ ಶಾಮ್ಯತೇ ದುಃಖಂ ಕರ್ಣೋ ಯತ್‌ ಪ್ರಾಹಸತ್‌ ತದಾ ॥ 


ಯಾವ ಇವರೆಲ್ಲರೂ ಕ್ಷುದ್ರರಿಂದ ಅವಮಾನಕ್ಕೆ ಒಳಗಾದ ನನ್ನನ್ನು ಶೋಕರಹಿರಂತೆ 
ಉಪೇಕ್ಷೆಮಾಡಿದರೋ ಮತ್ತು ಆ ಸಮಯದಲ್ಲಿ ಕರ್ಣನು ನನ್ನನ್ನು ಹೇಗೆ 
ಅಪಹಾಸಮಾಡಿದನೋ ಅದರಿಂದ ಉಂಟಾದ ನನ್ನ ದುಃಖವು ಶಮನವನ್ನು 
ಹೊಂದುವುದಿಲ್ಲ. 
ವೈಶಂಪಾಯನಃ 
ಅಥೈನಾಮಬ್ರವೀತ್‌ ಕೃಷ್ಣಸ್ತಸ್ಥಿನ್‌ ವೀರಸಮಾಗಮೇ । 
ರೋದಿಷ್ಯಂತಿ ಸ್ಪಿಯೋ ಹ್ಯೇವಂ ಯೇಷಾಂ ಕ್ರುದ್ಧಾಠಸಿ ಭಾಮಿನಿ || 


ಅನಂತರ ಆ ವೀರಸಮುದಾಯದಲ್ಲಿ ಕೃಷ್ಣನು ಅವಳನ್ನು ಕುರಿತು 
ಮಾತನಾಡಿದನು. ಭಾಮಿನಿಯೇ, ನೀನು ಯಾರಮೇಲೆ ಕೋಪಗೊಂಡಿದ್ದೀಯೋ 
ಅವರ ಪತ್ನಿಯರೂ ಸಹ ಹೀಗೆಯೇ ಮುಂದೆ ರೋದಿಸುವರು. 


ಬೀಭತ್ತುಶರಸಂಛನ್ನಾನ್‌ ಶೋಣಿತೌಘಪರಿಪ್ನತಾನ್‌ । 
ದ್ರಕ್ಷ್ಯಸಿ ಹ್ಯನವದ್ಯಾಂಗಿ ದುರ್ಯೋಧನಮುಖಾನ್‌ ರಿಪೂನ್‌ ॥೧೧೯॥ 


ಅರ್ಜುನನ ಬಾಣಗಳಿಂದ ಕತ್ತರಿಸಲ್ಪಟ್ಟ ರಕ್ತದ ಮಡುವಿನಲ್ಲಿ ಮುಳುಗಿದ 
ದುರ್ಯೋಧನ ಮೊದಲಾದ ಶತ್ರುಗಳನ್ನು ಎಲ್‌ ದೋಷರಹಿತ 
ಅವಯವವನ್ನುಳ್ಳವಳೇ, ನೀನು ಖಂಡಿತವಾಗಿ ನೋಡುವಿ. 

ನಿಹತಾನ್‌ ಜೀವಿತಂ ತೃಕ್ತ್ವಾ ಶಯಾನಾನ್‌ ವಸುಧಾತಳೇ ॥ 

ಸತ್ಯಂ ತೇ ಪ್ರತಿಜಾನಾಮಿ ರಾಜ್ಞೋ ರಾಜ್ಞೇ ಭವಿಷ್ಯಸಿ 11೧೨೦॥ 


ಎಲೌ ದ್ರೌಪದಿಯೇ! ತಮ್ಮ ಜೀವವನ್ನು ತೊರೆದು ಭೂತಳದಲ್ಲಿ ಮಲಗಿದ 
ಅವರೆಲ್ಲರನ್ನೂ ನೀನು ನೋಡುವಿ. ಸತ್ಯವಾಗಿ ನಿನಗೆ ನಾನು ಪ್ರತಿಜ್ಞೆಯನ್ನು ಮಾಡಿ 
ಹೇಳುತ್ತಿರುವೆ. ನೀನು ರಾಜನ ರಾಣಿಯಾಗುವಿ. 


ಕೈರಾತಪರ್ವ -135- 


ಪತೇದ್‌ ದ್ಯೌರ್ಹಿಮವಾನ್‌ ಶೀರ್ಯೇತ್‌ ಪೃಥಿವೀ ಶಕಲೀಭವೇತ್‌ । 
ಶುಷ್ಕೇತ್‌ ತೋಯನಿಧಿಃ ಕೃಷ್ಣೇನ ಮೇ ಮಿಥ್ಕಾ ವಚೋ ಭವೇತ್‌ ॥ 


ಅಂತರಿಕ್ಷಲೋಕವು ಕೆಳಗೆ ಬಿದ್ದೀತು ಹಿಮಾಲಯವು ಬಿರಿದೀತು. ಭೂಮಿಯು 
ಪುಡಿಪುಡಿಯಾದೀತು. ಸಮುದ್ರವು ಬತ್ತಿಹೋದೀತು. ಆದರೆ ನನ್ನ ವಚನವು ಎಂದೂ 
ಸುಳ್ಳಾಗುವುದಿಲ್ಲ. 

ತಚ್ಚುತ್ತಾ ದ್ರೌಪದೀ ವಾಕ್ಯಪ್ರತಿವಾಕ್ಯಮಥಾಚ್ಯುತಾ । 

ಸಾಚೀಕೃತಮವೈಕ್ಫತ್‌ ಸಾ ಪಾಂಚಾಲೀ ಮಧ್ಯಮಂ ಪತಿಮ್‌  ॥೧೨೨॥ 

ತನ್ನವಾಕ್ಯಕ್ಕೆ ಪ್ರತ್ಯುತ್ತರವನ್ನು ನೀಡಿದ ಆ ಕೃಷ್ಣನ ವಾಕ್ಕಗಳನ್ನು ಕೇಳಿ ದ್ರೌಪದಿಯು 
ಧೈರ್ಯದಿಂದ ಚ್ಯುತಳಾಗದೆ ಮುಖವನ್ನು ತಿರುಗಿಸಿ ತನ್ನ ಮಧ್ಯಮ ಪತಿಯಾದ 
ಭೀಮಸೇನನನ್ನು ನೋಡಿದಳು. 
ಧೃಷ್ಟದ್ಯುಮ್ನ 
ಅಹಂ ದ್ರೋಣಂ ಹನಿಷ್ಯಾಮಿ ಶಿಖಂಡೀ ಚ ಪಿತಾಮಹಮ್‌ । 
ದುರ್ಯೋಧನಂ ಭೀಮಸೇನಃ ಕರ್ಣಂ ಹಂತಾ ಧನಂಜಯಃ 11೧೨೩॥ 


ನಾನು ದ್ರೋಣರನ್ನು ಕೊಲ್ಲುವೆನು. ಶಿಖಂಡಿಯು ಭೀಷ್ಠರನ್ನು ಕೊಲ್ಲುತ್ತಾನೆ. 
ದುರ್ಯೋಧನನನ್ನು ಭೀಮಸೇನನು ಕೊಲ್ಲುವನು. ಕರ್ಣನನ್ನು ಅರ್ಜುನನು 
ಕೊಲ್ಲುವನು. 

ಆಬಭಾಷೇ ತಥಾ ಕೃಷ್ಣಾಮರ್ಜುನಃ ಪ್ರಹಸನ್ನಿವ ! 

ಮಾ ರೋದೀಃ ಶುಭತಾಮ್ರಕ್ಷಿ ಯಥಾ55ಹ ವರವರ್ಣಿನಿ । 

ಕೃಷ್ಣೋಂಯಂ ತತ್‌ ತಥಾ ದೇವಿ ನಾನ್ಯಥಾ ಚಾರುಲೋಚನೇ ॥೧೨೪॥ 


ಹಾಗೆಯೇ ಅರ್ಜುನನು ದ್ರೌಪದಿಯನ್ನು ನೋಡಿ ನಗುತ್ತಾ ಮಾತನಾಡಿದನು. 
ಸುಂದರವಾದ ನೇತ್ರವುಳ್ಳವಳೇ, ಅಳಬೇಡ. ಕೃಷ್ಣನು ಹೇಗೆ ಹೇಳಿದನೋ ಹಾಗೆಯೇ 
ಎಲ್ಲವೂ ನಡೆಯುತ್ತದೆ. ದೇವಿಯೇ, ಅದು ಎಂದೂ ವ್ಯತ್ಯಾಸವಾಗುವುದಿಲ್ಲ. 


-136- ಮಹಾಭಾರತ ವನಪರ್ವ 


ರಾಮಕೃಷ್ಲೌ ವ್ಯಪಾಶ್ರಿತ್ಯ ಅಜೇಯಾಃ ಸ್ಥ ಶುಚಿಸ್ಥಿತೇ । 
ಅಪಿ ವೃತ್ರಹಣಾ ಯುದ್ಧೇ ಕಿಂ ಪುನರ್ಧೃತರಾಷ್ಟ್ರಚೈಃ 11೧೨೫ 


ಎಲೌ ಶುಚಿಸ್ಥಿತೆಯೇ! ನಾವು ಕೃಷ್ಣಬಲರಾಮರನ್ನು ಆಶ್ರಯಿಸಿ ಯುದ್ಧದಲ್ಲಿ 
ವೃತ್ರಹಂತಕನಾದ ಇಂದ್ರನಿಗೂ ಅಜೇಯರಾಗಿದ್ದೇವೆ. ಇನ್ನು ದೃತರಾಷ್ಟ್ರರ ಪುತ್ರರ 
ಮಾತೇನು? 


ಇತ್ಯುಕ್ತಾನಭಿಮುಖಾ ವೀರಾ ವಾಸುದೇವಮುಪಸ್ಥಿತಾಃ । 
ತೇಷಾಂ ಮಧ್ಯೇ ಮಹಾಬಾಹುಃ ಕೇಶವೋ ವಾಕ್ಯಮಬ್ರವೀತ್‌ ॥೧೨೬। 


ಹೀಗೆ ಹೇಳಿ ಆ ವೀರರೆಲ್ಲರೂ ಕೃಷ್ಣನ ಕಡೆಗೆ ತಿರುಗಿದರು. ಮಹಾಬಾಹುವಾದ 
ಕೇಶವನು ಅವರ ಮಧ್ಯದಲ್ಲಿಕುಳಿತು ಮಾತನಾಡಿದನು. 
| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ಏಕಾದಶೋ5ಧ್ಯಾಯಃ ॥ 
॥ ಕೈರಾತಪರ್ವಣಿ ಪ್ರಥಮೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಹನ್ನೊಂದನೆಯ ಅಧ್ಯಾಯ ಮುಗಿಯಿತು. 
XK 
ಮಹಾಭಾರತ ತಾತ್ತರ್ಯನಿರ್ಣಯ -೨೨ ಅಧ್ಯಾಯ 


ಸಾಲ್ವಂ ಶ್ರುತ್ವಾ ಸಮಾಯಾಂತಂ ರೌಕ್ಸಿಣೇಯಾದಯೋ ಮಯಾ । 
ಪ್ರಸ್ಥಾಪಿತಾ ಹಿ ಭವತಾಂ ಸಕಾಶೇ ತೇ ಯಯುಃ ಪುರೀಂ ॥ 


ತದಾ ಸಾಲ್ಹೋತಪಿ ಸೌಭೇನ ದ್ವಾರಕಾಮರ್ದಯದ್‌ಬಭೃಶಂ 11೪೨1 


ನಾನು ನಿಮ್ಮಲ್ಲಿದ್ದಾಗ ಸಾಲ್ವ ಬರುತ್ತಿರುವ ವಾರ್ತೆಯನ್ನು ಕೇಳಿ ಪ್ರದ್ಯುಮ್ನ 
ಮೊದಲಾದವರನ್ನೇ ದ್ವಾರಕೆಗೆ ಕಳಿಸಿದೆ. ಅವರು ಹೋದರು. ಸಾಲ್ವಸೌಭ ವಿಮಾನದ 
ಬಲದಿಂದ ದ್ವಾರಕೆಯನ್ನು ಬಹಳ ಪೀಡಿಸಿದ. 


ಪ್ರದ್ಯುಮ್ನ ಆಶು ನಿರಗಾದಥ ಸರ್ವಸೆನ್ಕೈ 
ರನ್ನೈಶ್ಚ ಯಾದವಗಣ್ಯೆಃ ಸಹಿತೋಶನುಚ್ಛೆಶ್ಚ | 


ಕೈರಾತಪರ್ವ -137- 


ಸಾಲ್ಲೋತವಗಮ್ಯ ತನಯಂ ಮಮ ತದ್ದಿಮಾನಾತ್‌ 
ಪಾಪೋತವರುಹ್ಯ ರಥಮಾರುಹದತ್ರ ಯೋದ್ಧ್ಭುಂ HVA 


ಒಡನೆ ಪ್ರದ್ಯುಮ್ನ ಎಲ್ಲಸೈನ್ಯಗಳಿಂದಲೂ ಬೇರೆ ಯಾದವ ಗುಂಪುಗಳಿಂದಲೂ 
ತಮ್ಮಂದಿರಿಂದಲೂ ಕೂಡಿಕೊಂಡು ಸಾಲ್ಪನೊಡನೆ ಯುದ್ಧಕ್ಕೆ ಹೊರಟ. ಆ ಪಾಪಿ 
ಪ್ರದ್ಯುಮ್ನನನ್ನು ನನ್ನ ಮಗನೆಂದು ತಿಳಿದು ಯುದ್ಧ ಮಾಡುವುದಕ್ಕೆ ವಿಮಾನದಿಂದ 
ಕೆಳಗಿಳಿದು ರಥವನ್ನೇರಿದ. 


ಕೃತ್ವಾ ಸುಯುದ್ಧಮಮುನಾ ಮಮ ಪುತ್ರಕೋತಸಾ- 

ವಸ್ತಾಣಿ ತಸ್ಯ ವಿನಿವಾರ್ಯ ಮಹಾಸ್ಟಜಾಲೈಃ । 

ದತ್ತಂ ಮಯಾ ಶರಮಾಮೋಘಮಥಾದದೇ ತಂ 

ಹಂತುಂ ನೃಪಂ ಕೃತಮತಿಸ್ತ್ಯಪೃಣೋದ್‌ ವಚಃ ಖೇ NYY 


ನನ್ನಮಗ ಪ್ರದ್ಯುಮ್ನ ಸಾಲ್ಲ್ಪನೊಡನೆ ಚೆನ್ನಾಗಿ ಯುದ್ಧಮಾಡಿ ಅವನ ಅಸ್ಪಗಳನ್ನು 
ಮಹಾ ಅಸ್ತಸಮೂಹಗಳಿಂದ ತಡೆದು ಅವನನ್ನು ಕೊಲ್ಲಲು ನಿಶ್ಚಯ ಮಾಡಿ ನಾನು 
ಕೊಟ್ಟಿದ್ದ ಒಂದು ಅಮೋಘವಾದ ಬಾಣವನ್ನು ಎತ್ತಿಕೊಂಡ. ಅಷ್ಟರಲ್ಲಿಆಕಾಶದಲ್ಲಿ 
ಅಶರೀರವಾಣಿಯನ್ನು ಕೇಳಿದ. 


ನಾರಾಯಣೇನ ಹಿ ಪುರಾ ಮನಸಾಭಿಕ್ಸೃಪ್ತಂ 

ಕೃಷ್ಣಾವತಾರಮುಪಗಮ್ಯ ನಿಹನ್ನಿ ಸಾಲ್ವಂ । 

ಇತ್ಯೇವ ತೇನ ಹರಿಣಾಪಿ ಸ ಭಾರ್ಗವೇಣ 

ವಿದ್ರಾವಿತೋ ನ ನಿಹತಃ ಸ್ವಮನೋತನುಸಾರಾತ್‌ 11೪೫। 


'ನಾರಾಯಣ ಹಿಂದೆಯೇ, ಮನಸ್ಸಿನಲ್ಲಿ ಸಂಕಲ್ಪಿಸಿದ್ದಾನೆ. ಕೃಷ್ಣಾವತಾರ 
ಮಾಡಿಯೇ ಸ ಸಾಲ್ಪನನ್ನು ಕೊಲ್ಲುವೆನು ಎಂದು. ಅದರಿಂದಲೇ ಪರಶುರಾಮ ಸಪಾದ 
ಆ ಹರಿಯೂ ಕೂಡ ತನ್ನ ಈ ಸಂಕಲ್ಪಾನುಸಾರವಾಗಿ ಸಾಲ್ವನನ್ನು ಓಡಿಸಿದನೇ ಹೊರತು 
ಕೊಲ್ಲಲಿಲ್ಲ. 

ವಧ್ಯಸ್ತ ಹಯಾ ನ ಹಿ ತತೋsಯಮಯಂ ಚ ಬಾಣ- 
ಶಕ್ರಾಯುಧಸ್ಯ ದಯಿತೋ ನಿತರಾಮಮೋಘಾ:ಃ । 


-138- ಮಹಾಭಾರತ ವನಪರ್ವ 


ಮಾ ಮುಂಚ ತೇನ ತಮಿಮಂ ವಿನಿವರ್ತಯೇತಹಂ 
ಸಾಲ್ವಂ ಹೃದಿ ಸ್ಥಿತ ಇತೀರಿತಮೀರಣೇನ 11೪೬॥ 


ಅದರಿಂದ ಈ ಸಾಲ್ವನಿನ್ನಿಂದ ಹತನಾಗುವವನಲ್ಲ. ಈ ಬಾಣ ಶ್ರೀಹರಿಗೆ ಬಹಳ 
ಪ್ರಿಯವಾದುದು. ಅಮೋಘವಾದುದು. ಅದನ್ನು ಪ್ರಯೋಗಿಸಬೇಡ. ನಾನೇ 
ಸಾಲ್ವನನ್ನು ಅವನ ಹೃದಯದಲ್ಲಿನಿಂತು ಪ್ರೇರಿಸಿ ಹಿಂತಿರುವಂತೆ ಮಾಡುತ್ತೇನೆ ಎಂದು 


ನುಡಿದ, ವಾಯು. 
ಶ್ರುತ್ನಾವಚಃ ಸ ಪವನಸ್ಯ ಶರಂ ತ್ಮಮೋಘಂ 
ಸಂಜಪ್ರ ಆಶು ಸ ಚ ಸಾಲಪತಿಃ 


ಆರುಹ್ಯ ಬಾಲಕಲಹೇನ ಕಿಮತ್ತ ಕಾರ್ಯಂ 


ಅ 


ಕೃಷ್ಣೇನ ಸಂಗರ ಇತಿ ಪ್ರಯಯೌ ಸ್ವದೇಶಂ WLI 


24. ೫ 
ಭ್ರ 
೩ 
೨ 


ವಾಯು ವಚನವನ್ನು ಕೇಳಿ ಪ್ರದ್ಯುಮ್ನ ಆ ಅಮೋಘ ಬಾಣವನ್ನು 
ಹಿಂತೆಗೆದುಕೊಂಡ. ಸಾಲ್ವ "ಬಾಲಕನೊಡನೆ ಯುದ್ಧಮಾಡಿ ಏನು ಪ್ರಯೋಜನ? 
ಕೃಷ್ಣನೊಡನೆಯೆ ಯುದ್ಧ] ಎಂದು ಹೇಳುತ್ತ ವಿಮಾನವನ್ನು ಹತ್ತಿ ತನ್ನ ದೇಶಕ್ಕೆ ಹೊರಟ. 


ಪ್ರದ್ಯುಮ್ನಸಾಂಬಗದಸಾರಣಚಾರುದೇಷ್ಟಾ 

ಸೇನಾಂ ನಿಹತ್ಯ ಸಹ ಮಂತ್ರಿಗಣೈಸ್ತದೀಯಾಂ । 

ಆಹ್ಲಾದಿನಃ ಸ್ವಪ್ರರಮಾಯಯುರಪ್ಯಹಂ ಚ 

ತತ್ರಾಗಮಂ ಸಪದಿ ತೈಃ ಶ್ರುತವಾನಶೇಷಂ eS 


ಯಾವ ಬಾಣ ಕೈಯಲ್ಲಿದ್ದರೆ ನನ್ನ ಪ್ರಭಾವದಿಂದ ವಿಜಯ ನಿಶ್ಚಯವಾಗಿ 
ದೊರೆಯುವುದೋ ಆ ಬಾಣವನ್ನು ಪ್ರದ್ಯುಮ್ನ ಹಿಡಿದಿದ್ದುದರಿಂದ ಶತ್ರು ಹೊರಟು 
ಹೋದ. ಈ ಸಮಾಚಾರವನ್ನು ಕೇಳಿ ಮತ್ತು ಶತ್ರು ನಮ್ಮ ಪಟ್ಟಣವನ್ನು 
ನಾಶಮಾಡಿರುವುದನ್ನೂಕಂಡು ಒಡನೆಯೇ ಅವನ ಬೆನ್ನುಹತ್ತಿದೆ. 


ತಂ ಸಾಗರೋಪರಿಗಸೌಭಗತಂ ನಿಶಾಮ್ಯ 

ಮುಕ್ತೇ ಚ ತೇನ ಮಯಿ ಶಸ್ತ್ರಮಹಾಸ್ಪವರ್ಷೇ । 

ತಂ ಸನ್ನಿವಾರ್ಯ ಚ ಮಯಾ ಶರಪೂಗವಿದ್ದೋ 

ಮಾಯಾಂ ಯಯೋಜ ಮಯಿ ಪಾಪತಮಃ ಸ ಸಾಲ್ವಃ 11೫೦11 


ಕೈರಾತಪರ್ವ -139- 


ಸಾಲ್ವಸಮುದ್ರದ ಮೇಲೆ ಸೌಭವಿಮಾನದಲ್ಲಿ: ಸಂಚರಿಸುತ್ತಿದ್ದುದನ್ನುನಾನು ಕಂಡೆ. 
ನನ್ನಮೇಲೆ ಅವನು ಪ್ರಯೋಗಿಸಿದ ಶಸ್ತ್ರಮಹಾಸ್ಪಗಳ ಮಳೆಯನ್ನೂ ತಡೆದೆ. ಬಾಣ 
ಸಮೂಹಗಳಿಂದ ಅವನನ್ನು ಹೊಡೆದೆ. ಆಗ ಆ ಮಹಾಪಾಪಿ ಸಾಲ್ವ ನನ್ನಲ್ಲಿ 
ಮಾಯೆಗಳನ್ನು ಪ್ರಯೋಗಿಸಿದ. 


ತಾಃ ಕ್ರೀಡಯಾ ಕ್ಷಣಮಹಂ ಸಮರೇ ನಿಶಾಮ್ಯ 

ಜ್ಞಾನಾಸ್ಪತಃ ಪ್ರತಿವಿಧಾಯ ಬಹೂಂಶ್ಚ ದೈತ್ಯಾನ್‌ । 

ಹತ್ವಾಶು ತಂ ಚ ಗಿರಿವರ್ಷಿಣಮಾಶು ಸೌಭಂ 

ವಾರ್ಧಾ ನ್ಯಪಾತಯಮರೀಂದ್ರ ವಿಭಿನ್ನಬಂಧಂ (1೫೧ 


ಆ ಮಾಯೆಗಳನ್ನು ಯುದ್ಧದಲ್ಲಿ ನಾನು ಕ್ಷ ಕಾಲ ಲೀಲೆಯಿಂದ ನೋಡಿ 
ವಿಜ್ಞಾನಾಸ್ವದಿಂದ ನಿವಾರಿಸಿ ಬಹಳ ದಾನವರನ್ನು ಸಂಹರಿಸಿದೆ. ಸಾಲ್ವ ಬೆಟ್ಟಗಳನ್ನೇ 
ಮಳೆಗರೆದ. ನಾನು ಬೇಗನೆ ಚಕ್ರದಿಂದ ಅವನ ಸೌಭವನ್ನು ಕತ್ತರಿಸಿ ಸಮುದ್ರದಲ್ಲಿ 
ಬೀಳಿಸಿದೆ. ಅವನನ್ನು ಸಮುದ್ರದಲ್ಲಿಹಾಕಿದೆ. 


ತಂ ಸ್ಯಂದನೇ ಸ್ಥಿತಮಥೋ ವಿಭುಜಂ ವಿಧಾಯ 

ಬಾಣೇನ ತದ್ರಥವರಂ ಗದಯಾ ವಿಭಿದ್ಯ 1 

ಚಕ್ರೇಣ ತಸ್ಯ ಚ ಶಿರೋ ವಿನಿಕೃತ್ವಧಾತೃ 

ಶರ್ವಾದಿಭಿಃ ಪ್ರತಿನುತಃ ಸ್ಲೌಪುರೀಮಗಾಂ ಚ 11೫೨। 


ಸಾಲ್ವರಥವೇರಿ ಬಂದ. ನಾನು ಅವನ ಬಾಹುಗಳನ್ನು ಬಾಣಗಳಿಂದ ಕತ್ತರಿಸಿ, 
ಉತ್ತಮವಾದ ರಥವನ್ನು ಗದೆಯಿಂದ ಮುರಿದು, ಶಿರವನ್ನು ಚಕ್ರದಿಂದ ತರಿದು 
ಬ್ರಹ್ಮರುದ್ರಾದಿಗಳಿಂದ ಹೊಗಳಿಸಿಕೊಳ್ಳುತ್ತ ನನ್ನ ಪಟ್ಟಣಕ್ಕೆ ಹಿಂತಿರುಗಿದೆ. 


ತಸ್ಮಾದಿದಂ ವ್ಯಸನಮಾಸ ಹಿ ವಿಪ್ರಕರ್ಷಾತ್‌ 

ಮೇ ಕಾರ್ಯತಸ್ತಿ ಪಿ ನಿಗದ್ಯ ಪುನಶ್ಚ ಪಾರ್ಥಾನ್‌ । 

ಕೃಷ್ಣಾಂ ಚ ಸಾಂತ್ಹಯಿತುಮತ್ರ ದಿನಾನ್ಯುವಾಸ 

ಸತ್ಯಾ ಚ ಸೋಮಕಸುತಾಮನುಸಾಂತ್ವಯಂತೀ EEN 


-140- ಮಹಾಭಾರತ ವನಪರ್ವ 


ನನ್ನ ಈ ಸಾಲವಧ ಕಾರ್ಯದ ದೆಸೆಯಿಂದ ನಾನು ದೂರವಿರಬೇಕಾಯಿತು. 
ಅದರಿಂದ ಈ ಕಷ್ಟ ಬಂದೊದಗಿತು - ಹೀಗೆ ಹೇಳಿ ಶ್ರೀಕೃಷ್ಣ ಪಾಂಡವರನ್ನೂ 
ದ್ರೌಪದಿಯನ್ನೂ ಸಂತೈಸುವುದಕ್ಕಾಗಿ ಪುನಃ ಕೆಲವು ದಿನಗಳ ಕಾಲ ಅವರೊಡನೆ ವಾಸ 
ಮಾಡಿದ, ಸತ್ಯಭಾಮೆಯೂ ದ್ರೌಪದಿಯನ್ನುಸಂತೈಸಲು ಅಲ್ಲಿವಾಸ ಮಾಡಿದಳು. 
ರರ ೯ರ 
ಹನ್ನೆರಡನೆಯ ಅಧ್ಯಾಯ 
(ಸಾಲ್ವನ ಜೊತೆಯಲ್ಲಿ ಯುದ್ಧವನ್ನು ಮಾಡಲು ತಾನು ದ್ವಾರಕೆಯನ್ನು 
ಬಿಟ್ಟುಹೋದದ್ದು ಈ ಅನರ್ಥಕ್ಕೆ ಕಾರಣವಾಯಿತೆಂದು ಕೃಷ್ಣನಿಂದ ನಿರೂಪಣೆ.) 
ಶ್ರೀಭಗವಾನ್‌ 
ನೇದಂ ಕೃಚ್ಛಮನುಪ್ರಾಪ್ತೋ ಭವಾನ್‌ ಸ್ಯಾದ್‌ ವಸುಧಾಧಿಪ ॥ 
ಯದ್ಯಹಂ ದ್ವಾರಕಾಯಾಂ ಸ್ಯಾಂ ರಾಜನ್‌ ಸನ್ನಿಹಿತ: ಪುರಾ el 


ಎಲೈ ರಾಜನೇ! ನಾನು ದ್ವಾರಕೆಯಲ್ಲಿ ಇದ್ದಿದ್ದರೆ ನಿನಗೆ ಇಂತಹ ಅನರ್ಥವು 
ಪ್ರಾಪ್ತವಾಗುತ್ತಿರಲಿಲ್ಲ. 

ಆಗಚ್ಛೇಯಮಹಂ ದ್ಯೂತಮನಾಹೂತೋತಪಿ ಕೌರವೈ: । 

ಆಂಬಿಕೇಯೇನ ದುರ್ಧರ್ಷ ರಾಜ್ಞಾದುರ್ಯೋಧನೇನ ಚ । 

ವಾರಯೇಯಮಹಂ ದ್ಯೂತಂ ಬಹೂನ್‌ ದೋಷಾನ್‌ ಪ್ರದರ್ಶಯನ್‌ 


ಎಲೈ ದುರ್ಧರ್ಷನೇ! ಕೌರವರಾಗಲೀ ಧೃತರಾಷ್ಟನಾಗಲೀ ಅಥವಾ 
ದುರ್ಯೋಧನನಾಗಲೀ ಆಹ್ವಾನಮಾಡದಿದ್ದರೂ ನಾನಾಗಿಯೇ ಬಂದು ದ್ಯೂತದಿಂದ 
ಉಂಟಾಗುವ ಅನೇಕ ದೋಷಗಳನ್ನು ತೋರಿಸಿ ನಾನು ದ್ಯೂತವನ್ನುನಿಲ್ಲುಸುತ್ತಿದ್ದೆ. 


ಭೀಷ್ಮದ್ರೋಣೌ ಸಮಾಸಾದ್ಯ ಕೃಪಂ ಬಾಹ್ಲೀಕಮೇವ ಚ ॥ 
ವೈಚಿತ್ರವೀರ್ಯಂ ರಾಜಾನಮಲಂ ದ್ಯೂತೇನ ಕೌರವ 11೩! 
ಪುತ್ರಾಣಾಂ ತವ ರಾಜೇಂದ್ರ ತ್ವನ್ನಿಮಿತ್ತಮಿತಿ ಪ್ರಭೋ । 

ತತ್ರ ವಕ್ಸ್ಯಾಮ್ಯಹಂ ದೋಹಾನ್‌ ಯೈರ್ಭವಾನವರೋಪಿತಃ al 


ಕೈರಾತಪರ್ವ -141- 


ಭೀಷ್ಠದ್ರೋಣರ ಸಮಾಗಮವನ್ನು ಮಾಡಿ ಕೃಪರನ್ನು ಮತ್ತು ಬಾಹ್ಲೀಕರನ್ನು 
ಸಂಧಿಸಿ ಧೃತರಾಷ್ಟ್ರರಾಜನ ಬಳಿಗೆ ಹೋಗಿ ಎಲೈ ಕೌರವನೇ! ರಾಜೇಂದ್ರನೇ! ನಿನ್ನ 
ನಿಮಿತ್ತದಿಂದ ನಿನ್ನ ಪುತ್ರರಿಗೆ ಉಂಟಾದ ದ್ಯೂತವನ್ನುನಿಲ್ಲಿಸು ಎಂದು ಹೇಳುತ್ತಿದ್ದೆ. 
ಯಾವ ದೋಷಗಳಿಂದ ನೀನು ರಾಜ್ಯ ಭ್ರಷ್ಟನಾದೆಯೋ ಅಂತಹ ದೋಷಗಳನ್ನು 
ನಾನು ಹೇಳುತ್ತಿದ್ದೆ. 


ವೀರಸೇನಸುತೋ ಯೈಶ್ವ ರಾಜ್ಯಾತ್‌ ಪ್ರಭ್ರಂಶಿತಃ ಪುರಾ । 
ಅಲಕ್ಷಿತವಿನಾಶಶ್ಚ ದೇವನೇನ ವಿಶಾಂಪತೇ 11೫1 


ಸ್ವಾಶಂತ್ರ್ಯಂ ದ್ಯೂತಸಂಗಸ್ಯ ವರ್ಣಯೇಯಂ ಯಥಾತಥಮ್‌ ॥೬॥ 


ಎಲೈ ರಾಜನೇ! ತನ್ನನಾಶವನ್ನೇ ನಿರೀಕ್ಷಣೆ ಮಾಡದಿದ್ದವೀರಸೇನನ ಸುತನಾದ 
ನಳನು ಹಿಂದೆ ಯಾವ ದೋಷಗಳಿಂದ ದ್ಯೂತವನ್ನು ಆಡಿ ರಾಜ್ಯಭ್ರಷ್ಟನಾದನೋ 
ಅದನ್ನೂ ಮತ್ತು ದ್ಯೂತಪ್ರಸಂಗವು ಎಲ್ಲರನ್ನೂ ತನ್ನವಶವನ್ನಾಗಿ ಮಾಡಿಕೊಳ್ಳುತ್ತದೆ 
ಎಂದೂ ಯಥಾರ್ಥವಾಗಿ ವರ್ಣಿಸುತ್ತಿದ್ದೆ. 


ಸ್ಪಿಯೋತಕ್ಷಾ ಮೃಗಯಾ ಪಾನಮೇತತ್‌ ಕಾಮಸಮುತ್ನಿತಮ್‌ । 
ವ್ಯಸನಂ ಚತುಷ್ಟಯಂ ಪ್ರೋಕ್ತಂ ಯೈ ರಾಜಾ ಭ್ರಶ್ಯತೇ ಶ್ರಿಯಃ ॥೭॥ 


ಸ್ವೀಯರು, ಅಕ್ಷಕ್ರೀಡೆ, ಬೇಟೆ ಮತ್ತು ಮದ್ಯಪಾನ ಇವೆಲ್ಲವೂ ಕಾಮದಿಂದ 
ಉಂಟಾಗುವಂತಹವು. ಈ ನಾಲ್ಕನ್ನುರಾಜನ ಚಟಗಳೆಂದು ಹೇಳುತ್ತಾರೆ. ಅವುಗಳಿಂದ 
ರಾಜನು ತನ್ನ ಸಂಪತ್ತನ್ನು ಕಳೆದುಕೊಳ್ಳುತ್ತಾನೆ. 


ತತ್ರ ಸರ್ವತ್ರ ವಕ್ತವ್ಯಂ ಮನ್ಯಂತೇ ಶಾಸ್ತಕೋವಿದಾಃ । 
ಏಕಾಹ್ನಾ ದ್ರವ್ಯನಾಶೋತತ್ರ ಧ್ರುವಂ ವ್ಯಸನಮೇವ ಚ ॥ 
ವಿಶೇಷತಶ್ಚ ವಕ್ತವ್ಯಂ ದ್ಯೂತೇ ಪಶ್ಯಂತಿ ತದ್ದಿದಃ 11೮॥॥ 


ಈ ನಾಲ್ಕರಲ್ಲಿಯೂ ಶಾಸ್ತ್ರಕೋವಿದರು ಅನೇಕ ದೋಷಗಳನ್ನು ಹೇಳುತ್ತಾರೆ. 
ಅದರಲ್ಲಿಯೂ ದ್ಯೂತದಲ್ಲಿ ವಿಶೇಷವಾಗಿ ಒಂದೇ ದಿನದಲ್ಲಿ ಸಮಸ್ತದ್ರವ್ಯನಾಶವನ್ನು 
ಮತ್ತು ಶಾಶ್ವತವಾದ ದುಃಖವನ್ನು ಜ್ಞಾನಿಗಳು ದೋಷವೆಂದು ಪರಿಗಣಿಸುತ್ತಾರೆ. 


-142- ಮಹಾಭಾರತ ವನಪರ್ವ 


ಅಭುಕ್ತನಾಶಶ್ಚಾರ್ಥಾನಾಂ ವಾಕ್ಚಾರುಷ್ಯಂ ಚ ಕೇವಲಮ್‌ । 
ಅವಿಶ್ವಾಸ್ಯಮನರ್ಥಂ ಚ ಪ್ರಸಂಗೇ ಕಟುಕೋದಯಃ । 
ದ್ಯೂತೇ ಬ್ರೂಯಾಂ ಮಹಾಬಾಹೋ ಸಮಾಸಾದ್ಯಾಂಬಿಕಾಸುತಮ್‌ ॥ 


ಎಲೈ ಮಹಾಬಾಹುವೇ! ತಾನು ಭೋಗಿಸದಿರುವ ಎಲ್ಲಾ ದ್ರವ್ಯಗಳ ನಾಶ, 
ವ್ಯರ್ಥವಾದ ಉಗ್ರವಾದ ಮಾತುಗಳು, ಪರಸ್ಪರ ಅವಿಶ್ವಾಸ, ಅನರ್ಥ, ವೈರದ 
ಉದ್ಭವ, ಇವೆಲ್ಲವೂ ದ್ಯೂತ ಪ್ರಸಂಗದಲ್ಲಿ ಉದ್ಭವವಾಗುತ್ತವೆ ಎಂದು ನಾನು 
ಅಂಬಿಕಾಸುತನಾದ ಧೃತರಾಷ್ಟ್ರನಿಗೆ ಹೇಳುತ್ತಿದ್ದೆ. 


ಏವಮುಕ್ತೋ ಯದಿ ಮಯಾ ಗೃಹ್ಲೀಯಾದ್‌ ವಚನಂ ಮಮ । 
ಅನಾಮಯಂ ಸ್ಯಾದ್‌ ಧರ್ಮಜ್ಞ ಕುರೂಣಾಂ ಕುರುನಂದನ ॥1೧0॥ 


ಎಲೈ ಧರ್ಮಜ್ಞನಾದ ಕುರುನಂದನನೇ! ಹೀಗೆ ಹೇಳಿದ ನನ್ನಮಾತನ್ನು ದೃತರಾಷ್ಟ್ರ 
ಏನನ್ನಾದರೂ ಕೇಳಿದರೆ ಎಲ್ಲಾಕುರುಗಳಿಗೆ ಕ್ಷೇಮವುಂಟಾಗುತ್ತದೆ. 


ನ ಚೇತ್ತನ್ನಮ ರಾಜೇಂದ್ರ ಗೃಹ್ಟೀಯಾತ್‌ಮಧುರಂ ವಚಃ । 

ಪಥ್ಯಂ ಚ ಭರತಶ್ರೇಷ್ಠ ನಿಗೃಷ್ಛೀಯಾಂ ಬಲೇನ ತಮ್‌ eel 

ಎಲೈ ರಾಜೇಂದ್ರನೇ! ಎಲೈ ಭರತಶ್ರೇಷ್ಠನೇ! ನನ್ನ ಮಧುರವಾದ ಪಥ್ಯವಾದ 
ಈ ಮಾತುಗಳನ್ನು ಧೃತರಾಷ್ಟನು ಕೇಳದಿದ್ದರೆ ನನ್ನಬಲದಿಂದ ಅವನನ್ನು ನಿಗ್ರಹಿಸುತ್ತಿದ್ದೆ. 

ಅಥೈನಾನಾಪನೀಯೈವಂ ದುರ್ಹೃದಾನಾಮದುರ್ಹೃ್ಯದಮ್‌ । 

ಸಭಾಸದಶ್ಚ ತಾನ್‌ ಸರ್ವಾನ್‌ ಭೇದಯೇಯಂ ದುರೋದರಾತ್‌ ॥೧೨॥ 

ಅಥವಾ ದುಷ್ಪ ಹೃದಯವುಳ್ಳ ಇವರೆಲ್ಲರನ್ನೂ ಸಭೆಯಿಂದ ಹೊರಗೆ ಕಳುಹಿಸಿ 
ಶಾಂತನಾದ ಧೃತರಾಷ್ಟ್ರನನ್ನು ಮತ್ತು ಶಾಂತರಾದ ಸಭಾಸದರನ್ನು ಉದ್ದೇಶಿಸಿ ಈ 
ದ್ಯೂತಪ್ರಸಂಗದಿಂದ ಅವರೆಲ್ಲರನ್ನೂ ಬೇರ್ಪಡಿಸುತ್ತಿದ್ದೆ 


ಅಸಾನ್ನಿಧ್ಯಂ ತು ಕೌಂತೇಯ ಮಮಾನರ್ಥೇಷ್ಟಭೂತ್‌ ತದಾ । 
ಯೇನೇದಂ ವ್ಯಸನಂ ಪ್ರಾಪ್ತಾ ಭವಂತೋ ದ್ಯೂತಕಾರಿತಮ್‌ 11೧೩॥ 


ಕೈರಾತಪರ್ವ -143- 


ಎಲ್ಫೆ ಕೌಂತೇಯನೇ! ನಾನು ದ್ದಾರಕಾಪಟ್ಟಣದಲ್ಲಿಇಲ್ಲದಿದ್ದುದು ದ್ಯೂತದಿಂದ 
ನೀವು ಅನುಭವಿಸುತ್ತಿರುವ ಈ ದುಃಖಕ್ಕೆ ಕಾರಣವಾಯಿತು. 

ಸೋತಹಮೇತ್ಯ ಕುರುಶ್ರೇಷ್ಠ ದ್ವಾರಕಾಂ ಪಾಂಡುನಂದನ ॥ 

ಅಶ್ರೌಷಂ ತ್ವಾ ವ್ಯಸನಿನಂ ಯುಯುಧಾನಾದ್‌ ಯಥಾತಥಮ್‌ ॥॥೧೪॥ 

ಎಲೈ ಕುರುಶ್ರೇಷ್ಠನೇ। ಪಾಂಡುನಂದನನೇ! ನಾನು ದ್ವಾರಕೆಗೆ ಹಿಂದಿರುಗಿ 
ಯುಯುಧಾನನಿಂದ ನಿಮಗೆ ಉಂಟಾದ ವ್ಯಸನವನ್ನೆಲ್ಲಾಯಥಾರ್ಥವಾಗಿ ಕೇಳಿದೆ. 

ಶ್ರುತ್ವೈವ ಚಾಹಂ ರಾಜೇಂದ್ರ ಪರಮೋದ್ವಿಗ್ನಮಾನಸಃ । 

ತೂರ್ಣಮಭ್ಯಾಗತೋಶಕಸ್ಥಿ ತ್ವಾಂ ದ್ರಷ್ಟುಕಾಮೋ ಮಹೀಪತೇ 11೧೫ 

ಎಲೈ ಮಹೀಪತಿಯೇ, ಎಲೈ ರಾಜೇಂದ್ರನೇ!ಆ ವಾರ್ತೆಯನ್ನು ಕೇಳಿದ ತಕ್ಷಣ 
ನಾನು ಬಹಳ ಉದ್ದಿಗ್ಗವಾದ ಮನಸ್ತುಳ್ಳವನಾಗಿ ಶೀಘ್ರವಾಗಿ ನಿನ್ನನ್ನುನೋಡಲು ಇಲ್ಲಿಗೆ 
ಬಂದೆ. 

ಅಹೋ ಕೃಚ್ಛ ಮನುಪ್ರಾಪ್ತಾಃ ಸರ್ವೇ ಸ್ಮ ಪುರುಷರ್ಷಭ । 

ಯೇ ವಯಂ ತ್ಚಾಂ ವ್ಯಸನಿನಂ ಪಶ್ಯಾಮ ಸಹ ಸೋದರ: 11೧೬॥॥ 

ಎಲೈ ಪುರುಷ ಶ್ರೇಷ್ಠನೇ! ನೀವೆಲ್ಲರೂ ಬಹಳ ಕಷ್ಟಕ್ಕೆ ಸಿಲುಕಿದ್ದೀರಿ. ಇಂತಹ 
ವ್ಯಸನಕ್ಕೆ ಸಿಲುಕಿದ ನಿನ್ನನ್ನುನಿನ್ನ ಸಹೋದರರ ಜೊತೆಯಲ್ಲಿನೋಡುತ್ತಿರುವ ನಮಗೂ 
ಸಂಕಟವು ಪ್ರಾಪ್ತವಾಗಿದೆ. ಇದು ವಿಷಾದಕರ. 


| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ದ್ವಾದಶೋ5ಧ್ಯಾಯಃ || 
I ಕೈರಾತಪರ್ವಣಿ ದ್ವಿತೀಯೋ5ಧ್ಯಾಯಃ || 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಹನ್ನೆರಡನೆಯ ಅಧ್ಯಾಯ ಮುಗಿಯಿತು. 
ONIN 


೨144. ಮಹಾಭಾರತ ವನಪರ್ವ 


ಹದಿಮೂರನೆಯ ಅಧ್ಯಾಯ 
(ಧರ್ಮರಾಜನ ಪ್ರಶ್ನೆಗೆ ಉತ್ತರವಾಗಿ ಕೃಷ್ಣನಿಂದ ಸಾಲ್ವಪ್ರಸಂಗದ ವರ್ಣನೆ.) 
ಯುಧಿಷ್ಠಿರಃ 
ಅಸಾನ್ನಿಧ್ಯಂ ಕಥಂ ಕೃಷ್ಣ ತವಾಸೀದ್‌ ವೃಷ್ಟಿನಂದನ । 
ಕ್ವ ಚಾಸೀದ್‌ ವಿಪ್ರವಾಸಸ್ತೇ ಕಿಂ ಚಾಕಾರ್ಷೀಃ ಪ್ರವಾಸಿತಃ Tell 
ವೃಷ್ಟಿನಂದನನಾದ ಎಲೈ ಕೃಷ್ಣನೇ! ನೀನು ದ್ವಾರಕೆಯಲ್ಲಿಏಕೆ ಇರಲಿಲ್ಲ? ಎಲ್ಲಿಗೆ 
ಪ್ರವಾಸವನ್ನುಕ್ಳೆಗೊಂಡಿದ್ದೆ? ಮತ್ತು ಆ ಪ್ರವಾಸಸಮಯದಲ್ಲಿ ಏನನ್ನು ಮಾಡಿದೆ? 
ಕೃಷ್ಣ 
ಸಾಲ್ವಸ್ಯ ನಗರಂ ಸೌಭಂ ಗತೋತಹಂ ಭರತರ್ಷಭ । 
ನಿಹಂತುಂ ಭರತಶ್ರೇಷ್ಠ ಶೃಣು ಮೇ ತತ್ರ ಕಾರಣಮ್‌ 11೨11 


ಎಲೈ ಭರತಶ್ರೇಷ್ಠನೇ! ನಾನು ಸಾಲ್ವನ ನಗರವಾದ ಸೌಭವನ್ನು ನಾಶಪಡಿಸಲು 
ಹೋಗಿದ್ದೆ. ಅದಕ್ಕೆ ಕಾರಣವನ್ನು ನನ್ನಿಂದ ಕೇಳು. 


ಮಹಾತೇಜಾ ಮಹಾಬಾಹುರ್ಯ: ಸ ರಾಜಾ ಮಹಾಯಶಾಃ । 
ದಮಘೋಷಾತ್ಮಜೋ ವೀರಃ ಶಿಶುಪಾಲೋ ಮಯಾ ಹತಃ ENT 


ಮಹಾತೇಜಸ್ವಿಯೂ ಮಹಾಬಾಹುವೂ ಮಹಾಕೀರ್ತಿವಂತನೂ ವೀರನೂ ಆದ 
ದಮಘೋಷಪುತ್ರನಾದ ಶಿಶುಪಾಲರಾಜನು ನನ್ನಿಂದ ಹತನಾದನು. 


ಯಜ್ಞೇ ತೇ ಭರತಶ್ರೇಷ್ಠ ರಾಜಸೂಯೇತರ್ಹಣಾಂ ಪ್ರತಿ ॥ 
ಸರೋಷಮನುಸಂಪ್ರಾಪ್ತೋ ನಾಮೃಷ್ಯತ ದುರಾತ್ಮವಾನ್‌ WU 


ಎಲ್ಲೆ ಭರತಶ್ರೇಷ್ಠನೇ! ನಿನ್ನ ರಾಜಸೂಯಯಾಗದಲ್ಲಿ ಅಗ್ರಪೂಜೆಯ 
ಸಂದರ್ಭದಲ್ಲಿ ಅವನು ನನ್ನಿಂದ ಹತನಾದನು. ರೋಷದಿಂದ ಅಲ್ಲಿಗೆ ಬಂದಿದ್ದ ಆ 
ದುರಾತ್ಮನಾದ ಅವನು ನನಗೆ ಮಾಡಿದ ಅಗ್ರಪೂಜೆಯನ್ನು ಸಹಿಸಲಿಲ್ಲ. 


ಶ್ರುತ್ವಾ ತಂ ನಿಹತಂ ಸಾಲ್ವ: ತೀವ್ರಕೋಪಸಮನ್ವಿತಃ 1 
ಉಪಾಯಾದ್‌ ದ್ದಾರಕಾಂ ಶೂನ್ಯಾಮಿಹಸ್ಥೇ ಮಯಿ ಭಾರತ 11೫ 


ಕೈರಾತಪರ್ವ -145- 


ಎಲೈ ಭಾರತನೇ! ಶಿಶುಪಾಲನು ಹತನಾದುದನ್ನು ಕೇಳಿದ ಸಾಲ್ಪನು ಬಹಳ 
ಕೋಪದಿಂದ ಕೂಡಿದವನಾಗಿ ನಾನು ಇಲ್ಲಿಇದ್ದಕಾರಣದಿಂದ ದ್ವಾರಕೆಯಲ್ಲಿಇಲ್ಲದಿದ್ದ 
ಸಮಯದಲ್ಲಿದ್ದಾರಕೆಗೆ ಬಂದನು. 

ಸ ತತ್ರ ಯೋಧಿತೋ ರಾಜನ್‌ ಬಾಲಕ್ಕೆರ್ವೃಷ್ಠಿಪುಂಗವೈಃ । 

ನಿವೃತ್ತ: ಕಾಮಗಂ ಸೌಭಮಾರುಹ್ಕೈವ ನೃಶಂಸಕ್ಕತ್‌ । 

ಚಿರಜೀವೀ ನೃಪಃ ಸೋಪಪಿ ಪ್ರಸಾದಾತ್‌ ಪದ್ಮಜನ್ಮನಃ Well 

ಎಲೈ ರಾಜನೇ! ವೃಷ್ಟಿಪುಂಗವರಾದ ಬಾಲಕರು ಅವನ ಜೊತೆಯಲ್ಲಿ 
ಯುದ್ಧಮಾಡಿದರು. ಆ ಕ್ರೂರಕರ್ಮಿಯಾದ ಅವನು ತನ್ನ ಕಾಮಗಾಮಿಯಾದ 
ವಿಮಾನವನ್ನುಏರಿ ಹೊರಟು ಹೋದನು. ಬ್ರಹ್ಮದೇವರ ವರದಿಂದ ಅವನೂ ಕೂಡ 
ಚಿರಜೀವಿಯಾದವನು. 


ತತೋ ವೃಷ್ಟಿಪ್ರವೀರಾಂಸ್ತಾನ್‌ ಬಾಲಾನ್‌ ಹತ್ವಾ ಬಹೂಂಸ್ತದಾ । 
ಪುರೋದ್ಯಾನಾನಿ ಸರ್ವಾಣಿ ಭೇದಯಾಮಾಸ ದುರ್ಮತಿಃ 11೭1 


ಅವನು ಹೋಗುವುದಕ್ಕಿಂತ ಮೊದಲು ಅನೇಕ ವೃಷ್ಟಿವೀರರಾದ ಬಾಲಕರನ್ನು 
ಕೊಂದನು ಮತ್ತು ದುರ್ಮತಿಯಾದ ಅವನು ಎಲ್ಲಾ ಪುರೋದ್ಯಾನಗಳನ್ನೂ 
ನಾಶಪಡಿಸಿದನು. 


ಉಕ್ತವಾಂಶ್ಚ ಮಹಾಬಾಹೋ ಕ್ವಾಸೌ ವೃಷ್ಟಿಕುಲಾಧಮಃ | 
ವಾಸುದೇವಃ ಸ ಮಂದಾತ್ಮಾ ವಸುದೇವಸುತೋ ಗತಃ uC 


ಎಲೈ ಮಹಾಬಾಹುವೇ! ಅವನು ವೃಷ್ಟಿಕುಲಾಧಮನಾದ ವಾಸುದೇವನು 
ಎಲ್ಲಿದ್ದಾನೆ? ಆ ಮಂದಾತ್ಮನಾದ ವಸುದೇವಸುತನು ಎಲ್ಲಿಗೆ ಹೋಗಿದ್ದಾನೆ? ಎಂದು 
ಕೇಳುತ್ತಿದ್ದನು. 

ತಸ್ಯ ಯುದ್ಧಾರ್ಥಿನೋ ದರ್ಪಂ ಯುದ್ಧೇ ವಿನಯಿತಾಶಸ್ಥ ಹಮ್‌ । 

ಆನರ್ತಾಃ ಸರ್ವಮಾಖ್ಯಾತ ತತ್ರ ಗಂತಾಸ್ಮಿ ಯತ್ರ ಸಃ Wal 


-146- ಮಹಾಭಾರತ ವನಪರ್ವ 


ಯುದ್ಧಪ್ರಿಯನಾದ ಅವನ ದರ್ಪವನ್ನು ನಾನು ಈ ದಿನ ಯುದ್ಧದಲ್ಲಿ 
ವಿನಾಶಮಾಡುತ್ತೇನೆ. ದ್ವಾರಕಾವಾಸಿಗಳೇ, ನನಗೆ ಎಲ್ಲವನ್ನೂ ಹೇಳಿ. ಅವನು 
ಎಲ್ಲಿದ್ದಾನೋ ಅಲ್ಲಿಗೆ ಹೋಗುವೆನು. 


ತಂ ಹತ್ವಾ ವಿನಿವರ್ತಿಷ್ಯೇ ಕಂಸಕೇಶಿನಿಷೂದನಮ್‌ । 
ಅಹತ್ವಾ ನ ವಿವರ್ತಿಷ್ಯೇ ಸತ್ಯೇನಾಯುಧಮಾಲಭೇ 11೧೦॥ 


ಕಂಸ ಮತ್ತು ಕೇಶಿಗಳನ್ನುಕೊಂದ ಅವನನ್ನುಕೊಂದು ಹಿಂದಿರುಗುವೆನು. ಅವನನ್ನು 
ಕೊಲ್ಲದೆ ಹಿಂದಿರುಗುವುದಿಲ್ಲ. ನನ್ನಆಯುಧವನ್ನುಮುಟ್ಟಿ ಪ್ರತಿಜ್ಞೆಯನ್ನುಮಾಡುತ್ತೇನೆ. 

ಣು ಣಿ ಹಸ ಇ ಆ | ತ್ಮ ಇ 

ಕ್ಯಾಸೌ ಕಾಸಾವಿತಿ ಪುನಸ್ಪತ್ರ ತತ್ರ ಪ್ರಧಾವತಿ । 

ಮಯಾ ಕಿಲ ರಣೇ ಯೋದ್ಭುಂ ಕಾಂಕ್ಷಮಾಣಃ ಸ ಸೌಭರಾಟ್‌ 1೧೧॥ 

ಆ ಸೌಭಪತಿಯು ನನ್ನ ಜೊತೆಯಲ್ಲಿ ಯುದ್ಧಮಾಡುವ ಆಸೆಯಿಂದ ಹೀಗೆ 
ಅವನೆಲ್ಲಿಅವನೆಲ್ಲಿಎಂದು ಕೇಳುತ್ತಾ ಅಲ್ಲೆಲ್ಲಾ ಓಡಾಡಿದನು. 

ಅದ್ಯಾಹಂ ಪಾಪಕರ್ಮಾಣಂ ಕ್ಷುದ್ರಂ ವಿಶ್ವಾಸಘಾತಿನಮ್‌ । 

ಶಿಶುಪಾಲವಧಾಮರ್ಷಾದ್‌ ಗಮಯಿಷ್ಯೇ ಯಮಕ್ಷಯಮ್‌ 11೧೨॥ 


ಈ ದಿನ ನಾನು ಶಿಶುಪಾಲವಧೆಯಿಂದ ಕೋಪಗೊಂಡವನಾಗಿ ಪಾಪಕರ್ಮವನ್ನು 
ಮಾಡುವ ವಿಶ್ವಾಸ ಘಾತುಕನಾದ ಆ ನೀಚನನ್ನುಯಮಲೋಕಕ್ಕೆ ಕಳುಹಿಸುವೆನು. 


ಮಮ ಪಾಪಸ್ಥಭಾವೇನ ಭ್ರಾತಾ ಯೇನ ನಿಪಾತಿತಃ । 
ಶಿಶುಪಾಲೋ ಮಹಾವೀರ್ಯಂ ತಂ ಹನಿಷ್ಯಾಮ್ಯಹಂ ರಣೇ ॥೧೩॥ 


ಪಾಪಸ್ಟಭಾವವುಳ್ಳ ಯಾವನಿಂದ ನನ್ನ ಸಹೋದರನಾದ ಶಿಶುಪಾಲನು 


ಕೊಲ್ಲಲ್ಪಟ್ಟನೋ ಅಂತಹ ಮಹಾವೀರ್ಯಶಾಲಿಯಾದ ಆ ಕೃಷ್ಣನನ್ನು ಯುದ್ಧದಲ್ಲಿ 
ಕೊಲ್ಲುವೆನು. 


ಭ್ರಾತಾ ಬಾಲಶ್ಚ ರಾಜಾ ಚನ ಚ ಸಂಗ್ರಾಮಮೂರ್ದ್ವನಿ । 
ಪ್ರಮತ್ತಶ್ವ ಹತೋ ವೀರಃ ತಂ ವಧಿಷ್ಯೇ ಜನಾರ್ದನಮ್‌ 11೧೪1 


ಕೈರಾತಪರ್ವ -147- 


ನನ್ನ ಸಹೋದರ, ಬಾಲಕ ಮತ್ತು ರಾಜ. ಅವನು ಪ್ರಮತ್ತನಾಗಿದ್ದನು(ಯುದ್ದಕ್ಕೆ 
ಸಿದ್ಧನಾಗಿರಲಿಲ್ಲ) ಅವನು ಯುದ್ಧದಲ್ಲಿಕೊಲ್ಲಲ್ಲಡಲಿಲ್ಲ. ಅಂತಹ ಜನಾರ್ದನನನ್ನು 
ಇಂದು ಯುದ್ಧದಲ್ಲಿ ಕೊಲ್ಲುವನು. 


ಏವಮಾದಿ ಮಹಾರಾಜ ವಿಲಪ್ಯ ದಿವಮಾಸ್ಥಿತಃ | 
ಕಾಮಗೇನ ಸ ಸೌಭೇನ ಕಪ್ಪಾ ಮಾಂ ಕುರುನಂದನ 11೧೫1! 
ಎಲೈ ಮಹಾರಾಜನೇ! ಈ ರೀತಿಯಾಗಿ ಬಹಳ ನನ್ನನ್ನುಮಾತನಾಡಿ ನಿಂದಿಸಿ 
ತನ್ನ ಕಾಮಗಾಮಿಯಾದ ವಿಮಾನದಲ್ಲಿ ಅಂತರಿಕ್ಷಕ್ಕೆ ಹಾರಿದನು. 
ತಮಶ್ರೌಷಮಹಂ ಗತ್ವಾ ಯಥಾವೃತ್ತಃ ಸ ದುರ್ಮತಿಃ 1 
ಗತಃ ಕೌರವ್ಯ ದುಷ್ಟಾತ್ಮಾ ಮಾರ್ತಿಕಾವತಕೋ ನೃಪಃ 11೧೬॥। 
ಎಲ್ಫೆ ಕೌರವ್ಯನೇ! ನಾನು ದ್ವಾರಕೆಗೆ ಹಿಂದಿರುಗಿ ನಡೆದ ವೃತ್ತಾಂತವನ್ನೂ ಮತ್ತು 
ಆ ದುರ್ಮತಿಯೂ ದುಷ್ಠಾತ್ಸ್ನನೂ ಆದ ಮಾರ್ತಿಕಾವತಿಯ ದೇಶದ ರಾಜನಾದ 
ಸಾಲ್ವನು ಹೇಗೆ ಹಿಂದಿರುಗಿದನು ಎಂಬುದನ್ನೂ ಕೇಳಿದೆನು. 
ತತೋ5ಹಮಷಪಿ ಕೌರವ್ಯ ರೋಷವ್ಯಾಕುಲಲೋಚನಃ | 
ನಿಶ್ಚಿತ್ಯ ಮನಸಾ ರಾಜನ್‌ ವಧಾಯಾಸ್ಯ ಮನೋ ದಧೇ 11೧೭।| 
ಎಲ್ಫೆ ಕೌರವ್ಯರಾಜನೇ! ಆಗ ನಾನೂ ಸಹ ರೋಷದಿಂದ ತುಂಬಿದ ಕಣ್ಣುಳ್ಳವನಾಗಿ 
ಅವನ ವಧೆಯನ್ನು ಮಾಡುವುದೆಂದು ಮನಸ್ಸಿನಲ್ಲಿನಿಶ್ಚಯಿಸಿದೆ. 
ಆನರ್ತೇಷು ವಿಮರ್ದಂ ಚ ಕ್ಷೇಪಂ ಚಾತ್ಮನಿ ಕೌರವ । 
ಪ್ರವೃದ್ಧಮವಲೇಪಂ ಚ ತಸ್ಯ ದುಷೃತಕರ್ಮಣಃ noc 
ತತಃ ಸೌಭವಧಾಯಾಹಂ ಪ್ರಸ್ನಿತಃ ಪೃಥಿವೀಪತೇ । 
ಸ ಮಯಾ ಸಾಗರೋಪಾಂತೇ ದೃಷ್ಟ ಆಸೀತ್‌ ಪರೀಪ್ಠತಾ 11೧೯ 


ಎಲೌ ಕೌರವ್ಯನೇ! ದ್ವಾರಕಾಪಟ್ಟಣದ ಧ್ವಂಸವನ್ನೂ ನನಗೆ ಮಾಡಿದ ನಿಂದನೆಯನ್ನೂ 
ಆ ದುಷ್ಕರ್ಮಕಾರಿಯು ಹೊಂದಿದ್ದದುರಹಂಕಾರವನ್ನೂ ಗಮನಿಸಿ ಎಲೈ ರಾಜನೇ! 


-148- ಮಹಾಭಾರತ ವನಪರ್ವ 


ನಾನು ಅವನ ವಧೆಗಾಗಿ ಹೊರಟೆನು. ನಾನು ಅವನನ್ನು ಹುಡುಕುತ್ತಾ ಸಾಗರದ 
ಸಮೀಪದಲ್ಲಿ ಅವನನ್ನು ನೋಡಿದೆನು. 

ತತಃ ಪ್ರಧ್ಮಾಪ್ಯ ಜಲಜಂ ಪಾಂಚಜನ್ಯಮಹಂ ನೃಪ । 

ಆಹೂಯ ಸಾಲ್ವಂ ಸಮರೇ ಯುದ್ಧಾಯ ಸಮವಸ್ಥಿತಃ 11೨೦॥ 

ಎಲೈ ರಾಜನೇ! ಆಗ ನಾನು ಪಾಂಚಜನ್ಯಶಂಖವನ್ನು ಊದಿ ಸಾಲ್ಪನನ್ನು ಆಹ್ವಾನಿಸಿ 
ಯುದ್ಧಕ್ಕೆ ಸಿದ್ಧವಾಗಿ ನಿಂತೆನು. 

ಮುಹೂರ್ತಮಭವದ್‌ ಯುದ್ಧಂ ತತ್ರ ಮೇ ದಾನವೈಃ ಸಹ । 

ವಶೀಭೂತಾಶ್ಚ ಮೇ ಸರ್ವೇ ಭೂತಳೇ ಚ ನಿಪಾತಿತಾಃ 11೨೧ 

ಒಂದು ಮುಹೂರ್ತದ ಕಾಲ ದಾನವರಿಗೂ ಮತ್ತು ನನಗೂ ಯುದ್ಧವಾಯಿತು. 
ಅನಂತರ ಅವರೆಲ್ಲರೂ ನನ್ನವಶವಾಗಿ ಭೂತಳದಲ್ಲಿಬಿದ್ದರು. 

ಏತತ್‌ ಕಾರ್ಯಂ ಮಹಾಬಾಹೋ ಯೇನಾಹಂ ನಾಗತಸ್ತದಾ ॥ 

ಶ್ರುತ್ವೈವ ಹಸ್ತಿನಪುರೇ ದ್ಯೂತಂ ಚಾವಿನಯೋತ್ಠಿತಮ್‌ ॥|೨೨॥ 

ಎಲೈ ಮಹಾಬಾಹುವೇ! ದ್ಯೂತದ ಸಮಯದಲ್ಲಿನಾನು ಬರದೆ ಇರುವುದಕ್ಕೆ 
ಇದೇ ಕಾರಣ. ಈಗ ಹಸ್ತಿನಪುರದಲ್ಲಿ ಅವಿನಯದಿಂದ ಉಂಟಾದ ದ್ಯೂತವನ್ನು 
ಕೇಳಿ ಇಲ್ಲಿಗೆ ಬಂದಿದ್ದೇನೆ. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ತ್ರಯೋದಶೋತಧ್ಯಾಯಃ ॥ 
॥ ಕೈರಾತಪರ್ವಣಿ ತೃತೀಯೋತಧ್ಯಾಯಃ || 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಹದಿಮೂರನೆಯ ಅಧ್ಯಾಯ ಮುಗಿಯಿತು. 
XK 


ಕೈರಾತಪರ್ವ -149- 


ಹದಿನಾಲ್ಕನೆಯ ಅಧ್ಯಾಯ 
(ವಿಸ್ತಾರವಾಗಿ ಸಾಲ್ಪನ ಜೊತೆಯಲ್ಲಿ ಮಾಡಿದ ಯುದ್ಧದ ವರ್ಣನೆ. ) 
ಯುಧಿಷ್ಠಿರಃ 

ವಾಸುದೇವ ಮಹಾಬಾಹೋ ವಿಸ್ತರೇಣ ಮಹಾಮತೇ ॥ 

ಸೌಭಸ್ಯ ವಧಮಾಚಕ್ಚ್ವ ನ ಹಿ ತೃಪ್ಯಾಮಿ ಕಥ್ಯತಾಮ್‌ 11೧1 

ಮಹಾಮತಿಯಾದ ಮಹಾಬಾಹುವಾದ ವಾಸುದೇವನೇ। ಸೌಭವಧೆಯ 
ಕಥೆಯನ್ನು ವಿಸ್ತಾರವಾಗಿ ಹೇಳು. ನೀನು ಹೇಳುವ ಕಥೆಯನ್ನುಕೇಳುತ್ತಿದ್ದರೆ ನನಗೆ 
ತೃಪ್ತಿಯೇ ಉಂಟಾಗುವುದಿಲ್ಲ. 

ಶ್ರೀಭಗವಾನ್‌ 

ಹತಂ ಶ್ರುತ್ವಾ ಮಹಾಬಾಹೋ ಮಯಾ ಶ್ರೌತಶ್ರವಂ ನೃಪಮ್‌ । 

ಉಪಾಯಾದ್‌ ಭರತಶ್ರೇಷ್ಠ ಸಾಲ್ಲೋ ದ್ವಾರವತೀಂ ಪುರೀಮ್‌  ॥೨॥॥ 

ಮಹಾಬಾಹುವೇ। ಭರತಶ್ರೇಷ್ಠನೇ! ಶ್ರುತಶ್ರವೆಯ (ಶ್ರುತಶ್ರವಾ ಎಂಬುದು 
ಧಮಘೋಷನ ಪತ್ನಿಯ ಹೆಸರು) ಪುತ್ರನಾದ ಶಿಶುಪಾಲನು ಹತನಾದುದನ್ನುಕೇಳಿ 
ಸಾಲ್ಪನು ದಾರಾವತಿಗೆ ಮುತ್ತಿಗೆಯನು ಹಾಕಲು ಬಂದನು. 

ವ ವ pl 

ಅರುಧತ್‌ ತಾಂ ಸುದುಷ್ಟಾತ್ಮಾ ಸರ್ವತಃ ಪಾಂಡುನಂದನ । 

ಸಾಲ್ಲೋ ವೈಹಾಯಸಂ ಚಾಪಿ ತತ್‌ ಪುರಂ ವ್ಯೂಹ್ಯ ವಿಷ್ಠಿತಃ 11೩11 

ಎಲೈ ಪಾಂಡುನಂದನನೇ! ಸುದುಷ್ಠನಾದ (ಬಹಳ ದುಷ್ಪನಾದ) ಅವನು ತನ್ನ 
ಅಂತರಿಕ್ಷಗಾಮಿಯಾದ ಸೌಭದಲ್ಲಿತನ್ನಸೈನ್ಯವನ್ನು ವ್ಯೂಹಮಾಡಿ ಎಲ್ಲ ಕಡೆಗಳಿಂದಲೂ 
ದ್ವಾರಕಾಪಟ್ಟಣಕ್ಕೆ ಮುತ್ತಿಗೆಯನ್ನು ಹಾಕಿದನು. 

ತತ್ರ ಸೋ5ಥ ಮಹೀಪಾಲೋ ಯೋಧಯಾಮಾಸ ತಾಂ ಪುರೀಮ್‌ । 

ಅಭಿಸಾರೇಣ ಸೌಭೇನ ತತ್ರ ಯುದ್ಧಮವರ್ತತ 11೪1! 


ಅನಂತರ ಆ ರಾಜನು ದ್ವಾರಕಾಪಟ್ಟಣದ ಜೊತೆಯಲ್ಲಿ ಯುದ್ಧಮಾಡಿದನು. 
ಸರ್ವತ್ರ ಸಂಚರಿಸುವ ಸೌಭದ ಸಹಾಯದಿಂದ ಅವನ ಯುದ್ಧವು ಜರುಗಿತು. 


-150- ಮಹಾಭಾರತ ವನಪರ್ವ 


4. 


ರೀ ಸಮಂತಾದ್‌ ವಿಹಿತಾ ಸಪತಾಕಾ ಸತೋರಣಾ । 
ಸಚಕ್ರಾ ಸಹುಳಾ ಚೈವ ಸಯಂತ್ರಖನಕಾ ತಥಾ BU 


ದ್ವಾರಾಕವತಿಪಟ್ಟಣವಾದರೂ ಸಹ ಎಲ್ಲ ಕಡೆಗಳಲ್ಲಿ ಪತಾಕೆಗಳಿಂದಲೂ 
ತೋರಣಗಳಿಂದಲೂ ಚಕ್ರ ಮತ್ತು ಹುಳಾ ಎಂಬ ಆಯುಧಗಳಿಂದಲೂ ಯಂತ್ರಗಳು 
ಮತ್ತು ಅಗೆಯುವ ಸಾಧನಗಳಿಂದಲೂ ಸಜ್ಜಾಗಿದ್ದಿತು. 


ಸೋಪತಲ್ಪಪ್ರತೋಲೀಕಾ ಸಾಟ್ಟಾಟ್ಜಾಲಕಗೋಪುರಾ । 
ಸಚಕ್ರಗ್ರಾಹಿಣೀ ಚೈವ ಸೋಲ್ಲಾಲಾತಾವಪೋಧಿಕಾ Well 


ಎಲೈ ಭರತಶ್ರೇಷ್ಠನೇ ಆ ನಗರವು ಉಪಕಲ್ಪ, ಪ್ರತೋಲಿಕೆ, ಅಟ್ಟ ಅಟ್ಟಾಲಕ 
ಗೋಪುರಗಳಿಂದ ಶೋಭಿತವಾಗಿದ್ದಿತು. ಮತ್ತು ಶತ್ರುಗಳಿಂದ ಪ್ರಯುಕ್ತವಾದ 
ಚಕ್ರಗಳನ್ನು ನಾಶಮಾಡುವ ಸಾಧನಗಳಿಂದಲೂ ಮತ್ತು ಶತ್ರುಗಳಿಂದ ಪ್ರಯೋಗಿಸಲ್ಪಟ್ಟ 
ಉಲ್ಕೆಗಳು ಮತ್ತು ಅಲಾತಗಳನ್ನು ನಾಶಮಾಡುವ ಸಾಧನಗಳಿಂದಲೂ ಸಜ್ಜಾಗಿದ್ದಿತು. 


ಸೋಷ್ಟಿಕಾ ಭರತಶ್ರೇಷ್ಠ ಸಭೇರೀಪಣವಾನಕಾ 1 
ಸೋಷ್ಟಿಕಾ ಸಾಂಕುಶಾ ರಾಜನ್‌ ಸಶತಫ್ಲೀ ಸಲಾಂಗಲಾ 11೭1! 


ಎಲೈ ಭರತಶ್ರೇಷ್ಠನೇ! ಹೆಣ್ಣು ಒಂಟೆಗಳಿಂದಲೂ ಭೇರೀಪಣವಗಳಿಂದಲೂ 
ಅಂಕುಶ ಶತಫ್ಲೀ ಮತ್ತು ಲಾಂಗಲಗಳಿಂದಲೂ ನಗರವು ಸಜ್ಜಾಗಿದ್ದಿತು. 


ಸಸುತೂಣೀ ಸಾಸಿಧರಾ ಸಾಯುಧಾ ಸಪರಶ್ನಧಾ | 
ಲೋಹಚರ್ಮವತೀ ಚಾಪಿ ಸಾಗ್ನಿ: ಸಹುಲಶ್ಭಂಗಿಕಾ ॥ 
ಶಾಸ್ತ್ರದಷ್ಟೇನ ವಿಧಿನಾ ಸುಯುಕ್ತಾ ಭರತರ್ಷಭ 11೮1 


ಎಲೈ ಭರತರ್ಷಭನೇ! ಒಳ್ಳೆಯ ಬತ್ತಳಿಕೆಗಳಿಂದಲೂ ಒಳ್ಳೆಯ 
ಖಡ್ಡಧಾರಿಗಳಿಂದಲೂ ಪರಶು ಹುಳ ಮತ್ತು ಇತರ ಆಯುಧಗಳಿಂದಲೂ 
ಚರ್ಮ ್ಮಮಯವಾದ ಲೋಹಕೋಶಗಳಿಂದಲೂ ಅಗ್ನಿಗಳಿಂದಲೂ ಶಾಸ್ತ್ರದೃಷ್ಟವಾದ 
ರೀತಿಯಲ್ಲಿನಗರವು ಸಜ್ಜಾಗಿದ್ದಿತು. 


ದ್ರವ್ಯೈರನೇಕೈರ್ವೀವಿಧೈರ್ಗದಸಾಂಬೋದ್ಧವಾದಿಭಿಃ 1 
ಪುರುಪೈ ರಾಜಶಾರ್ದೂಲ ಸರಥೈ: ಪರಿಪಾಲಿತಾ HE 


ಕೈರಾತಪರ್ವ -151- 


ಎಲ್ಫೆ ರಾಜಶಾರ್ದೂಲನೇ! ಅನೇಕವಿಧವಾದ ದ್ರವ್ಯಗಳಿಂದಲೂ ರಥಸಹಿತರಾದ 
ಗದ ಸಾಂಬ ಉದ್ದವಾದಿಗಳಿಂದಲೂ ಆ ನಗರವು ರಕ್ಷಿತವಾಗಿದ್ದಿತು. 


ಅಭಿಜ್ಞಾತಕುಲೈರ್ವಿರೈ ರ್ದ್ವಷ್ಟವೀರ್ಯೈೆಶ್ಚ ಸಂಯುಗೇ । 
ಮಧ್ಯಮೇನ ಚ ಗುಲ್ಫೇನ ರಕ್ಷಿತಾ ಸಾ ಪುರೀ ತದಾ [ele] 


ಚೆನ್ನಾಗಿ ಪರೀಕ್ಷಿಸಲ್ಪಟ್ಟ ಕುಲವುಳ್ಳ ಯುದ್ಧದಲ್ಲಿ ಶೌರ್ಯವನ್ನು 
ಪ್ರದರ್ಶಿಸಿದಪುರುಷರಿಂದ ಮತ್ತು ಮಧ್ಯಮವಾದ ಸೈನ್ಯಕಟಕದಿಂದ ಆ ಪಟ್ಟಣವು 
ರಕ್ಷಿತವಾಗಿದ್ದಿತು. 


ಉತ್ಲಿಪ್ರಗುಲ್ಮೈಶ್ಚ ತಥಾ ಹಯ್ಕೆಶ್ಚ ಸಪತಾಕಿಭಿಃ । 

ಆಘೋಷಿತಂ ಚ ನಗರೇ ನ ಪಾತವ್ಯಾ ಸುರೇತಿ ಹ ele 
ಪ್ರಮಾದಂ ಪರಿರಕ್ಷದ್ದಿರುಗ್ರಸೇನೋದ್ದವಾದಿಬಿ: । 

ಪ್ರಮತ್ತೇಷ್ಟಭಿಘಾತಂ ಹಿ ಕುರ್ಯಾತ್‌ ಸಾಲ್ಲೋ ನರಾಧಿಪಃ । 

ಇತಿ ಕೃತ್ವಾನ ಪ್ರಮತ್ತಾಸ್ತೇ ಸರ್ವೇ ವೃಷ್ಟ್ಯಂಧಕಾಃ ಸ್ಥಿತಾಃ 11೧೨! 


ಗುಲ್ಲಗಳಿಂದಲೂ ಮೇಲೆಕ್ಸೆತ್ತಿದ ಪತಾಕೆಗಳನ್ನು ಹಿಡಿದ ಪುರುಷರಿಂದ ಅಧಿ 
ಷ್ಠಿತವಾದ ಅಶ್ಚಗಳಿಂದಲೂ ನಗರವು ರಕ್ಷಿತವಾಗಿದ್ದಿತು. ಉಗ್ರಸೇನ ಉದ್ಧವ 
ಮೊದಲಾದವರು ಯಾವುದೇ ಪ್ರಮಾದ ಉಂಟಾಗದಿರಲು ನಗರದಲ್ಲಿ ಯಾರೂ 
ಸುರಾಪಾನವನ್ನು ಮಾಡಬಾರದೆಂದು ಘೋಷಿಸಿದರು. ಪಾನದಿಂದ ಮತ್ತರಾಗಿ 
ಮೈಮರೆತವರ ಮೇಲೆ ಸಾಲ್ಲರಾಜನು ಎರಗಬಹುದೆಂದು ಆಲೋಚಿಸಿ ಎಲ್ಲಾ 
ವೃಷ್ಟ್ಯಂಧಕರು ಅಪ್ರಮತ್ತರಾಗಿ ಜಾಗರೂಕರಾಗಿದ್ದರು. 


ಆನರ್ತಾಶ್ಚ ತಥಾ ಸರ್ವೇ ನಟನರ್ತಕಗಾಯಕಾಃ | 

ಬಹಿರ್ನಿರ್ವಾಸಿತಾಃ ಕ್ಷಿಪ್ರಂ ರಕ್ಷದ್ದಿರ್ವಿತ್ತಸಂಚಯಾನ್‌ 11೧೩11 

ಸಂಕ್ರಮಾ ಭೇದಿತಾಃ ಸರ್ವೇ ನಾವಶ್ಚ ಪ್ರತಿಷೇಧಿತಾಃ । 

ಪರಿಫಾಶ್ಚಾಪಿ ಕೌರವ್ಯ ಕೀಲಕೈಶ್ಚ ಸುಕೀಲಿತಾಃ Med 

ನಗರದ ವಿತ್ತಕೋಶಗಳನ್ನು ರಕ್ಷಿಸಲು ದ್ವಾರಕೆಯ ಎಲ್ಲನಟ ನರ್ತಿಕ ಗಾಯಕರು 
ಶೀಘ್ರವಾಗಿ ಊರಿನಿಂದ ಹೊರಗೆ ಕಳುಹಿಸಲ್ಪಟ್ಟರು. ದ್ವಾರಕೆಯನ್ನು ಪ್ರವೇಶಿಸುವ 


-152- ಮಹಾಭಾರತ ವನಪರ್ವ 


ಎಲ್ಲ ಸೇತುವೆಗಳು ಒಡೆಯಲ್ಪಟ್ಟವು. ಹಡಗುಗಳು ಪ್ರತಿಷೇಧಿಸಲ್ಪಟ್ಟವು. ಎಲೈ 
ಕೌರವ್ಯನೇ! ದ್ವಾರಕೆಯಲ್ಲಿ ಇದ್ದ ಕಂದಕಗಳೆಲ್ಲವೂ ಬೀಗ ಮುದ್ರೆಗಳಿಂದ ಬಂಧಿ 
ಸಲ್ಪಟ್ಟವು. 


ಉದಪಾನಾಃ ಕುರುಶ್ರೇಷ್ಠ ತಥಾ ವಾಪ್ಯಃ ಕಫಾಸ್ತಥಾ | 
ಸಮಂತಾತ್‌ ಕ್ರೋಶಮಾತ್ರಂ ತು ಕಾರಿತಾ ವಿಷಮಾ ಚ ಭೂಃ ॥೧೫॥ 


ಎಲ್ಫೈ ಕುರುಶ್ರೇಷ್ಠನೇ! ನಗರದ ಸುತ್ತಲೂ ಒಂದು ಕ್ರೋಶದವರೆಗೆ ಇರುವ 
ಭಾವಿಗಳು ಮತ್ತು ಜಲಾಶಯಗಳು ಒಡೆಯಲ್ಲಟ್ಟು ಭೂಮಿಯು ವಿಷಮವಾಗಿ 
ಮಾಡಲ್ಪಟ್ಟಿತು. 


ಪ್ರಕೃತ್ಯಾ ವಿಷಮಂ ದುರ್ಗಂ ಪ್ರಕೃತ್ಯಾ ಚ ಸುರಕ್ಷಿತಮ್‌ । 


ಲ್‌" 
ಪ್ರಕೃತ್ಯಾ ಚಾಯುಧೋಪೇತಂ ವಿಶೇಷೇಣ ತದಾಠ5ನಘ 11೧೬1 


ಎಲೈ ಅನಘನೇ! ಸ್ವಾಭಾವಿಕವಾಗಿಯೇ ವಿಷಮವಾದ ಸ್ವಾಭಾವಿಕವಾಗಿಯೇ 


ಸುರಕ್ಷಿತವಾದ ಸ್ವಾಭಾವಿಕವಾಗಿಯೇ ಎಲ್ಲಆಯುಧಗಳಿಂದ ಕೂಡಿದ ಕೋಟೆಯು 
ಆಗ ವಿಶೇಷವಾಗಿ ಸಜ್ಜುಗೊಂಡಿತು. 


ಸುರಕ್ಷಿತಂ ಸುಗುಪ್ತಂ ಚ ಸರ್ವಾಯುಧಸಮನ್ನಿತಮ್‌ । 
ತತ್‌ ಪುರಂ ಭರತಶ್ರೇಷ್ಠ ಯಥೇಂದ್ರಭವನಂ ತಥಾ 1೧೭! 


ಎಲ್ಫೆ ಭರತಶ್ರೇಷ್ಠನೇ! ಆ ಪಟ್ಟಣವು ಇಂದ್ರಭವನದಂತೆ ಸರ್ವಾಯುಧಗಳಿಂದ 
ಕೂಡಿದ್ದುಸುರಕ್ಷಿತವೂ ಸುಗುಪ್ತವೂ ಆಗಿದ್ದಿತು. 


ನ ಚಾಮುದ್ರೋತಭಿನಿರ್ಯಾತಿ ನ ಚಾಮುದ್ರ: ಪ್ರವೇಶ್ಯತೇ । 
ವೃಷ್ಟ್ಯಂಧಕಪುರೇ ರಾಜನ್‌ ತದಾ ಸೌಭಸಮಾಗಮೇ 11೧೮॥ 


ಎಲ್ಫೆ ರಾಜನೇ! ಸೌಭಪತಿಯು ದ್ವಾರಕೆಗೆ ಬಂದಾಗ ಆ ವೃಷ್ಟ್ಯಂಧಕಪಟ್ಟಣದಲ್ಲಿ 


ರಾಜಮುದ್ರೆಯಿಲ್ಲದೆ ಯಾವನೂ ಹೊರಗೆ ಹೋಗುವಂತೆ ಇರಲಿಲ್ಲ, ಮತ್ತು ಯಾವನೂ 
ಒಳಗೆ ಬರುವಂತೆ ಇರಲಿಲ್ಲ. 


ಕೈರಾತಪರ್ವ -153- 


ಅನುರಥ್ಯಾಸು ಸರ್ವಾಸು ಚತ್ತರೇಷು ಚ ಕೌರವ । 
ಬಲಂ ಬಭೂವ ರಾಜೇಂದ್ರ ಪ್ರಭೂತಗಜವಾಜಿಮತ್‌ 11೧೯॥। 


ಎಲೈ ಕೌರವನೇ! ರಾಜಬೀದಿಗೆ ಸೇರುವ ಎಲ್ಲಾ ಸಣ್ಣಮಾರ್ಗಗಳಲ್ಲಿಯೂ 
ಚತ್ತರ (ನಾಲ್ಕು ಮಾರ್ಗಸಂಗಮ) ಗಳಲ್ಲಿಯೂ ಬಹಳವಾದ ಅಶ್ವಗಜಸೈನ್ಯವು 
ಸಿದ್ದವಾಗಿದ್ದಿತು. 
ಧಿ ಐ 
ದತ್ತವೇತನಭಕ್ತಂ ಚ ದತ್ತಾಯುಧಪರಿಚ್ಛದಮ್‌ । 
ಕೃತಾಪದಾನಂ ಚ ತದಾ ಬಲಮಾಸೀದ್‌ ವಿಶಾಂಪತೇ 11೨೦ 
ಎಲೈ ರಾಜನೇ! ಆ ಸೈನ್ಯವು ಕಾಲಕಾಲಕ್ಕೆ ವೇತನ ಮತ್ತು ಭತ್ಯಗಳನ್ನು 
ಕೊಟ್ಟಿದ್ದಾಗಿಯೂ ಎಲ್ಲಆಯುಧಗಳು ಮತ್ತು ಸಲಕರಣೆಗಳಿಂದ ಸುಸನ್ನದ್ಧವಾಗಿಯೂ 
ಮತ್ತು ಶೌರ್ಯವನ್ನು ತೋರಿಸಿದವರಿಗೆ ಸತ್ಕಾರ್ಯವನ್ನು ಮಾಡಿದುದಾಗಿಯೂ 
ಇದ್ದಿತು. 
ನ ಕೋತಪ್ಯವೇತನಃ ಶಶ್ಚಿನ್ನ ಚಾತಿಕ್ರಾಂತವೇತನಃ । 
ನಾನುಗ್ರಹಚ್ಛತಃ ಕಶ್ಚಿನ್ನ ಚಾದೃಷ್ಟಪರಾಕ್ರಮಃ 11೨೧॥॥ 
ಆ ಸೈನ್ಯದಲ್ಲಿಸಂಬಳವನ್ನು ಪಡೆಯದವನಾಗಲೀ, ಅಥವಾ ಕಾಲವನ್ನು ಮೀರಿ 


ಸಂಬಳವನ್ನು ಪಡೆಯುವವನಾಗಲೀ, ಕೇವಲ ರಾಜನ ಅನುಗ್ರಹಕ್ಕೆ ಪಾತ್ರ ಎಂಬ 
ಕಾರಣಕ್ಕೆ ಸೈನ್ಯವನ್ನು ಸೇರಿದವನಾಗಲೀ, ಪರಾಕ್ರಮವನ್ನು ತೋರಿಸದವನಾಗಲೀ 


ಯಾವನೂ ಇರಲಿಲ್ಲ. 


ಏವಂ ಸುವಿಹಿತಾ ರಾಜನ್‌ ದ್ವಾರಕಾ ಭೂರಿದಕ್ಷಿಣೈಃ | 
ಆಹುಕೇನ ಸುಗುಪ್ತಾ ಚ ರಾಜ್ಞಾರಾಜೀವಲೋಚನ 11೨೨ 


ಎಲೈ ರಾಜನೇ! ರಾಜೀವಲೋಚನನೇ! ಹೀಗೆ ದ್ವಾರಕೆಯು ಬಹಳ ವಿತ್ತವನ್ನು 
ಪಡೆದ ಸೈನ್ಯದ ಸಹಾಯದಿಂದ ಆಹುಕರಾಜನಿಂದ ಚೆನ್ನಾಗಿ ಸಜ್ಜಾಗಿ ರಕ್ಷಿತವಾಗಿದ್ದಿತು. 

ತತ್ರಾಪಯಾತ್ವಾ ರಾಜೇಂದ್ರ ಸಾಲ್ವ: ಸೌಭಪತಿಸ್ತದಾ । 

ಪ್ರಭೂತನರನಾಗೇನ ಬಲೇನೋಪವಿವೇಶ ಹ 11೨೩! 


-154- ಮಹಾಭಾರತ ವನಪರ್ವ 


ಎಲೈ ರಾಜೇಂದ್ರನೇ! ಆಗ ಸೌಭಪತಿಯಾದ ಸಾಲನು ಅಲ್ಲಿಗೆ ಬಹಳವಾದ ಗಜ 
ಮತ್ತು ಪದಾತಿಗಳನ್ನು ಕರೆದುಕೊಂಡು ಹೋಗಿ ತನ್ನ ಸೈನ್ಯದ ಜೊತೆಯಲ್ಲಿ ನಗರ 
ಸಮೀಪದಲ್ಲಿಬೀಡುಬಿಟ್ಟನು. 


ಸಮೇ ನಿವಿಷ್ಟಾ ಸಾ ಸೇನಾ ಪ್ರಭೂತಸಲಿಲಾಶಯೇ ॥ಟ 
ಚತುರಂಗಬಲೋಪೇತಾ ಸಾಲ್ವರಾಜಾಭಿರಕ್ಕಿತಾ 11೨೪॥ 


ಸಾಲಧಾಜನಿಂದ ಚೆನ್ನಾಗಿ ರಕ್ಷಿತವಾದ ಚತುರಂಗಬಲವುಳ್ಳ ಆ ಸೈನ್ಯವು ಚೆನ್ನಾಗಿ 
ನೀರಿರುವ ಸಮತಟ್ಟಾದಸ್ಥಳದಲ್ಲಿ ಬೀಡುಬಿಟ್ಟಿತು. 


ವರ್ಜಯಿತ್ವಾ ಶೃಶಾನಾನಿ ದೇವತಾಯತನಾನಿ ಚ ॥ 

ವಲ್ಮೀಕಾಂಶ್ಚೆವ ಚೈತ್ಯಾಂಶ್ಚ ಸನ್ನಿವಿಷ್ಠಮಭೂದ್‌ ಬಲಮ್‌ 12೫1 

ಸಶಾನಗಳನ್ನು ದೇವಾಲಯಗಳನ್ನು ವಲ್ಲೀಕಗಳನ್ನು ಪೂಜಾವ್ಯಕ್ಷಗಳನ್ನು ಬಿಟ್ಟುಆ 
ಸೈನ್ಯವು ಬೀಡು ಬಿಟ್ಟಿತು. 


ಅನೀಕಾನಾಂ ವಿಧಾನೇನ ಪಂಥಾನಃ ಸಂವೃತಾಭವನ್‌ । 
ಪ್ರವಣಾನಿ ಚ ಸರ್ವಾಣಿ ಸಾಲ್ಪಸ್ಯ ಶಿಬಿರೇ ನೃಪ 11೨೬ 


ಎಲೈ ರಾಜನೇ! ಸಾಲ್ಪನ ಶಿಬಿರದಲ್ಲಿ ಸೃನ್ಯದ ಪದತಿಯಂತೆ ಮಾರ್ಗಗಳು 


ಮುಚ್ಚಲ್ಪಟ್ಟವು. ಮತ್ತು ಎಲ್ಲಾತಗ್ಗು ಪ್ರದೇಶಗಳು ಮುಚ್ಚಲ್ಪಟ್ಟವು. 


ಸರ್ವಾಯುಧಸಮೋಪೇತಂ ಸರ್ವಶಸ್ವವಿಶಾರದಮ್‌ | 
ರಥನಾಗಾಶ್ಚಕಲಿಲಂ ಪದಾತಿದ್ದಜಸಂಕುಲಮ್‌ 12೭i 


ತುಷ್ಪಪುಷ್ಠಜನೋಪೇತಂ ವೀರಲಕ್ಷಣಲಕ್ಕಿತಮ್‌ । 

ವಿಚಿತ್ರಧ್ಧಜಸನ್ನಾಹಂ ವಿಚಿತ್ರರಥಕಾರ್ಮುಕಮ್‌ (೨೮1 

ಸನ್ನಿವೇಶ್ಯ ತು ಕೌರವ್ಯ ದ್ವಾರಕಾಯಾಂ ನರರ್ಷಭ ಟ 

ಅಭಿಸಾರಯಾಮಾಸ ತದಾ ವೇಗೇನ ಪತಗೇಂದ್ರವತ್‌ 11೨೯ 

ಎಲೈ ನರಶ್ರೇಷ್ಠನೇ! ಸಾಲ್ಪ್ಲನು ಸರ್ವಾಯುಧಗಳಿಂದ ಕೂಡಿದ, 
ಸರ್ವಶಸ್ಪಗಳಲ್ಲಿಯೂ ಪರಿಣತವಾದ, ರಥಗಜ ಅಶ್ಷಗಳಿಂದ ತುಂಬಿದ, ಪದಾತಿಗಳು 


ರಾತಪರ್ವ -155- 


ಎಡ 


ಮತ್ತು ಧ್ವಜಗಳಿಂದ ನಿಬಿಡವಾದ, ಸಂತುಷ್ಟರಾದ ಪುಷ್ಪಸೈೆನಿಕರಿಂದ ಕೂಡಿದ, ವೀರರ 
ರಕ್ಷಣದಿಂದ ಯುಕ್ತವಾದ, ವಿಚಿತ್ರವಾದ ಧ್ವಜ ವಿಚಿತ್ರವಾದ ರಥ ವಿಚಿತ್ರವಾದ ಧನುಸ್ಸು 
ವಿಚಿತ್ರವಾದ ಸಲಕರಣೆಗಳು ಇವುಗಳಿಂದ ಕೂಡಿದ ಸೈನ್ಯವನ್ನು ದ್ವಾರಕೆಯ ಸುತ್ತಲೂ 


ಜಮಾಯಿಸಿ ಗರುಡನಂತೆ ವೇಗದಿಂದ ದ್ವಾರಕೆಯ ಕಡೆಗೆ ನಡೆಸಿದನು. 


ತದಾಪತತ್ತು ಸಂದೃಶ್ಯ ಬಲಂ ಸಾಲ್ಲಪತೇಸ್ತದಾ । 
ನಿರ್ಯಾಯ ಯೋಧಯಾಮಾಸುಃ ಕುಮಾರಾ: ವೃಷ್ಟಿನಂದನಾಃ ॥೩೦॥ 


ಆಗ ಆ ಸಾಲ್ವರಾಜನ ಆ ಸೈನ್ಯವು ಎರಗಿಬರುತ್ತಿರುವುದನ್ನು ನೋಡಿ 
ವೃಷ್ಟಿಕುಮಾರರು ಊರಿನಿಂದ ಹೊರಗೆ ಬಂದು ಯುದ್ಧವನ್ನುಮಾಡಿದರು. 


ಅಸಹಂತೋತಭಿಯಾನಂ ತತ್‌ ಸಾಲ್ವರಾಜೇನ ಕೌರವ । 

ಚಾರುದೇಷ್ಠಶ್ವ ಸಾಂಬಶ್ಚ ಪ್ರದ್ಯುಮ್ಮಶ್ಚ ಮಹಾರಥಃ 11೩೧॥ 

ತೇ ರಥೈರ್ದಂಶಿತಾಃ ಸರ್ವೇ ವಿಚಿತ್ರಾಭರಣಧ್ವಜಾಃ । 

ಸಂಸಕ್ತಾಃ ಸಾಲ್ಪರಾಜಸ್ಯ ಬಹುಭಿರ್ಯೋಧಪುಂಗವೈ: 11೩೨॥ 

ಎಲ್ಫೆ ಕೌರವನೇ! ಸಾಲ್ವರಾಜನ ಆ ಎರಗುವಿಕೆಯನ್ನು ಸಹಿಸದ ಮಹಾರಥರಾದ 
ಚಾರುದೇಷ್ಟಸಾಂಬ ಪ್ರದ್ಯುಮ್ನ ಮೊದಲಾದವರು ವಿಚಿತ್ರ ಆಭರಣ ಮತ್ತು ಧ್ವಜಗಳುಳ್ಳ 
ರಥಗಳಿಂದ ಸನ್ನದ್ಧರಾಗಿ ಸಾಲ್ಲರಾಜನ ಅನೇಕ ಯೋದಶ್ರೇಷ್ಠರ ಜೊತೆಯಲ್ಲಿ 
ಯುದ್ಧದಲ್ಲಿ ತೊಡಗಿದರು. 


ಗೃಹೀತ್ವಾ ತು ಧನುಃ ಸಾಂಬಃ ಸಾಲ್ವಸ್ಯ ಸಚಿವಂ ರಣೇ । 
ಯೋಧಯಾಮಾಸ ಸಂಹೃಷ್ಣಃ ಕ್ಲೇಮಧೂರ್ತಿಂ ಚಮೂಪತಿಮ್‌ 11೩೩॥ 


ಸಾಂಬನು ಕೈಯಲ್ಲಿ ಧನುಸ್ಸನ್ನು ತೆಗೆದುಕೊಂಡು ಸಾಲ್ವನ ಸಚಿವನೂ ಮತ್ತು 
ಯುದ್ಧದಲ್ಲಿಸೇನಾಪತಿಯೂ ಆದ ಕ್ಷೇಮಧೂರ್ತಿಯ ಜೊತೆಯಲ್ಲಿಸಂತೋಷದಿಂದ 
ಯುದ್ಧಮಾಡಿದನು. 


ತಸ್ಯ ಬಾಣಮಯಂ ವರ್ಷಂ ಜಾಂಬವತ್ಯಾಃ ಸುತೋ ಮಹತ್‌ । 
ಮುಮೋಚ ಭರತಶ್ರೇಷ್ಠ ಯಥಾ ವರ್ಷಂ ಸಹಸ್ರದ್ಧಕ್‌ 11೩ ೪॥ 


-156- ಮಹಾಭಾರತ ವನಪರ್ವ 


ಎಲೈ ಭರತಶ್ರೇಷ್ಠನೇ! ಜಾಂಬವತಿಯ ಸುತನಾದ ಸಾಂಬನು ಇಂದ್ರನು 
ಮಳೆಯನ್ನು ಸುರಿಸಿದಂತೆ ಕ್ಷೇಮಧೂರ್ತಿಯ ಮೇಲೆ ಬಾಣಗಳ ಮಳೆಯನ್ನು 


ತದ್ದಾಣವರ್ಷಂ ತುಮುಲಂ ವಿಷೇಹೇ ಸ ಚಮೂಪತಿ: । 
ಕ್ಲೇಮಧೂರ್ತಿರ್ಮಹಾರಾಜ ಹಿಮವಾನಿವ ನಿಶ್ಠಲಃ 11೩೫1 


ಎಲೈ ಮಹಾರಾಜನೇ! ಸೇನಾಪತಿಯಾದ ಆ ಕ್ಷೇಮಧೂರ್ತಿಯು ಅಚಲನಾಗಿ 
ಹಿಮಾಲಯದಂತೆ ಬಾಣಗಳ ಮಳೆಯನ್ನುಸಹಿಸಿದನು. 


ತತಃ ಸಾಂಬಾಯ ರಾಜೇಂದ್ರ ಕ್ಷೇಮಧೂರ್ತಿರಪಿ ಸ್ಮಹ । 
ಮುಮೋಚ ಮಾಯಾವಿಹಿತಂ ಶರಜಾಲಂ ಮಹತ್ತರಮ್‌ WALI 


ಎಲೈ ರಾಜೇಂದ್ರನೇ! ಅನಂತರ ಕ್ಷೇಮಧೂರ್ತಿಯೂ ಸಹ ಮಾಯಾಯುಕ್ತವಾದ 
ಬಾಣಗಳ ದೊಡ್ಡ ಸಮೂಹವನ್ನು ಸಾಂಬನ ಮೇಲೆ ಪ್ರಯೋಗಿಸಿದನು. 


ತತೋ ಮಾಯಾಮಯಂ ಜಾಲಂ ಮಾಯಯ್ಕೆವ ವಿದಾರ್ಯ ಸಃ । 
ಸಾಂಬಃ ಶರಸಹಸ್ರೇಣ ರಥಮಸ್ಯಾಭ್ಯವರ್ಷತ WAZ 


ಆಗ ಸಾಂಬನು ಕ್ಷೇಮಧೂರ್ತಿಯ ಮಾಯಾಮಯವಾದ ಬಾಣಗಳ 
ಸಮೂಹವನ್ನು ಮಾಯೆಯಿಂದಲೇ ನಾಶಮಾಡಿ ಅವನ ರಥದ ಮೇಲೆ 
ಸಹಸ್ರಬಾಣಗಳ ಮಳೆಯನ್ನುಕರೆದನು. 


ತತಃ ಸ ವಿದ್ಯ ಸಾಂಬೇನ ಕ್ಲೇಮಧೂರ್ತಿಶ್ಚಮೂಪತಿಃ | 
ಅಪಾಯಾಜ್ಞವನೈರಶ್ಚೈಃ ಸಾಂಬಬಾಣಪ್ರಪೀಡಿತಃ ASI 


ಆಗ ಸಾಂಬನ ಪ್ರಹಾರಕ್ಕೆ ಸಿಕ್ಕಿ ಬಾಣಗಳಿಂದ ಚೆನ್ನಾಗಿ ಪೀಡಿಸಲ್ಪಟ್ಟ 
ಸೇನಾಪತಿಯಾದ ಕ್ಷೇಮಧೂರ್ತಿಯು ರಣರಂಗವನ್ನುಬಿಟ್ಟುವೇಗವಾದ ಅಶ್ವಗಳಿಂದ 
ಹೊರಗೆ ಹೋದನು. 


ತಸ್ಮಿನ್‌ ವಿಪ್ರದ್ರುತೇ ಶೂರೇ ಸಾಲ್ವಸ್ಯಾಥ ಚಮೂಶತೌ । 
ವೇಗವಾನ್‌ ನಾಮ ದೈತೇಯಃ ಸುತಂ ಮೇರಭ್ಯದ್ರವದ್‌ ಬಲೀ 11೩೯॥ 


ಕೈರಾತಪರ್ವ -157- 

ಶೂರನಾದ ಸಾಲ್ಲನ ಸೇನಾಪತಿಯು ಯುದ್ಧಭೂಮಿಯಿಂದ ಓಡಿಹೋಗುತ್ತಿರಲು 
ವೇಗವಾನ್‌ ಎಂಬ ಬಲಿಷ್ಠನಾದ ಇನ್ನೊಬ್ಬದೈತ್ಯನು ನನ್ನ ಪುತ್ರನ ಕಡೆಗೆ ಧಾವಿಸಿದನು. 

ಅಭಿದ್ರುತಸ್ಯ ರಾಜೇಂದ್ರ ಸಾಂಬೋ ವೃಷ್ಟಿಕುಲೋದ್ಧಹ: । 

ವೇಗಂ ವೇಗವತೋ ರಾಜನ್‌ ತಸ್ಥೌ ವೀರೋ ವಿಧಾರಯನ್‌ ॥೪೦॥ 

ಎಲೈ ರಾಜೇಂದ್ರನೇ! ವೃಷ್ಠಿಕುಲೋದ್ಧವನಾದ ವೀರನಾದ ಸಾಂಬನು ಹಾಗೆ 
ಓಡಿಬಂದ ವೇಗವಂತನ ವೇಗವನ್ನು ಸಹಿಸಿತಡೆದನು. 

ಸ ವೇಗವತಿ ಕೌಂತೇಯ ಸಾಂಬೋ ವೇಗವತೀಂ ಗದಾಮ್‌ । 

ಚಿಕೇಪ ತರಸಾ ವೀರೋ ವ್ಯಾವಿದ್ಯತ್‌ ಸತ್ತವಿಕ್ರಮಃ 11೪೧॥ 

ಬ “ಪ (Me 

ಕೌಂತೇಯನೇ! ಸತ್ಯವಿಕ್ರಮನಾದ ವೀರನಾದ ಸಾಂಬನು ವೇಗವಂತನ ಮೇಲೆ 
ವೇಗವುಳ್ಳ ತನ್ನ ಗದೆಯನ್ನು ಎಸೆದು ಅವನಿಗೆ ಹೊಡೆದನು. 

ತಯಾ ತ್ವಭಿಹತೋ ರಾಜನ್‌ ವೇಗವಾನ್‌ ನ್ಯಪತದ್‌ ಭುವಿ । 

ವಾತರುಗ್ಗ ಇವ ಕುಣಃ ಶೀರ್ಣಮೂಲೋ ವನಸತಿಃ 11೪೨1 

ಣ ಮಣು ನ 

ಎಲ್ಲೆ ರಾಜನೇ! ಗದೆಯಿಂದ ತಾಡಿತನಾದ ವೇಗವಂತನು ಬಿರುಗಾಳಿಯ ಹೊಡೆತಕ್ಕೆ 
ಸಿಕ್ಕಿ ಬೇರನ್ನು ಕಡಿದುಕೊಂಡು ಪುಡಿಪುಡಿಯಾಗಿ ಬಿದ್ದವೃಕ್ಷದಂತೆ ಭೂಮಿಯ ಮೇಲೆ 
ಬಿದ್ದನು. 

ತಸ್ಮಿನ್‌ ನಿಪತಿತೇ ವೀರೇ ಗದಯಾ ದಾನವಾಧಮೇ । 

ಪ್ರವಿಶ್ಯ ಮಹತೀಂ ಸೇನಾಂ ಯೋಧಯಾಮಾಸ ಮೇ ಸುತಃ ॥೪೩॥ 

ಆ ದಾನವಾಧಮನಾದ ವೀರನು ನನ್ನ ಪುತ್ರನಿಂದ ಗದೆಯಿಂದ ಬೀಳಿಸಲ್ಪಟ್ಟ 
ಮೇಲೆ ನನ್ನಪುತ್ರನು ಸಾಲ್ವನ ದೊಡ್ಡ ಸೈನ್ಯವನ್ನು ಪ್ರವೇಶಿಸಿ ಯುದ್ಧವನ್ನು ಮಾಡಿದನು. 

ಚಾರುದೇಷ್ಟೇನ ಸಂಸಕ್ತೋ ವಿವಿಂಧ್ಯೋ ನಾಮ ದಾನವ: । 

ಮಹಾರಥಃ ಸಮಾಜ್ಞಾತೋ ಮಹಾರಾಜ ಮಹಾಧನುಃ 11೪೪! 


ಎಲ್ಫೆ ಮಹಾರಾಜನೇ! ಚಾರುದೇಷ್ಟನ ಜೊತೆಯಲ್ಲಿ ವಿವಿಂಧ್ಯ ಎಂಬ ದಾನವನು 
ಯುದ್ದಮಾಡಿದನು ಅವನು ಮಹಾರಥನೂ ಮಹಾಧನುಸ್ಸುಳ್ಳವನೂ ಆಗಿದ್ದನು. 


-158- ಮಹಾಭಾರತ ವನಪರ್ವ 


ತತಃ ಸುತುಮುಲಂ ಯುದ್ಧಂ ಚಾರುದೇಷ್ಟದಿವಿಂಧ್ಯ ಯೋಃ । 
ವೃತ್ರವಾಸವಯೋ ರಾಜನ್‌ ಯಥಾಪೂರ್ವಂ ತಥಾತಭವತ್‌ ॥೪೫॥ 


ಎಲೈ ರಾಜನೇ! ಅನಂತರ ಚಾರುದೇಷ್ನಮತ್ತು ವಿವಿಂಧ್ಯರಿಗೆ ಹಿಂದೆ ವೃತ್ರ ಮತ್ತು 
ಇಂದ್ರನಿಗೆ ನಡೆದ ದೊಡ್ಡಯುದ್ದದಂತೆ ಘೋರವಾದ ಯುದ್ಧವು ನಡೆಯಿತು. 


ಅನ್ಯೋನ್ಯಸ್ಯಾಭಿಸಂಕ್ರುದ್ಧಾವನ್ಯೊ €ನ್ಯಂ ಜಫುತುಃ ಶರೈಃ | 


ವಿನದಂತೌ ಮಹಾರಾಜ ಸಿಂಹಾವಿವ ಮಲಿ 11೪೬! 


ಎಲೈ ಮಹಾರಾಜನೇ! ಅವರು ಪರಸ್ಪರವಾಗಿ ಸಂಕ್ರುದ್ಧರಾಗಿ ಮಹಾಬಲವುಳ್ಳ 
ಸಿಂಹಗಳಂತೆ ಗರ್ಜನೆಯನ್ನು ಮಾಡುತ್ತಾ ಒಬ್ಬರನ್ನೊಬ್ಬರು ಬಾಣಗಳಿಂದ ಹೊಡೆದರು. 


ರೌಗಿಣೇಯಸ್ತತೋ ಬಾಣಮಗ್ನ್ಗರ್ಕೋಪಮವರ್ಚಸಮ್‌ । 
ಅಭಿಮಂತ್ರ್ಯ ಮಹಾಸ್ಟೇಣ ಸಂದಧೇ ಶತ್ರುನಾಶನಮ್‌ 1೪೭ 


ಆಗ ರುಗ್ನಿಣಿಯ ಪುತ್ರನಾದ ಚಾರುದೇಷ್ಟನು ಅಗ್ನಿ ಮತ್ತು ಸೂರ್ಯನಂತೆ 
ಪ್ರಕಾಶವುಳ್ಳ ಬಾಣವನ್ನು ಮಹಾಸ ದಿಂದ ಅಭಿಮಂತ್ರಿಸಿ ಶತ್ರುನಾಶವನ್ನು ಮಾಡಲು 
ಆ ಬಾಣವನ್ನು ಹೂಡಿ 


ಸ ವಿವಿಂಧ್ಯಾಯ ಸಕ್ರೋಧಃ ಸಮಾಹೂಯ ಮಹಾರಥಃ 1 
ಚಿಕ್ಷೇಪ ಮೇ ಸುತೋ ರಾಜನ್‌ ಸ ಗತಾಸುರವಾಪತತ್‌ 11೪೮॥ 


ರಾಜನೇ! ಮಹಾರಥನಾದ ನನ್ನ ಪುತ್ರನು ಕ್ರೋಧದಿಂದ ವಿವಿಂಧ್ಯವನ್ನು ಆಹ್ವಾನಿಸಿ 
ಅವನ ಮೇಲೆ ಆ ಬಾಣಪ್ರಯೋಗವನ್ನು ಮಾಡಿದನು. ವಿವಿಂಧ್ಯನು ಪ್ರಾಣವನ್ನು 
ಕಳೆದುಕೊಂಡು ನೆಲಕ್ಕೆ ಉರುಳಿದನು. 


ವಿವಿಂಧ್ಯಂ ನಿಹತಂ ದೃಷ್ಟ್ವಾ ತಾಂಚಿ ವಿಕ್ಟೋಭಿತಾಂ ಚಮೂಮ್‌ । 
ಕಾಮಗೇನ ಸ ಸೌಭೇನ ಸಾಲ್ವ ಪುನರುಪಾಗಮತ್‌ 11೪೯॥ 


ವಿವಿಂಧ್ಯನು ಹತವಾದುದನ್ನು ಮತ್ತು ತನ್ನ ಸೈನ್ಯವು ಚದುರಿಹೋದುದನ್ನು 
ನೋಡಿದ ಸಾಲನು ಕಾಮಗಾಮಿಯಾದ ತನ್ನ ವಿಮಾನದಲ್ಲಿ ಪುನಃ ಸಮೀಪದಲ್ಲಿ 
ಯುದ್ಧವನ್ನು ಮಾಡಲು ಬಂದನು. 


ಕೈರಾತಪರ್ವ -159- 
ತತೋ ವ್ಯಾಕುಲಿತಂ ಸರ್ವಂ ದ್ವಾರಕಾವಾಸಿತಂ ಬಲಮ್‌ । 
ದೃಷ್ಟ್ವಾ ಸಾಲ್ವಂ ಮಹಾಬಾಹೋ ಸೌಭಸ್ಥಂ ಭೂಪತಿಂ ತದಾ ॥೫೦॥ 
ಎಲ್ಫೆ ಮಹಾಬಾಹುವೇ! ಆಗ ದ್ವಾರಕಾವಾಸಿಯಾದ ಸೈನ್ಯವೆಲ್ಲವೂ ವಿಮಾನದಲ್ಲಿದ್ದ 
ಸಾಲ್ತರಾಜನನ್ನು ನೋಡಿ ವ್ಯಾಕುಲಕ್ಕೆ ಒಳಗಾಯಿತು. 
ತತೋ ನಿರ್ಯಾಯ ಕೌಂತೇಯ ವ್ಯವಸ್ಥಾಪ್ಯ ಚ ತದ್ದಲಮ್‌ | 


ಆನಾರ್ತಾನಾಂ ಮಹಾರಾಜ ಪ್ರದ್ಯುಮ್ನೋ ವಾಕ್ಯಮಬ್ರವೀತ್‌ 1೫೧॥ 


ಎಲೈ ಕೌಂತೇಯನೇ! ಮಹಾರಾಜನೇ! ಆಗ ಪ್ರದ್ಯುಮ್ಸನು ದ್ವಾರಕಾಪಟ್ಟಣದ 
ಆ ಸೈನ್ಯವನ್ನು ಸಮಾಧಾನಗೊಳಿಸಿ ನಿಲ್ಲಿಸಿ ಹೊರಗೆ ಬಂದು ಮಾತನಾಡಿದನು. 
ಸರ್ವೇ ಭವಂತಸ್ತಿಷ್ಠಂತು ಸರ್ವೇ ಪಶ್ಯಂತು ಮಾಂ ಯುಧಿ । 
ನಿವಾರಯಂತಂ ಸಂಗ್ರಾಮೇ ಬಲಾತ್‌ ಸೌಭಂ ಸರಾಜಕಮ್‌ ॥ಃ೫೨॥ 
ನೀವೆಲ್ಲರೂ ಸುಮ್ಮನಿದ್ದು ನಾನು ಯುದ್ಧಮಾಡುವುದನ್ನು ನೋಡಿ. ನಾನು 
ಯುದ್ಧದಲ್ಲಿ ಸಾಲ್ವನನ್ನು ಮತ್ತು ಅವನ ವಿಮಾನವನ್ನುತಡೆಯುತ್ತೇನೆ. 
ಅಯಂ ಸೌಭಪತೇಃ ಸೇನಾಮಾಯಸೈರ್ಭುಜಗೋಪಮೈ: । 
ಧನುರ್ಮುಕ್ಛೈಶ್ಚ ನಾರಾಚೈರ್ನಾಶಯಾಮ್ಯದ್ಯ ಯಾದವಾಃ 11೫೩1 
ಎಲ್ಫ ಯಾದವರೇ! ನಾನು ಈ ದಿನ ಸರ್ಪದಂತೆ ಇರುವ ಕಬ್ಬಿಣದಿಂದ 
ನಿರ್ಮಿತವಾದ ಬಾಣಗಳನ್ನು ನನ್ನ ಧನುಸಿನಿಂದ ಪ್ರಯೋಗಿಸಿ ಸೌಭಪತಿಯ ಸೈನ್ಯವನ್ನು 
ನಾಶಮಾಡುತ್ತೇನೆ. 
ಆಶ್ಚಹಧ್ದಂ ನ ಭೀಃ ಕಾರ್ಯಾ ಸೌಭರಾಡದ್ಯ ನಶ್ಯತಿ । 
ಮಯಾಂಭಿಷನ್ನೋ ದುಷ್ಟಾತ್ಮಾ ಸಸೌಭಃ ಸಪದಾನುಗಃ 11೫೪ 
ನನ್ನನ್ನು ಸಂಧಿಸಿದ ದುಷ್ಠನಾದ ಸಾಲನು ತನ್ನ ಸೈನ್ಯ ಮತ್ತು ಪದಾತಿಗಳ ಜೊತೆಯಲ್ಲಿ 
ಈ ದಿನ ವಿನಾಶವನ್ನು ಹೊಂದುತ್ತಾನೆ. ನೀವು ಸಮಾಧಾನದಿಂದಿರಿ. 


-160- ಮಹಾಭಾರತ ವನಪರ್ವ 


ಏವಂ ಬ್ರುವತಿ ಸಂಹೃಷ್ಟೇ ಪ್ರದ್ಯುಮ್ನೇ ಪಾಂಡುನಂದನ ।ಟ 
ವಿಷ್ಠಿತಂ ತದ್ದಲಂ ದಾರಿ ಯುಯುಧೇ ಚ ಯಥಾಸುಖಮ್‌ 11೫೫। 


ಪಾಂಡವನಂದನನೇ! ಪ್ರದ್ಯುಮನು ಹೀಗೆ ಹೇಳುತ್ತಿರಲು ಆ ಸೈನ್ಯವು 
ದ್ವಾರದಲ್ಲಿಯೇ ನಿಂತು ಅನಾಯಾಸವಾಗಿ ಯುದ್ಧವನ್ನು ಮಾಡಿತು. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಚತುರ್ದಶೋ5ಧ್ಯಾಯಃ ॥ 
|| ಕೈರಾತಪರ್ವಣಿ ಚತುರ್ಥೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿಹದಿನಾಲ್ಕನೆಯ ಅಧ್ಯಾಯ ಮುಗಿಯಿತು. 
Tk 
ಹದಿನೈದನೆಯ ಅಧ್ಯಾಯ 
(ಕೃಷ್ಣನಿಂದ ಪ್ರದ್ಯುಮ್ನ ಮತ್ತು ಸಾಲ್ವರ ಯುದ್ಧದ ವರ್ಣನೆ.) 
ಶ್ರೀಭಗವಾನ್‌ 
ಏವಮುಕ್ತ್ವಾ ರೌಗ್ಗಿಣೇಯೋ ಯಾದವಾನ್‌ ಯಾದವರ್ಷಭಃ । 
ದಂಶಿತೈರ್ಹರಿಭಿರ್ಯುಕ್ತಂ ರಥಮಾಸ್ನಾಯ ಕಾಂಚನಮ್‌ Ol 


ಉಚ್ಛಿತ್ಯ ಮಕರಂ ಕೇತುಂ ವ್ಯಾತ್ತಾನನಮಲಂಕೃತಮ್‌ । 
ಉತ್ಪತದ್ದಿರಿವಾಕಾಶಂ ಹಯೈರಭೃಪತತ್‌ ಪರಾನ್‌ 11೨1 


ಯಾದವಶ್ರೇಷ್ಠನಾದ ರುಗ್ನಿಣಿಯ ಮಗನಾದ ಪ್ರದ್ಯುಮ್ನನು ಯಾದವರನ್ನು ಕುರಿತು 
ಹೀಗೆ ಹೇಳಿ ಸಜ್ಜಾದ ಅಶ್ವಗಳನ್ನು ಹೂಡಿದ ಸುವರ್ಣಮಯವಾದ ರಥದಲ್ಲಿಕುಳಿತು 
ಬಾಯಿಯನ್ನು ದೊಡ್ಡದಾಗಿ ತೆರೆದ ಅಲಂಕೃತವಾದ ತನ್ನ ಮಕರಧ್ವಜವನ್ನು ಮೇಲೆತ್ತಿ 
ಆಕಾಶಕ್ಕೆ ಹಾರುವಂತಿರುವ ಅಶ್ವಗಳಿಂದ ಶತ್ರುಗಳ ಕಡೆಗೆ ಧಾವಿಸಿದನು. 

ವಿಕ್ಷಿಪನ್ನಾದದಾನಶ್ಚ ಧನುರ್ಜ್ಯಾಮಾಕ್ಟಿಪನ್‌ ಮುಹುಃ । 

ತೂಣಖಡ್ಗಧರಃ ಶೂರೋ ಬದ್ಧಗೋಧಾಂಗುಲಿತ್ರವಾನ್‌ 11೩1 

ಸವಿದ್ಯುಚ್ಛಪಲಂ ಚಾಪಂ ವಿಚರನ್‌ ವೈ ತಳಾತ್‌ ತಳಮ್‌ । 

ಮೋಹಯಾಮಾಸ ದೈತೇಯಾನ್‌ ಸರ್ವಾನ್‌ ಸೌಭನಿವಾಸಿನಃ |1೪॥ 


ಕೈರಾತಪರ್ವ -161- 


ಬಾಣವನ್ನು ಪ್ರಯೋಗಮಾಡುತ್ತಾ ಬತ್ತಳಿಕೆಯಿಂದ ಬಾಣವನ್ನು ತೆಗೆದು ಕೊಳ್ಳುತ್ತಾ 
ಮತ್ತೆ ಮತ್ತೆ ಧನುಸ್ಸಿನ ಹೆದೆಯನ್ನು ಹಿಂದಕ್ಕೆ ಎಳೆಯುತ್ತಾ ಬತ್ತಳಿಕೆಯನ್ನೂ ಖಡ್ಗವನ್ನೂ 
ಹಸ್ತ ರಕ್ಷಣೆಯ ಕವಚವನ್ನೂ ಧರಿಸಿದ ಶೂರನಾದ ಅವನು ಮಿಂಚಿನಂತೆ ಚಂಚಲವಾದ 
ತನ್ನ ಧನುಸ್ಸನ್ನು ಒಂದು ಕೈಯಿಂದ ಒಂದು ಕೈಗೆ ಬದಲಾಯಿಸುತ್ತಾ ಸೌಭನಿವಾಸಿಗಳಾದ 
ಎಲ್ಲದೈತ್ಯರನ್ನೂ ಮೋಹಗೊಳಿಸಿದನು. 


ಅಸ್ಯ ವಿಕ್ಲಿಪತಶ್ಪಾಪಂ ಸಂದಧಾನಸ್ಯ ಚಾಸಕೃತ್‌ । 
ನಾಂತರಂ ದದೃಶೇ ಶಶ್ಚಿನಿಘತಃ ಶಾತ್ರವಾನ್‌ ರಣೇ 11೫11 
Fue 


ಅವನು ಪುನಃಪುನಃ ಬಾಣವನ್ನು ಪ್ರಯೋಗಿಸುವುದಕ್ಕೂ ಮತ್ತು ಬಾಣವನ್ನು 
ಹೂಡುವುದಕ್ಕೂ ಮತ್ತು ಶತ್ರುಗಳನ್ನು ಪ್ರಹಾರಮಾಡುವುದಕ್ಕೂಮಧ್ಯೆ ಯುದ್ಧದಲ್ಲಿ 
ಯಾವ ಅಂತರವೂ ಕಾಣುತ್ತಿರಲಿಲ್ಲ. 


ಮುಖಸ್ಯ ವರ್ಣೋ ನ ವಿಕಂಪತೇತಸ್ಯ 

ಚೇಲುಶ್ಚ ಗಾತ್ರಾಣಿ ನ ಚಾಪಿ ತಸ್ಯ । 

ಸಿಂಹೋನ್ನತಂ ಚಾಪ್ಯಭಿಗರ್ಜತೋತಸ್ಯ 

ಶುಶ್ರಾವ ಲೋಕೋತದ್ದುತವೀರ್ಯಮಗ್ರ ಮ್‌ Well 


ಅವನ ಮುಖದಲ್ಲಿ ವರ್ಣವ್ಯತ್ಯಾಸವಾಗಲಿಲ್ಲ. ಅವನ ದೇಹದಲ್ಲಿ 
ಕಂಪವುಂಟಾಗಲಿಲ್ಲ. ಸಿಂಹದಂತೆ ಎತ್ತರದ ಧ್ವನಿಯಲ್ಲಿ ಗರ್ಜನೆಯನ್ನುಮಾಡುವ ಅವನ 
ಶ್ರೇಷ್ಠವಾದ ಮತ್ತು ಅದ್ಭುತವಾದ ಸಾಮರ್ಥ್ಯವನ್ನು ಎಲ್ಲರೂ ನೋಡಿದರು. 


ಜಲೇಚರಃ ಕಾಂಚನಯಷ್ಠಿಸಂಸ್ಥೋ 

ವ್ಯಾತ್ತಾನನಃ ಶತ್ರುಬಲಪ್ರಮಾಥೀ ಟ 

ವ್ಯತ್ರಾಪಯದ್‌ ದಾನವರಾಜಮುಖ್ಯಾನ್‌ 

ಸಾಲ್ವಸ್ಯ ಸೇನಾಪ್ರಮುಖೇ ಧ್ವಜಾಗ್ರ್ಯಃ: 11೭11 

ಸುವರ್ಣಮಯವಾದ ಧ್ವಜಸ್ತಂಭದಲ್ಲಿಇದ್ದಮಕರವು ಬಾಯಿಯನ್ನುತೆರೆದು 
ಶತ್ರುಗಳ ಸೈನ್ಯವನ್ನು ಕಲಕುತ್ತಾ ಸಾಲ್ವನ ಸೈನ್ಯದ ಮುಂಬಾಗದಲ್ಲಿ ಇದ್ದ 
ದಾನವೇಂದ್ರಶ್ರೇಷ್ಠರಿಗೆ ಭಯವನ್ನು ಉಂಟುಮಾಡಿತು. 


-162- ಮಹಾಭಾರತ ವನಪರ್ವ 


ತತಸ್ತೂರ್ಣಂ ವಿನಿಷ್ಠತ್ಯ ಪ್ರದ್ಯುಮ್ನಃ ಶತ್ರುಕರ್ಶನಃ । 
ಸಾಲ್ವಮೇವಾಭಿದುದ್ರಾವ ನಿವಾರ್ಯಾರಿಬಲಂ ರುಷಾ ॥1೮॥ 


ಆಗ ಶತ್ರುಗಳನ್ನು ಹಿಂಸಿಸುವ ಪ್ರದ್ಯುಮ್ನನು ವೇಗವಾಗಿ ನುಗ್ಗಿ ಸಿಟ್ಟಿನಿಂದ ಉಳಿದ 
ಶತ್ರುಸೈನ್ಯವನ್ನು ನಿವಾರಿಸಿ ಸಾಲ್ವನ ಕಡೆಗೆ ವೇಗದಿಂದ ಓಡಿದನು. 


ಅಭಿಯಾನಂ ತು ವೀರೇಣ ಪ್ರದ್ಯುಮ್ನೇನ ಮಹಾಹವೇ । 
ನಾಮರ್ಷಯತ ಸಂಕ್ರುದ್ಧಃ ಸಾಲ್ವ: ಸೌಭಹತಿಸ್ತಥಾ 1೯॥ 


ಆ ಮಹಾಯುದ್ಧದಲ್ಲಿ ವೀರನಾದ ಪ್ರದ್ಯುಮ್ನನು ತನ್ನ ಮೇಲೆ ಎರಗುತ್ತಿರುವುದನ್ನು 
ನೋಡಿ ಸೌಭಪತಿಯಾದ ಸಾಲ್ವನು ಸಂಕ್ರುದ್ಧನಾಗಿ ಅದನ್ನುಸಹಿಸಲಿಲ್ಲ. 


ಸ ರೋಷಮದಮತ್ತೋ ವೈ ಕಾಮಗಾದವರುಹ್ಯ ಚ । 
ಪ್ರದ್ಯುಮ್ನಂ ಯೋಧಯಾಮಾಸ ಸಾಲ್ವ; ಪರಪುರಂಜಯಃ Hele 


ರೋಷದಿಂದಲೂ ಮತ್ತು ಮದದಿಂದಲೂ ಮತ್ತನಾದ ಶತ್ರುಗಳ ಪಟ್ಟಣವನ್ನು 
ಗೆಲ್ಲುವ ಸಾಲ್ವನ ತನ್ನ ಕಾಮಗಾಮಿಯಾದ ವಿಮಾನದಿಂದ ಇಳಿದು ಪ್ರದ್ಯುಮ್ನನ 
ಜೊತೆಯಲ್ಲಿಯುದ್ಧವನ್ನು ಮಾಡಿದನು. 


ತಯೋಃ ಸುತುಮುಲಂ ಯುದ್ಧಂ ಸಾಲ್ವವೃಷ್ಟಿಪ್ರವೀರಯೋಃ । 
ಸಮೇತಾ ದದೃಶುರ್ಲೋಕಾ ವೃತ್ರವಾಸವಯೋರಿವ Tele] 
ಸಾಲ್ವನಿಗೂ ಮತ್ತು ವೃಷ್ಠಿವೀರನಾದ ಪ್ರದ್ಯುಮ್ನನಿಗೂ ನಡೆದ ಘೋರವಾದ 
ಯುದ್ಧವನ್ನು ವೃತ್ರ ಮತ್ತು ಇಂದ್ರರ ಯುದ್ಧವನ್ನು ನೋಡಿದಂತೆ ಎಲ್ಲಜನರೂ ಸೇರಿ 
ಧ್‌ ಎ ಧ್‌ ನಾ 
ನೋಡಿದರು. 


ತಸ್ಯ ಮಾಯಾಮಯೋ ವೀರ ರಥೋ ಹೇಮಪರಿಷ್ಠತಃ | 
ಸಧ್ದಜಃ ಸಪತಾಕಶ್ಚ ಸಾನುಕರ್ಷಃ ಸತೂಣವಾನ್‌ 11೧೨ 


ಎಲ್ಫೆ ವೀರನೇ! ಸಾಲ್ಲನ ರಥವು ಮಾಯಾಮಯವೂ ಸುವರ್ಣಾಲಂಕೃತವೂ 
ಧ್ದಜ ಪತಾಕ ಅನುಕರ್ಷ ಮತ್ತು ಬತ್ತಳಿಕೆಗಳಿಂದ ಸುಸಜ್ಜಿತವಾಗಿಯೂ ಇದ್ದಿತು. 


ಕೈರಾತಪರ್ವ -163- 


ಸ ತಂ ರಥವರಂ ಶ್ರೀಮಾನ್‌ ಸಮಾರುಹ್ಯ ಕಿಲ ಪ್ರಭೋ । 
ಮುಮೋಚ ಬಾಣಾನ್‌ ಕೌರವ್ಯ ಪ್ರದ್ಯುಮ್ನಾಯ ಮಹಾಬಲಃ ॥೧೩॥ 


ಎಲೈ ಕೌರವ್ಯನೇ! ಮಹಾಬಲನಾದ ಕಾಂತಿಯುಕ್ತನಾದ ಆ ಸಾಲ್ವನು ಅಂತಹ 
ಶ್ರೇಷ್ಠವಾದ ರಥವನ್ನು ಏರಿ ಪ್ರದ್ಯುಮ್ನನ ಮೇಲೆ ಬಾಣಗಳನ್ನು ಪ್ರಯೋಗಿಸಿದನು. 

ತತೋ ಬಾಣಮಯಂ ವರ್ಷಂ ವ್ಯಸೃಜತ್‌ ತರಸಾ ರಣೇ । 

ಪ್ರದ್ಯುಮ್ನೋ ಭುಜವೇಗೇನ ಸಾಲ್ಲಂ ಸಮ್ಮೋಹಯನ್ನಿವ 11೧೪॥ 


ಆಗ ಪ್ರದ್ಯುಮ್ನನು ಯುದ್ಧದಲ್ಲಿ ಸಾಲ್ವನನ್ನು ಸಂಮೋಹಿಸುವವನಂತೆ 
ಬಾಣಮಯವಾದ ಮಳೆಯನ್ನುತನ್ನ ಭುಜಬಲದಿಂದ ಅವನ ಮೇಲೆ ಶೀಘ್ರವಾಗಿ 
ಕರೆದನು. 


ಸ ತೈರಭಿಹತಃ ಸಂಖೇ ನಾಮರ್ಷಯತ ಸೌಭರಾಟ್‌ । 
ಶರಾನ್‌ ದೀಪ್ಪಾಗ್ಗಿಸಂಕಾಶಾನ್‌ ಮುಮೋಚ ತನಯೇ ಮಮ ॥೧೫॥ 


ಯುದ್ಧದಲ್ಲಿ ಆ ಬಾಣಗಳಿಂದ ಹೊಡೆಯಲ್ಲಟ್ಟ ಆ ಸೌಭಪತಿಯು ಅದನ್ನು 
ಸಹಿಸಲಿಲ್ಲ. ಜ್ವಲಿಸುತ್ತಿರುವ ಅಗ್ನಿಯಂತಿರುವ ಬಾಣಗಳನ್ನು ನನ್ನತನಯನ ಮೇಲೆ 


ಪ್ರಯೋಗಿಸಿದನು. 
ಸ ಸಾಲ್ವಬಾಣೈ ರಾಜೇಂದ್ರ ವಿದ್ದೋ ರುಗ್ಮಿಣಿನಂದನಃ । 
ಮುಮೋಚ ಬಾಣಂ ತ್ವರಿತೋ ಮರ್ಮಬೇದಿನಮಾಹವೇ HOLII 


ರಾಜೇಂದ್ರನೇ! ಸಾಲ್ಲಬಾಣಗಳಿಂದ ಪೀಡಿತನಾದ ರುಗ್ನಿಣಿನಂದನನು ಶೀಘ್ರವಾಗಿ 
ಅವನ ಮೇಲೆ ಮರ್ಮಭೇದಿಯಾದ ಬಾಣವನ್ನು ಪ್ರಯೋಗಿಸಿದನು. 


ತಸ್ಯ ಮರ್ಮ ವಿಭಿದ್ಯಾಶು ಸ ಬಾಣೋ ಮತುಫೇರಿತಃ । 

ವಿವೇಶ ಹೃದಯಂ ಪತ್ರೀ ಸ ಪಪಾತ ಭೃಶಾಹತಃ 11೧೭! 

ನನ್ನ ಪುತ್ರನಿಂದ ಪ್ರಯೋಗಿಸಲ್ಪಟ್ಟಆ ಬಾಣವು ಅವನ ಮರ್ಮವನ್ನು ಭೇದಿಸಿ 
ಹೃದಯವನ್ನು ಪ್ರವೇಶಿಸಿತು. ಆ ಬಾಣದಿಂದ (ಬಹಳ ಏಟನ್ನು ತಿಂದ) ಸಾಲ್ಪನು 
ಭೂಮಿಯ ಮೇಲೆ ಬಿದ್ದನು. 


-164- ಮಹಾಭಾರತ ವನಪರ್ವ 


ತಸ್ಮಿನ್‌ ನಿಪತಿತೇ ವೀರೇ ಸಾಲರಾಜೇ ವಿಚೇತಸಿ ॥ 
ಸಂಪ್ರಾದ್ರವನ್‌ ದಾನವೇಂದ್ರಾ ದಾರಯಂತೋ ವಸುಂಧರಾಮ್‌ ।1೧೮॥ 


ಆ ವೀರನಾದ ಸಾಲಧಾಜನು ಪ್ರಜ್ಞೆಯನ್ನು ಕಳೆದುಕೊಂಡು ಭೂಮಿಯ ಮೇಲೆ 
ಬೀಳುತ್ತಿರಲು ಅವನ ಸೈನ್ಯದ ದಾನವೇಂದ್ರರು (ತಮ್ಮ ಭಾರದಿಂದ) ಭೂಮಿಯನ್ನು 
ಸೀಳುವಂತೆ ಓಡಿ ಹೋದರು. 

ಹಾಹಾಕೃತಮಭೂತ್‌ ಸೈನ್ಯಂ ಸಾಲ್ವಸ್ಯ ಪೃಥಿವೀಪತೇ । 

ನಷ್ಟಸಂಜ್ಞೇ ನಿಪತಿತೇ ತದಾ ಸೌಭಪತೌ ನೃಪೇ Teal 


ಎಲೈ ರಾಜನೇ! ಸೌಭಪತಿಯಾದ ಸಾಲ್ವನು ಮೂರ್ಛಾಕ್ರಾಂತನಾಗಿ ಬೀಳುತ್ತಿರಲು 
ಅವನ ಸೈನ್ಯದಲ್ಲಿಹಾಹಾಕಾರ ಉಂಟಾಯಿತು. 


ತತ ಉತ್ಥಾಯ ರಾಜೇಂದ್ರ ಪ್ರತಿಲಭ್ಯ ಚ ಚೇತನಾಮ್‌ । 
ಮುಮೋಚ ಬಾಣಂ ತರಸಾ ಪ್ರದ್ಯುಮ್ನಾಯ ಮಹಾಬಲಃ 11೨೦॥॥ 


ರಾಜೇಂದ್ರನೇ! ಅನಂತರ ಮಹಾಬಲನಾದ ಸಾಲ್ವನು ಪ್ರಜ್ಞೆಯನ್ನುಮರಳಿಪಡೆದು 
ಮೇಲೆದ್ದುಶೀಘ್ರವಾಗಿ ಪ್ರದ್ಯುಮ್ನನ ಮೇಲೆ ಬಾಣಪ್ರಯೋಗವನ್ನು ಮಾಡಿದನು. 

ತೇನ ಬಾಣೇನ ಮಹತಾ ಪ್ರದ್ಯುಮ್ನ! ಸಮರೇ ಸ್ಥಿತಃ । 

ಜತ್ರುದೇಶೇ ಭೃಶಂ ವಿದ್ದೋ ವ್ಯವಾಸೀದದ್‌ ರಥೋತ್ತಮೇ 11೨೧॥ 

ಯುದ್ಧದಲ್ಲಿ ಆ ದೊಡ್ಡ ಬಾಣದಿಂದ ಪ್ರದ್ಯುಮ್ನನು ಕಂಠದೇಶದಲ್ಲಿ ಚೆನ್ನಾಗಿ 
ಹೊಡೆಯಲ್ಪಟ್ಟವನಾಗಿ ತನ್ನ ಶ್ರೇಷ್ಠವಾದ ರಥದಲ್ಲಿಕುಸಿದನು. 

ತಂ ಸ ವಿದ್ದ್ಯಾ ತು ರಾಜೇಂದ್ರ ಸಾಲ್ವೋ ರುಗ್ಮಿಣಿನಂದನಮ್‌ । 

ನನಾದ ಸಿಂಹನಾದಂ ಚ ನಾದೇನಾಪೂರಯನ್‌ ಮಹೀಮ್‌ ॥೨೨॥ 


ರಾಜೇಂದ್ರನೇ! ಸಾಲನು ರುಗ್ಡಿಣಿಯ ಸುತನನ್ನುತನ್ನಬಾಣದಿಂದ ಹೊಡೆದು 
ಸಿಂಹನಾದವನ್ನು ಮಾಡಿ ತನ್ನ ನಾದದಿಂದ ಭೂಮಿಯನ್ನೆಲ್ಲಾ ತುಂಬಿದನು. 


ತತೋ ಮೋಹಂ ಸಮಾಪನ್ನೇ ತನಯೇ ಮಮ ಭಾರತ ॥ 
ಮುಮೋಚ ಬಾಣಾಂಸ್ತ್ಯರಿತಃ ಪುನರನ್ಯಾನ್‌ ದುರಾತ್ಮವಾನ್‌ 11೨೩॥ 


ಕೈರಾತಪರ್ವ -165- 


ಎಲೈ ಭಾರತನೇ! ನನ್ನ ಪುತ್ರನು ಮೂರ್ಛೆಯನ್ನು ಹೊಂದುತ್ತಿರಲು ದುರಾತ್ಮನಾದ 
ಸಾಲ್ವನು ಶೀಘ್ರವಾಗಿ ಬೇರೆ ಬಾಣಗಳನ್ನು ಪ್ರಯೋಗಿಸಿದನು. 

ಸ ತೈರಭಿಹತೋ ಬಾಣೈರ್ಬಹುಭಿಸ್ತೇನ ಮೋಹಿತಃ । 

ನಿಶ್ಚೇಷ್ಟ ಕೌರವಶ್ರೇಷ್ಠ ಪ್ರದ್ಯುಮ್ನೋ5ಭೂದ್‌ ರಣಾಜಿರೇ ॥1೨೪।॥ 


ಚ ಆ ೨ 
ಎಲೈ ಕೌರವ ಶ್ರೇಷ್ಠನೇ! ಅಂತಹ ಅನೇಕ ಬಾಣಗಳಿಂದ ಹೊಡೆಯಲ್ಲಟ್ಟ 
ಪ್ರದ್ಯುಮ್ನನು ಮೂರ್ಛೆಯನ್ನುಹೊಂದಿ ಯುದ್ಧಭೂಮಿಯಲ್ಲಿನಿಶ್ಚೇಷ್ಟನಾದನು. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾ ವೈಯಾಸಿಕ್ಕಾಂ 
ವನಪರ್ವಣಿ ಪಂಚದಶೋಧ್ಯಾಯಃ ॥ 
|| ಕೈರಾತಪರ್ವಣಿ ಪಂಚಮೋ*5ಧ್ಯಾಯಃ || 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಹದಿನೈದನೆಯ ಅಧ್ಯಾಯ ಮುಗಿಯಿತು. 
LS 8 2 1 
ಹದಿನಾರನೆಯ ಅಧ್ಯಾಯ 
(ಸಾರಥಿಯಿಂದ ಪ್ರದ್ಯುಮ್ನನ. ಅಪಯಾನ ಪ್ರಜ್ಞೆಯನ್ನು ಮರಳಿಪಡೆದು 
ಯುದ್ಧಮಾಡಿ ಪ್ರದ್ಯುಮ್ನನಿಂದ ಸಾಲ್ವನ ಪರಾಜಯ. ಸಾಲ್ವನ ಅಪಯಾನ.) 
ವಾಸುದೇವಃ 
ಸಾಲ್ವಬಾಣಾರ್ದಿತೇ ತಸ್ಮಿನ್‌ ಪ್ರದ್ಯುಮ್ನೇ ರಥಿನಾಂ ವರೇ । 
ವೃಷ್ಣಯೋ ಭಗ್ನಸಂಕಲ್ಪಾ ವಿವ್ಯಥುಃ ಪೃತನಾಮುಖೇ ell 
ರಥಿಕರಲ್ಲಿ ಶ್ರೇಷ್ಠನಾದ ಪ್ರದ್ಯುಮ್ಸನು ಸಾಲ್ವಬಾಣದಿಂದ ಪೀಡಿಸಲ್ಪಡುತ್ತಿರಲು 
ಸೈನ್ಯದ ಮುಂಭಾಗದಲ್ಲಿದ್ದ ವೃಷ್ಟಿಗಳೆಲ್ಲರೂ ಭಗ್ಗಸಂಕಲ್ಲರಾಗಿ ವ್ಯಥೆಯನ್ನು ಪಟ್ಟರು. 
ಹಾಹಾಕೃತಮಭೂತ್‌ ಸರ್ವಂ ವೃಷ್ಟ್ಯಂಧಕಬಲಂ ತದಾ | 
ಪ್ರದ್ಯುಮ್ನೇ ಪತಿತೇ ರಾಜನ್‌ ಸಾಲ್ವ; ಪ್ರಮುದಿತೋತಭವತ್‌ ॥೨॥ 
ಪ್ರದ್ಯುಮ್ನನು ಪತಿತನಾಗುತ್ತಿರಲು ವೃಷ್ಣ್ಯಂಧಕ ಸೈನ್ಯದಲ್ಲೆಲ್ಲಾ ಹಾಹಾಕಾರ 
ಉಂಟಾಯಿತು. ಆಗ ಸಾಲ್ವನು ಸಂತೋಷಗೊಂಡನು. 


-166- ಮಹಾಭಾರತ ವನಪರ್ವ 


ತಂ ತಥಾ ಮೋಹಿತಂ ದೃಷ್ಟ್ವಾ ಸಾರಥಿರ್ಜವನೈರ್ಹಯೈ: । 
ರಣಾದಪಾಹರತ್‌ ತೂರ್ಣಂ ಶಿಕ್ಷಿತೋ ದಾರುಕಿಸ್ತದಾ IAW 


ದಾರುಕನಿಂದ ಶಿಕ್ಷಿತನಾದ ಪ್ರದ್ಯಮ್ನನ ಸಾರಥಿಯು ಮೂರ್ಛೆಹೋದ 
ಪ್ರದ್ಯುಮ್ನನನ್ನು ನೋಡಿ ಶೀಘ್ರಗಾಮಿಯಾದ ಹಯಗಳಿಂದ ಅವನನ್ನು ಬೇಗ 
ರಣಾಂಗಣದಿಂದ ಹೊರಗೆ ಕರೆದುಕೊಂಡು ಹೋದನು. 


ನಾತಿದೂರಾಪಯಾತೇ ತು ರಥೇ ರಥಿವರಸ್ತತಃ । 

ಧನುರ್ಗ್ಗೃಹೀತ್ವಾ ಯಂತಾರಂ ಲಬ್ಧಸಂಜ್ಲೋ5ಬ್ರವೀದಿದಮ್‌ Mal 

ಸ್ವಲ್ಪದೂರ ಹೋಗುವಷ್ಟರಲ್ಲೇ ರಥಿಶ್ರೇಷ್ಠನಾದ ಪ್ರದ್ಯುಮ್ನನು ಪ್ರಜ್ಞೆಯನ್ನು 
ಮರಳಿಪಡೆದು ರಥದಲ್ಲಿಕುಳಿತು ಧನುಸ್ಸನ್ನುಹಿಡಿದು ಸಾರಥಿಯನ್ನುಕುರಿತು ಹೀಗೆ 
ಹೇಳಿದನು. 


ಸೌತೇಕಿಂತೇ ವ್ಯವಸಿತಂ ಕಸ್ಮಾದ್‌ ಯಾಸಿ ಪರಾಜ್ಕುಖಃ I 
ನೈಷ ವೃಷ್ಟಿಪ್ರವೀರಾಣಾಮಾಹವೇ ಧರ್ಮ ಉಚ್ಯತೇ 11೫1! 


ಸೂತಪುತ್ರನೇ! ಏನುಮಾಡಲು ನಿಶ್ಚಿಯಿಸಿದ್ದೀಯೆ? ರಣಪರಾಜ್ಯುಖವಾಗಿ ಏಕೆ 
ಹೋಗುತ್ತಿದ್ದೀಯೆ? ವೃಷ್ಟಿವೀರರಿಗೆ ಯುದ್ಧದಲ್ಲಿಇದು ಧರ್ಮವಲ್ಲ. 


ಕಚ್ಚಿತ್‌ ಸೌತೇ ನ ತೇ ಮೋಹಃ ಸಾಲ್ವಂ ದೃಷ್ಟ್ವಾ ಮಹಾಹವೇ । 
ವಿಷಾದೋ ವಾ ರಣಂ ದೃಷ್ಟ್ವಾ ಬ್ರೂಹಿ ಮೇ ತ್ವಂ ಯಥಾತಥಮ್‌॥।೬॥ 


ಸೂತಪುತ್ರನೇ। ಮಹಾಯುದ್ಧದಲ್ಲಿಸಾಲ್ವನನ್ನುನೋಡಿ ನಿನಗೇನಾದರೂ ಮೋಹ 
ಉಂಟಾಗಿಲ್ಲವಷ್ಟೇ ? ಅಥವಾ ಯುದ್ಧವನ್ನುನೋಡಿ ವಿಷಾದ ಉಂಟಾಯಿತೇ? ನನಗೆ 
ನಿಜವಾಗಿ ಹೇಳು. 
ಸೂತಃ 
ಜಾನಾರ್ದನೇ ನ ಮೇ ಮೋಹೋ ನಾಷಿ ಮಾಂ ಭಯಮಾವಿಶತ್‌ ಟ 
ಅತಿಭಾರಂ ತು ತೇ ಮನ್ಯೇ ಸಾಲ್ಡಂ ಕೇಶವನಂದನ 11೭! 


ಕೈರಾತಪರ್ವ -167- 


ಜನಾರ್ದನನ ಪುತ್ರನೇ! ನನಗೆ ಮೋಹವಾಗಲೀ ಭಯವಾಗಲೀ ಉಂಟಾಗಲಿಲ್ಲ. 
ಕೇಶವನಂದನನೇ! ಸಾಲನು ನಿನಗೆ ಮೀರಿದವನು ಎಂದು ನಾನು ತಿಳಿದೆ. 


ಸೋಂ5ಪಯಾಮಿ ರಣೇ ವೀರ ಬಲವಾನೇಷ ಪಾಪಕ್ಕತ್‌ । 
ಮೋಹಿತಶ್ಚ ರಣೇ ಶೂರೋ ರಕ್ಷ್ಯಃ ಸಾರಥಿನಾ ರಥೀ uel 


ವೀರನೇ! ಈ ಪಾಪಿಯು ಬಲಿಷ್ಠನಾದವನು. ಆದ್ದರಿಂದ ಅಪಯಾನವನ್ನು 
ಮಾಡುತ್ತಿದ್ದೇನೆ. ಶೂರನಾದ ರಥಿಯು ಮೂರ್ಛೆಗೆ ಒಳಗಾದರೆ ಸಾರಥಿಯಿಂದ 
ರಕ್ಷಿಸಲ್ಪಡಬೇಕು. 
ಆಯುಷಾನ್‌ ಹಿ ಮಯಾ ನಿತ್ಯಂ ರಕ್ಷಿತವ್ಯಸ್ತ ಯಾತಪ್ಯಹಮ್‌ I 
[X ೦ “ಎ 
ರಕ್ಷಿತವ್ಯೋ ರಣೇ ನಿತ್ಯಮಿತಿ ಮತ್ತಾsಪಯಾಮ್ಯಹಮ್‌ Tal 


ಚಿರಂಜೀವಿಯೇ! ಯುದ್ಧದಲ್ಲಿನಾನು ನಿನ್ನನ್ನು ಯಾವಾಗಲೂ ರಕ್ಷಿಸಬೇಕು. ನೀನೂ 
ಸಹ ನನ್ನನ್ನು ರಕ್ಷಿಸಬೇಕು. ಎಂದು ತಿಳಿದು ಅಪಯಾನವನ್ನು ಮಾಡುತ್ತಿದ್ದೇನೆ. 


ಏಕಶ್ಚಾಸಿ ಮಹಾಬಾಹೋ ಬಹವಶ್ಚಾಪಿ ದಾನವಾಃ । 
ನ ಸಮಂ ರೌಗ್ಗಿಣೇಯಾಹಮಿತಿ ಮತ್ತಾತsಪಯಾಮಿ ಚ Hoo 


ಮಹಾಬಾಹುವೇ! ನೀನು ಒಬ್ಬನೇ ಇದ್ದೀಯೆ. ದಾನವರಾದರೋ ಅನೇಕರಿದ್ದಾರೆ. 
ರುಗ್ನಿಣಿಯ ಪುತ್ರನೇ! ಇದು ಸಮವಾದ ಯುದ್ಧವಲ್ಲವೆಂದು ತಿಳಿದು ನಾನು 
ಅಪಯಾನವನ್ನು ಮಾಡುತ್ತಿದ್ದೇನೆ. 

ಏವಂ ಬ್ರುವತಿ ಸೂತೇ ತು ತದಾ ಮಕರಕೇತುಮಾನ್‌ | 

ಉವಾಚ ಸೂತಂ ಕೌರವ್ಯ ಸನ್ನಿವರ್ತೃ ರಥಂ ಪುನಃ ele 

ಕೌರವ್ಯನೇ! ಸೂತನು ಹೀಗೆ ಹೇಳುತ್ತಿರಲು ಮಕರಧ್ವಜನಾದ ಪ್ರದ್ಯುಮ್ನನು 
ರಥವನ್ನು ತಿರುಗಿಸಿ ಸೂತನನ್ನು ಕುರಿತು ಹೇಳಿದನು. 


ದಾರುಕಾತ್ಮಜ ಮೈವಂ ತ್ಹಂ ಪುನಃ ಕಾರ್ಷೀಃ ಕಥಂಚನ । 
ಅಪಯಾನಂ ರಣಾತ್‌ ಸೌತೇ ಜೀವತೋ ಮಮ ಕರ್ಹಿಚಿತ್‌ ॥1೧೨॥ 


-168- ಮಹಾಭಾರತ ವನಪರ್ವ 


ದಾರುಕಪುತ್ರನಾದ ಸೂತನೇ, ಇನ್ನೊಮ್ಮೆ ಹೀಗೆ ನಾನು ಬದುಕಿರುವಾಗ ಯಾವ 
ಕಾರಣದಿಂದಲೂ ಯುದ್ಧದಿಂದ ಅಪಯಾನವನ್ನು ಮಾಡಬೇಡ. 


ನಾಸೌ ವೃಷ್ಟಿಕುಲೇ ಜಾತೋ ಯೋ ವೈ ತ್ಯಜತಿ ಸಂಗರಮ್‌ । 

ಯಶ್ಚಾಪಿ ಪತಿತಂ ಹಂತಿ ತವಾಸ್ಮೀತಿ ಚ ವಾದಿನಮ್‌ HOA 
ತಥಾ ಸ್ವಿಯಂ ವೈ ಯೋ ಹಂತಿ ವೃದ್ಧಾನ್‌ ಬಾಲಾಂಸ್ತಧೈವ ಚ । 
ವಿರಥಂ ಮುಕ್ತಕೇಶಂ ಚ ಭಗ್ಗಶಸ್ತಧಥಂ ತಥಾ Mer 


ವೃಷ್ಟಿಕುಲದಲ್ಲಿಜನಿಸಿ ಯುದ್ಧದಿಂದ ಹಿಮ್ಮೆಟ್ಟಿದವರು ಯಾರೂ ಇಲ್ಲ. ಹಾಗೆಯೇ 
ಕೆಳಗೆಬಿದ್ದವರನ್ನುಕೊಲ್ಲುವವರೂ, ನಾನು ನಿನ್ನವನು ಎಂದು ಶರಣಾಗತರಾಗುವವರನ್ನು 
ಕೊಲ್ಲುವವರೂ, ಸ್ಪೀಯರನ್ನು ಕೊಲ್ಲುವವರೂ ವೃದ್ಧರನ್ನು ಮತ್ತು ಬಾಲರನ್ನು 
ಕೊಲ್ಲುವವರೂ ರಥವಿಲ್ಲದವನನ್ನು ತಲೆಕೆದರಿದವನನ್ನು ರಥ ಮತ್ತು ಶಸ್ತ್ರಗಳನ್ನು 
ಮುರಿದವನನ್ನುಕೊಲ್ಲುವವರೂ ವೃಷ್ಟಿಕುಲದಲ್ಲಿಯಾರೂ ಇಲ್ಲ. 


ತ್ವಂ ಚ ಸೂತಕುಲೇ ಜಾತೋ ವಿನೀತಃ ಸೂತಕರ್ಮಣಿ । 
ವ್ರತಂ ಜಾನಾಸಿ ವೃಷ್ಟೀನಾಮಾಹವೇಷ್ಟನಿವರ್ತಿನಾಮ್‌ (1೧೫ 


ನೀನಾದರೋ ಸೂತಕುಲದಲ್ಲಿ ಜನಿಸಿ ಸೂತನ ಕರ್ತವ್ಯಗಳಲ್ಲಿ ಶಿಕ್ಷಿಸಲ್ಪಟ್ಟಿದ್ದೀಯೆ. 
ಯುದ್ಧದಲ್ಲಿ ಅಪಯಾನವನ್ನುಮಾಡದಿರುವ ವೃಷ್ಟಿಗಳ ವ್ರತವನ್ನುತಿಳಿದಿದ್ದೀಯೆ. 


ಸ ಜಾನನ್‌ ಚರಿತಂ ಕೃತಂ ವೃಷ್ಟೀನಾಂ ಪೃತನಾಮುಖೇ । 
ಅಪಯಾನಂ ಪುನಃ ಸೌತೇ ನೈವಂ ಕಾರ್ಷೀಃ ಕಥಂಚನ 11೧೬॥ 


ಹೀಗೆ ವೃಷ್ಟಿಗಳ ಸಮಗ್ರವಾದ ಚರಿತ್ರೆಯನ್ನು ತಿಳಿದ ನೀನು ಇನ್ನೊಮ್ಮೆ ಯಾವ 
ಕಾರಣದಿಂದಲೂ ಸೇನಾಮುಖದಿಂದ ಹೀಗೆ ಅಪಯಾನವನ್ನುಮಾಡಬೇಡ. 


ಅಪಯಾತಂ ಹತಂ ಪೃಷ್ಠೇ ಭೀರುಂ ರಣಪಲಾಯಿನಮ್‌ । 
ಗದಾಗ್ರಜೋ ದುರಾಧರ್ಷಃ ಕಿಂ ಮಾಂ ವಕ್ಷ್ಯತಿ ಮಾಧವಃ 11೧೭11 


ಯುದ್ಧದಿಂದ ಓಡಿ ಹೋಗಿ ಆಪಯಾನವನ್ನುಮಾಡಿ ಬೆನ್ನಿನಲ್ಲಿ ಏಟುತಿಂದ 
ಭಯಗ್ರಸ್ತನಾದ ನನ್ನನ್ನು ಕುರಿತು ಎಂದೂ ಪರಾಭವವನ್ನುಹೊಂದದ ಗದಾಗ್ರಜನಾದ 
ಕೃಷ್ಣನು ಏನು ಹೇಳುವನು? 


ಕೈರಾತಪರ್ವ -169- 


ಕೇಶವಸ್ಯಾಗ್ರಜೋ ವಾಠಪಿ ನೀಲವಾಸಾ ಮದೋತ್ಸಟ: । 
ಕಿಂ ವಕ್ಷ್ಯತಿ ಮಹಾಬಾಹುರ್ಬಲದೇವಃ ಸಮಾಗತಃ 11೧೮॥ 


ಕೃಷ್ಣನ ಅಣ್ಣನಾದ ನೀಲಾಂಬರನಾದ ಮದೋತ್ಸಟನಾದ ಮಹಾಬಾಹುವಾದ 
ಬಲರಾಮನೂ ಸಹ ಹಿಂದಿರುಗಿ ಬಂದು ಏನು ಹೇಳುವನು? 


ಕಿಂ ವಕ್ಷ್ಯತಿ ಶಿನೇರ್ನಪ್ತಾ ನರಸಿಂಹೋ ಮಹಾರಥಃ । 
ಅಪಯಾತಂ ರಣಾತ್‌ ಸೌತೇ ಸಾಂಬಶ್ಚ ಸಮಿತಿಂಜಯಃ: Meal 


ಚಾರುದೇಷ್ಠಶ್ಚ ದುರ್ಧರ್ಷಸ್ತಥೈವ ಗದಸಾರಣೌ । 
ಅಕ್ರೂರಶ್ಹ ಮಹಾಬಾಹುಃ ಕಿಂ ಮಾಂ ವಕ್ಷ್ಯತಿ ಸಾರಥೇ 11೨೦॥ 


ಸೂತಪುತ್ರನೇ, ಮಹಾರಥನೂ ನರರಲ್ಲಿ ಉತ್ತಮನೂ ಆದ ಸಾತ್ಯಕಿಯೂ 
ಯುದ್ಧದಲ್ಲಿಜಯವನ್ನುಗಳಿಸುವ ಸ್ವಭಾವವುಳ್ಳಸಾಂಬನೂ ಯುದ್ಧದಲ್ಲಿ ಅಪಯಾನವನ್ನು 
ಮಾಡಿದ ನನ್ನನ್ನು ನೋಡಿ ಏನು ಹೇಳುವರು? ದುರ್ಧಷನಾದ ಚಾರುದೇಷ್ನನೂ 
ಗದಸಾರಣರೂ ಮಹಾಬಾಹುವಾದ ಅಕ್ರೂರನೂ ನನ್ನನ್ನುನೋಡಿ ಏನನ್ನು ಹೇಳುವರು? 


ಶೂರಂ ಸಂಭಾವಿನಂ ಸಂತಂ ನಿತ್ಯಂ ಪುರುಷಮಾನಿನಮ್‌ । 
ಸ್ವಿಯಶ್ವ ವೃಷ್ಠಿದೀರಾಣಾಂ ಕಿಂ ಮಾಂ ವಕ್ಷ್ಯಂತಿ ಸಂಗತಾಃ ble] 


ಅ ಚ 
ಪ್ರದ್ಯುಷಮ್ನೋsಯಮಪಾಯಾತಿ ಭೀತಸ್ಪಕ್ತ್ವಾ ರಣಾಜಿರಮ್‌ । 


೨ 


ಧಿಗೇನಮಿತಿ ವಕ ಂತಿ ನ ತು ವಕಂತಿ ಸಾಧಿತಿ 11೨೨1 
ಒರೆ ರೆ ವ 


ಶೂರನೂ ಆತ್ಮಗೌರವ ವುಳ್ಳವನೂ ನಿತ್ಯವೂ ತನ್ನ ಪೌರುಷದಲ್ಲಿ 
ಅಭಿಮಾನವುಳ್ಳವನೂ ಆದ ನನ್ನನ್ನುನೋಡಿ ನನ್ನ ಬಳಿಗೆ ಬಂದು ವೃಷ್ಟಿವೀರರ ಪತ್ನಿಯರು 
ಏನು ಹೇಳುವರು?) ಈ ಪ್ರದ್ಯುಮ್ನನು ಭಯದಿಂದ ಯುದ್ಧಭೂಮಿಯನ್ನುತ್ಯಜಿಸಿ 
ಅಪಯಾನವನ್ನು ಮಾಡಿ ಬರುತ್ತಿದ್ದಾನೆ. ಇವನಿಗೆ ಧಿಕ್ಕಾರವಿರಲಿ ಎಂದು ಹೇಳುವರು. 
ಒಳ್ಳೆಯ ಕೆಲಸವನ್ನು ಮಾಡಿದ್ದಾನೆ ಎಂದು ಯಾರೂ ಹೇಳುವುದಿಲ್ಲ. 


ಧಿಗ್ಗಚಃ ಪರಿಹಾಸೋ ವಾ ಮಮ ವಾ ಮದ್ದಿಧಸ್ಯ ವಾ ॥ 
ಮೃತ್ಯುತೋತಭ್ಯಧಿಕಃ ಸೌತೇ ತಸ್ಮಾನ್ಮಾ ವ್ಯಪಯಾಃ ಪುನಃ (1೨೩1 


-170- ಮಹಾಭಾರತ ವನಪರ್ವ 


ಸೂತಪುತ್ರನೇ, ನನಗಾಗಲೀ ಅಥವಾ ನನ್ನಂತಹವನಿಗಾಗಲೀ 
ಧಿಕ್ಕಾರವಚನವಾಗಲೀ ಅಥವಾ ಪರಿಹಾಸವಾಗಲೀ ಮರಣಕ್ಕಿಂತಲೂ ಹೆಚ್ಚು 
ದುಃಖದಾಯಕವಾದುದು.ಆದುದರಿಂದ ಇನ್ನೊಮ್ಮೆ ಅಪಯಾನವನ್ನು ಮಾಡಬೇಡ. 


ಭಾರಂ ಹಿ ಮಯಿ ಸಂನ್ಯಸ್ಯ ಯಾತೋ ಮಧುನಿಹಾ ಹರಿಃ । 
ಯಜ್ಞಂ ಭಾರತಸಿಂಹಸ್ಯ ಸ ನ ಶಕ್ಷ್ಯೇ ಪಲಾಯಿತುಮ್‌ 1|೨೪॥ 


ಮಧುಸೂದನನಾದ ಕೃಷ್ಣನು ರಕ್ಷಣೆಯ ಭಾರವನ್ನು ನನಗೆ ಒಪ್ಪಿಸಿ ಭರತಶ್ರೇಷ್ಠನಾದ 
ಧರ್ಮರಾಜನ ಯಜ್ಞಕ್ಕೆ ಹೋಗಿದ್ದಾನೆ. ನಾನು ಯುದ್ಧ ಭೂಮಿಯಿಂದ 
ಪಲಾಯನಮಾಡುವುದು ಸಾಧ್ಯವಿಲ್ಲ. 

ಕೃತವರ್ಮಾ ಮಯಾ ವೀರೋ ನಿರ್ಯಾಸ್ಯನ್ನೇವ ವಾರಿತಃ । 

ಸಾಲ್ವಂ ನಿವಾರಯಿಷ್ಯೇ5ಹಂ ತಿಷ್ಠ ತೃಮಿತಿ ಸೂತಜ 11೨೫1 


ಎಲ್ಫೆ ಸೂತಪುತ್ರನೇ! ವೀರನಾದ ಕೃತವರ್ಮನು ಯುದ್ಧಕ್ಕೆ ಹೊರಡುತ್ತಿರುವಾಗಲೇ 
ನಾನು ಸಾಲ್ವನನ್ನು ತಡೆಯುತ್ತೇನೆ ನೀನು ಇಲ್ಲಿಯೇ ನಿಲ್ಲುಎಂದು ಹೇಳಿ ಅವನನ್ನು 
ತಡೆದೆ. 


ಸ ಚ ಸಂಭಾವಯನ್ಮಾಂ ವೈ ನಿವೃತ್ತೋ ಹೃದಿಕಾತ್ಮಜಃ । 
ತಂ ಸಮೇತ್ಯ ರಣಂ ತ್ಯಕ್ತ್ವಾ ಕಿಂ ವಕ್ಸ್ಯಾಮಿ ಮಹಾರಥಮ್‌  ॥೨೬॥ 


ಹೃದಿಕಾತ್ಮಜನಾದ ಆ ಕೃತವರ್ಮನು ನನಗೆ ಸತ್ಕಾರವನ್ನು ಮಾಡಿ ಹಿಂದಿರುಗಿದನು. 
ಯುದ್ಧವನ್ನು ಬಿಟ್ಟುಆ ಮಹಾರಥವನ್ನು ಸಂಧಿಸಿ ನಾನು ಏನು ಹೇಳಲಿ? 


ಉಪಯಾಂತಂ ದುರಾಧರ್ಷಂ ಶಂಕಚಕ್ರಗದಾಧರಮ್‌ ।ಟ 
ಪುರುಷಂ ಪುಂಡರೀಕಾಕ್ಷಂ ಕಿಂ ವಕ್ತಾ ಮಿ ಮಹಾದ್ದುತಮ್‌ 11೨೭! 


ದುರಾಧರ್ಷನಾದ ಶಂಖಚಕ್ರಗದಾಧಾರಿಯಾದ ಮಹಾ ಅದ್ಭುತಪುರುಷನಾದ 
ಪುಂಡರೀಕಾಕ್ಷನಾದ ಕೃಷ್ಣನು ಹಿಂದಿರುಗಿ ಬಂದಾಗ ನಾನು ಏನು ಹೇಳಲಿ? 


ಸಾತ್ಯಕಿಂ ಬಲದೇವಂ ಚ ಯೇ ಚಾನ್ಯೇತಂಧಕವೃಷ್ಣಯಃ । 
ಮಯಾ ಸ್ಪರ್ಧಂತಿ ಸತತಂ ಕಿಂ ನು ವಕ್ಷ್ಯಾಮಿ ತಾನಹಮ್‌  ॥೨೮॥ 


ಕೈರಾತಪರ್ವ -171- 


ಸಾತ್ಯಕಿ ಬಲರಾಮ ಮತ್ತು ಇನ್ನೂ ಎಷ್ಟೋ ಅಂಧಕವೃಷ್ಟಿಗಳು ನನ್ನ ಜೊತೆಯಲ್ಲಿ 
ಯಾವಾಗಲೂ ಸ್ಪರ್ಧಿಸುತ್ತಾರೆ. ನಾನು ಅವರನ್ನು ಕುರಿತು ಏನು ಹೇಳಲಿ? 


ತ್ಯಕ್ತ್ವಾ ರಣಮಿಮಂ ಸೌತೇ ಪೃಷ್ಠತೋತಭ್ಯಾಹತಃ ಶರೈಃ । 
ತ್ವಯಾ ಪನೀತೋ ವಿವಶೋ ನ ಜೀವೇಯಂ ಕಥಂಚನ 12೯ 


ಸೂತಪುತ್ರನೇ! ರಣಾಂಗಣವನ್ನು ಪರಿತ್ಯಜಿಸಿ ಶತ್ರುಗಳಿಂದ ಬೆನ್ನಿನಲ್ಲಿ ಬಾಣಗಳಿಂದ 
ಹೊಡೆಯಲ್ಲಟ್ಟು ನೀನು ವಿವಶನಾಗಿ ಅಪಯಾನವನ್ನು ಮಾಡಿದರೆ ನಾನು 
ಬದುಕಿರಲಾರೆ. 


ಕದಾ ಮಾಂ ಸೂತಪುತ್ರ ತ್ವಂ ಜಾನೀಷೇ ವಾ ಭಯಾರ್ದಿತಮ್‌ । 
ಅಪಯಾತಂ ರಣಂ ಹಿತ್ವಾ ಯಥಾ ಕಾಪುರುಷಸ್ತಥಾ 11೩೦॥॥ 


ಸೂತಪುತ್ರನೇ! ನಾನು ನೀಚಪುರುಷನಂತೆ ಯುದ್ಧವನ್ನು ಬಿಟ್ಟು ಭಯದಿಂದ 
ಅಪಯಾನವನ್ನು ಮಾಡಿರುವುದನ್ನುನೀನು ಯಾವಾಗ ನೋಡಿದ್ದೀಯ? 

ನ ಚ ಯುಕ್ತಂ ತವ ತ್ಯಕ್ತುಂ ಸಂಗ್ರಾಮಂ ದಾರುಕಾತ್ಮಜ । 

ಮಯಿ ಯುದ್ಧಾರ್ಥಿನಿ ಭೃಶಂ ಸತ್ವಂ ಯಾಹಿ ಯತೋ ರಣಮ್‌ ॥ 

ದಾರುಕಾತ್ಮಜನೇ! ನಾನು ಯುದ್ಧಾರ್ಥಿಯಾಗಿರುವಾಗ ನೀನು 
ಯುದ್ಧಭೂಮಿಯನ್ನುತ್ಯಜಿಸುವುದು ಸರ್ವಥಾ ಯುಕ್ತವಲ್ಲ ನೀನು ಈಗ ರಣಾಂಗಣಕ್ಕೆ 
ಹೋಗು. 

ಶ್ರೀಭಗವಾನ್‌ 

ಏವಮುಕ್ತಸ್ತು ಕೌಂತೇಯ ಸೂತಪುತ್ರಸ್ತದಾ ಮೃಧೇ । 

ಪ್ರದ್ಯುಮ್ನಮಬ್ರವೀತ್‌ ಶಕ್ಚಂ ಮಧುರಂ ವಾಕ್ಯಮಂಜಸಾ 11೩೨! 

ಕೌಂತೇಯನೇ! ಹೀಗೆ ಹೇಳಲ್ಪಟ್ಟದಾರುಕಾತ್ಮಜನು ಆಗ ಯುದ್ಧದ ವಿಷಯದಲ್ಲಿ 
ಪ್ರದ್ಯುಮ್ನನನ್ನು ಕುರಿತು ಮಧುರವಾದ ಮತ್ತು ನಯವಾದ ಮಾತುಗಳನ್ನು ಚೆನ್ನಾಗಿ 
ಹೇಳಿದನು. 


-172- ಮಹಾಭಾರತ ವನಪರ್ವ 


ನ ಮೇ ಭಯಂ ರೌಗ್ಗಿಣೇಯ ಸಂಗ್ರಾಮೇ ಯಚ್ಛ್ಚತೋ ಹಯಾನ್‌ । 


* ಆ 
ಯುದ್ದ್ಧಜ್ಞಶ್ನಾಸ್ತಿ ವೃಷ್ಟೀನಾಂ ನಾತ್ರ ಕಿಂಚಿದತೋತನ್ಯಥಾ AAU 
ರುಗ್ನಿಣಿಪುತ್ರನೇ! ನನಗೆ ಯುದ್ಧದಲ್ಲಿಅಶ್ರಗಳನ್ನು ನಿಯಂತ್ರಿಸಲು ಯಾವ ಭಯವೂ 
ಇಲ್ಲ. ವೃಷ್ಟಿಗಳ ಯುದ್ಧದ ರೀತಿಯನ್ನು ನಾನು ಬಲ್ಲೆ ಈ ವಿಷಯದಲ್ಲಿ ಯಾವ 


ವ್ಯತ್ಯಾಸವೂ ಇಲ್ಲ. 


ಆಯುಷ್ಯನ್ನುಪದೇಶಸ್ತು ಸಾರಥ್ಯೇ ಶಿಕ್ಷಿತೆಃ ಕೃತಃ । 
ಸರ್ವಾಪತ್ತು ರಥೀ ರಕ್ಷ 1 ತ್ದಂ ಚಾಪಿ ಭೃಶಪೀಡಿತಃ NEWT 


ಚಿರಂಜೀವಿಯೇ! ಸಾರಥ್ಯವಿದ್ಯೆಯಲ್ಲಿ ನಾನು ಚೆನ್ನಾಗಿ ತಿಳಿದವರಿಂದ 
ಶಿಕ್ಷಿಸಲ್ಪಟ್ಟಿದ್ದೇನೆ. ಎಲ್ಲಾಆಪತ್ತುಗಳಲ್ಲಿಯೂ ರಥಿಕನು ರಕ್ಷಿಸಲ್ಲಡಬೇಕು. ನೀನಾದರೋ 
ಬಹಳ ಪೀಡೆಗೆ ಒಳಗಾಗಿದ್ದೆ. 


ತ್ವಂ ಹಿ ಸಾಲ್ವಪ್ರಮುಕ್ತೇನ ಪತ್ರಿಣಾತಭಿಹತೋ ಭೃಶಮ್‌ । 
ಕಶ್ಲಲಾಭಿಹತೋ ವೀರ ತತೋ5ಹಮಪಯಾತವಾನ್‌ 11೩೫! 


ವೀರನೇ! ನೀನಾದರೋ ಸಾಲ್ವನು ಪ್ರಯೋಗಿಸಿದ ಬಾಣದಿಂದ ಬಹಳವಾಗಿ 
ಹೊಡೆಯಲ್ಪಟ್ಟವನಾಗಿ ಮೂರ್ಛೆಯನ್ನು ಹೊಂದಿದ್ದಿ. ಆದ್ದರಿಂದ ನಾನು 
ಅಪಯಾನವನ್ನುಮಾಡಿದೆ. 


ಸ ತಂ ಸಾತ್ತತಮುಖ್ಯಾದ್ಯ ಲಬಸಂಜ್ಲೋ ಯದಚಯಾ | 

ವ ೪ [a ಣಾ ಲ'ಲ 
ಪಶ್ಯ ಮೇ ಹಯಸಂಯಾನೇ ಶಿಕ್ಷಾಂ ಕೇಶವನಂದನ HAL 
ಸಾತ್ವಶಶ್ರೇಷ್ಠನೇ। ಈಗ ನೀನು ದೈವಾನುಗ್ರಹದಿಂದ ಪ್ರಜ್ಞೆಯನ್ನು 


ಮರಳಿಪಡೆದಿದ್ದೀಯೆ. ಕೇಶವ ಪುತ್ರನೇ! ಅಶ್ನಗಳನ್ನು ನಿಯಂತ್ರಿಸುವುದರಲ್ಲಿ ನನ್ನ 
ಚಾತುರ್ಯವನ್ನುನೋಡು. 


ದಾರುಕಾಚ್ಛಾಹಮುತ್ತನ್ನೋ ಯಥಾವಚ್ಚೆವ ಶಿಕ್ಷಿತಃ ] 
ವೀತಭೀಃ ಪ್ರವಿಶಾಮ್ಯೇತಾಂ ಸಾಲ್ಪಸ್ಯ ಮಹತೀಂ ಚಮೂಮ್‌ 11೩೭॥ 


ಕೈರಾತಪರ್ವ -173- 
ನಾನು ದಾರುಕನ ಪುತ್ರ. ಚೆನ್ನಾಗಿ ವಿದ್ಯೋಪದೇಶವನ್ನು ಪಡೆದಿದ್ದೇನೆ. ಸಾಲ್ವನ 
ಈ ದೊಡ್ಡಸೈನ್ಯವನ್ನು ನಿರ್ಭಯವಾಗಿ ಪ್ರವೇಶಿಸುತ್ತೇನೆ. 


ಏವಮುಕ್ತ್ವಾ ತತೋ ವೀರೋ ಹಯಾನ್‌ ಸಂಚೋದ್ಯ ಸಂಯುಗೇ । 
ರಶ್ಶಿಭಿಶ್ಚ ಸಮುದ್ಯಮ್ಯ ಜವೇನಾಭ್ಯಪತತ್‌ ತದಾ 11೩೮1 


ಹೀಗೆ ಹೇಳಿ ಆ ವೀರನು ಅಶ್ತಗಳನ್ನು ಪ್ರೇರಿಸಿ ಕಡಿವಾಣಗಳನ್ನು ಹಿಡಿದು 
ವೇಗದಿಂದ ಶತ್ರುಸೈನ್ಯವನ್ನು ಪ್ರವೇಶಿಸಿದನು. 


ಮಂಡಲಾನಿ ವಿಚಿತ್ರಾಣಿ ದಕ್ಷಿಣಾನಿ ಚ ಸವ್ಯತಃ 

ಸವ್ಯಾನಿ ಚ ವಿಚಿತ್ರಾಣಿ ದಕ್ಷಿಣಾನಿ ಚ ಸರ್ವಶಃ 11೩೯ 

ಯುದ್ಧಭೂಮಿಯಲ್ಲಿ ವಿಚಿತ್ರವಾದ ಪ್ರದಕ್ಷಿಣಾಕಾರವಾದ ಮತ್ತು 
ಅಪ್ರದಕ್ಷಿಣಾಕಾರವಾದ ಮಾರ್ಗಗಳನ್ನು ಎಲ್ಲ ಕಡೆಗಳಲ್ಲಿಯೂ ರಚಿಸುತ್ತಾ 
(ಪ್ರವೇಶಿಸಿದನು.) 

ಪ್ರತೋದೇನಾಹತಾ ರಾಜನ್‌ ರಶ್ಲಿಭಿಶ್ದ ಸಮುದ್ಯತಾಃ । 

ಉತ್ಪತಂತ ಇವಾಕಾಶೇ ಬಭೂವುಸ್ತೇ ಹಯೋತ್ತಮಾಃ Iwo 

ರಾಜನೇ! ಚಾವಟಿಯಿಂದ ಹೊಡೆಯಲ್ಲಟ್ಟಕಡಿವಾಣಗಳಿಂದ ನಿಯಂತ್ರಿಸಲ್ಪಟ್ಟ 
ಆ ಶ್ರೇಷ್ಠವಾದ ಅಶ್ಚಗಳು ಆಕಾಶದಲ್ಲಿಹಾರುವಂತೆ ನೆಗೆದವು. 


ತೇ ಹಸ್ತಲಾಘವೋಪೇತಂ ವಿಜ್ಞಾಯ ನೃಪ ದಾರುಕಿಮ್‌ । 


ಹ್ಯಮಾನಾ ಇವ ತದಾ ಪಸ್ತೃಶುಶ್ನರಣೈರ್ಮಹೀಮ್‌ 11೪೧॥ 
ಆ ಅಶ್ವಗಳು ದಾರುಕಿಯ ಹಸ್ತಲಾಘವವನ್ನು ಗಮನಿಸಿ ಅಗ್ನಿಸ್ಪರ್ಶಮಾಡಿದಂತೆ 
ಪಾದಗಳಿಂದ ಭೂಮಿಯನ್ನು ಮುಟ್ಟುತ್ತಿದ್ದವು. 
ಸೋತಪಸವ್ಯಾಂ ಚಮೂಂ ತಸ್ಯ ಸಾಲ್ವಸ್ಯ ಭರತರ್ಷಭ । 
ಚಕಾರ ನಾತಿಯತ್ನೇನ ತದದ್ದುತಮಿವಾಭವತ್‌ 11೪೨॥ 


ಭರತಶ್ರೇಷ್ಠನೇ! ಅವನು ಸಾಲ್ಪನ ಆ ಸೈನ್ಯವನ್ನು ಬಹಳ ಪ್ರಯತ್ನವಿಲ್ಲದಯೇ 
ತನ್ನಎಡಕ್ಕೆ ತಿರುಗಿಸಿ ಮುಂದೆ ಹೋದನು. ಅದು ಅದ್ಭುತವಾಗಿ ತೋರುತ್ತಿತ್ತು. 


-174- ಮಹಾಭಾರತ ವನಪರ್ವ 


ಅಮೃಷ್ಯಮಾಣೋತಪಸವ್ಯಂ ಸಾಲ್ವಃ ಸಮಿತಿದಾರುಣಃ । 
ಯಂತಾರಮಸ್ಯ ಸಹಸಾ ತ್ರಿಭಿರ್ಬಾಣೈ: ಸಮರ್ದಯತ್‌ YAN 


ತನ್ನ ಸೈನ್ಯದ ಈ ಎಡಕ್ಕೆ ತಿರುಗಿದ್ದನ್ನು ಸಹಿಸದ ಯುದ್ಧದಲ್ಲಿ ಭಯಂಕರನಾದ 
ಸಾಲ್ಪನು ಪ್ರದ್ಯುಮ್ನನ ಸಾರಥಿಯನ್ನು ಮೂರು ಬಾಣಗಳಿಂದ ಬಹಳವಾಗಿ 
ಪೀಡಿಸಿದನು. 


ದಾರುಕಸ್ಯ ಸುತಸ್ತಂ ತು ಬಾಣವೇಗಮಚಿಂತಯನ್‌ । 
ಭೂಯ ಏವ ಮಹಾಬಾಹುಃ ಪ್ರಯಯೌ ಹಯಸಮ್ಮಿತಃ 11೪೪॥ 


ದಾರುಕಪುತ್ರನಾದರೋ ಆ ಬಾಣಗಳ ವೇಗವನ್ನು ಗಮನಿಸದೆ ಮಹಾಬಾಹುವಾದ 
ಅವನು ಅಶ್ವಗಳನ್ನುನಿಯಂತ್ರಿಸಿ ಪುನಃ ಮುಂದಕ್ಕೆ ಹೋದನು. 


ತತೋ ಬಾಣಾನ್‌ ಬಹುತರಾನ್‌ ಪುನರೇವ ಸ ಸೌಭರಾಟ್‌ । 
ಮುಮೋಚ ತನಯೇ ವೀರ ಮಮ ರುಗ್ಮಿಣಿನಂದನೇ 11೪೫ 


ವೀರನೇ! ಆಗ ಆ ಸೌಭಪತಿಯು ಪುನಃ ಅನೇಕವಿಧವಾದ ಬಾಣಗಳನ್ನು 
ರುಗ್ನಿಣಿಪುತ್ರನಾದ ನನ್ನತನಯನ ಮೇಲೆ ಪ್ರಯೋಗಿಸಿದನು. 


ತಾನಪ್ರಾಪ್ತಾನ್‌ ಶಿತೈರ್ಬಾಣೃಶ್ಚಿಚ್ಛೇದ ಪರವೀರಹಾ । 

ರೌಗ್ಗಿಣೇಯಃ ಸ್ಥಿತಂ ಕೃತ್ವಾ ದರ್ಶಯನ್‌ ಪಾಣಿಲಾಘವಮ್‌ TON 

ಆ ಬಾಣಗಳು ತನ್ನನ್ನು ತಲುಪುವುದಕ್ಕೆ ಮೊದಲೇ ಪರವೀರರನ್ನು ಕೊಲ್ಲುವ 
ರುಗ್ನಿಣಿನಂದನನು ನಕ್ಕು ತನ್ನ ಹಸ್ತಲಾಘವವನ್ನು ತೋರಿಸುತ್ತಾ ತನ್ನ ಬಾಣಗಳಿಂದ 
ಅವುಗಳನ್ನು ಛೇದಿಸಿದನು. 

ಭಗ್ನಾನ್‌ ದೃಷ್ಟ್ಯಾ ತು ತಾನ್‌ ಬಾಣಾನ್‌ ಪ್ರದ್ಯುಮ್ನೇನ ಸ ಸೌಭರಾಟ್‌ 1 

ಆಸುರೀಂ ದಾರುಣೀಂ ಮಾಯಾಮಾಸ್ಕಾಯ ವ್ಯಸೃಜಚ್ಛರಾನ್‌ 11೪೭। 

ತನ್ನ ಬಾಣಗಳು ಪ್ರದ್ಯುಮ್ನನಿಂದ ಕತ್ತರಿಸಲ್ಪಟ್ಟಿದ್ದನ್ನು ನೋಡಿದ ಸೌಭಪತಿಯು 
ಘೋರವಾದ ಆಸುರೀಮಾಯೆಯನ್ನು ಆಶ್ರಯಿಸಿ ಬಾಣಗಳನ್ನು ಪ್ರಯೋಗಿಸಿದನು. 


ಕೈರಾತಪರ್ವ -175- 


ಪ್ರಯುಜ್ಯಮಾನಂ ತಂ ಜ್ಞಾತ್ವಾ ದೈತೇಯಾಸ್ತು ಮಹಾಬಲಃ । 

ಬ್ರಹ್ಮಾಸ್ಟೇಣಾಂತರಾ ಚಿತ್ತಾ ಮುಮೋಚಾನ್ಯಾಂಶ್ಚ ಪತ್ರಿಣಃ nec 

ದೈತೇಯಾಸ್ಪವನ್ನು ಪ್ರಯೋಗಿಸಿದ್ದನ್ನು ತಿಳಿದ ಮಹಾಬಲನಾದ ಪ್ರದ್ಯುಮನು 
ಮಧ್ಯದಲ್ಲಿಯೇ ಅದನ್ನು ಬ್ರಹ್ಮಾಸ್ಟದಿಂದ ಕತ್ತರಿಸಿ ಇನ್ನೂ ಅನೇಕ ಬಾಣಗಳನ್ನು ಅವನ 
ಮೇಲೆ ಪ್ರಯೋಗಿಸಿದನು. 


ತೇ ತದಸ್ವಂ ವಿಧೂಯಾಥ ವಿವಿಶೂ ರುಧಿರಾಶನಾಃ । 
ಶಿರಸ್ಕುರಸಿ ವಕ್ಚೇ ಚ ಸಮುಮೋಹ ಪಪಾತ ಚ 11೪೯॥ 


ರಕ್ತಪಿಪಾಸುವಾದ ಆ ಬಾಣಗಳು ಸಾಲ್ವನ ಅಸ್ಪಗಳನ್ನು ನಿವಾರಿಸಿ ಅವನ 
ಶಿರಸ್ಸಿನಲ್ಲಿಯೂ ಎದೆಯಲ್ಲಿಯೂ ಮತ್ತು ಮುಖದಲ್ಲಿಯೂ ಪ್ರವೇಶಿಸಿದವು. ಸಾಲ್ಪನು 
ಮೂರ್ಛೆಯನ್ನುಹೊಂದಿ ಕೆಳಗೆ ಬಿದ್ದನು. 


ತಸ್ಮಿನ್‌ ನಿಪತಿತೇ ಕ್ಲುದ್ರೇ ಸಾಲ್ವೇ ಬಾಣಪ್ರಪೀಡಿತೇ । 
ರೌಗ್ಗಿಣೇಯೋತಪರಂ ಬಾಣಂ ಸಂದಧೇ ಶತ್ರುತಾಪನಮ್‌ BO 


ಆ ಕ್ಷುದ್ರನಾದ ಸಾಲ್ವನು ಬಾಣಗಳಿಂದ ಪೀಡಿತನಾಗಿ ನೆಲಕ್ಕೆ ಉರುಳುತ್ತಿರಲು 
ರುಗ್ನಿಣಿಯ ಪುತ್ರನು ಶತ್ರುನಾಶಕರವಾದ ಇನ್ನೊಂದು ಬಾಣವನ್ನು ಹೂಡಿದನು. 


ತಮರ್ಚಿತಂ ಸರ್ವದಾಶಾರ್ಹಮುಖ್ಯೈಃ 
ಆಶೀರ್ಭಿರಗ್ನಿಜ್ವಲನಪ್ರಕಾಶಮ್‌ । 
ದೃಷ್ಟ್ವಾ ಶರಂ ಜ್ಯಾಮಭಿನೀಯಮಾನಂ 
ಬಭೂವ ಹಾಹಾರುತಮಂತರಿಕ್ಟಮ್‌ (1೫೧! 
ಸರ್ವದಾಶಾರ್ಹಶ್ರೇಷ್ಠರ ಆಶೀರ್ವಾದಗಳಿಂದ ಸತ್ಕರಿಸಲ್ಪಟ್ಟ ಅಗ್ನಿಯ 
ಜ್ಞಾಲೆಯಂತೆ ಹೊಳೆಯುವ, ಅವನು ಬಾಣವನ್ನುಹೆದೆಯಲ್ಲಿ ಸಂಧಾನವನ್ನುಮಾಡಿ 
ಹೆದೆಯನ್ನು ಹಿಂದಕ್ಕೆ ಎಳೆಯುತ್ತಿರುವುದನ್ನುನೋಡಿ ಅಂತರಿಕ್ಷವೆಲ್ಲಾ ಹಾಹಾಕಾರದಿಂದ 
ತುಂಬಿಹೋಯಿತು. 


-176- ಮಹಾಭಾರತ ವನಪರ್ವ 


ತತೋ ದೇವಗಣಾಃ ಸರ್ವೇ ಸೇಂದ್ರಾಃ ಸಹಗಣೇಶದಾಃ । 
ನಾರದಂ ಪ್ರೇಷಯಾಮಾಸುಃ ಶ್ಲಸನಂ ಚ ಮಹಾಬಲಮ್‌ । 
ತೌ ರೌಗ್ಗಿಣೇಯಮಾಗಮ್ಯ ವಚೋತಬ್ರೂತಾಂ ದಿವೌಕಸಃ WBS 


ಆಗ ಎಲ್ಲಾದೇವಗಣಗಳೂ ಇಂದ್ರನಿಂದ ಸಹಿತರಾದ ಅನೇಕ ಗಣಾಧ್ಯಕ್ಷರೂ 
ನಾರದರನ್ನೂ ಮತ್ತು ಮಹಾಬಲನಾದ ವಾಯುವನ್ನೂ ಪ್ರದ್ಯುಮ್ನನ ಬಳಿಗೆ 
ಕಳುಹಿಸಿದರು. ಅವರಿಬ್ಬರೂ ರುಗಿಣಿಯ ಪುತ್ರನ ಬಳಿಗೆ ಬಂದು ದೇವತೆಗಳ ಮಾತನ್ನು 


ನೈಷ ವಧ್ಯಸ್ತ್ವಯಾ ವೀರ ಸಾಲ್ವರಾಜಃ ಕಥಂಚನ । 
ಸಂಹರಸ್ವ ಪುನರ್ಬಾಣಮವಧ್ಯೋ5ಯಂ ತ್ವಯಾ ರಣೇ । 
ಏತಸ್ಯ ಹಿ ಶರಸ್ಯಾಜೌ ನಾವಧ್ಯೋಶಸ್ತಿ ಪುಮಾನ್‌ ಕ್ಷಚಿತ್‌ 11೫೩ 


ವೀರನೇ। ಈ ಸಾಲರಾಜನು ನಿನ್ನಿಂದ ವಧ್ಯನಲ್ಲ. ನೀನು ಬಾಣವನ್ನು ಹಿಂದಕ್ಕೆ 
ತೆಗೆದುಕೋ. ಯುದ್ಧದಲ್ಲಿಆವನು ನಿನಗೆ ಅವಧ್ಯನಾದವನು. ನೀನು ಹೂಡಿರುವ 
ಈ ಬಾಣಕ್ಕೆ ಯಾವ ಪುರುಷನೂ ಅವಧ್ಯನಾಗುವುದಿಲ್ಲ. 


ಮೃತ್ಯುರಸ್ಯ ಮಹಾಬಾಹೋ ರಣೇ ದೇವಕಿನಂದನ: । 

ಕೃಷ್ಣಃ ಸಂಕಲ್ಲಿತೋ ಧಾತ್ರಾ ತನ್ನಿಥ್ಯಾ ನ ಭವೇದಿತಿ 11೫೪। 

ಎಲೈ ಮಹಾಬಾಹುವೇ! ದೇವಕಿನಂದನನಾದ ಕೃಷ್ಣನು ಇವನ ಮೃತ್ಯುವೆಂದು 
ಬ್ರಹ್ಮದೇವರ ಸಂಕಲ್ಪವಿದೆ. ಅದು ಸುಳ್ಳಾಗಬಾರದು. 

ತತಃ ಪರಮಸಂಹೃಷ್ಟ ಪ್ರದ್ಯುಮ್ನಃ ಶರಮುತ್ತಮಮ್‌ । 

ಸಂಜಹಾರ ಧನುಃಶ್ರೇಷ್ಠಾತ್‌ ತೂಣೌ ಚೈವ ನ್ಯವೇಶಯತ್‌ 1೫೫1! 


ಆಗ ಬಹಳ ಸಂತೋಷದಿಂದ ಕೂಡಿದ ಪ್ರದ್ಯುಮನು ತನ್ನ ಶ್ರೇಷ್ಠವಾದ ಬಾಣವನ್ನು 
ಧನುಸಿನಿಂದ ತೆಗೆದು ಬತ್ತಳಿಕೆಯಲ್ಲಿ ಇಟ್ಟನು. 


ತತ ಉತ್ಥಾಯ ರಾಜೇಂದ್ರ ಸಾಲ್ವ ಪರಮದುರ್ಮನಾ: । 
ವ್ಯಪಾಯಾತ್‌ ಸಬಲಸ್ತೂರ್ಣಂ ಪ್ರದ್ಯುಮಶರಪೀಡಿತ: BEI 


ಕೈರಾತಪರ್ವ -177- 


ಅನಂತರ ರಾಜೇಂದ್ರನೇ! ಪ್ರದ್ಯುಮ್ನನ ಬಾಣಗಳಿಂದ ಪೀಡಿತನಾದ ಸಾಲನು 
ಬಹಳ ವಿಷಾದವನ್ನು ಹೊಂದಿ ತನ್ನ ಸೈನ್ಯದ ಜೊತೆಯಲ್ಲಿ ಶೀಘ್ರವಾಗಿ ರಣದಿಂದ 
ಆಪಯಾನವನ್ನುಮಾಡಿದನು. 

ಸ ದ್ವಾರಕಾಂ ಪರಿತ್ಯಜ್ಯ ಸಾಲ್ಲೋ ವೃಷ್ಠಿಭಿರರ್ದಿತಃ । 

ಸೌಭಮಾಸ್ಥಾಯ ರಾಜೇಂದ್ರ ದಿವಮಾಚಕ್ರಮೇ ತದಾ IASI 

ಎಲೈ ರಾಜೇಂದ್ರನೇ! ವೃಷ್ಟಿಗಳಿಂದ ಪೀಡೆಗೆ ಒಳಗಾದ ಸಾಲ್ವನು 

ದ್ವಾರಕಾಪಟ್ಟಣವನ್ನು ತ್ಯಜಿಸಿ ಸೌಭವನ್ನುಏರಿ ಆಗ ಆಕಾಶಕ್ಕೆ ಹಾರಿದನು. 

॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ಷೋಡಶೋತಧ್ಯಾಯಃ ॥ 
|| ಕೈರಾತಪರ್ವಣಿ ಷಷ್ಟೋ5ಧ್ಯಾಯಃ || 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಹದಿನಾರನೆಯ ಅಧ್ಯಾಯ ಮುಗಿಯಿತು. 
MXN 


ಹದಿನೇಳನೆಯ ಅಧ್ಯಾಯ 


(ಕೃಷ್ಣನಿಂದ ಯುಧಿಷ್ಠಿರನನ್ನು ಕುರಿತು ತಾನು ಸಾಲ್ವನ ಜೊತೆಯಲ್ಲಿ 
ಮಾಡಿದ ಯುದ್ಧದ ವರ್ಣನೆ.) 


ಶ್ರೀಭಗವಾನ್‌ 
ತತಸ್ತೇನಾಗಮಂ ಮುಕ್ತಾಂ ಆನರ್ತನಗರೀಂ ನೃಪ | 
ಮಹಾಕ್ರತೌ ರಾಜಸೂಯೇ ನಿವೃತ್ತೇ ತವ ಭಾರತ HO 
ಎಲ್ಫೆ ರಾಜನೇ! ಭಾರತನೇ! ನಿನ್ನರಾಜಸೂಯ ಮಹಾಯಾಗವು ಮುಗಿದ ನಂತರ 
ನಾನು ಸಾಲ್ಪನಿಂದ ಮುಕ್ತವಾದ ದ್ವಾರಕೆಗೆ ಬಂದೆನು. 


ಅಪಶ್ಯಂ ದ್ವಾರಕಾಂ ಚಾಹಂ ಮಹಾರಾಜ ಹತತ್ತಿಷಮ್‌ । 
ನಿಸಸ್ಲಾಧ್ಯಾಯವಷಟ್‌ಕಾರಾಂ ನಿರ್ಭೂಷಣವರಸ್ವಿಯಮ್‌ 11೨ 


-178- ಮಹಾಭಾರತ ವನಪರ್ವ 


ಮಹಾರಾಜನೇ! ದ್ವಾರಕಾಪಟ್ಟಣವು ತನ್ನ ಕಾಂತಿಯನ್ನು ಕಳೆದುಕೊಂಡು 
ಸ್ವಾಧ್ಯಾಯವಷಟ್‌ಕಾರ (ವೇದಾಧ್ಯಯನ, ಯಜ್ಞ) ರಹಿತವಾಗಿ ಭೂಷಣಗಳಿಲ್ಲದ 
ಉತ್ತಮ ವನಿತೆಯಂತೆ ಇರುವುದನ್ನು ನೋಡಿದೆನು. 


ಅನಭಿಜ್ಞೇಯರೂಪಾಣಿ ದ್ಲಾರಕೋಪವನಾನಿ ಚ 
ದೃಷ್ಟಾ ಶಂಕೋಪಪನೋ5ಹಮಪಚಂ ಹದಿಕಾತಜಮ್‌ HAN 
ಬವ Ki ಲಲ ಲ [ 


ದ್ವಾರಕೆಯ ಉಪವನಗಳೆಲ್ಲವೂ ಯಾವುದೂ ಗುರುತು ಸಿಗುವಂತೆ ಇರಲಿಲ್ಲ. 
ಅದನ್ನುನೋಡಿ ಸಂಶಯಗ್ರಸ್ತನಾಗಿ ಕೃತವರ್ಮನನ್ನು ಕೇಳಿದೆನು. 


ಅಸ್ಪಸ್ಥನರನಾರೀಕಮಿದಂ ವೃಷ್ಠಿಪುರಂ ಭೃಶಮ್‌ । 
ಕಿಮಿದಂ ನರಶಾರ್ದೂಲ ಶ್ರೋತುಮಿಚ್ಛಾಮಹೇ ವಯಮ್‌ Tal 


ನರಶಾರ್ದೂಲನೇ! ಈ ವೃಷ್ಟಿನಗರವು ಬಹಳ ಅಸ್ಪಸ್ನರಾದ ಪುರುಷ ಮತ್ತು 
ಸ್ವ್ರೀಯರಿಂದ ಕೂಡಿದೆ. ಇದಕ್ಕೆ ಏನು ಕಾರಣವೆಂದು ನಾನುಕೇಳಲು ಬಯಸುತ್ತೇನೆ. 


ಈೆ 
ಏವಮುಕ್ತಸ್ತು ಸ ಮಯಾ ವಿಸ್ತರೇಣೇದಮಬ್ರವೀತ್‌ । 
ರೋಧಂ ಮೋಕ್ಷಂ ಚ ಸಾಲ್ಪೇನ ಹಾರ್ದಿಕ್ಕೋ ವೃಷ್ಟಿಸತ್ತಮಃ 11೫1! 


ಲಣ 
ನನ್ನಿಂದ ಹೀಗೆ ಕೇಳಲ್ಪಟ್ಟವನಾಗಿ ಹೃದಿಕನ ಮಗನಾದ ವೃಷ್ಟಿಶ್ರೇಷ್ಠನಾದ 
ಕೃತವರ್ಮನು ವಿಸ್ತಾರವಾಗಿ ಸಾಲ್ವನು ಮುತ್ತಿಗೆ ಹಾಕಿದುದನ್ನೂ ಮತ್ತು ನಗರವನ್ನು 
ಬಿಟ್ಟುಹೋದುದನ್ನೂತಿಳಿಸಿದನು. 


ತತೋತಹಂ ಕೌರವಶ್ರೇಷ್ಠ ಶ್ರುತ್ವಾನಪ್ರಿಯಮನುತ್ತಮಮ್‌ । 

ವಿನಾಶೇ ಸಾಲ್ವರಾಜಸ್ಯ ತದೈವಾಕರವಂ ಮತಿಮ್‌ 11೬1 

ಎಲೈ ಕೌರವಶ್ರೇಷ್ಠನೇ! ಆಗ ನಾನು ಈ ಘೋರವಾದ ಅಪ್ರಿಯವಾರ್ತೆಯನ್ನು 
ಕೇಳಿ ಸಾಲ್ಲರಾಜನನ್ನು ಕೊಲ್ಲಬೇಕೆಂದು ಆಗಲೇ ಮನಸಿನಲ್ಲಿನಿರ್ಧರಿಸಿದೆ. 

ತತೋತಹಂ ಭರತಶ್ರೇಷ್ಠ ಸಮಾಶ್ವಾಸ್ಯ ಪುರೇ ಜನಮ್‌ । 

ರಾಜಾನಮಾಹುಕಂ ಚೈವ ತಥೈವಾನಕದುಂದುಭಿಮ್‌ 11೭! 


ಕೈರಾತಪರ್ವ -179- 


ಸರ್ವ ವೃಷ್ಟಿಪ್ರವೀರಾಂಶ್ಚ ಹರ್ಷಯನ್ನಬ್ರುವಂ ತದಾ । 
ಅಪ್ರಮಾದಃ ಸದಾ ಕಾರ್ಯೋ ನಗರೇ ಯಾದವರ್ಷಭಾ: ul 


ಎಲೈ ಭರತಶ್ರೇಷ್ಠನೇ। ಅನಂತರ ನಾನು ಪಟ್ಟಣದಲ್ಲಿದ್ದ ಎಲ್ಲಾ ಜನರನ್ನೂ 
ಆಹುಕರಾಜನನ್ನೂ ಹಾಗೆಯೇ ವಸುದೇವನನ್ನೂ ಮತ್ತು ಎಲ್ಲಾ ವೃಷ್ಟಿವೀರರನ್ನೂ 
ಸಮಾಧಾನಪಡಿಸಿ ಆವರಿಗೆ ಸಂತೋಷವಾಗುವಂತೆ ಮಾತನಾಡಿದೆನು. 
ಯಾದವರ್ಷಭರೇ! ಪಟ್ಟಣದಲ್ಲಿಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು. 


ಸಾಲ್ವರಾಜವಿನಾಶಾಯ ಪ್ರಯಾತಂ ಮಾಂ ನಿಬೋಧತ ! 
ನಾಹತ್ವಾ ತಂ ನಿವರ್ತಿಷ್ಯೇ ಪುರೀಂ ದ್ವಾರವತೀಂ ಪ್ರತಿ Lal 


ನಾನು ಸಾಲರಾಜನ ವಧೆಗಾಗಿ ಹೋಗುತ್ತಿದ್ದೇನೆ ಎಂದು ತಿಳಿಯಿರಿ. ಅವನನ್ನು 
ಕೊಲ್ಲದೆ ನಾನು ದ್ವಾರವತಿಯ ಪಟ್ಟಣಕ್ಕೆ ಹಿಂದಿರುಗುವುದಿಲ್ಲ. 

ಸಸಾಲ್ಪಂ ಸೌಭನಗರಂ ಹತ್ವಾ ದ್ರಷ್ಟಾಸ್ತಿ ವಃ ಪುನಃ । 

ತ್ರಿಸಾಮಾ ಹನ್ಯತಾಮೇಷಾ ದುಂದುಭಿಃ ಶತ್ರುಭೀಷಣೀ moo 

ನಾನು ಸಾಲ್ವನನ್ನೂ ಅವನ ಸೌಭಪಟ್ಟಣವನ್ನೂ ವಿನಾಶಮಾಡಿ ಪುನಃ ನಿಮ್ಮನ್ನು 
ನೋಡುವನು. ಶತ್ರು ಭಯಂಕರವಾದ ಈ ತ್ರಿಸಾಮ ಎಂಬ ನಗಾರಿಯು 
ಮೊಳಗಿಸಲ್ಪಡಲಿ. 


ತೇ ಮಯಾ ಶ್ಚಾಸಿತಾ ವೀರಾ ಯಥಾವದ್‌ ಭರತರ್ಷಭ । 

ಸರ್ವೇ ಮಾಮಬ್ರುವನ್‌ ಹೃಷ್ಟಾ ಪ್ರಯಾಹಿ ಜಹಿ ಶಾತ್ರವಾನ್‌ ॥1೧೧॥ 

ಎಲೈ ಭರತರ್ಷಭನೇ! ನನ್ನಿಂದ ಯಥಾರ್ಥವಾಗಿ ಆಶ್ವಾಸಿತರಾದ ಆ 
ವೀರರೆಲ್ಲರೂ ನನ್ನನ್ನು ಕುರಿತು ಹೋಗಿ ಶತ್ರುಗಳನ್ನು ಸಂಹರಿಸು ಎಂದು 
ಸಂತೋಷದಿಂದ ಹೇಳಿದರು. 

ತೈಃ ಪ್ರಹೃಷ್ಟಾತ್ಯಭಿರ್ವೀರೈರಾಶೀರ್ಭಿರಭಿನಂದಿತಃ ॥ 

ವಾಚಯಿತ್ತಾ ದ್ವಿಜಶ್ರೇಷ್ಠಾನ್‌ ಪ್ರಣಮ್ಯ ಶಿರಸಾsಭವಮ್‌ 11೧೨! 


-180- ಮಹಾಭಾರತ ವನಪರ್ವ 


ಸಂತೋಷಗೊಂಡ ಮನಸ್ಸುಳ್ಳ ಆ ವೀರರ ಆಶೀರ್ವಾದಗಳಿಂದ ಅಭಿನಂದಿತನಾದ 
ನಾನು ಬ್ರಾಹ್ಮಣ ಶ್ರೇಷ್ಠರಿಂದ ಸ್ಪಸ್ತಿವಾಚನವನ್ನು ಮಾಡಿಸಿಕೊಂಡು ಅವರಿಗೆ 
ಶಿರಸಾಪ್ರಣಾಮಗಳನ್ನು ಮಾಡಿದೆನು. 


ಶೈಬ್ಯಸುಗ್ರೀವಯುಕ್ತೇನ ರಥೇನಾನಾದಯನ್‌ ದಿಶಃ । 
ಪ್ರಧ್ಮಾಷ್ಯ ಶಂಖಪ್ರವರಂ ಪಾಂಚಜನ್ಯಂ ಭಯಾವಹಮ್‌ OA 


ಪ್ರಯಾತೋಶಸ್ಕಿ ನರವ್ಯಾಪು ಬಲೇನ ಮಹತಾ ವೃತಃ | 
ಕ್ಸೃಪ್ರೇನ ಚತುರಂಗೇಣ ಬಲೇನ ಜಿತಕಾಶಿನಾ Tel 


ಶೈಬ್ಯಸುಗ್ರೀವ ಎಂಬ ಹೆಸರಿನ ಕುದುರೆಗಳನ್ನು ಹೂಡಿದ ರಥದ ನಾದದಿಂದ 
ದಿಕ್ಕುಗಳನ್ನು ಪ್ರತಿಧ್ವನಿಸುತ್ತಾ ಶತ್ರುಭಯಂಕರವಾದ ಶ್ರೇಷ್ಠ ಶಂಖವಾದ 
ಪಾಂಚಜನ್ಯವನ್ನು ಊದುತ್ತಾ ಅಲ್ಲಿಂದ ಹೊರಟೆ. ಎಲೈ ನರವ್ಯಾಘ್ರನೇ! ಸಿದ್ಧವಾದ 
ದೊಡ್ಡ ಚತುರಂಗ ಸೈನ್ಯದಿಂದ ಯುಕ್ತನಾಗಿ ಜಯವನ್ನು ಬಯಸಿ ಅಲ್ಲಿಂದ ಹೊರಟೆ. 


ಸಮತೀತ್ಯ ಬಹೂನ್‌ ದೇಶಾನ್‌ ಗಿರೀಂಶ್ಚ ಬಹುಪಾದಪಾನ್‌ । 
ಸರಾಂಸಿ ಸರಿತಶ್ಚೆವ ಮಾರ್ತಿಕಾವತಮಾಸದಮ್‌ 11೧೫! 


ಅನೇಕ ದೇಶಗಳನ್ನೂ ಪರ್ವತಗಳನ್ನೂ ಅನೇಕ ವೃಕ್ಷಗಳನ್ನೂ ಸರೋವರಗಳನ್ನೂ 
ನದಿಗಳನ್ನೂದಾಟಿ ಸಾಲ್ಪರಾಜನ ಪಟ್ಟಣವಾದ ಮಾರ್ಶಿಕಾವತವನ್ನುತಲುಪಿದೆ. 


ತತ್ರಾಶ್ರೌಷಂ ನರವ್ಯಾಘ್ರ ಸಾಲ್ವಂ ನಗರಮಂತಿಕಾತ್‌ । 
ಪ್ರಯಾಂತಂ ಸೌಭಮಾಸ್ಮಾಯ ತಮಹಂ ಪೃಷ್ಠತೋತನ್ನಯಾಮ್‌ । 
ದೃಷ್ಟವಾನಸ್ಮಿ ರಾಜೇಂದ್ರ ಸಾಲ್ಲರಾಜಮಥಾಂತಿಕೇ WOE 


ನರವ್ಯಾಪ್ರನೇ! ಅಲ್ಲಿ ನಾನು ಸಾಲ್ವನು ನಗರ ಸಮೀಪದಲ್ಲಿ ಸೌಭವನ್ನು ಏರಿ 
ಹೋಗುತ್ತಿದ್ದಾನೆ ಎಂದು ಕೇಳಿದೆ. ಎಲೈ ರಾಜೇಂದ್ರನೇ! ನಾನು ಅವನನ್ನು ಹಿಂಬಾಲಿಸಿ 
ಸಮೀಪದಿಂದ ಆ ಸಾಲ್ಲರಾಜನನ್ನು ನೋಡಿದೆ. 


ತತಃ ಸಾಗರಮಾಸಾದ್ಯ ಕುಕ್ಷೌ ತಸ್ಯ ಚಲೋರ್ಮಿಣಃ । 
ಸಮುದ್ರನಾಭ್ಯಾಂ ಸಾಲ್ಲೋತsಭೂತ್‌ ಸೌಭಮಾಸ್ನಾಯ ಶತ್ರುಹನ್‌ ॥! 


ಕೈರಾತಪರ್ವ -181- 


ಎಲ್ಫೆ ಶತ್ರುಸಂಹಾರಕನೇ! ಅನಂತರ ಸಾಲನು ಸೌಭದಲ್ಲಿಕುಳಿತು ಸಾಗರವನ್ನು 
ತಲುಪಿ ಅಲೆಗಳಿಂದ ಚಂಚಲಿತವಾದ ಸಾಗರದ ಕುಕ್ಷಿಯಲ್ಲಿಸಮುದ್ರದ ಮಧ್ಯದಲ್ಲಿ 
ನೆಲೆಸಿದನು. 


ಚ 


ಸಮಾಲೋಕ್ಯ ಸಹಸಾ ಸ್ಮಯನ್ನಿವ ಯುಧಿಷ್ಠಿರ | 
ಆಹಯಾಮಾಸ ದುಷ್ಟಾತ್ಮಾ ಯುದ್ಧಾಯೈವ ಮುಹುರ್ಮುಹುಃ ॥1೧೮॥ 


ವ 
ಯುಧಿಷ್ಠಿರನೇ! ಆ ದುಷ್ಠಾತ್ಸನು ಇದ್ದಕ್ಕಿದ್ದಂತೆ ನನ್ನನ್ನುನೋಡಿ ನಗುತ್ತಾ ಯುದ್ಧಕ್ಕಾಗಿ 
ಪುನಃಪುನಃ ಆಹ್ವಾನ ಮಾಡಿದನು. 


ಚಾಪಿ ಪಾಪಪ್ರಕೃತಿರ್ದೆತೇಯಾಪಶದೋ ನೃಪ । 
ರ್ಯವರ್ಷತ ದುರ್ಧರ್ಷ: ಶರಧಾರಾಂ ಮಮೋಪರಿ । 
ನಿಕಾನ್‌ ಮಮ ಸೂತಂ ಚ ಹಯಾಂಶ್ಚ ಸಮವಾಕಿರತ್‌ 11೧೯॥ 


ಲಕಿ ಜ್ತ 246 


ಎಲ್ಫೆ ರಾಜನೇ! ಆ ಪಾಪಸ್ಸಭಾವದ ದೈತೇಯಾಧಮನಾದರೂ ದುರ್ಧರ್ಷನಾಗಿ 
ನನ್ನಮೇಲೆ ಬಾಣಗಳ ಮಳೆಗಳನ್ನುಕರೆದನು. ನನ್ನಸೈನಿಕರ ಮೇಲೂ ಸಾರಥಿ ಮತ್ತು 
ಅಶ್ಚಗಳ ಮೇಲೆಯೂ ಬಾಣಗಳ ಮಳೆಗಳನ್ನುಕರೆದನು. 


ತಸ್ಯ ಶಾರ್ಜ್ಣವಿನಿರ್ಮುಕೈರ್ಬಹುಭಿರ್ಮರ್ಮಭೇದಿಭಿ: । 
ಪುರಂ ನಾಸಾದ್ಯತ ಶರೈಸ್ತತೋ ಮಾಂ ರೋಷ ಆವಿಶತ್‌ । 
ಅಚಿಂತಯಂತಸ್ತು ಶರಾನ್‌ ವಯಂ ಯೋತ್ಸ್ಯಾಮ ಭಾರತ ॥೨೦॥ 


ನಾನು ಮರ್ಮಭೇದಿಗಳಾದ ಅನೇಕ ಬಾಣಗಳನ್ನು ಶಾರ್ಜ್ಯಧನುಸ್ಸಿನಿಂದ 
ಪ್ರಯೋಗಿಸಿದರೂ ಅವು ಯಾವವೂ ಅವನ ಪಟ್ಟಣವನ್ನುತಲುಪಲಿಲ್ಲ. ಆಗ ನನಗೆ 
ರೋಷ ಉಂಟಾಯಿತು. ಎಲೈ ಭಾರತನೇ! ಅವನ ಬಾಣಗಳನ್ನು ಲೆಕ್ಕಿಸದೆ ನಾನು 
ಯುದ್ಧವನ್ನುಮಾಡಿದೆ. 


ತತಃ ಶತಸಹಸ್ರಾಣಿ ಶರಾಣಾಂ ನತಪರ್ವಣಾಮ್‌ । 
ಚಿಕ್ಚಿಪು: ಸಮರೇ ವೀರಾ ಮಯಿ ಸಾಲ್ವಪದಾನುಗಾಃ 11೨೧॥ 


ಅನಂತರ ಸಾಲ್ತನ ಅನುಯಾಯಿಗಳಾದ ವೀರರಾದಸ್ಥೆನಿಕರು ಬಾಗಿದ ತುದಿಯುಳ್ಳ 
ಹತ್ತಾರುಸಾವಿರ ಬಾಣಗಳನ್ನು ಯುದ್ಧದಲ್ಲಿನನ್ನ ಮೇಲೆ ಎಸೆದರು. 


-182- ಮಹಾಭಾರತ ವನಪರ್ವ 


ತೇ ಹಯಾನ್‌ ಮೇ ರಥಂ ಚೈವ ಧ್ವಜಂ ದಾರುಕಮೇವ ಚ । 
ಛಾದಯಾಮಾಸುರಸುರಾಃ ಸಾಲ್ವರಾಜೇನ ಚೋದಿತಾಃ 11೨೨! 


ಸಾಲ್ತರಾಜನಿಂದ ಪ್ರೇರಿತರಾದ ಆ ಅಸುರರು ನನ್ನಕುದುರೆಗಳನ್ನೂರಥವನ್ನೂ 
ಧ್ವಜವನ್ನೂಮತ್ತು ದಾರುಕನನ್ನೂ ಬಾಣಗಳ ಮಳೆಯಿಂದ ಮುಚ್ಚಿಹಾಕಿದರು. 


ನಹ ನ ರಥೋ ವೀರ ನ ಧ್ವಜೋ ನ ಚ ದಾರುಕಃ । 
ಅದೃಶ್ಯಂತ ಶರೈಶ್ನನ್ದಾಸ್ತಥಾಹಂ ಸೈನಿಕಾಶ್ಚಮೇ 11೨೩ 


ಎಲೈ ವೀರನೇ। ನನ್ನ ಅಶ್ಚಗಳಾಗಲೀ ರಥವಾಗಲೀ ಧ್ವಜವಾಗಲೀ ದಾರುಕನಾಗಲೀ 
ಎಲ್ಲವೂ ಬಾಣಗಳಿಂದ ಮುಚ್ಚಲ್ಪಟ್ಟು ಯಾವುದೂ ಕಾಣಲಿಲ್ಲ. ಹಾಗೆಯೇ ನಾನು 
ಮತ್ತು ನನ್ನ ಸೈನಿಕರು ಮುಚ್ಚಲ್ಪಟ್ಟುಕಾಣಲಿಲ್ಲ. 

ತತೋ5ಹಮಪಿ ಕೌರವ್ಯ ಶರಾಣಾಮಯುತಾನ್‌ ಬಹೂನ್‌ । 

ಅಭಿಮಂತ್ರ್ಯ ತೇನ ಧನುಷಾ ದಿವ್ಯೇನ ವಿಧಿನಾತಕ್ಲಿಪಷಮ್‌ Iv 


ಎಲೈ ಕೌರವ್ಯನೇ! ಆಗ ನಾನೂ ಸಹ ಅನೇಕ ಹತ್ತಾರುಸಾವಿರ ಬಾಣಗಳನ್ನು 
ದಿವ್ಯಮಂತ್ರಗಳಿಂದ ಅಭಿಮಂತ್ರಿಸಿ ಧನುಸಿನಿಂದ ಪ್ರಯೋಗಮಾಡಿದೆ. 

ನ ತತ್ರ ವಿಷಯಸ್ತಾ ಸೀನ್ನಮ ಸೈನ್ಯಸ್ಯ ಭಾರತ । 

ಖೇ ವಿಷಕ್ಷಂ ಹಿ ತತ್ಸೈನ್ಯಂ ಕ್ರೋಶಮಾತ್ರಾತ್‌ ತದಾ5ಭವತ್‌ ॥೨೫॥ 


ಎಲೈ ಭಾರತನೇ! ಅಲ್ಲಿಯಾರೂ ನನ್ನಸೈನ್ಯದ ಬಾಣಗಳಿಗೆ ಗುರಿಯಾಗಲಿಲ್ಲ. 
ಆಕಾಶದಲ್ಲಿದ್ದ ಸಾಲ್ವನ ಸೈನ್ಯವು ಒಂದು ಕ್ರೋಶದೂರ ಹಿಂದಕ್ಕೆ ಸರಿಯಿತು. 


ತತಸ್ತೇ ಪ್ರೇಕ್ಟಕಾಃ ಸರ್ವೇ ದೇವಾ ಯೇ ದಿವಮಾಸ್ಥಿತಾಃ । 
ಹರ್ಷಯಾಮಾಸುರುಚ್ಛೆರ್ಮಾಂ ಸಿಂಹನಾದತಳಸನ್ಸೆ: ॥1೨೬॥॥ 


ಆಗ ಆಕಾಶದಲ್ಲಿನಿಂತು ಪ್ರೇಕ್ಷಕರಾಗಿದ್ದದೇವತೆಗಳೆಲ್ಲರೂ ಸಿಂಹನಾದಗಳನ್ನೂ 
ಚಪ್ಪಾಳೆಯ ಶಬ್ದಗಳನ್ನೂ ಮಾಡಿ ನನ್ನನ್ನು ಬಹಳವಾಗಿ ಉತ್ಸಾಹಗೊಳಿಸಿದರು. 


ಮತ್ಕಾರ್ಮುಕವಿನಿರ್ಮುಕ್ತಾ ಬಾಣಾಸ್ತೇ ವಾತರಂಹಸಃ । 
ಅಂಗೇಷು ರುಧಿರಾಭ್ಯಕ್ತಾ ವಿವಿಶುಃ ಶಲಭಾ ಇವ 11೨೭! 


ಕೈರಾತಪರ್ವ -183- 


ನನ್ನ ಧನುಸ್ಲಿನಿಂದ ಪ್ರಯೋಗಿಸಲಟ್ಟವಾಯುವೇಗವುಳ್ಳ ಆ ಬಾಣಗಳು ದೀಪದ 
ಹುಳುಗಳಂತೆ ಅವರ ದೇಹಗಳಲ್ಲಿರಕ್ಕದಿಂದ ಲೇಪಿತವಾಗಿ ಪ್ರವೇಶಿಸಿದವು. 


ತತೋ ಹಲಹಲಾಶಬ್ದಃ ಸೌಭಮಧ್ಯೇ5ಭ್ಯವರ್ತತ | 
ವಧ್ಯತಾಂ ವಿಶಿಖೈಸ್ತೀಕ್ಸೈಃ ಪತತಾಂ ಚ ಮಹಾರ್ಣವೇ ೨೮ 


ಅನಂತರ ಹರಿತವಾದ ಬಾಣಗಳಿಂದ ವಧಿಸಲ್ಲಟ್ಟುದೊಡ್ಡ ಸಮುದ್ರದಲ್ಲಿಬೀಳುವ 
ಆ ಸೈನ್ನಿಕರ ದೊಡ್ಡ ಹಾಹಾಕಾರ ಶಬ್ದವು ಸೌಭಮಧ್ಯದಲ್ಲಿ ಉಂಟಾಯಿತು. 


ತೇ ನಿಕೃತ್ತಭುಜಸ್ಕಂಧಾಃ ಕಬಂಧಾಃ ಕ್ರೂರದರ್ಶನಾಃ । 
ನದಂತೋ ಭೈರವಾನ್‌ ನಾದಾನ್‌ ನಿಪತಂತಿ ಸ್ಪ ಕ್ಮ ದಾನವಾಃ | 
ಪತಿತಾಸ್ತೇ ವಿಲಕ್ಡ 10ತೇ MESES 1೨೯ 


ದಾನವರು ಭುಜ ಮತ್ತು ಕಂಠಗಳಲ್ಲಿ ಕತ್ತರಿಸಲ್ಲಟ್ಟು ಕಬಂಧ ರುಂಡವಿಲ್ಲದ 
ಮುಂಡಗಳು ಭಯಂಕರವಾಗಿ ಕಾಣಿಸುತ್ತಾ ಘೋರನಾದವನ್ನು ಮಾಡುತ್ತಾ 
ಸಮುದ್ರದೊಳಗೆ ಬೀಳುತ್ತಿದ್ದವು. ಅವು ಬೀಳುವುದನ್ನು ಸಮುದ್ರಜಲದಲ್ಲಿ 
ವಾಸಿಸುವವರು ನೋಡುತ್ತಿದ್ದರು. 

ತತೋ ಗೋಕ್ಲೀರಕುಂದೇಂದುಮೃಣಾಲರಜತಪ್ರಭಮ್‌ । 

ಜಲಜಂ ಪಾಂಚಜನ್ಯಂ ಚ ಪ್ರಾಣೇನಾಹಮಪೂರಯಮ್‌ aon 


ಆಗ ಗೋಕ್ಷೀರದಂತೆ ಮಲ್ಲಿಗೆ ಪುಷ್ಪದಂತೆ ಚಂದ್ರನಂತೆ ಕಮಲದ ಎಳೆಯಂತೆ 
ಬೆಳ್ಳಿಯಂತೆ ಕಾಂತಿಯುಳ್ಳ ನನ್ನ ಪ ಪಾಂಚಜನ್ಯ ಶಂಖವನ್ನು ನಾನು ಗಟ್ಟಿಯಾಗಿ 
ಊದಿದೆನು. 

ತಾನ್‌ ದೃಷ್ಟ್ವಾ ಪತಿತಾಂಸ್ತತ್ರ ಸಾಲ್ವಃ ಸೌಭಪತಿಸ್ತದಾ । 

ಮಾಯಾಯುದ್ದೇನ ಮಹತಾ ಯೋಧಯಾಮಾಸ ಮಾಂಯುಧಿ ॥ 

ತನ್ನಸೈನ್ನಿಕರು ಬೀಳುತ್ತಿರುವುದನ್ನು ನೋಡಿದ ಸೌಭಪತಿಯಾದ ಸಾಲ್ವನು ಆಗ 
ದೊಡ್ಡ ಮಾಯಾಯುದ್ಧವನ್ನುಮಾಡಿ ನನ್ನಜೊತೆಯಲ್ಲಿ ಹೋರಾಡಿದನು. 


-184- ಮಹಾಭಾರತ ವನಪರ್ವ 


ಅಸಯಃ ಶಕ್ತಿಮುಸಲಾಃ ಪ್ರಾಸರ್ಷಿಪರಿಘಾಃ ಶರಾಃ । 
ತತೋ ಹುಳಹುಳಾಃ ಪ್ರಾಸಾ ಗದಾಶೂಲಪರಶಧಾಃ । 
ಪಟ್ಟಸಾಶ್ಚ ಮುಸುಂಡ್ಯಶ್ಚ ಪ್ರಪತಂತ್ಯನಿಶಂ ಮಯಿ 11೩೨11 


ಖಡ್ಗಗಳು ಶಕ್ತಾಯುಧಗಳು ಮುಸಲಗಳು ಪ್ರಾಸಗಳು ಯಷ್ಟಿಗಳು ಪರಿಘಗಳು 
ಬಾಣಗಳು ಹುಳಹುಳಗಳು ಗದೆಗಳು ಶೂಲಗಳು ಪರಶುಗಳು ಪಟ್ಟಸಗಳು 
ಮುಸುಂಡಿಗಳು ಎಲ್ಲವೂ ನನ್ನಮೇಲೆ ಸತತವಾಗಿ ಬಿದ್ದವು. 


ತಾಮಹಂ ಮಾಯಯ್ಯೈವಾಶು ಪ್ರತಿಗೃಹ್ಯ ವ್ಯನಾಶಯಮ್‌ । 
ತಸ್ಯಾಂ ಹತಾಯಾಂ ಮಾಯಾಯಾಂ ಗಿರಿಶೃಂಗೈರಯೋಧಯತ್‌ ॥!೩೩॥ 


ಆ ಆಸುರೀಮಾಯೆಯನ್ನು ನಾನು ತಕ್ಷಣ ನನ್ನ ಮಾಯೆಯಿಂದಲೇ ಎದುರಿಸಿ 
ನಾಶಮಾಡಿದೆನು. ತನ್ನ ಮಾಯೆಯು ನಾಶಹೂಂದಿದ ಮೇಲೆ ಸಾಲ್ವನು 
ಗಿರಿಶೃಂಗಗಳಿಂದ ಯುದ್ಧವನ್ನು ಮಾಡಿದನು. 


ತತೋ5ಭವತ್‌ ತಮ ಇವ ಪ್ರಕಾಶ ಇವ ಚಾಭವತ್‌ । 
ದುರ್ದಿನಂ ಸುದಿನಂ ಚೈವ ಶೀತಮುಷ್ನಂ ಚ ಭಾರತ । 
ಅಂಗಾರಪಾಂಸುವರ್ಷಂ ಚ ಶಸ್ಪವೃಷ್ಠಿಶ್ವ ಭಾರತ 11೩೪ 


ಅನಂತರ ಇದ್ದಕ್ಕಿದ್ದಂತೆ ಕತ್ತಲೆ ಮತ್ತು ಪ್ರಕಾಶಗಳು ಉಂಟಾದವು. ಮೋಡಗಳು 
ಕವಿದವು ಮತ್ತು ಚದುರಿದವು. ಉಷ್ಣವಾಯಿತು ಮತ್ತು ಶೀತಲವಾಯಿತು. ಅಂಗಾರದ 


ಮಳೆಯೂ ಧೂಳಿನ ಮಳೆಯೂ ಮತ್ತು ಶಸ್ತ್ರಗಳ ಮಳೆಯೂ ನನ್ನ ಮೇಲೆ 
ಉಂಟಾಯಿತು. 


ಏವಂ ಮಾಯಾಂ ವಿಕುರ್ವಾಣೋ ಯೋಧಯಾಮಾಸ ಮಾಂ ರಿಪುಃ | 
ವಿಜ್ಞಾಯ ತದಹಂ ಸರ್ವಂ ಮಾಯಯೈವ ವ್ಯನಾಶಯಮ್‌ ॥೩೫॥ 


ಹೀಗೆ ವಿಧವಿಧವಾದ ಮಾಯೆಯನ್ನು ಮಾಡುತ್ತಾ ಶತ್ರುವು ನನ್ನ ಜೊತೆಯಲ್ಲಿ 
ಯುದ್ಧವನ್ನು ಮಾಡಿದನು. ನಾನು ಅದನ್ನು ತಿಳಿದು ಎಲ್ಲವನ್ನೂ ನನ್ನ ಮಾಯೆಯಿಂದಲೇ 
ನಾಶಮಾಡಿದೆನು. 


ಕೈರಾತಪರ್ವ -185- 


ಯಥಾಕಾಲಂ ತು ಯುದ್ದೇನ ವ್ಯಧಮಂ ಸರ್ವತಃ ಶರೈಃ । 
ತತೋ ವ್ಯೋಮ ಮಹಾರಾಜ ಶತಸೂರ್ಯಮಿವಾಭವತ್‌ 11೩೬।( 


ಶತಚಂದ್ರಂ ಚ ಕೌಂತೇಯ ಸಹಸ್ರಾಯುತತಾರಕಮ್‌ । 


ತತೋ ನಾಜ್ಞಾಯತ ತದಾ ದಿವಾರಾತ್ರಂ ತಥಾ ದಿಶಃ AL 
ತತೋರಹಂ ಮೋಹಮಾಪನ್ನಃ ಪ್ರಜ್ಞಾಸ್ತು ಸಮಯೋಜಯಮ್‌ । 
ತತಸ್ತದಸ್ವ ಮಂತ್ರೇಣ ವಿಧೂತಂ ಶರಜಾಲವತ್‌ HAS 


ಆ ಕಾಲಕ್ಕೆ ಅನುಗುಣವಾಗಿ ಯುದ್ಧದಲ್ಲಿ ನನ್ನ ಬಾಣಗಳಿಂದ ಅವನ 
ಮಾಯೆಯನ್ನು ನಾಶವಪಡಿಸಿದೆನು. ಮಹಾರಾಜನೇ! ಆಗ ಆಕಾಶದಲ್ಲಿ 
ಇದ್ದಕ್ಕಿದ್ದಂತೆಯೇ ಸಹಸ್ರಸೂರ್ಯರು ಶತಚಂದ್ರರು ಹತ್ತಾರು ಸಹಸ ನಕ್ಷತ್ರಗಳು ಕಂಡು 
ಬಂದವು ಆಗ ಹಗಲಾಗಲೀ ರಾತ್ರಿಯಾಗಲೀ ಅಥವಾ ದಿಕ್ಕುಗಳಾಗಲೀ ತಿಳಿಯಲಿಲ್ಲ. 
ಆಗ ನಾನು ವಿಜ್ಞಾನಾಸ್ಟವನ್ನು ತೆಗೆದುಕೊಂಡು ಅದನ್ನು ಪ್ರಯೋಗಿಸಿದೆನು. 
ಶರಜಾಲವನ್ನುಳ್ಳ ಆ ಅಸ್ಪವು ನನ್ನ ಮಂತ್ರದ ಬಲದಿಂದ ಸಾಲ್ಪನ ಅಸ್ಪವನ್ನು 
ನಾಶಮಾಡಿತು. 


ಏವಂ ತದಭವದ್ಯುದ್ಧಂ ತುಮುಲಂ ರೋಮಹರ್ಷಣಮ್‌ । 
ಲಬ್ಭ್ವಾ55ಲೋಕಂ ಚ ರಾಜೇಂದ್ರ ಪುನಃಶತ್ರುಮಯೋಧಯಮ್‌ ॥ 


ರಾಜೇಂದ್ರನೇ! ಹೀಗೆ ತೀವ್ರವೂ ಮತ್ತು ರೋಮಾಂಚಕಾರಿಯೂ ಆದ ಆ 
ಯುದ್ಧವು ಜರುಗಿತು. ನಾನು ಪುನಃ ಬೆಳಕನ್ನು ಕಂಡು ಶತ್ರುವಿನ ಜೊತೆಯಲ್ಲಿ 
ಯುದ್ಧವನ್ನುಮಾಡಿದೆನು. 

। ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ಸಪ್ತದಶೋ5ಧ್ಯಾಯಃ ॥ 
|| ಕೈರಾತಪರ್ವಣಿ ಸಪ್ತಮೋ5ಧ್ಯಾಯಃ I 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಹದಿನೇಳನೆಯ ಅಧ್ಯಾಯ ಮುಗಿಯಿತು. 
TNONANK 


-186- ಮಹಾಭಾರತ ವನಪರ್ವ 


ಹದಿನೆಂಟನೆಯ ಅಧ್ಯಾಯ 
(ಕೃಷ್ಣಸಾಲ್ವ ರ ಯುದ ್ರಸಾಲ್ಪನಿಂದ ಮಾಯಾ ಸೃಷ್ಟಿ ಕೃಷ್ಣನ ಪ್ರತಿಬೋಧ.) 


ಶ್ರಿ ಶ್ರೀಭಗವಾನ್‌ 


ಏವಂ ಸ ಪುರುಷವ್ಯಾಘ್ರ ಸಾಲ್ವರಾಜೋ ಮಹಾರಿಪುಃ 1 
ಯುಧ್ಯಮಾನೋ ಮಯಾ ಸಂಖೇ ವಿಯದಭ್ಯಗಮತ್‌ ಪುನಃ ॥೧॥ 


ಪುರುಷವ್ಯಾಪ್ರನೇ! ಮಹಾಶತ್ರುವಾದ ಆ ಸಾಲ್ವರಾಜನು ಹೀಗೆ ನನ್ನ ಜೊತೆಯಲ್ಲಿ 
ಯುದ್ಧಮಾಡುತ್ತಾ ಪುನಃ ಆಕಾಶವನ್ನುಏರಿದನು. 


ತತಃ ಶತಫ್ಲೀಶ್ಚ ಮಹಾಗದಾಶ್ವ 
ದೀಪ್ತಾನ್‌ ಶೂಲಾನ್ಯುಸಲಾನಸೀಂಶ್ಚ I 
ಚಿಕ್ಷೇಪ ರೋಷನ್ನಯಿ ಮಂದಬುದ್ದಿ 
ಸಾಲ್ಲೋ ಮಹಾರಾಜ ಜಯಾಭಿಕಾಂಕ್ಟೀ 11೨ 


ಎಲೈ ಮಹಾರಾಜನೇ! ಅನಂತರ ಜಯವನ್ನು ಬಯಸುತ್ತಾ ಮಂದಬುದ್ಧಿಯಾದ 
ಆ ಸಾಲ್ವನು ರೋಷದಿಂದ ನನ್ನಮೇಲೆ ಶತಖ್ಲಗಳೆನ್ನು ಮಹಾಗದೆಗಳನ್ನು ಜ್ವಲಿಸುವ 
ಶೂಲಗಳನ್ನುಮುಸಲಗಳನ್ನು ಮತ್ತು ಖಡ್ಗಗಳನ್ನುಎಸೆದನು. 


ತಾನಾಶುಗೈರಾಪತತೋ5 ಹಮಾಶು 

ನಿವಾರ್ಯ ತೂರ್ಣಂ ಖಗಮಾನ್‌ ಖ ಏವ । 
ದ್ವಿಧಾ ತ್ರಿಧಾ ವಾಠಚ್ಛಿದಮಸ್ತಮುಕ್ತೆ: 

ತತೋಶಂತರಿಕ್ದೇ ನಿನದೋ ಬಭೂವ 11೩1 
ಆಕಾಶದಲ್ಲಿ ಬರುತ್ತಿರುವಾಗಲೇ ನಾನು ಅವುಗಳನ್ನುತಡೆದು ನನ್ನ ಅಸ್ತಮುಕ್ತವಾದ 


ಬಾಣಗಳಿಂದ ಆಕಾಶದಲ್ಲಿಯೇ ಅವುಗಳನ್ನು ಎರಡು ಮೂರು ತುಂಡುಗಳಾಗಿ 
ಕತ್ತರಿಸಿದೆನು. ಆಗ ಅಂತರಿಕ್ಷದಲ್ಲಿದೊಡ್ಡ ನಾದವುಂಟಾಯಿತು. 


ತತಃ ಶತಸಹಸ್ರೇಣ ಶರಾಣಾಂ ನತಪರ್ವಣಾಮ್‌ । 
ದಾರುಕಂ ವಾಜಿನಶ್ಚೆವ ರಥಂ ಚ ಸಮವಾಕಿರತ್‌ Ea 


ಕೈರಾತಪರ್ವ -187- 
ಆಗ ಸಾಲ್ವನು ಬಾಗಿದ ತುದಿಯುಳ್ಳ ಒಂದು ಲಕ್ಷಬಾಣಗಳಿಂದ ದಾರುಕನನ್ನೂ 
ಅಶ್ಚಗಳನ್ನೂ ಮತ್ತು ರಥವನ್ನೂಮಳೆಗೆರೆದನು. 


ತತೋ ಬಾಣವಧೋತ್ಲೀಡೋ ದಾರುಕೋ ವಿಹ್ಣಲನ್ನಿವ I 
ಸ್ಥಾತವ್ಯಮಿತಿ ತಿಷ್ಕಾಮಿ ಸಾಲಬಾಣಪ್ರಪೀಡಿತಃ 11೫1! 


ಆಗ ಬಾಣಗಳ ಪ್ರಹಾರದಿಂದ ಬಹಳವಾಗಿ ಪೀಡೆಯನ್ನುಹೊಂದಿದ ದಾರುಕನು 
ವೇದನೆಯಿಂದ ವಿಹ್ನಲನಾಗಿ ಸಾಲ್ವಬಾಣಪೀಡಿತನಾದ ತಾನು ಯುದ್ಧದಲ್ಲಿ 
ಇರಬೇಕೆಂಬ ಒಂದೇ ನಿಯಮದಿಂದ ಇಲ್ಲಿಇದ್ದೇನೆ ಎಂದು ಹೇಳಿದನು. 


ಇತಿ ತಸ್ಯ ನಿಶಮ್ಯಾಹಂ ಸಾರಥೇಃ ಕರುಣಂ ವಚಃ । 


ಅವೇಕ್ಲಮಾಣೋ ಯಂತಾರಮವಕಂ ಶರಪೀಡಿತಮ್‌ We 
ನ ತಸ್ಕೋರಸಿ ನೋ ಮೂರ್ಧಿ ನಕಾಯೇನ ಭುಜದ್ದಯೇ | 
ಅಂತರಂ ಪಾಂಡವಶ್ರೇಷ್ಠ ಪಶ್ಯಾಮಿ ನಿಚಿತಂ ಶರೈ: Hdl 


ಹೀಗೆ ನಾನು ಸಾರಥಿಯ ಕರುಣಾಜನಕವಾದ ಮಾತುಗಳನ್ನುಕೇಳಿ ಅವನ ಕಡೆಗೆ 
ನೋಡಿ ಅವನು ಶರಪೀಡಿತನಾಗಿ ವಿವಶನಾಗಿರುವುದನ್ನು ಗಮನಿಸಿದೆನು. ಎಲೈ 
ಪಾಂಡವಶ್ರೇಷ್ಠನೇ! ಅವನ ಎದೆಯಲ್ಲಾಗಲೀ ತಲೆಯಲ್ಲಾಗಲೀ ಭುಜದಲ್ಲಾಗಲೀ 
ದೇಹದಲ್ಲಾಗಲೀ ಬಾಣವು ನೆಡದಿದ್ದ ಒಂದು ಸಲ್ಪಸ್ಥಳವೂ ಇರಲಿಲ್ಲ. 


ವಲ 
ಸ ತು ಬಾಣವಧೋತ್ಲೀಡೋ ವ್ಯಸೃಜದ್‌ ರುಧಿರಂ ಬಹು । 
ಅಭಿವೃಷ್ಟೋ ಯಥಾ ಮೇಫೈರ್ಗಿರಿರ್ಗೈರಿಕಧಾತುಮಾನ್‌ IS 
ಅವನು ಬಾಣಪ್ರಹಾರದಿಂದ ಬಹಳ ಬಾದೆಗೆ ಒಳಗಾಗಿ ಮೋಡಗಳು ಮಳೆಗರೆದ 
ಗೈರಿಕಾದಿಧಾತುವುಳ್ಳ ಪರ್ವತದಂತೆ ಬಹಳವಾಗಿ ರಕ್ಷಸ್ರಾವವನ್ನು ಹೊಂದಿದನು. 


ಅಭೀಶುಹಸ್ತಂ ತಂ ದೃಷ್ಟ್ವಾ ಸೀದಂತಂ ಸಾರಥಿಂ ರಣೇ । 
ಸಂಸ್ತಂಭಯಂ ಮಹಾಬಾಹೋ ಸಾಲ್ವಬಾಣಪ್ರಪೀಡಿತಮ್‌ uu 


ಎಲೈ ಮಹಾಬಾಹುವೇ! ಸಾಲ್ಲಬಾಣಗಳಿಂದ ಪೀಡಿತನಾಗಿದ್ದರೂ ಕೈಯಲ್ಲಿ 
ಕಡಿವಾಣವನ್ನು ಹಿಡಿದು ಯುದ್ಧದಲ್ಲಿ, ವಿಷಾದಕ್ಕೆ ಒಳಗಾಗುತ್ತಿದ್ದ ಸಾರಥಿಯನ್ನು ನೋಡಿ 
ಅವನನ್ನು ನಾನು ಸಮಾಧಾನಗೊಳಿಸಿದೆನು. (ಸ್ಪಂಭನಗೊಳಿಸಿದೆನು) 


-188- ಮಹಾಭಾರತ ವನಪರ್ವ 


ತ್ಪರಿತೋ ರಥಮಾರೋಪ್ಯ ಸೌಹೃದಾದಿವ ಭಾರತ | 
ಆಹುಕಸ್ಯ ವಚೋ ವೀರ ತಸ್ಯೈವ ಪರಿಚಾರಕಃ 1 
ವಿಷಣ್ಗಾಸನಕಂಠೇನ ತನ್ನಿಬೋಧ ಯುಧಿಷ್ಠಿರ 11೧೦॥ 


ಎಲೈ ಭಾರತನೇ! ಎಲ್ಫೆ ಯುಧಿಷ್ಠಿರನೇ! ಆಗ ಇದ್ದಕ್ಕಿದ್ದಂತಯೇ ಆಹುಕನ ಒಬ್ಬ 
ಪರಿಚಾರಕನು ಸ್ನೇಹದಿಂದಲೋ ಎಂಬಂತೆ ಶೀಘ್ರವಾಗಿ ನನ್ನ ರಥವನ್ನು ಏರಿ 
ವಿಷಾದಯುಕ್ತವಾದ ಕಂಠದಿಂದ ಏನು ಹೇಳಿದನೆಂಬುದನ್ನು ನೀನು ಕೇಳು. 


ದ್ವಾರಕಾಧಿಪತಿರ್ವೀರ ಆಹ ತ್ಲಾಮಾಹುಕೋ ವಚಃ । 
ಕೇಶವೇಹ ವಿಜಾನೀಷ್ಟ ಯತ್ತಾಾಂ ಪಿತ್ಸಸಯೋತಬ್ರವೀತ್‌ 11೧೧॥ 


ಎಲೈ ವೀರನೇ! ದ್ವಾರಕಾಧಿಪತಿಯಾದ ಆಹುಕನು ನಿನಗೆ ಈ ಮಾತನ್ನು 
ಹೇಳಿಕಳುಹಿಸಿದ್ದಾನೆ. ಎಲ್ಫೆ ಕೇಶವನೇ! ನಿನ್ನ ತಂದೆಯ ಸ್ನೇಹಿತನಾದ ಆಹುಕನು 
ಹೇಳಿದ ವಿಷಯವನ್ನು ನೀನು ತಿಳಿದುಕೋ. 


ಉಪಯಾತ್ಮಾದ್ಯ ಸಾಲ್ವೇನ ದ್ಹಾರಕಾಂ ವೃಷ್ಟಿನಂದನ । 
ವಿಷಕ್ತೇ ತ್ವಯಿ ದುರ್ಧರ್ಷ ಹತಃ ಶೂರಸುತೋ ಬಲಾತ್‌ 11೧೨॥ 
ಎಲೈ ದುರ್ಧರ್ಷನೇ! ವೃಷ್ಟಿನಂದನನೇ! ನೀನು ಸಾಲ್ವನ ಸೈನ್ಯದ ಜೊತೆಯಲ್ಲಿ 


ಯುದ್ಧಮಾಡುತ್ತಿರುವಾಗ ಸಾಲನು ದ್ವಾರಕೆಗೆ ಬಂದು ಈ ದಿನ ಶೂರಸುತನಾದ 
ವಸುದೇವನನ್ನು ತನ್ನ ಬಲದಿಂದ ಕೊಂದಿದ್ದಾನೆ. 


ತದಲಂ ಸಾಧು ಯುದ್ಧೇನ ನಿವರ್ತಸ್ವ ಜನಾರ್ದನ । 
ದ್ವಾರಕಾಮೇವ ರಕ್ಷಸ್ವ ಕಾರ್ಯಮೇತನ್ನಹತ್‌ ತವ 11೧೩1 


ಜನಾರ್ದನನೇ! ಯುದ್ಧಮಾಡುವುದು ಸಾಕು. ಯುದ್ದದಿಂದ ಹಿಂದಿರುಗಿ 
ದ್ವಾರಕೆಯನ್ನು ರಕ್ಷಿಸು. ಇದು ನೀನು ಮಾಡಬೇಕಾದ ದೊಡ್ಡಕಾರ್ಯ. 
ಶ್ರೀಭಗವಾನ್‌ 
ಇತ್ಯೇವಂ ತಸ್ಯ ವಚನಂ ಶ್ರುತ್ವಾ ಪರಮದುರ್ಮನಾ: । 
ನಿಶ್ಚಯಂ ನಾಧಿಗಚ್ಛಾಮಿ ಕರ್ತವ್ಯಸ್ಯೇತರಸ್ಯ ವಾ 11೧೪॥ 


ಕೈರಾತಪರ್ವ -189- 


ಹೀಗೆ ಅವನ ಮಾತನ್ನುಕೇಳಿ ಬಹಳ ವಿಷಾದದಿಂದ ಕೂಡಿದ ಮನಸುಳ್ಳವನಾಗಿ 
ನಾನು ಏನು ಮಾಡಬೇಕು ಏನು ಮಾಡಬಾರದು ಎಂದು ನಿಶ್ಚಯಸಲು 
ಸಾಧ್ಯವಾಗಲಿಲ್ಲ. 

ಸಾತ್ಯಕಿಂ ಬಲದೇವಂ ಚ ಪ್ರದ್ಯುಮ್ನಂ ಚ ಮಹಾಬಲಮ್‌ । 

ವಿಗರ್ಹೇ ಮನಸಾ ವೀರಾಂಸ್ತಚ್ಚುತ್ವಾ ಚಾಪ್ರಿಯಂ ವಚಃ Tel 


ಆ ಅಪ್ರಿಯವಾದ ವಾರ್ತೆಯನ್ನು ಕೇಳಿ ವೀರರಾದ ಸಾತ್ಯಕಿಯನ್ನೂ 
ಬಲದೇವನನೂ ಮಹಾಬಲಶಾಲಿಯಾದ ಪ್ರದ್ಯುಮ್ನನನ್ನೂ ಮನಸ್ಸಿನಲ್ಲಿಯೇ 
« Fu Ro 
ನಿಂದಿಸಿದೆ. 


ಅಹಂ ಹಿ ದ್ವಾರಕಾಯಾಶ್ಚ ಪಿತುಶ್ಚ ಕುರುನಂದನ । 

ತೇಷು ರಕ್ಷಾಂ ಸಮಾಧಾಯ ಪ್ರಯಾತಃ ಸೌಭಪಾತನೇ । 

ಬಲದೇವೋ ಮಹಾಬಾಹುಃ ಕಚ್ಚಿಜ್ಜೀವತಿ ಶತ್ರುಹಾ MOLI 
ಎಲೈ ಕುರುನಂದನನೇ! ನಾನಾದರೂ ದ್ವಾರಕೆ ಮತ್ತು ವಸುದೇವನ ರಕ್ಷಣೆಯನ್ನು 


ಇವರಿಗೆ ವಹಿಸಿ ಸೌಭನನ್ನು ಕೊಲ್ಲುವುದಕ್ಕೆ ಹೊರಟುಬಂದಿದ್ದೆ. ಈಗ ಮಹಾಬಾಹುವೂ 
ಶತ್ರುಘಾತಕನೂ ಆದ ಬಲದೇವನು ಬದುಕಿದ್ದಾನೆಯೋ ಇಲ್ಲವೋ? 


ಸಾತ್ಯಕಿಶ್ಚಾರುದೇಷ್ಠಶ್ಚ ರೌಗ್ಮಿಣೇಯಶ್ಚ ವೀರ್ಯವಾನ್‌ । 
ಸಾಂಬಪ್ರಭೃತಯಕ್ಚೆೈವೇತ್ಯಹಮಾಸಂ ಸುದುರ್ಮನಾಃ 11೧೭! 


ಹಾಗೆಯೇ ಸಾತ್ಯಕಿ ರುಗ್ಡಿಣಿಯ ಪುತ್ರನಾದ ಪ್ರತಾಪಶಾಲಿಯಾದ ಚಾರುದೇಷ್ಟ 
ಮತ್ತು ಸಾಂಬ ಮೊದಲಾದವರು ಜೀವಿಸಿದ್ದಾರೆಯೋ ಇಲ್ಲವೋ ಎಂದು ಚಿಂತಿಸಿ 
ನಾನು ಬಹಳ ವಿಷಾದಗೊಂಡೆನು. 

ಏತೇಷು ಹಿ ನರವ್ಯಾಪ್ರ ಜೀವತ್ಸು ನ ಕಥಂಚನ । 

ಶಕ್ಯಃ ಶೂರಸುತೋ ಹಂತುಮಪಿ ವಜ್ರಭೃತಾ ಸ್ಹಯಮ್‌ 1೧೮॥ 


ಎಲೈ ನರವ್ಯಾಪ್ರನೇ। ಈ ವೀರರು ಬದುಕಿರುವಾಗ ಇಂದ್ರನೂ ಕೂಡ ತಾನೇ 
ಬಂದರೂ ಶೂರಸುತನಾದ ವಸುದೇವನನ್ನು ಕೊಲ್ಲಲು ಸಾಧ್ಯವಿಲ್ಲ. 


-190- ಮಹಾಭಾರತ ವನಪರ್ವ 


ಹತಃ ಶೂರಸುತೋ ವ್ಯಕ್ತಂ ವ್ಯಕ್ತಂ ತೇ ಚ ಪರಾಸವಃ | 
ಬಲದೇವಮುಖಾಃ ಸರ್ವ ಇತಿ ಮೇ ನಿಶ್ಚಿತಾ ಮತಿಃ Teal 


ಆದರೆ ಸ್ಪಷ್ಟವಾಗಿ ವಸುದೇವನು ಮೃತನಾಗಿದ್ದಾನೆ. ಬಲರಾಮ 
ಮೊದಲಾದವರೂ ಸ್ಪಷ್ಟವಾಗಿ ಮೃತರಾಗಿದ್ದಾರೆ ಎಂದು ನಾನು ನಿಶ್ಚಯಿಸಿದೆ. 


ಸೋಹಂ ಸರ್ವವಿನಾಶಂ ತಂ ಚಿಂತಯಾನೋ ಮುಹುರ್ಮುಹುಃ । 
ಸುವಿಷಲೋ ಮಹಾರಾಜ ಪುನಃ ಸಾಲ್ಮಮಯೋಧಯಮ್‌ 11೨೦ 


ಎಲೈ ಮಹಾರಾಜನೇ! ಅಂತಹ ನಾನು ಮತ್ತೆ ಮತ್ತೆ ಸರ್ವವಿನಾಶವನ್ನು 
ಚಿಂತಿಸುತ್ತಾ ಬಹಳ ವಿಹ್ಲಲನಾಗಿ ಪುನಃ ಸಾಲ್ವನ ಜೊತೆಯಲ್ಲಿಯುದ್ಧವನ್ನುಮಾಡಿದೆ. 


ತತೋತಪಶ್ಯಂ ಮಹಾರಾಜ ಪ್ರಪತಂತಮಹಂ ನೃಪ । 
ಸೌಭಾಚ್ಛಾರಸುತಂ ವೀರ ತತೋ ಮಾಂ ಮೋಹ ಆವಿಶತ್‌  ॥೨೧॥ 


ಮಹಾರಾಜನೇ। ಆಗ ನಾನು ಸೌಭದಿಂದ ವಸುದೇವನು ಕೆಳಗೆ ಬೀಳುತ್ತಿರುವುದನ್ನು 
ನೋಡಿದೆನು. ಎಲೈ ವೀರನೇ! ಆಗ ನನ್ನನ್ನುಮೋಹವು ಆವರಿಸಿತು. 


ತಸ್ಯ ರೂಪಂ ಪ್ರಪತತಃ ಪಿತುರ್ಮಮ ನರಾಧಿಪ । 
ಯಯಾತೇಃ ಕ್ಷೀಣಪುಣ್ಯಸ್ಯ ಸ್ವರ್ಗಾದಿವ ಮಹೀತಳಮ್‌ 1೨೨1 


ಎಲೈ ನರಾಧಿಪನೇ! ಸೌಭದಿಂದ ಕೆಳಗೆ ಬೀಳುತ್ತಿದ್ದ ನನ್ನ ತಂದೆಯ ರೂಪವು 
ಪುಣ್ಯವನ್ನು ಕಳೆದುಕೊಂಡು ಸ್ಪರ್ಗದಿಂದ ಭೂಮಿಗೆ ಬೀಳುತ್ತಿದ್ದ ಯಯಾತಿಯ 
ರೂಪದಂತಿದ್ದಿತು. 


ವಿಶೀರ್ಣಗಲಿತೋಷ್ಟೀಷಃ ಪ್ರಕೀಣಾಂಬರಮೂರ್ದ್ವಜಃ ಟ 
ಪ್ರಪತನ್‌ ದೃಶ್ಯತೇ ಹ ಸ್ಮ ಕ್ಷೀಣಪುಣ್ಯ ಇವ ಗ್ರಹಃ 11೨೩1 


ಹರಿದು ಹೋಗಿ ಜಾರುತ್ತಿರುವ ತಲೆಯರುಮಾಲು ಮತ್ತು ಕೆದರಿದ ಬಟ್ಟೆ 
ಕೂದಲುಗಳಿಂದ ಬೀಳುತ್ತಿದ್ದ ಅವನು ಪುಣ್ಯವನ್ನು ಕಳೆದುಕೊಂಡು ಭೂಮಿಗೆ 
ಬೀಳುತ್ತಿರುವ ಒಂದು ಗ್ರಹದಂತೆ ಕಂಡನು. 


ಕೈರಾತಪರ್ವ -191- 


ತತಃ ಶಾರ್ಜಂ ಧನುಃಶ್ರೇಷ್ಠಂ ಕರಾತ್‌ ಪ್ರಪತಿತಂ ಮಮ । 
ಮೋಹಾಪನ್ನಸ್ತು ಕೌಂತೇಯ ರಥೋಪಸ್ಥ ಉಪಾವಿಶಮ್‌ 11೨೪॥ 


ಎಲೈ ಕೌಂತೇಯನೇ! ಆಗ ನನ್ನ ಶ್ರೇಷ್ಠವಾದ ಶಾರ್ಜ್ಸಧನುಸ್ಸುಕೈಯಿಂದ ಕೆಳಗೆ 
ಬಿದ್ದಿತು. ಮೋಹಾವಿಷ್ಠನಾಗಿ ರಥದ ಪೀಠದಲ್ಲಿಕುಳಿತುಕೊಂಡೆನು. 


ತತೋ ಹಾಹಾಕೃತಂ ಸರ್ವಂ ಸೈನ್ಯಂ ಮೇ ಗತಚೇತನಮ್‌ । 
ಮಾಂ ದೃಷ್ಟ್ವಾ ರಥನೀಡಸ್ಥಂ ಗತಾಸುಮಿವ ಭಾರತ 1೨೫1! 


ಎಲೈೆ ಭಾರತನೇ! ಆಗ ನನ್ನ ಸೈನ್ಯವೆಲ್ಲವೂ ರಥದ ಪೀಠದಲ್ಲಿ ಮೃತನಂತೆ ಕುಳಿತಿದ್ದ 
ನನ್ನನ್ನು ನೋಡಿ ನಿಶ್ಚೇತನವಾಗಿ ಹಾಹಾಕಾರವನ್ನುಮಾಡಿತು. 


ಪ್ರಸಾರ್ಯ ಬಾಹೂ ಪತತಃ ಪ್ರಸಾರ್ಯ ಚರಣಾವಪಿ । 
ರೂಪಂ ಪಿತುರಪಶ್ಯಂ ತತ್‌ ಶಕುನೇಃ ಪತತೋ ಯಥಾ (1೨೬॥ 


ಕೈಗಳನ್ನು ಮತ್ತು ಕಾಲುಗಳನ್ನು ಚಾಚಿ ಬೀಳುತ್ತಿರುವ ನನ್ನ ತಂದೆಯ ರೂಪವು 
ಕೆಳಗೆ ಬೀಳುತ್ತಿರುವ ಒಂದು ಪಕ್ಷಿಯ ರೂಪದಂತೆ ಇದ್ದಿತು. ಅಂತಹ ರೂಪವನ್ನು 
ನೋಡಿದೆನು. 


ತಂ ಪತಂತಂ ಮಹಾಬಾಹೋ ಶೂಲಪಟ್ಟಸಪಾಣಯಃ I 
ಅಭಿಫ್ಲಂತೋ ಭೃಶಂ ವೀರ ಮಮ ಚೇತೋ ವ್ಯಕಂಪಯನ್‌ ॥೨೭॥ 


ಎಲ್ಲೆ ಮಹಾಬಾಹುವೇ! ಹಾಗೆ ಬೀಳುತ್ತಿದ್ದ ಅವನನ್ನು ಶೂಲ ಮತ್ತು ಪಟ್ಟಸಗಳನ್ನು 
ಹಿಡಿದ ಸಾಲ್ವನ ಸೈನಿಕರು ಬಹಳವಾಗಿ ಹೊಡೆಯುತ್ತಾ ನನ್ನ ಮನಸ್ಸನ್ನು ಅಲ್ಲಾಡಿಸಿದರು. 


ತತೋ ಮುಹೂರ್ತಾತ್‌ ಪ್ರತಿಲಭ್ಯ ಸಂಜ್ಞಾಮ್‌ 
ಅಹಂ ತದಾ ವೀರ ಮಹಾವಿಮರ್ದೇ । 
ನ ತತ್ರ ಸೌಭಂ ನ ರಿಪುಂ ನ ಸಾಲ್ವಂ 
ಪಶ್ಯಾಮಿ ವೃದ್ಧಂ ಪಿತರಂ ನ ಚಾಪಿ 11೨೮॥ 


ಎಲೈ ವೀರನೇ। ಒಂದು ಮುರ್ಹೂತದ ನಂತರ ನಾನು ನನ್ನ ಮೋಹದಿಂದ 
ಎದ್ದು ಸಂಜ್ಞೆಯನ್ನು ಮರಳಿ ಪಡದು ನೋಡಿದಾಗ ಆ ಮಹಾಸೆಣಸಾಟದಲ್ಲಿ 
ಸೌಭವಾಗಲೀ ಶತ್ರುವಾದ ಸಾಲ್ವನಾಗಲೀ ವೃದ್ಧನಾದ ನನ್ನ ತಂದೆಯಾಗಲೀ ಕಾಣಲಿಲ್ಲ. 


-192- ಮಹಾಭಾರತ ವನಪರ್ವ 


ತತೋ ಮಮಾಸೀನ್ನನಸಿ ಮಾಯೇಯಮಿತಿ ನಿಶ್ಚಿತಮ್‌ । 

ಪ್ರಬುದ್ಧೋತಸ್ಥಿ ತತೋ ಭೂಯಃ ಶತಶೋತವಾಕಿರಂ ಶರಾನ್‌ ॥1೨೯॥ 

ಆಗ ನಾನು ಇದು ಸಾಲ್ವನ ಮಾಯೆಯೆಂದು ಮನಸ್ಸಿನಲ್ಲಿ ನಿಶ್ಚಯಿಸಿ 
ಎಚ್ಚರಗೊಂಡವನಾಗಿ ಪುನಃ ನೂರಾರುಬಾಣಗಳನ್ನು ಸಾಲ್ಪನ ಮೇಲೆ 
ಪ್ರಯೋಗಿಸಿದೆನು. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಅಷ್ಟುದಶೋ5ಧ್ಯಾಯಃ ॥ 
|| ಕೈರಾತಪರ್ವಣಿ ಅಷ್ಟಮೋ5ಧ್ಯಾಯಃ ॥। 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಹದಿನೆಂಟನೆಯ ಅಧ್ಯಾಯ ಮುಗಿಯಿತು. 
2 2 2 


ಹತ್ತೊಂಬತ್ತನೆಯ ಅಧ್ಯಾಯ 
(ಕೃಷ್ಣನಿಂದ ಸಾಲ್ಪನ ವಧೆ. ಸುಭದ್ರೆ ಮತ್ತು ಅಭಿಮನ್ಯುವನ್ನು ಕರೆದುಕೊಂಡು 
ದ್ವಾರಕಾಗಮನ. ಧೃಷ್ಟದ್ಯುಮ್ನಾದಿಗಳ ಗಮನ.) 
ಶ್ರೀಭಗವಾನ್‌ 
ತತೋತಹಂ ಭರತಶ್ರೇಷ್ಠ ಪ್ರಗೃಹ್ಯ ರುಚಿರಂ ಧನುಃ 1 
ಶರೈರಪಾತಯಂ ಸೌಭಾತ್‌ ಶಿರಾಂಸಿ ವಿಬುಧದ್ಧಿಷಾಮ್‌ Tell 


ಎಲೈ ಭರತಶ್ರೇಷ್ಠನೇ! ಆಗ ನಾನು ಮನೋಹರವಾದ ಧನುಸ್ಸನ್ನು ಕೈಯಲ್ಲಿ ಹಿಡಿದು 
ಬಾಣಗಳಿಂದ ದೇವಶತ್ರುಗಳ ಶಿರಸ್ಸುಗಳನ್ನು ಸೌಭದಿಂದ ಕೆಳಗೆ ಉರುಳಿಸಿದೆನು. 


ಶರಾನಾಶೀವಿಷಾಕಾರಾನ್‌ ಊರ್ದ್ವಗಾಂಸ್ತಿಗ್ಛತೇಜಸಃ । 
ಪ್ರೇಷಯಂ ಸಾಲ್ವರಾಜಾಯ ಶಾಂರ್ಗಮುಕ್ತಾನ್‌ ಸುವಾಸಸಃ 1೨H 


ಸರ್ಪಗಳ ಆಕಾರವುಳ್ಳ ಕ್ರೂರ ಸಾಮಾರ್ಥ್ಯವನ್ನು ಹೊಂದಿದ ಒಳ್ಳೆಯ 
ಪುಂಖಗಳನ್ನು ಹೊಂದಿದ್ದ ಬಾಣಗಳನ್ನು ಸಾಲ್ವರಾಜನನ್ನು ಉದ್ದೇಶಿಸಿ 
ಶಾರ್ಜಧನುಸಿನಿಂದ ಊರ್ದ್ವಮುಖವಾಗಿ ಪ್ರಯೋಗಿಸಿದೆನು. 


ಕೈರಾತಪರ್ವ -193- 


ತತೋ ನಾದೃಶ್ಯತ ರಣೇ ಸೌಭಃ ಕುರುಕುಲೋದ್ವಹ | 
ಅಂತರ್ಜಿತೋ ಮಾಯಯಾ5 ಭೂತ್‌ ತತೋ ಹಂ ವಿಸ್ಥಿತೋತಭವಮ್‌ || 


ಎಲೈ ಕುರುಕುಲೋದಹನೇ! ಆಗ ಯುದ್ಧದಲ್ಲಿ ಸೌಭ ಕಾಣಲಿಲ್ಲ. ಸಾಲ್ಪನು 
ಮಾಯೆಯಿಂದ ಅಂತರ್ಧಾನವನ್ನುಹೊಂದಿದನು. ಆಗ ನಾನು ಆಶ್ಚರ್ಯಗೊಂಡನು. 


ಅಥ ದಾನವಸಂಘಾಸ್ತೇ ವಿಕೃತಾನನಮೂರ್ಧಜಾ: । 
ಉದಕ್ರೋಶನ್ನಹಾರಾಜ ವಿಷ್ಠಿತೇ ಮಯಿ ಭಾರತ WI 


ಎಲೈ ಭಾರತನೇ, ಮಹಾರಾಜನೇ! ನಾನು ಯುದ್ಧದಲ್ಲಿ ಸ್ಥಿರವಾಗಿ ನಿಲ್ಲುತ್ತಿರಲು 
ಆಗ ವಿಕೃತವಾದ ಮುಖ ಮತ್ತು ಕೇಶಗಳುಳ್ಳ ದಾನವ ಸಮೂಹಗಳು ಜೋರಾಗಿ 


ಕಿರುಚಿದವು. 


ತತೋತಸ್ತಂ ಶಬ್ದಸಾಹಂ ವೈ ತರಮಾಣೋ ಮಹಾಹವೇ । 
ಅಯೋಜಯಂ ತದ್ದಧಾಯ ತತಃ ಶಬ್ದ ಉಪಾರಮತ್‌ 11೫1 


ಆಗ ನಾನು ಶಬ್ದಗಳನ್ನು ನಿಲ್ಲಿಸುವ ಒಂದು ಅಸ್ವವನ್ನು ಆ ಯುದ್ಧದಲ್ಲಿಶೀಘ್ರವಾಗಿ 
ಆ ದಾನವರ ವಧೆಗಾಗಿ ಪ್ರಯೋಗಿಸಿದೆ. ಆಗ ಆ ಶಬ್ದವು ಶಾಂತವಾಯಿತು. 

ಹತಾಸ್ತೇ ದಾನವಾಃ ಸರ್ವೇ ಯೈ: ಸ ಶಬ್ದ ಉದೀರಿತಃ । 

ತರೈರಾದಿತ್ಯಸಂಕಾಶೈರ್ಜ್ವಲಿತೈಃ ಶಬ್ದಸಾಧನೈ: Hel 

ಯಾವ ದಾನವರು ಅಂತಹಶಬ್ದವನ್ನುಉತ್ಪಾದನೆಮಾಡಿದ್ದರೋ ಅವರೆಲ್ಲರೂ 
ಶಬ್ದವನ್ನು ಹಿಂಬಾಲಿಸಿ ಹೋಗುವ, ಆದಿತ್ಯನಂತೆ ಪ್ರಜ್ವಲಿಸುವ, ಬಾಣಗಳಿಂದ 
ಹತರಾದರು. 

ತಸ್ಮಿನ್ನುಪರತೇ ಶಬ್ದೇ ಪುನರೇವಾನ್ಯತೋಠ5ಭವತ್‌ ಟ 

ಶಬ್ದ್ಬೋ5ಪರೋ ಮಹಾರಾಜ ತತ್ರಾಪಿ ಪ್ರಾಹರಂ ಶರಾನ್‌ 11೭! 

ಎಲೈ ಮಹಾರಾಜನೇ! ಆ ಶಬ್ದವು ಶಾಂತವಾಗುತ್ತಿರಲು ಇನ್ನೊಂದು ದಿಕ್ಕಿನಲ್ಲಿ 
ಅಂತಹದೇ ಇನ್ನೊಂದು ಶಬ್ದವುಂಟಾಯಿತು. ನಾನು ಅಲ್ಲಿಯೂ ಬಾಣಗಳನ್ನು 
ಪ್ರಯೋಗಿಸಿದೆ. 


-194- ಮಹಾಭಾರತ ವನಪರ್ವ 


ಏವಂ ದಶ ದಿಶಃ ಸರ್ವಾಸ್ತಿರ್ಯಗೂರ್ಧ್ವ್ಗಂ ಚ ಭಾರತ । 
ನಾದಯಾಮಾಸುರಸುರಾಸ್ತೇ ಚಾಪಿ ನಿಹತಾ ಮಯಾ 11೮॥॥ 


ಎಲೈ ಭಾರತನೇ! ಹೀಗೆ ಊರ್ಧ್ವಮುಖವಾಗಿ ಮತ್ತೆ ಕೆಳಮುಖವಾಗಿ ಒಟ್ಟು 
ಹತ್ತು ದಿಕ್ಕುಗಳಲ್ಲಿಯೂ ಅಸುರರು ಮಹಾನಾದವನ್ನು ಮಾಡಿದರು. ನಾನು 
ಅವರೆಲ್ಲರನ್ನೂ ಸಂಹರಿಸಿದೆನು. 


ತತಃ ಪ್ರಾಗ್ವ್ಯೋತಿಷಂ ಗತ್ವಾ ಪುನರೇವ ವ್ಯದ್ಧಶ್ಯತ | 


ಸೌಭಂ ಕಾಮಗಮಂ ವೀರ ಮೋಹಯನ್ಮಮ ಚಕ್ಸುಷೀ ue 
ಆಗ ಆ ಕಾಮಗಾಮಿಯಾದ ಸೌಭವು ಪ್ರಾಗ್ವ್ಯೋತಿಷನಗರದ ಮೇಲೆ ಹೋಗಿ 
ಪುನಃ ಕಾಣಿಸಿಕೊಂಡಿತು. ಎಲೈ ವೀರನೇ! ನನ್ನ ಕಣ್ಣುಗಳಿಗೆ ಮೋಹ ಉಂಟಾಯಿತು. 


ತತೋ ಲೋಕಾಂತಕರಣೋ ದಾನವೋತಥ ನರಾಕೃತಿಃ । 
ಶಿಲಾವರ್ಷೇಣ ಮಹತಾ ಸಹಸಾ ಮಾಂ ಸಮಾವೃಣೋತ್‌ ॥೧೦॥ 


ಮನುಷ್ಯನ ಆಕೃತಿಯುಳ್ಳ ಲೋಕವನ್ನೇ ನಾಶಮಾಡುವ, ಒಬ್ಬ ದಾನವನು ದೊಡ್ಡ 
ಬಂಡೆಗಳನ್ನುನನ್ನಮೇಲೆ ಎಸೆದು ಬೇಗ ನನ್ನನ್ನು ಮುಚ್ಚಿಹಾಕಿದನು. 


ಸೋಹಂ ಪರ್ವತವರ್ಷೇಣ ವಧ್ಯಮಾನಃ ಸಮಂತತಃ । 
ವಲ್ಲೀಕ ಇವ ರಾಜೇಂದ್ರ ಪರ್ವತೋಪಚಿತೋ5ಭವಮ್‌ 11೧೧ 


ಎಲೈ ರಾಜಶ್ರೇಷ್ಠನೇ, ಹೀಗೆ ಪರ್ವತವರ್ಷದಿಂದ ಪೀಡಿಸಲ್ಲಡುವ ನಾನು 
ಎಲ್ಲಕಡೆಯಲ್ಲಿಪರ್ವತವು ಬಿದ್ದ ಒಂದು ಹುತ್ತದಂತೆ ಆದೆನು. 


ತತೋಶಕಹಂ ಪರ್ವತಚಿತಃ ಸಹಯಃ ಸಹಸಾರಧಿ: । 
ಅಪ್ರಖ್ಯಾತಿಂ ಗತೋ ರಾಜನ್‌ ಸಧ್ವಜಃ ಸಾಯುಧಸ್ತದಾ Tel 


ಎಲೈ ರಾಜನೇ! ಆಗ ಪರ್ವತದಿಂದ ಮುಚ್ಚಲ್ಪಟ್ಟ ನಾನೂ ನನ್ನ ಅಶ್ಷಗಳೂ ನನ್ನ 
ಸಾರಥಿಯೂ ಆಯುಧ ಮತ್ತು ಧ್ವಜಗಳಿಂದ ಕೂಡಿದ ನನ್ನ ರಥವೂ ಯಾರಿಗೂ 
ಕಾಣಲಿಲ್ಲ. 


ಕೈರಾತಪರ್ವ -195- 


ತತೋ ವೃಷ್ಟಿಪ್ರವೀರಾ ಯೇ ಮಮಾಸನ್‌ ಸೈನಿಕಾಸ್ತದಾ । 
ತೇ ಭಯಾರ್ತಾ ದಿಶಃ ಸರ್ವೇ ಸಹಸಾ ವಿಪ್ರದುದ್ರುವು: 1೧೩1 


ಎಲ್ಫೆ ರಾಜನೇ! ಆಗ ನನ್ನಸೈನ್ನಿಕರಾದ ವೃಷ್ಟಿವೀರರು ಭಯದಿಂದ ನಡುಗಿ ಎಲ್ಲರೂ 
ದಿಕ್ಕುದಿಕ್ಕುಗಳಿಗೆ ಶೀಘ್ರವಾಗಿ ಓಡಿಹೋದರು. 


ತತೋ ಹಾಹಾಕೃತಂ ಸರ್ವಮಭೂತ್‌ ತತ್ರ ವಿಶಾಂಪತೇ । 
ದ್ಯೌರಂತರಿಕ್ಟಂ ಭೂಶೆವಾದೃಶ್ಯಮಾನೇ ತದಾ ಮಯಿ Mell 


ಎಲೈ ರಾಜನೇ! ಹಾಗೆ ನಾನು ಕಾಣದೆ ಹೋಗುತ್ತಿರಲು ಭೂಮಿಯಲ್ಲಿ 
ಅಂತರಿಕ್ಷದಲ್ಲಿಮತ್ತು ಸ್ವರ್ಗದಲ್ಲಿಎಲ್ಲಕಡೆಯಲ್ಲಿಯೂ ಹಾಹಾಕಾರವುಂಟಾಯಿತು. 


ತತೋ ವಿಷಣ್ಣವದನಾ ಮಮ ರಾಜನ್‌ ಸುಹೃಜ್ಜನಾಃ । 

ರುರುದುಶ್ಚುಕ್ರುಶುಶ್ಚೈವ ದು:ಃಖಶೋಕಸಮನ್ವಿತಾಃ 11೧೫! 

ಎಲ್ಫೆ ರಾಜನೇ! ಆಗ ದುಖಶೋಕಯುಕ್ತರಾದ ನನ್ನಸುಹ್ಫದ್‌ ಜನರು ಕಳೆಗುಂದಿದ 
ಮುಖವುಳ್ಳವರಾಗಿ ರೋದನವನ್ನು ಮಾಡಿ ಕಿರುಚಿದರು. 

ದ್ವಿಷತಾಂ ಸಂಪ್ರಹರ್ಷೋ 5 ಭೂದಾರ್ತಿಶ್ಚಾದ್ವಿಷತಾಂ ಮಯಿ । 

ಏವಮಜ್ಞಾತವಾನ್‌ ವೀರ ಪಶ್ಚಾದ್‌ ಜ್ಞಾಸಿಷಮಚ್ಯುತ 11೧೬॥ 


ನನ್ನಶತ್ರುಗಳಿಗೆ ಹರ್ಷವೂ ನನ್ನಸುಹೃದ್‌ ಜನಕ್ಕೆ ದುಃಖವೂ ಉಂಟಾಯಿತು. 
ಎಲೈ ವೀರನೇ! ಎಲೈ ಸದ್ಗುಣಗಳಿಂದ ಚ್ಯುತನಾಗದವನೇ! ನನಗೆ ಮೊದಲು ಏನೂ 
ತಿಳಿಯಲಿಲ್ಲ. ಅನಂತರ ತಿಳಿಯಿತು. 


ತತೋ5ಹಮಿಂದ್ರದಯಿತಂ ಸರ್ವಪಾಹಾಣಭೇದನಮ್‌ । 
ವಜ್ರಮುದ್ಯಮ್ಯ ತಾನ್‌ ಸರ್ವಾನ್‌ ಪರ್ವತಾನ್‌ ಸಮಶಾತಯಮ್‌ ॥ 


ಅನಂತರ ನಾನು ಬಂಡೆ ಕಲ್ಲುಗಳನ್ನು ಒಡೆಯಲು ಇಂದ್ರನಿಗೆ ಪ್ರಿಯವಾದ 
ವಜ್ರಾಸ್ಟವನ್ನು ಎತ್ತಿ ಪ್ರಯೋಗಿಸಿ ಆ ಎಲ್ಲಪರ್ವತಗಳನ್ನೂ ನಾಶಪಡಿಸಿದೆನು. 


-196- ಮಹಾಭಾರತ ವನಪರ್ವ 


ತತಃ ಪರ್ವತಭಾರಾರ್ತಾ ಮಂದಪ್ರಾಣವಿಚೇಷಿಫಾಃ 1 
ಹಯಾ ಮೇ ಸಹಸಾ ರಾಜನ್‌ ವೇಪಮಾನಾ ಇವಾಭವನ್‌ ॥೧೮॥ 


ಎಲೈ ರಾಜನೇ! ಆಗ ಪರ್ವತಭಾರಕ್ಕೆ ಬಳಲಿ ಅಲ್ಪಪ್ರಾಣ ಮತ್ತು ಚೇಷ್ಟೆಯುಳ್ಳ 
ನನ್ನ ಅಶ್ಚಗಳು ನಡುಗಲು ಪ್ರಾರಂಬಿಸಿದವು. 


ಮೇಘಜಾಲ ಇವಾಕಾಶೇ ವಿದಾರ್ಯಾಭ್ಯುದಿತಂ ರವಿಮ್‌ । 
ದೃಷ್ಟ್ವಾ ಮಾಂ ಬಾಂಧವಾಃ ಸರ್ವೇ ಹರ್ಷಮಾಹಾರಯನ್‌ ಪುನಃ । 
ತತೋ ಮಾಮಬ್ರವೀತ್‌ ಸೂತಃ ಪ್ರಾಂಜಲಿಃ ಪ್ರಣತಃ ಸ್ಥಿತ 1೧೯॥ 


ಆಕಾಶದಲ್ಲಿಮೇಘಜಾಲವನ್ನು ಭೇದಿಸಿ ಸೂರ್ಯನು ಉದಯಿಸಿದಂತೆ ನಾನು 
ಉದಯಿಸಿದುದನ್ನುನೋಡಿ ನನ್ನ ಬಾಂಧವರೆಲ್ಲರೂ ಪುನಃ ಹರ್ಷವನ್ನುತಾಳಿದರು. 
ಆಗ ಸೂತನು ಕೈಗಳನ್ನು ಮುಗಿದು ನಮಸ್ಕಾರವನ್ನು ಮಾಡಿ ನನ್ನೆದುರಿಗೆ ನಿಂತು ಹೀಗೆ 
ಹೇಳಿದನು. 


ಸಾಧು ಸಂಪಶ್ಯ ವಾರ್ಷೇಯ ಸಾಲ್ವಂ ಸೌಭಪತಿಂ ಸ್ಥಿತಮ್‌ । 
ಅಲಂ ಕೃಷ್ಣಾವಮನ್ಯೈನಂ ಸಾಧು ಯತ್ನಂ ಸಮಾಚರ 11೨೦॥ 


ಎಲೈ ವಾರ್ಪೇಯನೇ! ಸೌಭಪತಿಯಾದ ಸಾಲ್ಪನು ಇರುವುದನ್ನು ಚೆನ್ನಾಗಿ ನೋಡು. 
ಅವನನ್ನು ಉಪೇಕ್ಷೆಮಾಡುವುದು ಸಾಕು. ಅವನನ್ನುಕೊಲ್ಲಲು ಒಳ್ಳೆಯ ಪ್ರಯತ್ನವನ್ನು 
ಮಾಡು. 


ಮಾರ್ದವಂ ಸಖತಾಂ ಚೈವ ಸಾಲ್ವಾದನ್ಯತ್ರ ಕೇಶವ । 
ಜಹಿ ಸಾಲ್ವಂ ಮಹಾಬಾಹೋ ಮೈನಂ ಜೀವಯ ಕೇಶವ 11೨೧1 


ಎಲ್ಫೆ ಕೇಶವನೇ! ಮೃದುತನವನ್ನು ಮತ್ತು ಸ್ನೇಹವನ್ನು ಸಾಲ್ವನನ್ನು ಬಿಟ್ಟು ಬೇರೆಯ 
ಕಡೆ ತೋರಿಸು. ಮಹಾಬಾಹುವೇ! ಸಾಲ್ವನನ್ನು ಸಂಹರಿಸು. ಕೇಶವನೇ ಅವನನ್ನು 
ಜೀವಿಸಲು ಬಿಡಬೇಡ. 


ಸರ್ವೈಃ ಪರಾಕ್ರಮೈರ್ವೀರ ವಧ್ಯಃ ಶತ್ರುರಮಿತ್ರಹನ್‌ । 
ನ ಶತ್ರುರವಮಂತವ್ಯೋ ದುರ್ಬಲೋತಪಿ ಬಲೀಯಸಾ 1 
ಸೋಪಿ ಸ್ಯಾತ್‌ ಪೀಡಕ: ಕಶ್ಚಿತ್‌ ಕಿಂ ಪುನಃ ಸಮರೇ ಸ್ಥಿತಃ 11೨೨! 


ಕೈರಾತಪರ್ವ -197- 


ಎಲೈ ವೀರನೇ! ಎಲ್ಫೆ ಶತ್ರುಸಂಹಾರಕನೇ! ಪೂರ್ಣಪರಾಕ್ರಮದಿಂದ ಶತ್ರುವನ್ನು 
ಕೊಲ್ಲಬೇಕು. ಬಲಿಷ್ಠನಾದವನು ದುರ್ಬಲನಾದ ಶತ್ರುವನ್ನೂಉಪೇಕ್ಷೆಮಾಡಬಾರದು. 
ಅವನೂ ಒಂದುದಿನ ಪೀಡಕನಾಗಬಹುದು. ಹೀಗಿರುವಾಗ ಯುದ್ಧದಲ್ಲಿಎದುರಿಗೆ 
ನಿಂತವನು ಪೀಡಕನಾಗುವುದರಲ್ಲಿಏನು ಆಶ್ಚರ್ಯ? 


ಸ ತ್ಲಂ ಪುರುಷಕಾರ್ದೂಲ ಸರ್ವಯತ್ನೈರಿಮಂ ಪ್ರಭೋ । 

ಜಹಿ ವೃಷ್ಠಿಕುಲಶ್ರೇಷ್ಠ ಮಾ ತೇ ಕಾಲೋತತ್ಯಗಾದಯಮ್‌ 2A 

ಎಲೈ ಪುರುಷಶಾರ್ದೂಲನೇ! ಎಲೈ ಪ್ರಭುವೇ! ಸರ್ವಪ್ರಯತ್ನದಿಂದ ಈ 
ಶತ್ರುವನ್ನು ಕೊಲ್ಲು ಎಲ್ಫೆ ವೃಷ್ಟಿಕುಲಶ್ರೇಷ್ಠನೇ! ನಿನಗೆ ಈ ಕಾಲವು ಮೀರಿಹೋಗದಿರಲಿ. 

ನೈಷ ಮಾರ್ದವಸಾಧ್ಯೋ ಹಿ ನಾಪಿ ಚೈವ ಸಖಾ ತವ । 

ಯೇನ ತಂ ಬಾಧಿತೋ ವೀರ ದ್ವಾರಕಾ ಚಾಪಿ ಮರ್ದಿತಾ LT 

ಎಲೈ ವೀರನೇ! ಯಾವ ಈ ಸಾಲ್ವನು ದ್ವಾರಕಾಪಟ್ಟಣವನ್ನು ಮರ್ದಿಸಿ ನಿನ್ನನ್ನು 
ಬಾಧಿಸುತ್ತಿದ್ದಾನೆಯೋ ಅವನು ಸುಲಭಸಾಧ್ಯನಲ್ಲಮತ್ತು ನಿನ್ನಸ್ನೇಹಿತನೂ ಅಲ್ಲ. 

ಏವಮಾದಿ ತು ಕೌಂತೇಯ ಶ್ರುತ್ವಾಂಹಂ ಸಾರಥೇರ್ವಚಃ । 

ತತ್ತ್ವಮೇತದಿತಿ ಜ್ಞಾತ್ವಾ ಯುದ್ಧೇ ಮತಿಮಧಾರಯಮ್‌ 11೨೫1! 

ಎಲ್ಲೆ ಕೌಂತೇಯನೇ! ಇವೇ ಮೊದಲಾದ ಸಾರಥಿಯ ಮಾತುಗಳನ್ನು ಕೇಳಿ ಇದು 
ಸತ್ಯವಾದುದು ಎಂದು ನಿಶ್ಚಯಿಸಿ ನಾನು ಯುದ್ಧವನ್ನು ಮಾಡಲು ನಿಶ್ಚಯಿಸಿದೆ. 


ವಧಾಯ ಸಾಲ್ವರಾಜಸ್ಯ ಸೌಭಸ್ಯ ವಿನಿಪಾತನೇ । 
ದಾರುಕಂ ಚಾಬ್ರುವಂ ವೀರ ಮುಹೂರ್ತಂ ಸ್ಥೀಯತಾಮಿತಿ ॥೨೬॥ 


ಸಾಲ್ಪರಾಜನನ್ನುಸಂಹರಿಸಿ ಸೌಭವನ್ನುಕೆಳಗೆ ಉರುಳಿಸಲು ನಿಶ್ಚಯಿಸಿ ದಾರುಕನನ್ನು 
ಕುರಿತು ವೀರನೇ! ಒಂದು ಮುಹೂರ್ತದ ಕಾಲ ಸಹನೆಯಿಂದ ಇರು ಎಂದು 
ಹೇಳಿದೆನು. 


ತತೋತಪ್ರಶಿಹತಂ ದಿವ್ಯಮಭೇದ್ಯಮತಿವೀರ್ಯವತ್‌ | 
ಆಗ್ನೇಯಮಸ್ತು ದಯಿತಂ ಸರ್ವದಾಹಂ ಮಹಾಪ್ರಭಮ್‌ 11೨೭।! 


-198- ಮಹಾಭಾರತ ವನಪರ್ವ 


ಯಕ್ಷಾಣಾಂ ರಾಕ್ಷಸಾನಾಂ ಚ ದಾನವಾನಾಂ ಚ ಸಂಯುಗೇ ಟ 
ರಾಜ್ಞಾಂ ಚ ಪ್ರತಿಲೋಮಾನಾಂ ಭಸ್ಮಾಂತಕರಣಂ ಮಹತ್‌ 11೨೮॥ 


ಕ್ಲುರಾಂತಮಮಲಂ ಚಕ್ರಂ ಕಾಲಾಂತಕಯಮೋಪಮಮ್‌ । 
ಅಭಿಮಂತ್ರಾ ಹಮತುಲಂ ದ್ವಿಷತಾಂ ವಿನಿಬರ್ಹಣಮ್‌ ॥೨೯॥ 


ಜಹಿ ಸೌಭಂ ಸ್ಪವೀರ್ಯೇಣ ಯೇ ಚಾತ್ರ ರಿಪವೋ ಮಮ । 
ಇತ್ಯುಕ್ತ್ವಾ ಭುಜವೀರ್ಯೇಣ ತಸ್ಮೈ ಪ್ರಾಹಿಣವಂ ರುಷಾ HAO 


ಅನಂತರ ಅಪ್ರತಿಹತವಾದ ದಿವ್ಯವಾದ ಅಭೇದ್ಯವಾದ ಮಹಾಸಾಮರ್ಥ್ಯವುಳ್ಳ 
ಮಹಾಪ್ರಭೆಯುಳ್ಳ ಸರ್ವವನ್ನೂ ದಹಿಸುವ, ಯಕ್ಷರನ್ನೂ ರಾಕ್ಷಸರನ್ನೂದಾವರನ್ನೂ 
ಪ್ರತಿಲೋಮದಲ್ಲಿ ಜನಿಸಿದ ರಾಜರನ್ನೂ ಭಸ್ಥವನ್ನಾಗಿ ಮಾಡುವ, ಕತ್ತಿಯ ಅಲುಗಿನಂತೆ 
ಹರಿತವಾದ, ಸ್ವಚ್ಛವಾದ, ಕಾಲಾಂತಕ ಯಮನಂತಿರುವ, ನನಗೆ ಪ್ರಿಯವಾದ, 
ಆಗ್ನೇಯಾಸ್ಟವಾದ, ಶತ್ರುಗಳನ್ನು ನಾಶಮಾಡುವ ಅಸದೃಶವಾದ ಸುದರ್ಶನವನ್ನು 
ಅಭಿಮಂತ್ರಿಸಿ ನಿನ್ನಪರಾಕ್ರಮದಿಂದ ಸೌಭವನ್ನುಉರುಳಿಸು ಮತ್ತು ಇಲ್ಲಿರುವ ನನ್ನ 
ಶತ್ರುಗಳನ್ನು ಸಂಹರಿಸು ಎಂದು ಹೇಳಿ ನನ್ನ ಭುಜವೇಗದಿಂದ ಅದನ್ನು ಸೌಭದ 
ಮೇಲೆ ಸಿಟ್ಟಿನಿಂದ ಪ್ರಯೋಗಿಸಿದೆ. 


ರೂಪಂ ಸುದರ್ಶನಸ್ಕಾಸೀದ್‌ ಆಕಾಶೇ ಪತತಸ್ತದಾ । 
ದ್ವಿತೀಯಸ್ಯೇವ ಸೂರ್ಯಸ್ಯ ಯುಗಾಂತೇ ಪರಿವೇಷ್ಟ್ಯತಃ 11೩೧॥ 


ಆಕಾಶದಲ್ಲಿ ಹೋಗುವ ಸುದರ್ಶನದ ರೂಪವು ಯುಗಾಂತಸಮಯದಲ್ಲಿ 
ಪರಿವೇಷವನ್ನುಸುತ್ತಲೂ ಒಂದು ವರ್ತುಲಾಕಾರದ ಪರಿಧಿ ಹೊಂದಿದ ಇನ್ನೊಂದು 
ಸೂರ್ಯನಂತೆ ಪ್ರಜ್ಞಲಿಸುತ್ತಿತ್ತು. 

ತತ್‌ ಸಮಾಸಾದ್ಯ ನಗರಂ ಸೌಭಂ ವ್ಯಪಹತದ್ದಿಷಮ್‌ । 

ಮಧ್ಯೇನ ದಾರಯಾಮಾಸ ಮಹಾಮೇರುಮಿವೋಚ್ಚಿತಮ್‌ 11೩೨! 


ದ್ವಿಧಾ ಕೃತಂ ತು ತತ್‌ ಸೌಭಂ ಸುದರ್ಶನಬಲಾಹೃತಮ್‌ । 
ಹೇಶ್ಚರಶರೋದ್ದೂತಮಪತತ್‌ ತ್ರಿಪುರಂ ಯಥಾ 11೩೩1 


ಕೈರಾತಪರ್ವ -199- 


ಆ ಸುದರ್ಶನವು ಶತ್ರುಗಳು ನಾಶಹೊಂದಿದ್ದ ಆ ಸೌಭನಗರವನ್ನು ತಲುಪಿ 
ಎತ್ತರವಾದ ಮಹಾಮೇರುವನ್ನುಮಧ್ಯದಲ್ಲಿಸೀಳಿದಂತೆ ಮಧ್ಯದಲ್ಲಿಸೀಳಿಹಾಕಿತು. 
ಸುದರ್ಶನದ ಸಾಮರ್ಥ್ಯದಿಂದ ಮಧ್ಯದಲ್ಲಿಎರಡು ಭಾಗವಾಗಿ ಸೀಳಲ್ಪಟ್ಟಆ ಸೌಭವು 
ಮಹೇಶ್ವರ ಬಾಣಗಳಿಂದ ಸೀಳಲಟ ತ್ರಿಪುರಗಳಂತೆ ಕೆಳಗೆ ಬಿದ್ದಿತು. 


ಆಜ ಬ್‌ 


ತಸ್ಮಿನ್‌ ನಿಪತಿತೇ ಸೌಭೇ ಚಕ್ರಮಾಗಾತ್‌ ಕರಂ ಮಮ । 
ಪುನಶ್ಚೋದ್ಧೂಯ ವೇಗೇನ ಸಾಲ್ವಾಯೇತ್ಯಹಮಬ್ರುವಮ್‌ ॥೩೪॥ 


ಆ ಸೌಭವು ಕೆಳಗೆ ಬೀಳುತ್ತಿರಲು ಚಕ್ರವುಬಂದು ನನ್ನ ಕೈಯನ್ನು ಸೇರಿತು. ಆ 
ಚಕ್ರವನ್ನು ಪುನಃ ವೇಗವಾಗಿ ತಿರುಗಿಸಿ ಈ ಬಾರಿ ಸಾಲನಿಗೆ ಎಂದು ಹೇಳಿದೆನು. 


ತತಃ ಸಾಲ್ವಂ ಗದಾಂ ಗುರ್ವೀಮಾವಿಧ್ಯಂತಂ ಮಹಾಹವೇ । 

ದ್ವಿಧಾ ಚಕಾರ ಸಹಸಾ ಪ್ರಜಜ್ವಾಲ ಚ ತೇಜಸಾ 11೩೫1! 

ಆಗ ದೊಡ್ಡಯುದ್ಧದಲ್ಲಿಭಾರವಾದ ಗದೆಯನ್ನು ತಿರುಗಿಸುತ್ತಿದ್ದ ಸಾಲನ್ನು ಚಕ್ರವು 
ತಕ್ಷಣ ಎರಡು ಭಾಗವಾಗಿ ಸೀಳಿ ತನ್ನತೇಜಸ್ಸಿನಿಂದ ಜ್ವಲಿಸಿತು. 


ತಸ್ಮಿನ್‌ ನಿಪತಿತೇ ಪಾಪೇ ದಾನವಾಸ್ಪಸ್ತಚೇತಸಃ | 
ಹಾಹಾಭೂತಾ ದಿಶೋ ಜಗ್ಗುರರ್ದಿತಾ ಮಮ ಸಾಯಕೈಃ HAL 


ಆ ಪಾಪಿಯು ಬೀಳುತ್ತಿರಲು ಭಯಗ್ರಸ್ತ ಚೇತನರಾದ ದಾನವರೆಲ್ಲರೂ ನನ್ನ 
ಬಾಣಗಳಿಂದ ಪೀಡಿತರಾಗಿ ಹಾಹಾಕಾರವನ್ನು ಮಾಡುತ್ತಾ ದಿಕ್ಕುದಿಕ್ಕುಗಳಿಗೆ 
ಓಡಿಹೋದರು. 


ತತೋ5ಹಂ ಸಮವಸ್ಥಾಪ್ಯ ರಥಂ ಸೌಭಸಮೀಪತಃ । 
ಶಂಖಂ ಪ್ರಧ್ಧಾಪ್ಯ ಹರ್ಷೇಣ ಸುಹೃದಃ ಪರ್ಯಹರ್ಷಯಮ್‌ ॥ಃ೩೭॥। 


ಅನಂತರ ನಾನು ನನ್ನ ರಥವನ್ನು ಬಿರಿದುಬಿದ್ದ ಸೌಭದ ಸಮೀಪದಲ್ಲಿ ನಿಲ್ಲಿಸಿ 
ಶಂಖವನ್ನು ಸಂತೋಷದಿಂದ ಬಲವಾಗಿ ಊದಿ ನನ್ನ ಹಿತೈಷಿಗಳೆಲ್ಲರನ್ನೂ 
ಸಂತೋಷಗೊಳಿಸಿದೆನು. 


-200- ಮಹಾಭಾರತ ವನಪರ್ವ 


ತನ್ಮೇರುಶಿಖರಾಕಾರಂ ವಿದ್ವಸ್ತಾಟ್ಟಾಲಗೋಪುರಮ್‌ । 
ದಹ್ಯಮಾನಮಭಿಪ್ರೇಕ್ಟ್ಯ ಸ್ತಿಯಸ್ತಾಃ ಸಂಪ್ರದುದ್ರುವುಃ HASH 


ಮೇರುಶಿಖರದಂತೆ ಇದ್ದ ಆ ಸೌಭವು ಅಟ್ಟಾಲ (ಉಪ್ಪರಿಗೆ) ಗೋಪುರಗಳ 
ಜೊತೆಯಲ್ಲಿ ವಿಧ್ವಸ್ತವಾಗಿ ಉರಿಯುತ್ತಿರುವುದನ್ನು ನೋಡಿ ಆ ಸ್ಪೀಯರೆಲ್ಲರೂ 
ಓಡಿಹೋದರು. 


ಏವಂ ನಿಹತ್ಯ ಸಮರೇ ಸಾಲ್ವಂ ಸೌಭಂ ನಿಪಾತ್ಯ ಚ । 
ಆನರ್ತಾನ್‌ ಪುನರಾಗಮ್ಯ ಸುಹೃದಾಂ ಪ್ರೀತಿಮಾವಹಮ್‌  1೩೯॥ 


ಹೀಗೆ ಯುದ್ಧದಲ್ಲಿ ಸಾಲ್ವನನ್ನು ಮತ್ತು ಸೌಭವನ್ನು ಹೊಡೆದು ಉರುಳಿಸಿ 
ದ್ವಾರಕಾಪಟ್ಟಣಕ್ಕೆ ಪುನಃ ಬಂದು ನನ್ನ ಬಂಧುಗಳೆಲ್ಲರಿಗೂ ಸಂತೋಷವನ್ನು 
ಉಂಟುಮಾಡಿದೆ. 


ಏತಸ್ಯಾತ್‌ ಕಾರಣಾದ್‌ ರಾಜನ್‌ ನಾಗಮಂ ಗಜಸಾಹ್ವಯಮ್‌। 
ಯದ್ಯಾಗಾಂ ಪರವೀರಘ್ನ ನ ಹಿ ಜೀವೇತ್‌ ಸುಯೋಧನಃ IO 


ಎಲೈ ರಾಜನೇ! ಈ ಕಾರಣದಿಂದ ನಾನು ಹಸ್ತಿನಾವತಿಗೆ ಬರಲಿಲ್ಲ. ಎಲೈ 
ಶತ್ರುವೀರನಾಶಕನೇ! ನಾನು ಬಂದಿದ್ದರೆ ಸುಯೋಧನನು ಬದುಕಿ ಉಳಿಯುತ್ತಿರಲಿಲ್ಲ. 
ವೈಶಂಪಾಯನಃ 
ಏವಮುಕ್ತ್ವಾ ಮಹಾಬಾಹುರ್ಧರ್ಮಜಂ ಪುರುಷೋತ್ತಮಃ । 
ಆಮಂತ್ರ್ಯ ಪ್ರಯಯೌ ಧೀಮಾನ್‌ ಪಾಂಡವಾನ್‌ ಮಧುಸೂದನಃ ॥೪೧॥ 
ಹೀಗೆ ಹೇಳಿ ಮಹಾಬಾಹುವೂ ಪುರುಷೋತ್ತಮನೂ ಆದ ಮೇಧಾವಿಯಾದ 


ಮಧುಸೂದನನು ಧರ್ಮರಾಜನ ಮತ್ತು ಪಾಂಡವರ ಅನುಮತಿಯನ್ನು ಪಡೆದು 
ಹೊರಟನು. 


ಅಭಿವಾದ್ಯ ಮಹಾಬಾಹುರ್ಧರ್ಮರಾಜಂ ಯುಧಿಷ್ಠಿರಮ್‌ । 
ರಾಜ್ಞಾ ಮೂರ್ಧನ್ಯುಪಾಘ್ರಾತೋ ಭೀಮೇನ ಚ ಮಹಾಭುಜಃ 11೪೨। 


ಕೈರಾತಪರ್ವ -201- 


ಪರಿಷಕ್ಷಶ್ಲಾರ್ಜುನೇನ ಯಮಾಭ್ಯಾಮಭಿವಾದಿತಃ । 

ಸಮ್ಮಾನಿತಶ್ಚ ಧೌಮ್ಯೇನ ದ್ರೌಪದ್ಯಾ ಚಾಪಿ ಸಂಸ್ತುತಃ IVAN 

ಮಹಾಬಾಹುವಾದ ಕೃಷ್ಣನು ಧರ್ಮರಾಜನಿಗೆ ನಮಸ್ಕಾರವನ್ನು ಮಾಡಿ 
ಅವನಿಂದಲೂ ಹಾಗೆಯೇ ಭೀಮನಿಂದಲೂ ಮಹಾಭುಜನಾದ ಅವನು ಶಿರಸಿನಲ್ಲಿ 
ಆಘ್ರಾಣಿಸಲ್ಪಟ್ಟನು. ಅರ್ಜುನನಿಂದ ಆಲಿಂಗಿಸಲ್ಲಟ್ಟು ನಕುಲಸಹದೇವರಿಂದ 
ನಮಸ್ಕರಿಸಲ್ಪಟ್ಟು ಧೌಮ್ಯರಿಂದ ಗೌರವಿಸಲ್ಪಟ್ಟನು ಮತ್ತು ದ್ರೌಪದಿಯಿಂದ 
ಸ್ತೋತ್ರಮಾಡಲ್ಪಟ್ಟನು. 

ಸುಭದ್ರಾಮಭಿಮನ್ಯುಂ ಚ ರಥಮಾರೋಪ್ಯ ಕಾಂಚನಮ್‌ । 

ಆರುರೋಹ ರಥಂ ಕೃಷ್ಣ ಪಾಂಡವೈರಭಿಪೂಜಿತಃ 11೪೪॥ 

ಕೃಷ್ಣನು ಸುಭದ್ರೆ ಮತ್ತು ಅಭಿಮನ್ಯುವನ್ನುತನ್ನಸುವರ್ಣಮಯವಾದ ರಥದಲ್ಲಿ 
ಕೂಡಿಸಿ ಪಾಂಡವರಿಂದ ಪೂಜಿತನಾಗಿ ರಥವನ್ನುಏರಿದನು. 

ಸೈನ್ಯಸುಗ್ರೀವಯುಕ್ತೇನ ರಥೇನಾದಿತ್ಯವರ್ಚಸಾ | 

ಸ್ವಪುರಂ ಪ್ರಯಯೌ ಕೃಷ್ಣ ಸಮಾಶ್ವಾಸ್ಯ ಯುಧಿಷ್ಠಿರಮ್‌ 1೪೫ 

ಸೈನ್ಯ(ಶೈಭ್ಯ) ಸುಗ್ರೀವ ಕುದುರೆಗಳನ್ನು ಹೂಡಿದ ಸೂರ್ಯಕಾಂತಿಯುಳ್ಳತನ್ನ 
ರಥದಲ್ಲಿ ಕುಳಿತು ಯುಧಿಷ್ಠಿರನಿಗೆ ಸಮಾಧಾನವನ್ನು ಮಾಡಿ ಕೃಷ್ಣನು ತನ್ನ ಪುರಕ್ಕೆ 
ತೆರಳಿದನು. 


ತತಃ ಪ್ರಯಾತೇ ದಾಶಾರ್ಹೇ ಧೃಷ್ಟದ್ಕುಮ್ನೋತಪಿ ಪಾರ್ಷತಃ | 
ದ್ರೌಪದೇಯಾನುಪಾದಾಯ ಪ್ರಯಯೌ ಸ್ವಪುರಂ ತದಾ 11೪೬॥॥ 


ದಾಶಾರ್ಹನಾದ ಕೃಷ್ಣನು ಹಿಂದಿರುಗುತ್ತಿರಲು ಪಾರ್ಷತನಾದ ದೃಷ್ಟದ್ಯುಮ್ನನೂ 
ಸಹ ದ್ರೌಪದಿಯ ಐದು ಮಕ್ಕಳನ್ನುಕರೆದುಕೊಂಡು ತನ್ನನಗರಕ್ಕೆ ಹಿಂದಿರುಗಿದನು. 


ಧೃಷ್ಟಕೇತು: ಸಮಾದಾಯ ಸ್ವಸಾರಂ ಚಾಥ ಚೇದಿರಾಟ್‌ । 
ಜಗಾಮ ಪಾಂಡವಾನ್‌ ದೃಷ್ಟ್ವಾ ರಮ್ಯಾಂ ಶುಕ್ತಿಮತೀಂ ಪುರೀಮ್‌ ॥ 


ಅನಂತರ ಚೇದಿರಾಜನಾದ ಧೃಷಕೇತುವು ತನ್ನತಂಗಿಯನ್ನುಕರೆದು ಕೊಂಡು 
ಪಾಂಡವರನ್ನುನೋಡಿ ತನ್ನಸುಂದರವಾದ ಶುಕ್ಕಿಮತೀಪಟ್ಟಣಕ್ಕೆ ತೆರಳಿದನು. 


-202- ಮಹಾಭಾರತ ವನಪರ್ವ 


ಕೇಕಯಾಶ್ನಾಭ್ಯನುಜ್ಞಾತಾ: ಕೌಂತೇಯೇನಾಮಿತೌಜಸಃ | 
ಆಮಂತ್ರ್ಯ ಪಾಂಡವಾನ್‌ ಸರ್ವಾನ್‌ ಪ್ರಯಯುಸ್ತೇಠಪಿ ಭಾರತ ॥ 


ಎಲೈ ಭಾರತನೇ! ಅಮಿತಪರಾಕ್ರಮಿಗಳಾದ ಕೇಕಯದೇಶದ ಸಹೋದರರು 
ಧರ್ಮರಾಜನಿಂದ ಅನುಮತಿಯನ್ನುಪಡೆದು ಎಲ್ಲಾಪಾಂಡವರ ಅನುಮತಿಯನ್ನು 
ಪ್ರಾರ್ಥಿಸಿ ತಮ್ಮನಗರಕ್ಕೆ ಹೋದರು. 

ಬ್ರಾಹ್ಮಣಾಶ್ಚ ವಿಶಶ್ಚೆವ ತಥಾ ವಿಷಯವಾಸಿನಃ । 

ವಿಸೃಜ್ಯಮಾನಾಃ ಸುಭ್ಭ್ಛಶಂ ನ ತ್ಯಜಂತಿ ಸ್ಮ ಪಾಂಡವಾನ್‌ 11೪೯॥ 

[2 

ಬ್ರಾಹ್ಮಣರು ವೈಶ್ಯರು ಮತ್ತು ಹಸ್ತಿನಾವತಿಯ ಕೆಲವು ನಿವಾಸಿಗಳು ಮತ್ತೆಮತ್ತೆ 
ಹೋಗಲು ಒತ್ತಾಯಮಾಡಿದರೂ ಪಾಂಡವರನ್ನು ಬಿಡಲಿಲ್ಲ. 

ಸಮವಾಯಃ ಸ ರಾಜೇಂದ್ರ ಸುಮಹಾದ್ಭುತದರ್ಶನಃ ! 

ಆಸೀನ್ನಹಾತ್ಮನಾಂ ತೇಷಾಂ ಕಾಮ್ಯಕೇ ಭರತರ್ಷಭ 11೫೦॥ 

ಎಲ್ಫೆ ರಾಜೇಂದ್ರನೇ! ಎಲ್ಫೆ ಭರತರ್ಷಭನೇ! ಕಾಮ್ಯಕವನದಲ್ಲಿ ಅಂತಹ ನೋಡಲು 
ಅದ್ಭುತವಾದ ಆ ಮಹಾತ್ಮರ ಸಮಾವೇಶವು ನಡೆಯಿತು. 

ಯುಧಿಷ್ಠಿರಸ್ತು ವಿಪ್ರಾಂಸ್ತಾನನುಮಾನ್ಯ ಮಹಾಮನಾಃ । 

ಶಶಾಸ ಪುರುಷಾನ್‌ ಕಾಲೇ ರಥಾನ್‌ ಯೋಜಯತೇತಿ ಹ 11೫೧1 

ಉದಾರಿಯಾದ ಯುಧಿಷ್ಠಿರನು ಆ ಬ್ರಾಹ್ಮಣರನ್ನು ಅನುಮೋದಿಸಿ ಯೋಗ್ಯವಾದ 
ಕಾಲದಲ್ಲಿರಥಗಳನ್ನುಹೂಡಿ ಎಂದು ತನ್ನಕಿ0ಕರರಿಗೆ ಅಪ್ಪಣೆಯನ್ನು ಮಾಡಿದನು. 

॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ಏಕೋನವಿಂಶೋ5ಧ್ಯಾಯಃ ॥ 
॥ ಕೈರಾತಪರ್ವಣಿ ನವಮೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಹತ್ತೊಂಬತ್ತನೆಯ ಅಧ್ಯಾಯ ಮುಗಿಯಿತು. 
XK 


ಕೈರಾತಪರ್ವ -203- 


ಮಹಾಭಾರತ ತಾತ್ಸರ್ಯನಿರ್ಣಯ -೨೨ ಅಧ್ಯಾಯ 


ಪಾಂಡಾವಾನಾಂ ಚ ಯಾ ಭಾರ್ಯಾ: ಪುತ್ರಾ ಅಪಿ ಚ ಸರ್ವಶಃ । 
ಅನ್ನೇವ ಪಾಂಡವಾನ್‌ ಯಾತಾ ವನಮತ್ವೆವ ಸಂಸ್ಥಿತಾಃ 11೫೪॥ 


ಪಾಂಡವರ ಬೇರೆ ಪತ್ನಿಯರೂ ಎಲ್ಲಮಕ್ಕಳೂ ಅವರನ್ನು ಹಿಂಬಾಲಿಸಿ ಕಾಡಿಗೆ 
ಬಂದು ಜೊತೆಗೇ ಇದ್ದರು. 


ಧೃಷ್ಟದ್ಯುಮ್ಹಸ್ತತಃ ಕೃಷ್ಣಾಂ ಸಾಂತ್ರಯಿತ್ತೈವ ಕೇಶವಂ । 
ಟಿ ಇ ಗು) ಗ ಬಳ 
ಪ್ರಣಮ್ಯ ಸಮನುಜ್ಞಾತೋ ಭಾಗಿನೇಯೈಃ ಪುರಂ ಯಯೌ 11೫೫1! 


ಧೃಷ್ಠದ್ಯುಮ್ನದ್ರೌಪದಿಯನ್ನುಸಂತ್ಛೈಸಿ ಕೃಷ್ಣನನ್ನು ನಮಿಸಿ ಅವನ ಅನುಜ್ಞೆ ಪಡೆದು 
ಬರ್‌ ಇಲ pl ಣಾ 
ದ್ರೌಪದೀಪುತ್ರರೊಂದಿಗೆ ತನ್ನ ಪಟ್ಟಣಕ್ಕೆ ಹೊರಟುಹೋದ. 


ಶು 


ಧೃಷ್ಟಕೇತುಶ್ಚ ಭಗಿನೀಂ ಕಾಶಿರಾಜಃ ಸುತಾಮಪಿ । 
ಪುರಂ ಯಯತುರಾದಾಯ ಕುಂತ್ಶೈವಾನ್ಯಾಃ ಸಹ ಸ್ಥಿತಾಃ HSL 


ಧೃಷ್ಟಕೇತು ತನ್ನತಂಗಿಯನ್ನೂಕಾಶಿರಾಜ ತನ್ನಮಗಳನ್ನೂ ಕರೆದುಕೊಂಡು ತಮ್ಮ 
ಪಟ್ಟಣಗಳಿಗೆ ಹೋದರು. ಪಾಂಡವರ ಬೇರೆ ಪತ್ನಿಯರು ಕುಂತಿಯ ಜೊತೆಗೇ ಇದ್ದರು. 


ಪಾರ್ವತೀ ನಕುಲಸ್ಯಾಸೀತ್‌ ಭಾರ್ಯಾ ಪೂರ್ವಂ ತಿಲೋತ್ತಯಾ ।ಟ 
ಪೂರ್ವೋಕ್ತೇ ಚೈವ ಯಮಯೋರ್ಭಾರ್ಯೇ ಕುಂತ್ಯಾ ನಿವಾರಿತಾಃ ॥ 


ಹಿಂದೆ ತಿಲೋತ್ತಮೆ ಎಂಬ ಅಪ್ಪರೆಯಾಗಿದ್ದಳು ನಕುಲ ಪತ್ನಿ ಪಾರ್ವತಿ. ಅವಳನ್ನೂ 
ಹಿಂದೆ ಹೇಳಿದ ನಕುಲ ಸಹದೇವರ ಪತ್ನಿಯರಾದ ಶಲ್ಯ ಜರಾಸಂಧ ಪುತ್ರಿಯರನ್ನೂ 
ಕಾಡಿಗೆ ಹೋಗದಂತೆ ತಡೆದು ಕುಂತಿ ತನ್ನಬಳಿಯೆ ನಿಲ್ಲಿಸಿಕೊಂಡಿದ್ದಳು. 


ಸುಭದ್ರಾಮಭಿಮನ್ಯುಂ ಚ ರಥಮಾರೋಪ್ಯ ಕೇಶವಃ | 

ಪಾಂಡವಾನಭ್ಯನುಜ್ಞಾಯ ಸಭಾರ್ಯಃ ಸ್ವಪುರಂ ಯಯೌ 11೫೮॥। 

ಸುಭದ್ರೆಯನ್ನೂ ಅಭಿಮನ್ಯುವನ್ನೂ ಶ್ರೀಕೃಷ್ಣ ರಥದಲ್ಲಿ ಕುಳ್ಳಿರಿಸಿಕೊಂಡು 
ಪಾಂಡವರಿಂದ ಬೀಳ್ಕೊಂಡು ಸತ್ಯಭಾಮಾ ಸಮೇತನಾಗಿ ದ್ವಾರಕೆಗೆ ತೆರಳಿದ. 


-204- ಮಹಾಭಾರತ ವನಪರ್ವ 


ಕಂಚಿತ್ಕಾಲಂ ದ್ರೌಪದೇಯಾ ಉಷ್ಯ ಪಾಂಚಾಲಕೇ ಪುರೇ 1 
ಯಯುರ್ದ್ವಾರಾವತೀಮೇವ ತತ್ರೋಷುಃ ಕೃಷ್ಣಪಾಲಿತಾಃ (1೫೯॥ 


ದ್ರೌಪದಿಯ ಮಕ್ಕಳು ಪಾಂಚಾಲನಗರದಲ್ಲಿ ಕೆಲವು ಕಾಲ ಇದ್ದು ದ್ವಾರಕೆಗೆ 
ಹೋದರು. ಅಲ್ಲಿ ಶ್ರೀಕೃಷ್ಣನ ರಕ್ಷಣೆಯಲ್ಲಿವಾಸಮಾಡಿದರು. 


ತತಃಪರಂ ಧರ್ಮರಾಜೋ ನಿರ್ವಿಣ್ಣು ಸ್ಪತ್ಛತೇನ ಹ। 
ಭ್ರಾಕೃಭಾರ್ಯಾಪದೇ ಕೃಷ್ಣಾಂ ಸ್ಥಾಪಯಾಮಾಸ ಸರ್ವದಾ 11೬೦॥ 


ಅನಂತರ ಧರ್ಮರಾಜ ತನ್ನ ಕೃತ್ಯಕ್ಕೆ ತಾನೆ ಬೇಸತ್ತು ದ್ರೌಪದಿಯನ್ನು ಸದಾ ಸೋದರ 
ಪತ್ನೀ ಸ್ಥಾನದಲ್ಲಿಯೇ ಇರಿಸಿದ. 


ಊಪುರ್ವನೇ ಚ ತೇ ಪಾರ್ಥಾ ಮುನಿಶೇಷಾನ್ನಭೋಜಿನಃ | 
ಭುಕ್ತವತ್ಸ್ವೇವಾನುಚೇಷು ಭುಂಕ್ತೇ ರಾಜಾ ಯುಧಿಷ್ಠಿರಃ 11೬೧॥ 


ಪಾಂಡವರು ಮುನಿಗಳ ಭೋಜನಾನಂತರ ಅವರ ಶೇಷಾನ್ನಉಣ್ಣುತ್ತ ಕಾಡಿನಲ್ಲಿ 
ವಾಸಿಸಿದರು. ರಾಜಾ ಯುಧಿಷ್ಠಿರ ತಮ್ಮಂದಿರ ಭೋಜನಾ ನಂತರವೆ ಉಣ್ಣುತ್ತಿದ್ದೆ. 


ಅಲಂಘ್ಯತ್ವಾತ್‌ತದಾಜ್ಞಾಯಾ ಅನುಜಾಃ ಪೂರ್ವಭೋಜಿನಃ | 
ತಸ್ಯಾನಂತರಮೇವೈಕಾ ಭುಂಕ್ತೇ ಸಾ ಪಾರ್ಷತಾತ್ಗಜಾ We. 


ಅಣ್ಣನ ಆಜ್ಞೆ ಅನುಲ್ಲಂಘನೀಯವಾದ್ದರಿಂದ ತಮ್ಮಂದಿರು ಮೊದಲಿಗೆ 
ಉಣ್ಣುತ್ತಿದ್ದರು. ಧರ್ಮರಾಜ ಉಂಡ ಬಳಿಕ ದ್ರೌಪದಿಯೊಬ್ಬಳೇ ಉಣ್ಣುತ್ತಿದ್ದಳು. 


ಏವಂ ಸದಾ ವಿಷ್ಣುಪರಾಯಣಾನಾಂ 
ತತ್ಸಾರ್ಪಣಾನ್ಯೈಕಭುಜಾಂ ಪ್ರಯಾತಃ | 
ಸಂವತ್ತರಸ್ತತ್ರ ಜಗಾದ ಕೃಷ್ಣಾ 


ಭೀಮಾಜ್ಞಯಾ ಧರ್ಮರಾಜಂ ಸುವೇತ್ರೀ WA 


ಈ ರೀತಿಯಾಗಿ ಸದಾ ವಿಷ್ಣುಭಕ್ತರಾದ ಪಾಂಡವರು ವಿಷ್ಣುವಿಗೆ ನಿವೇದಿತವಾದ 
ಅನ್ನವನ್ನು ಮಾತ್ರ ಉಣ್ಣುತ್ತ ಒಂದು ವರ್ಷ ಕಳೆದರು. ಬಳಿಕ ಒಳ್ಳೆಯ ನೀತಿಜ್ಞಳಾದ 
ದೌಪದಿ ಬ*ಮನ ಪ್ರೇರಣೆಯಿಂದ ಧರ್ಮರಾಜನ ಬಳಿಯಲ್ಲಿ ಹೇಳತೊಡಗಿದಳು. 


ಕೈರಾತಪರ್ವ -205- 


ಇಪ್ಪತ್ತನೆಯ ಅಧ್ಯಾಯ 
(ಪಾಂಡವರು ಪೌರರನ್ನು ಸಮಾಧಾನಪಡಿಸಿ ಹಿಂದೆ ಕಳುಹಿಸುವುದು.) 
ವೈಶಂಪಾಯನಃ 
ತಸ್ಮಿನ್‌ ದಶಾರ್ಹಾಧಿಪತೌ ಪ್ರಯಾತೇ 
ಯುಧಿಷ್ಠಿರೋ ಭೀಮಸೇನಾರ್ಜುನೌ ಚ । 
ಯಮೌ ಚ ಕೃಷ್ಣಾ ಚ ಪುರೋಹಿತಶ್ಚ 
ರಥಾನ್‌ ಮಹಾರ್ಹಾನ್‌ ಪರಮಾಶ್ವಯುಕ್ತಾನ್‌ Hol 


ಆಸ್ಥಾಯ ವೀರಾಃ ಸಹಿತಾ ವನಾಯ 
ಪ್ರತಸ್ಥಿರೇ ಭೂತಪತಿಪ್ರಕಾಶಾಃ । 
ಹಿರಣ್ಯನಿಷ್ಕಾನ್‌ ವಸನಾನಿ ಗಾಶ್ಚ 
ಪ್ರದಾಯ ಶಿಕ್ಸಾಕ್ಷರಮಂತ್ರವಿದ್ದ್ಯ:ಃ 1೨॥1 


ದಶಾರ್ಹಾಧಿಪತಿಯಾದ ಆ ಕೃಷ್ಣನು ಪ್ರಯಾಣಮಾಡುತ್ತಿರಲು 
ಯುಧಿಷ್ಠಿರ ಭೀಮಸೇನ ಅರ್ಜುನ ನಕುಲಸಹದೇವರು ದ್ರೌಪದಿ ಮತ್ತು 
ಪುರೋಹಿತರಾದ ಧೌಮ್ಯರು ಹಿರಣ್ಯನಿಷ್ಠಗಳನ್ನೂ ಬೆಲೆಬಾಳುವ ವಸ್ತ್ರಗಳನ್ನೂ 
ಗೋವುಗಳನ್ನೂ ವಿದ್ಯಾವಂತರಾದ ಮತ್ತು ಮಂತ್ರವೇತ್ತರಾದ ಬ್ರಾಹ್ಮಣರಿಗೆ ಕೊಟ್ಟು 
ಶ್ರೇಷ್ಠವಾದ ಅಶ್ನಗಳನ್ನು ಹೂಡಿದ ಬೆಲೆಬಾಳುವ ರಥಗಳನ್ನು ಏರಿ ರುದ್ರದೇವರಂತೆ 
ಕಂಗೊಳಿಸುತ್ತಾ ಎಲ್ಲರೂ ಒಟ್ಟಿಗೆ ವನಕ್ಕೆ ಹೊರಟರು. 


ಪ್ರೇಷ್ಯಾಃ ಪುರಾ ವಿಂಶತಿರಾತ್ತಶಸ್ತ್ರಾ 
ಧನೂಂಷಿ ಶಸ್ತ್ರಾಣಿ ಶರಾಂಶ್ಚ ದೀಪ್ತಾನ್‌ । 
ಮೌರ್ವೀಃ ಸುಯಂತ್ರಾಣಿ ಕಲಾಪಕಾಂಶ್ಚ 
ಸರ್ವೇ ಸಮಾದಾಯ ಜಘನ್ಯಮೀಯುಃ 11೩1 


ಮೊದಲೇ ಇಪ್ಪತ್ತು ಜನಸೇವಕರು ಧನುಸ್ಸುಗಳನ್ನೂ ಶತ್ರುಗಳನ್ನೂ ಹೊಳೆಯುವ 
ಬಾಣಗಳನ್ನೂ ಜ್ಯಾಬಂಧನಗಳನ್ನು ಉಳಿದ ಸಲಕರಣೆಗಳನ್ನೂ ತೆಗೆದುಕೊಂಡು 
ಸಮೀಪದಲ್ಲಿಯೇ ನಡೆದರು. 


-206- ಮಹಾಭಾರತ ವನಪರ್ವ 


ತತಶ್ಚ ವಾಸಾಂಸಿ ಚ ರಾಜಪುತ್ರಾ, 
ಧಾತ್ರ್ಯಶ್ಚ ದಾಸ್ಯಶ್ಚ ವಿಭೂಷಣಂ ಯತ್‌ । 
ತದಿಂದ್ರಸೇನಸ್ತ ರಿತಃ ಪ್ರಗೃಹ್ಯ 
ಜಘನ್ಯಮೇವೋಪಯಯ್‌ೌ ರಥೇನ HV 
ಅನಂತರ ರಾಜಪುತ್ರಿಯ ವಸ್ಟ್ರಗಳನ್ನೂ ದಾದಿಯರನ್ನೂ ಮತ್ತು ದಾಸಿಯರನ್ನೂ 
ವಿಭೂಷಣಗಳನ್ನು ಇಂದ್ರಸೇನನು ತೆಗೆದುಕೊಂಡು ಸಮೀಪದಲ್ಲಿಯೇ ಇನ್ನೊಂದು 
ರಥದಲ್ಲಿಹೊರಟನು. 


ತತಃ ಕುರುಶ್ರೇಷ್ಠಮುಪೇತ್ಯ ಪೌರಾಃ 
ಪ್ರದಕ್ಷಿಣಂ ಚಕ್ರುರದೀನಸತ್ತ ಮ್‌ ॥ 
ಲ್ಕ ವ 
ತಂ ಬ್ರಾಹ್ಮಣಾಶ್ನಾಭ್ಯವದನ್‌ ಪ್ರಸನ್ನಾ 
ಮುಖ್ಯಾಶ್ವ ಸರ್ವೇ ಕುರುಜಾಂಗಲೇಷು Tell 


ಆಗ ಪೌರರು ಕುರುಶ್ರೇಷ್ಠನಾದ, ಧೃತಿಗೆಡದ, ಧರ್ಮರಾಜನ ಸಮೀಪಕ್ಕೆ ಬಂದು 
ಅವನಿಗೆ ಪ್ರದಕ್ಷಿಣೆಯನ್ನು ಮಾಡಿದರು. ಕುರುಜಾಂಗಲದಲ್ಲಿ ಪ್ರಧಾನರಾದ 
ಬ್ರಾಹ್ಮಣರೆಲ್ಲರೂ ಪ್ರಸನ್ನರಾಗಿ ಅವನಿಗೆ ಆಶೀರ್ವಾದವನ್ನುಮಾಡಿದರು. 
ಸ ಚಾಪಿ ಸಾಂತ್ಸಂ ಹ್ಯವದತ್‌ ಪ್ರಸನ್ನಃ 
ಸಹೈವ ತೈರ್ಭ್ರಾತೃಭಿರ್ಧರ್ಮರಾಜಃ । 
ತಸ್ಥೌ ಚ ತತ್ರಾಧಿಪತಿರ್ಮಹಾತ್ಮಾ 
ದೃಷ್ಟ್ವಾ ಜನೌಘಂ ಕುರುಜಾಂಗಲಾನಾಮ್‌ 11೬1! 


ಮಹಾತ್ಮನಾದ ಧರ್ಮರಾಜನೂ ಸಹ ತಮ್ಮಂದಿರ ಜೊತೆಯಲ್ಲಿ ಪ್ರಸನ್ನನಾಗಿ 
ಅವರಿಗೆ ಮಧುರವಾದ ಮಾತುಗಳನ್ನು ಆಡಿದನು. ಮಹಾತ್ಮನೂ ಅಧಿಪತಿಯೂ ಆದ 
ಅವನು ಕುರುಜಾಂಗಲದ ಜನಸ್ತೋಮವನ್ನು ನೋಡುತ್ತಾ ನಿಂತನು. 


ಪಿತೇವ ಪುತ್ರೇಷು ಸ ತೇಷು ಭಾವಂ 
ಚಕ್ರೇ ಕುರುಣಾಮೃಷಭೋ ಮಹಾತ್ಮಾ I 
ತೇ ಚಾಪಿ ತಸ್ಮಿನ್‌ ಭರತಪ್ರಬರ್ಹೇ 
ತದಾ ಬಭೂವುಃ ಪಿತರೀವ ಪುತ್ರಾಃ 11೭! 


ಕೈರಾತಪರ್ವ -207- 


ಮಹಾತ್ಮನಾದ ಆ ಕುರುಶ್ರೇಷ್ಠನು ಆ ಪ್ರಜೆಗಳನ್ನು ತಂದೆಯು ಮಕ್ಕಳನ್ನು 
ನೋಡಿಕೊಳ್ಳುವಂತೆ ನೋಡಿಕೊಂಡಿದ್ದನು. ಅವರಾದರೂ ಸಹ ಆ ಭರತಶ್ರೇಷ್ಠನನ್ನು 
ಮಕ್ಕಳು ತಂದೆಯನ್ನು ನೋಡುವಂತೆ ನೋಡುತ್ತಿದ್ದರು. 


ತತಃ ಸಮಾಸಾದ್ಯ ಮಹಾಜನೌಘಾಃ 
ಕುರೂಪ್ರವೀರಂ ಪರಿವಾರ್ಯ ತ್ಸು; । 
ಹಾ ನಾಥ ಹಾ ಧರ್ಮ ಇತಿ ಬ್ರುವಾಣಾ 
ದೀನಾಶ್ಚ ಸರ್ವೇ5ಶ್ರುಮುಖಾ ಬಭೂವುಃ ISI 


ಅನಂತರ ಆ ಮಹಾಜನಸಮುದಾಯವು ಕುರುಶ್ರೇಷ್ಠನಾದ ಧರ್ಮರಾಜನನ್ನು 
ಸುತ್ತುವರಿದು ನಿಂತಿತು. ಹಾ ನಾಥ ಹಾ ಧರ್ಮ ಎಂದು ಹೇಳುತ್ತಾ ಎಲ್ಲರೂ 
ದೈನ್ಯದಿಂದ ಅಶ್ರುಮುಖರಾದರು. 


ವರಃ ಕುರೂಣಾಮಧಿಪ: ಪ್ರಜಾನಾಂ 
ಪಿತೇವ ಪುತ್ರಾನಪಹಾಯ ಚಾಸ್ಥಾನ್‌ । 
ಪೌರಾನಿಮಾನ್‌ ಜಾನಪದಾಂಶ್ಚ ಸರ್ವಾನ್‌ 
ಹಿತ್ವಾ ಪ್ರಯಾತಃ ಕೃನು ಧರ್ಮರಾಜಃ Hen 


ಕುರುಪ್ರವೀರನೂ ಪ್ರಜೆಗಳ ಅಧಿಪತಿಯೂ ಆದ ತಂದೆಯಂತಿರುವ ನೀನು 
ಮಕ್ಕಳಾದ ನಮ್ಮನ್ನು ಆಗಲಿ ಈ ಎಲ್ಲಪೌರರನ್ನುಮತ್ತು ಜಾನಪದರನ್ನು ಅಗಲಿ ಎಲ್ಲಿಗೆ 
ಹೋಗುತ್ತಿದ್ದೀಯೆ? (ಅಂತಹ ಧರ್ಮರಾಜನು ಎಲ್ಲಿಗೆ ಹೋಗುತ್ತಿದ್ದಾನೆ?) 


ಧಿಗ್‌ಧಾರ್ತರಾಷ್ಟ್ರಂ ಸುನೃಶಂಸಬುದ್ಧಿಂ 
ಧಿಕ್‌ ಸೌಬಲಂ ಪಾಪಮತಿಂ ಚ ಕರ್ಣಮ್‌ । 
ಅನರ್ಥಮಿಚ್ಛಂತಿ ನರೇಂದ್ರ ಪಾಪಾ 
ಯೇ ಧರ್ಮನಿತ್ಯಸ್ಯ ಸತಸ್ತವೋಗ್ರಾಃ moon 


ಕ್ರೂರಬುದ್ಧಿಯನ್ನು ಹೊಂದಿರುವ ದುರ್ಯೋಧನನಿಗೆ ಧಿಕ್ಕಾರವಿರಲಿ. ಶಕುನಿಗೂ 
ಪಾಪಬುದ್ಧಿಯುಳ್ಳ ಕರ್ಣನಿಗೂ ಧಿಕ್ಕಾರವಿರಲಿ. ನರೇಂದ್ರನೇ! ಆ ಉಗ್ರರಾದ 
ಪಾಪಿಗಳೆಲ್ಲರೂ ಧರ್ಮನಿಷ್ಠನಾದ ಸಜ್ಜನನಾದ ನಿನಗೆ ಅನರ್ಥವನ್ನು ಬಯಸುತ್ತಾರೆ. 


-208- ಮಹಾಭಾರತ ವನಪರ್ವ 


ಸ್ಹಯಂ ನಿವೇಶ್ಯಾಪ್ರತಿಮಂ ಮಹಾತ್ಮಾ 

ಪುರಂ ಮಹದ್‌ ದೇವಪುರಪ್ರಕಾಶಮ್‌ । 
ಶತಕ್ರತುಪ್ರಸ್ಥ್ಮಮಮೋಘಕರ್ಮಾ 

ಹಿತ್ವಾ ಪ್ರಯಾತಃ ಕ್ವನು ಧರ್ಮರಾಜಃ 11೧೧1 


ಮಹಾತ್ಮನೂ ಅಮೋಘಕರ್ಮನೂ ಆದ ಧರ್ಮರಾಜನು ಅಸದೃಶವಾದ 
ದೇವನಗರದಂತೆ ಕಾಣುವ ಮಹಾಪಟ್ಟಣವಾದ ಇಂದ್ರಪ್ರಸ್ಥವನ್ನು ನಿರ್ಮಾಣಮಾಡಿ 
ಅದನ್ನು ಬಿಟ್ಟುಎಲ್ಲಿಗೆ ಹೋಗುತ್ತಿದ್ದಾನೆ? 


ಚಕಾರ ಯಾಮಪ್ರತಿಮಾಂ ಮಹಾತ್ಮಾ 
ಸಭಾಂ ಮಯೋ ದೇವಸಭಾಪ್ರಕಾಶಾಮ್‌ । 
ತಾಂ ದೇವಮಾಯಾಮಿವ ದೇವಕಲ್ಲೋ 
ಹಿತ್ವಾ ಪ್ರಯಾತಃ ಕ್ಷನು ಧರ್ಮರಾಜಃ 11೧೨ 


ಮಹಾತ್ಮನಾದ ಮಯನು ದೇವಸಭೆಯಂತೆ ಕಂಗೊಳಿಸುವ ಯಾವ ಅಸದೃಶವಾದ 
ಸಭೆಯನ್ನುನಿರ್ಮಿಸಿದನೋ ಅಂತಹ ದೇವಮಾಯೆಯಂತಿರುವ ಸಭೆಯನ್ನುಬಿಟ್ಟು 
ದೇವಸದೃಶನಾದ ಧರ್ಮರಾಜನು ಎಲ್ಲಿಗೆ ಹೋಗುತ್ತಿದ್ದಾನೆ? 


ತಾನ್‌ ಧರ್ಮಕಾಮಾರ್ಥವಿದುತ್ತಮೌಜಾ 
ಬೀಭತ್ತುರುಚ್ಚೆಃ ಸಹಿತಾನುವಾಚ । 
ಆದಾಸ್ಯತೇ ವಾಸಮಿಮಂ ನಿರುಷ್ಯ 
ವನೇಷು ರಾಜಾ ದ್ವಿಷತಾಂ ಯಶಾಂಸಿ 1೧೩1 


ಧರ್ಮಾರ್ಥಕಾಮಗಳನ್ನು ತಿಳಿದ ಉತ್ತಮಪರಾಕ್ರಮವುಳ್ಳ ಅರ್ಜುನನು 
ಅವರೆಲ್ಲರನ್ನೂ ಕುರಿತು ಮಾತನಾಡಿದನು. ರಾಜನಾದ ಧರ್ಮರಾಜನು ಈ 
ವನವಾಸವನ್ನು ಮುಗಿಸಿ ಬಂದು ಶತ್ರುಗಳ ಕೀರ್ತಿಯನ್ನೆಲ್ಲಾ ಅಪಹರಿಸುವನು. 
ದ್ವಿಜಾತಿಮುಖ್ಯಾಃ ಸಹಿತಾಃ ಪೃಥಕ್‌ ಚ 
ಭವದ್ದಿರಾಸಾದ್ಯ ತಪಸ್ವಿಭಿಶ್ಚ | 
ಪ್ರಸಾದ್ಯ ಧರ್ಮಾರ್ಥವಿದಶ್ಚ ವಾಚ್ಯಾ 
ಯಥಾರ್ಥಸಿದ್ದಿ; ಪರಮಾ ಭವೇನ್ನಃ 11೧೪॥ 


ಕೈರಾತಪರ್ವ -209- 


ಎಲೈ ದ್ವಿಜಾತಿಮುಖ್ಯರೇ! ನೀವು ಒಟ್ಟಾಗಿ ಮತ್ತು ಪ್ರತ್ಯೇಕವಾಗಿ ತಪಸ್ವಿಗಳ 
ಜೊತೆಯಲ್ಲಿ ನಗರವನ್ನು ತಲುಪಿ. ಅಲ್ಲಿರುವ ಧರ್ಮಾರ್ಥವೇತ್ರಗಳಿಗೆ ನಮಗೆ 
ಶ್ರೇಷ್ಠವಾದ ಅರ್ಥಸಿದ್ಧಿಯುಂಟಾಗುವಂತೆ ಆಶೀರ್ವಾದಮಾಡಬೇಕೆಂದು ಹೇಳಿ. 


ಇತ್ಯೇವಮುಕ್ತೇ ವಚನೇ5ರ್ಜುನೇನ 

ತೇ ಬ್ರಾಹ್ಮಣಾಃ ಸರ್ವವರ್ಣಾಶ್ಚ ರಾಜನ್‌ । 
ಮುದಾ5ಭ್ಯನಂದನ್‌ ಸಹಿತಾಶ್ಚ ಚಕ್ರು: 

ಪ್ರದಕ್ಷಿಣಂ ಧರ್ಮಬೃತಾಂ ವರಿಷ್ಠಮ್‌ 11೧೫! 


ಎಲೈ ರಾಜನೇ! ಅರ್ಜುನನು ಹೀಗೆ ಮಾತನಾಡುತ್ತಿರಲು ಆ ಬ್ರಾಹ್ಮಣರು ಮತ್ತು 
ಸರ್ವವರ್ಣದ ಪ್ರಜೆಗಳೂ ಸಹ ಸಂತೋಷದಿಂದ ಆ ಮಾತುಗಳನ್ನು ಅಭಿನಂದಿಸಿ 
ಧರ್ಮವನ್ನು ಧರಿಸಿದವರಲ್ಲಿ ಶ್ರೇಷ್ಠನಾದ ಧರ್ಮರಾಜನಿಗೆ ಪ್ರದಕ್ಷಿಣೆಯನ್ನು 
ಮಾಡಿದರು. 


ಆಮಂತ್ರ್ಯ ಪಾರ್ಥಂ ಚ ವೃಕೋದರಂ ಚ 
ಧನಂಜಯಂ ಯಾಜ್ಞಸೇನೀಂ ಯಮೌ ಚ । 
ಪ್ರತಸ್ಟಿರೇ ರಾಷ್ಟ್ರಮಪೇತಹರ್ಷಾ 
ಯುಧಿಷ್ಠಿರೇಣಾನುಮತಾ ಯಥಾ ಸ್ಹಮ್‌ HOt 
ಅವರು ಧರ್ಮನನ್ನೂ ಭೀಮಸೇನನ್ನೂ ಅರ್ಜುನನ್ನೂ ದ್ರೌಪದಿಯನ್ನೂ 
ನಕುಲಸಹದೇವರನ್ನೂ ಆಮಂತ್ರಿಸಿ (ಅವರಿಂದ ಅನುಮತಿಯನ್ನು ಪಡೆದು) 
ಇನ್ನೊಮ್ಮೆ ಯುಧಿಷ್ಠಿರನ ಅನುಮತಿಯನ್ನು ಪಡೆದು ಹರ್ಷರಹಿತರಾಗಿ ರಾಷ್ಟ್ರದಲ್ಲಿ 
ತಮ್ಮತಮ್ಮ ಮನೆಗಳಿಗೆ ಹೊರಟರು. 
| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ವಿಂಶೋ5ಧ್ಯಾಯಃ ॥ 
I ಕೈರಾತಪರ್ವಣಿ ದಶಮೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇಪ್ಪತ್ತನೆಯ ಅಧ್ಯಾಯ ಮುಗಿಯಿತು. 
KX 


-210- ಮಹಾಭಾರತ ವನಪರ್ವ 


ಇಪ್ಪತ್ತೊಂದನೆಯ ಅಧ್ಯಾಯ 
(ಪಾಂಡವರ ದ್ವೈತವನ ಪ್ರವೇಶ.) 
ವೈಶಂಪಾಯನಃ 

ತತಸ್ತೇಷು ಪ್ರಯಾತೇಷು ಕೌಂತೇಯಃ ಸತ್ಯಸಂಗರಃ 1 

ಅಭ್ಯಭಾಷತ ಧರ್ಮಾತ್ಮಾ ಭ್ರಾತ್ಮನ್‌ ಸರ್ವಾನ್‌ ಯುಧಿಷ್ಠಿರಃ 11೧/1 

ಆ ಪೌರರೆಲ್ಲರೂ ಹೋದ ಮೇಲೆ ಆ ಸತ್ಯಪ್ರತಿಜ್ಞೆಯುಳ್ಳವನೂ ಧರ್ಮಾತ್ಮನೂ 
ಆದ ಕುಂತೀಪುತ್ರನಾದ ಯುಧಿಷ್ಠಿರನು ತನ್ನ ಎಲ್ಲಾ ತಮ್ಮಂದಿರನ್ನು ಕುರಿತು 
ಮಾತನಾಡಿದನು. 

ದ್ವಾದಶೇಮಾನಿ ವರ್ಷಾಣಿ ವಸ್ತವ್ಯಂ ನಿರ್ಜನೇ ವನೇ 1 

ಸಮೀಕ್ಷದ್ಧಂ ಮಹಾರಣ್ಯೇ ದೇಶಂ ಬಹುಮೃಗದ್ದಿಜಮ್‌ 11೨11 

ನಾವು ಈ ಹನ್ನೆರಡುವರ್ಷಕಾಲ ನಿರ್ಜನವಾದ ಅರಣ್ಯದಲ್ಲಿವಾಸಿಸಬೇಕಾಗಿದೆ. 
ಮಹಾರಣ್ಯದಲ್ಲಿಅನೇಕ ಮೃಗಪಕ್ಷಿಗಳಿರುವ ಒಳ್ಳೆಯ ಪ್ರದೇಶವನ್ನು ಹುಡುಕಿ. 

ಬಹುಪುಷ್ಪಥಫಲಂ ರಮ್ಯಂ ಶಿವಂ ಪುಣ್ಯಜನೋಚಿತಮ್‌ । 

ಯತ್ರೇಮಾ ದ್ವಾದಶ ಸಮಾಃ ಸುಖಂ ಪ್ರತಿವಸೇಮಹಿ Wal 

ಬಹುಪುಷ್ಠಘಲಗಳಿಂದ ಕೂಡಿರುವ ರಮ್ಯವಾದ ಮಂಗಳವಾದ ಪುಣ್ಯಜನರಿಗೆ 
ಯೋಗ್ಯವಾದ ದೇಶವನ್ನುಹುಡುಕಬೇಕು. ಅಲ್ಲಿನಾವು ಹನ್ನೆರಡು ವರ್ಷಗಳಕಾಲ 
ಸುಖವಾಗಿ ವಾಸಮಾಡೋಣ. 

ವೈಶಂಪಾಯನಃ 
ಏವಮುಕ್ತೇ ಪ್ರತ್ಯುವಾಚ ಧರ್ಮರಾಜಂ ಧನಂಜಯಃ । 
ಗುರುವನ್ಮಾನವಗುರುಂ ಮಾನಯಿತ್ವಾ ಮನಸ್ಸಿನಮ್‌ Wal 


ಧರ್ಮರಾಜನು ಹೀಗೆ ಹೇಳುತ್ತಿರಲು ಧನಂಜಯನು ಬೃಹಸ್ಥತಿಯಂತೆ ಇದ್ದ 
ಧ್ಭರ್ಯಶಾಲಿಯಾದ ಆ ಮಾನವಗುರುವನ್ನು ಸಂಮಾನಿಸಿ ಮಾತನಾಡಿದನು. 


ಕೈರಾತಪರ್ವ -211- 


ಭವಾನೇವ ಮಹರ್ಷೀಣಾಂ ವೃದ್ಧಾನಾಂ ಪರ್ಯುಪಾಸಿತಾ । 
ಅಜ್ಞಾತಂ ಮಾನುಷೇ ಲೋಕೇ ಭವತೋ ನಾಸ್ತಿ ಕಿಂಚನ 11೫11 


ನೀನೇ ಮಹರ್ಷಿಗಳ ಮತ್ತು ವೃದ್ಧರ ಸೇವೆಯನ್ನು ಮಾಡಿರುವವನು. 
ಮನುಷ್ಯಲೋಕದಲ್ಲಿನಿನಗೆ ಅಜ್ಞಾತವಾದುದು ಯಾವುದೂ ಇಲ್ಲ. 

ತ್ವಯಾ ಹ್ಯುಪಾಸಿತಾ ನಿತ್ಯಂ ಬ್ರಾಹ್ಮಣಾ ವೇದಪಾರಗಾಃ । 

ದ್ವೈಪಾಯನಪ್ರಭ್ಛತಯೋ ನಾರದಶ್ಚ ಮಹಾತಪಾಃ HELI 

ನೀನಾದರೋ ವೇದಪಾರಂಗತರಾದ ಬ್ರಾಹ್ಮಣರಾದ ದ್ವೈಪಾಯನಾದಿ 


ಯಷಿಗಳನ್ನೂ ನಾರದಾದಿ ಮಹಾತಪಸ್ವಿಗಳನ್ನೂ ಯಾವಾಗಲೂ ಉಪಾಸನೆ 
ಮಾಡಿದ್ದೀಯೆ. 


ಯಃ ಸರ್ವಲೋಕದ್ದಾರಾಣಿ ನಿತ್ಯಂ ಸಂಚರತೇ ವಶೀ । 
ದೇವಲೋಕಾದ್‌ ಬ್ರಹ್ಮಲೋಕಂ ಗಂಧರ್ವಾಪ್ಷರಸಾಮಪಿ 11೭11 


ಆ ಪ್ರಭುಗಳಾದ ನಾರದರಾದರೋ ಸರ್ವಲೋಕದ್ದಾರಗಳಿಗೂ 
ದೇವಲೋಕದಿಂದ ಬ್ರಹ್ನಲೋಕಕ್ಕೂ ಮತ್ತು ಗಂಧರ್ವ ಅಪ್ಪರಲೋಕಕ್ಕೂ ನಿತ್ಯವೂ 
ಸಂಚರಿಸುತ್ತಾರೆ. 

ಅನುಭಾವಾಂಶ್ಚ ಜಾನಾಸಿ ಬ್ರಾಹ್ಮಣಾನಾಂ ನ ಸಂಶಯಃ । 

ಪ್ರಭಾವಾಂತ್ಸೆವ ವೇತ್ಥ ತ್ವಂ ಸರ್ವೇಷಾಮೇವ ಪಾಂಡವ Su 

ಎಲೈ ಪಾಂಡವನೇ! ನೀನು ನಿಸ್ಸಂಶಯವಾಗಿ ಆ ಬ್ರಾಹ್ಮಣರ ಮಹಿಮೆಯನ್ನು ಆ 
ಎಲ್ಲಸಾಮರ್ಥ್ಯವನ್ನು ತಿಳಿದಿದ್ದೀಯೆ. 

ತ್ವಮೇವ ರಾಜನ್‌ ಜಾನಾಸಿ ಶ್ರೇಯಃಕಾರಣಮೇವ ಚ | 

ಯತ್ರೇಚ್ಛಸಿ ಮಹಾರಾಜ ನಿವಾಸಂ ತತ್ರ ಕುರ್ಮಹೇ HE 

ಎಲ್ಫೆ ರಾಜನೇ! ನಮ್ಮ ಶ್ರೇಯಸ್ಸಿಗೆ ಅನುಕೂಲವಾದುದು ಯಾವುದು ಎಂದು 
ನೀನೇ ತಿಳಿದಿದ್ದೀಯೆ. ಮಹಾರಾಜನೇ! ನೀನು ಎಲ್ಲಿ ಬಯಸುತ್ತೀಯೋ ಅಲ್ಲಿವಾಸವನ್ನು 
ಮಾಡೋಣ. 


-212- ಮಹಾಭಾರತ ವನಪರ್ವ 


ಇದಂ ದ್ವೈತವನಂ ನಾಮ ಸರಃ ಪುಣ್ಯಜನೋಚಿತಮ್‌ । 
ಬಹುಪುಷ್ಠಫಲಂ ರಮ್ಯಂ ನಾನಾದ್ವಿಜನಿಷೇವಿತಮ್‌ 11೧೦॥ 
ಇದು ದೈತವನವೆಂದು ಪುಣ್ಯಜನರಿಗೆ ಯೋಗ್ಯವಾದ ಸರೋವರಗಳಿಂದಲೂ 


ಬಹುಪುಷ್ಪಫಲಗಳಿಂದಲೂ ನಾನಾ ವಿಧವಾದ ಪಕ್ಷಿಗಳಿಂದಲೂ ಕೂಡಿ 
ಮನೋಹರವಾಗಿದೆ. 


ಅತ್ರೇಮಾ ದ್ವಾದಶ ಸಮಾ ವಿಹರೇಮೇತಿ ರೋಚಯೇ । 
ಯದಿ ತೇಠ5ನುಮತಂ ರಾಜನ್‌ ಕಿಮನ್ಯನ್ನನ್ಯತೇ ಭವಾನ್‌ 11೧೧1! 


ರಾಜನೇ! ನಿನಗೆ ಅನುಮತವಾದರೆ ಇಲ್ಲಿ ಈ ಹನ್ನೆರಡುವರ್ಷಗಳನ್ನು 

ಸಂತೋಷದಿಂದ ಕಳೆಯೋಣವೆಂದು ನನ್ನಇಷ್ಟ ನಿನ್ನ ಅಭಿಪ್ರಾಯವೇನು? 
ಯುಧಿಷ್ಠಿರಃ 

ಮಮಾಪ್ಯೇತನ್ಮತಂ ಪಾರ್ಥ ತ್ವಯಾ ಯತ್‌ ಸಮುದಾಹೃತಮ್‌ । 

ಗಚ್ಛಾಮಃ ಪುಣ್ಯವಿಖ್ಯಾತಂ ಮಹದ್‌ ದ್ವೈತವನಂ ಸರಃ 11೧೨! 

ಅರ್ಜುನನೇ! ನೀನು ಹೇಳಿದುದು ನನಗೂ ಸಮೃತವಾದುದು. ನಾವು ಪವಿತ್ರವೂ 
ಪ್ರಸಿದ್ಧವೂ ಶ್ರೇಷ್ಠವೂ ಆದ ದ್ವೈತವನಸರೋವರಕ್ಕೆ ಹೋಗೊಣ. 

ವೈಶಂಪಾಯನಃ 

ತತಸ್ತೇ ಪ್ರಯಯುಃ ಸರ್ವೇ ಪಾಂಡವಾ ಧರ್ಮಚಾರಿಣಃ 1 

ಬ್ರಾಹ್ಮಣೈರ್ಬಹುಭಿಃ ಸಾರ್ಧಂ ಪುಣ್ಯಂ ದ್ವೈತವನಂ ಸರಃ MOAI 

ಅನಂತರ ಧರ್ಮಚಾರಿಗಳಾದ ಆ ಪಾಂಡವರೆಲ್ಲರೂ ಅನೇಕ ಬ್ರಾಹ್ಮಣರ 
ಜೊತೆಯಲ್ಲಿಪವಿತ್ರವಾದ ದ್ವೈತವನದ ಸರೋವರಕ್ಕೆ ಹೊರಟರು. 

ಬ್ರಾಹ್ಮಣಾಃ ಸಾಗ್ನಿಹೋತ್ರಾಶ್ಚ ತಥೈವ ಚ ನಿರಗ್ನಯಃ । 

ಸಾಧ್ಯಾಯಿನೋ ಭಿಕ್ಷವಶ್ವ ಜಟಿನೋ ವನವಾಸಿನಃ 11೧೪॥ 

ಬಹವೋ ಬ್ರಾಹ್ಮಣಾಸ್ತತ್ರ ಪರಿವವ್ರುರ್ಯುಧಿಷ್ಠಿರಮ್‌ । 

ತಪಸ್ವಿನಃ ಸತ್ಯಶೀಲಾಃ ಶತಶಃ ಸಂಶಿತವ್ರತಾಃ 11೧೫! 


ಕೈರಾತಪರ್ವ ಬ್ರ 


ಅಗ್ನಿಹೋತ್ರವನ್ನು ಹೊಂದಿದೆ. ಮತ್ತು ಹೊಂದದ ಬ್ರಾಹ್ಮಣರು 
ಸ್ವಾಧ್ಯಾಯಸಂಪನ್ನರು ಬ್ರಹ್ನಾಚಾರಿಗಳು ವಾನಪ್ರಸ್ನರು ಎಲ್ಲರೂ ತಪಸಿಗಳು ಸತ್ಯಶೀಲರು 
ವೆ ke ೬ ಛಿ ಗಾ ವ ಠ 
ಪ್ರಶಸ್ತವಾದ ವ್ರತವನ್ನು ಧರಿಸಿದವರು. ಇಂತಹ ಅನೇಕ ಬ್ರಾಹ್ಮಣರು ನೂರರ 
ಸಂಖ್ಯೆಯಲ್ಲಿ ಯುಧಿಷ್ಠಿರನನ್ನು ಸುತ್ತುವರಿದು ಹೊರಟರು. 


ತೇ ಯಾತ್ಹಾ ಪಾಂಡವಾಸ್ತತ್ರ ಬ್ರಾಹ್ಮಣೈರ್ಬಹುಭಿಃ ಸಹ । 
ಪುಣ್ಯಂ ದ್ವೈತವನಂ ರಮ್ಯಂ ವಿವಿಶುರ್ಭರತರ್ಷಭಾಃ 11೧೬॥ 


ಪಾಂಡುವಿನ ಪುತ್ರರಾದ ಆ ಭರತಶ್ರೇಷ್ಠರು ಅನೇಕ ಬ್ರಾಹ್ಮಣರ ಜೊತೆಯಲ್ಲಿ 
ಪ್ರಯಾಣಮಾಡಿ ಪವಿತ್ರವೂ ರಮ್ಯವೂ ಆದ ದ್ವೈತವನನ್ನುತಲುಪಿದರು. 


ತತ್‌ ಸಾಲತಾಳಾಮ್ರಮಧೂಕನೀಪ- 
ಕದಂಬಸರ್ಜಾರ್ಜುನಕರ್ಣಿಕಾರೈ: I 
ತಪಾತ್ಯಯೇ ಪುಷ್ಪಫಲೈರುಪೇತಂ 
ಮಹತ್ಪುಣ್ಯಂ ದ್ದೆ Jತವನಂ ದದರ್ಶ HO೭I 


ಧರ್ಮರಾಜನು ಸಾಲ ತಾಳ ಆಮ್ರ ಮಧೂಕ ನೀಪ ಕದಂಬ ಸರ್ಜ ಅರ್ಜುನ 
ಕರ್ಣಿಕಾರ ಮೊದಲಾದ ವೃಕ್ಷಗಳಿಂದ ಕೂಡಿದ ಗ್ರೀಷ್ಠಯತುವಿನ ಕೊನೆಯಲ್ಲಿ ಬಹಳ 
ಪುಷ್ಪಫಲಗಳಿಂದ ಉಪೇತವಾದ ಮಹಾಪುಣ್ಯಪ್ರದವಾದ ದ್ವೈತವನವನ್ನು 
ನೋಡಿದನು. 


ಮಹಾದ್ರುಮಾಣಾಂ ಶಿಖರೇಷು ತಸ್ತುಃ 

ಮನೋರಮಾ ವಾಚ ಉದೀರಯಂತಃ । 
ಮಯೂರನತ್ಕೂಹಚಕೋರಸಂಘಾಃ 

ತಸ್ಮಿನ್‌ ವನೇ ಕಾನನಕೋಕಿಲಾಶ್ಚ 11೧೮॥। 


ದೊಡ್ಡವೃಕ್ಷಗಳ ತುದಿಯಲ್ಲಿ ಮನೋಹರವಾಗಿ ಗಾನಮಾಡುತ್ತಿದ್ದಮಯೂರ 
ಚಕೋರ ಬಾತುಕೋಳಿ ಸಮುದಾಯಗಳನ್ನೂ ಕಾನನಕೋಗಿಲೆಗಳನ್ನೂ ಆ ವನದಲ್ಲಿ 
ನೋಡಿದನು. 


-214- ಮಹಾಭಾರತ ವನಪರ್ವ 


ಕರೇಣುಯೂಥೈ: ಸಹ ಯೂಥಪಾನಾಂ 
ಮದೋತ್ಕಟಾನಾಮಚಲಪ್ರಭಾಣಾಮ್‌ । 

ಮಹಾಂತಿ ಯೂಥಾನಿ ಮಹಾದ್ವಿಪಾನಾಂ 
ತಸ್ಮಿನ್‌ ವನೇ ರಾಷ್ಟ್ರಪತಿರ್ದದರ್ಶ 11೧೯1 


ರಾಷ್ಟ್ರಪತಿಯಾದ ಧರ್ಮರಾಜನು ಪರ್ವತವನ್ನುಹೋಲುವ ಯೂಹಪತಿಗಳಾದ 
ಗಜಗಳು (ಗಂಡಾನೆಗಳು) ಮದೋತ್ಸಟವಾದ ಕರೇಣುಗಳ (ಚಿಕ್ಕ ಹೆಣ್ಣಾನೆಗಳ) 
ಜೊತೆಯಲ್ಲಿಹೋಗುವುದನ್ನೂ ಮಹಾಗಜಗಳ ದೊಡ್ಡದೊಡ್ಡ ಗುಂಪುಗಳನ್ನೂ ಆ 
ವನದಲ್ಲಿನೋಡಿದನು. 


ಮನೋರಮಾಂ ಭೋಗವತೀಂ ಸಮೇತ್ಯ 
ದೃತಾತ್ಮನಾಂ ಚೀರಜಟಾಧರಾಣಾಮ್‌ । 
ತಸ್ಮಿನ್‌ ವನೇ ಧರ್ಮಬೃತಾಂ ನಿವಾಸೇ 
ದದರ್ಶ ಸಿದ್ಧರ್ಷಿಗಣಾನನೇಕಾನ್‌ 11೨೦॥ 


ಮನೋನಿಗ್ರಹವುಳ್ಳ ಚೀರಜಟಾಧಾರಿಗಳಿಗೆ ಮನೋಹರವಾದ ಅವರಿಗೆ 
ಯೋಗ್ಯವಾದ ಭೋಗ್ಯಗಳಿಂದ ಕೂಡಿದ ಆ ತಪೋಭೂಮಿಯನ್ನು ನೋಡಿ 
ಧರ್ಮರಾಜನು ಧರ್ಮಾಚಾರಿಗಳ ನಿವಾಸವಾದ ಆ ವನದಲ್ಲಿಅನೇಕ ಸಿದ್ಧರ ಮತ್ತು 
ಯಷಿಗಳ ಗಣಗಳನ್ನು ನೋಡಿದನು. 


ತತಃ ಸ ಯಾನಾದವರುಹ್ಯ ರಾಜಾ 
ಸಭ್ರಾತೃಕಃ ಸಜನಃ ಕಾನನಂ ತತ್‌ । 
ವಿವೇಶ ಧರ್ಮಾತ್ಮವಿದಾಂ ವರಿಷ್ಠು 
ತ್ರಿವಿಷ್ಣಪಂ ಶಕ್ರ ಇವಾಮಿತೌಜಾಃ 11೨೧ 


ಅನಂತರ ಧರ್ಮವೇತ್ರಗಳಲ್ಲಿಮತ್ತು ಆತ್ಮವೇತ್ರಗಳಲ್ಲಿ ಶ್ರೇಷ್ಠನಾದ ಆ ರಾಜನು 
ರಥದಿಂದ ಇಳಿದು ತಮ್ಮಂದಿರ ಮತ್ತು ಉಳಿದ ಜನಗಳ ಜೊತೆಯಲ್ಲಿ 


ಅಮಿತಪರಾಕ್ರಮಿಯಾದ ಇಂದ್ರನು ಸ್ಪರ್ಗವನ್ನು ಪ್ರವೇಶಿಸುವಂತೆ ಆ ಕಾನನವನ್ನು 
ಪ್ರವೇಶಿಸಿದನು. 


ಕೈರಾತಪರ್ವ -215- 


ತಂ ಸತ್ಯಸಂಧಂ ಸಹಿತಾ ನಿಪೇತುಃ 
ದಿದೃಕ್ಷವಶ್ನಾರಣಸಿದ್ದಸಂಘಾಃ I 
ವನೌಕಸಶ್ವಾಪಿ ನರೇಂದ್ರಸಿಂಹಂ 
ಮನಸ್ಸಿನಃ ಸಂಪರಿವಾರ್ಯ ತಸ್ಯ (1೨೨1 


ಆ ಸತ್ಯಸಂಧನಾದ ರಾಜನನ್ನುನೋಡುವ ಇಚ್ಛೆಯಿಂದ ಚಾರಣಸಿದ್ಧರ ಸಂಘಗಳು 
ಒಟ್ಟಿಗೆ ಅಲ್ಲಿಗೆ ಬಂದವು. ವನವಾಸಿಗಳು ಸಹ ಆ ದೈರ್ಯಶಾಲಿಯಾದ ರಾಜಸಿಂಹನನ್ನು 
ಸುತ್ತುವರಿದು ನಿಂತರು. 


ಸ ತತ್ರ ಸರ್ವಾನಭಿವಾದ್ಯ ಸರ್ವೈಃ 
ಪ್ರತ್ಯರ್ಚಿತೋ ರಾಜವದ್‌ ದೇವವಚ್ಚ । 
ವಿವೇಶ ಸರ್ವೈಃ ಸಹಿತೋ ದ್ವಿಜಾಗೈೆಃ 
ಕೃತಾಂಜಲಿರ್ಧರ್ಮಬ್ಛತಾಂ ವರಿಷ್ಠ 1೨೩ 
ಧರ್ಮಿಷ್ಠರಲ್ಲಿ ಶ್ರೇಷ್ಠನಾದ ಅವನು ಅಲ್ಲಿಎಲ್ಲರಿಗೂ ನಮಸ್ಕರಿಸಿ ಎಲ್ಲರಿಂದಲೂ 
ರಾಜನಂತೆ ಮತ್ತು ದೇವತೆಯಂತೆ ಪೂಜಿಸಲ್ಪಟ್ಟವನಾಗಿ ಎಲ್ಲ ಬ್ರಾಹ್ಮಣಶ್ರೇಷ್ಠರ 
ಜೊತೆಯಲ್ಲಿ ಕೈಗಳನ್ನು ಮುಗಿದು ಆ ಕಾನನವನ್ನು ಪ್ರವೇಶಿಸಿದನು. 


ಸ ಪುಣ್ಯಶೀಲಃ ಪಿತೃವನ್ನಹಾತ್ಮಾ 
ತಪಸ್ವಿಭಿರ್ಧರ್ಮಪರೈರುಪೇತ್ಯ | 
ಪ್ರತ್ಯರ್ಚಿತಃ ಪುಷ್ಪಧರಸ್ಯ ಮೂಲೇ 
ಮಹಾದ್ರುಮಸ್ಯೋಪವಿವೇಶ ರಾಜಾ 11೨೪॥॥ 
ಪುಣ್ಯಶೀಲನಾದ ಅವನು ತಂದೆಯಂತೆ ಧರ್ಮನಿಷ್ಠರಾದ ತಪಸ್ವಿಗಳ ಜೊತೆಯಲ್ಲಿ 
ಸೇರಿ ಅವರಿಂದ ಪೂಜಿಸಲ್ಪಟ್ಟುಬಹಳ ಪುಷ್ಪಗಳಿದ್ದಒಂದು ಮಹಾವೃಕ್ಷದ ಬುಡದಲ್ಲಿ 
ಕುಳಿತುಕೊಂಡನು. 


ಭೀಮಶ್ಚ ಕೃಷ್ಣಾ ಚ ಧನಂಜಯಶ್ಚ 
ಯಮೌ ಚ ತೇ ಚಾನುಚರಾ ನರೇಂದ್ರ । 
ವಿಮುಚ್ಕ ವಾಹಾನವಗಾಹ್ಯ ಸರ್ವೇ 


ತತ್ರೋಪತಸ್ಸುರ್ಭರತಪ್ರಬರ್ಹಾ:ಃ ॥1೨೫। 


-216- ಮಹಾಭಾರತ ವನಪರ್ವ 


ಎಲೈ ನರೇಂದ್ರನೇ! ಭೀಮ ದ್ರೌಪದಿ ಧನಂಜಯ ನಕುಲಸಹದೇವರು ಮತ್ತು 
ಅನುಚರರೆಲ್ಲರೂ ತಮ್ಮ ರಥಗಳಿಂದ ಅಶ್ನಗಳನ್ನು ಬಿಚ್ಚಿ ಸ್ನಾನವನ್ನು ಮಾಡಿ ಆ 
ಭರತಶ್ರೇಷ್ಠರೆಲ್ಲರೂ ಅವನ ಬಳಿ ಕುಳಿತುಕೊಂಡರು. 
ಲತಾವಿತಾನಾವನತಃ ಸ ಪಾಂಡವೈಃ 
ಮಹಾದ್ರುಮಃ ಪಂಚಭಿರುಗ್ರಧನ್ನಿಭಿಃ । 
ಬಭೌ ನಿವಾಸೋಪಗತೈರ್ಮಹಾತ್ಮಭಿಃ 
ಮಹಾಗಿರಿರ್ವಾರಣಯೂಥಪೈರಿವ (|1೨೬।॥ 


ಲತೆಯ ವಿಸ್ತಾರವಾದ ಭಾರಗಳಿಂದ ಬಾಗಿದ ಆ ಮಹಾವೃಕ್ಷವು ನಿವಾಸಕ್ಕೆ ಬಂದ 


ಉಗ್ರಧನುರ್ಧಾರಿಗಳಾದ ಪಾಂಡವರಿಂದ ಕೂಡಿದುದಾಗಿ ಗಜಪತಿಗಳಿಂದ ಕೂಡಿದ 
ಮಹಾಗಿರಿಯಂತೆ ಕಂಗೊಳಿಸಿತು. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಏಕವಿಂಶೋ5ಧ್ಯಾಯಃ ॥ 
|| ಕೈರಾತಪರ್ವಣಿ ಏಕಾದಶೋತಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇಪ್ಪತ್ತೊಂದನೆಯ ಅಧ್ಯಾಯ ಮುಗಿಯಿತು. 
ರರ ರ ಈ 
ಇಪ್ಪತ್ತೆರಡನೆಯ ಅಧ್ಯಾಯ 
(ಮಾರ್ಕಂಡೇಯರ ಆಗಮನ. ಧರ್ಮೋಪದೇಶವನ್ನು ಮಾಡಿ ನಿರ್ಗಮನ.) 
ವೈಶಂಪಾಯನಃ 


ತತ್‌ ಕಾನನಂ ಪ್ರಾಪ್ಯ ನರೇಂದ್ರಪುತ್ರಾಃ 
ಸುಖೋಚಿತಾ ವಾಸಮುಪೇತ್ಯ ಕಚಮ್‌ । 


ಲು 
ವಿಜಹ್ರುರಿಂದ್ರಪ್ರತಿಮಪ್ರಕಾಶಾಃ 
ಭಾಗೀರಥೀಸಾಲವನೇಷು ತೇಷು Well 


ಸುಖವಾಗಿ ಬೆಳೆಯಲು ಅರ್ಹರಾದ ಆ ರಾಜಪುತ್ರರು ಆ ಕಾನನವನ್ನುಸೇರಿ 
ಕಷ್ಟಕರವಾದ ವಾಸವನ್ನು ಸ್ಟೀಕರಿಸಿ ಇಂದ್ರನಿಗೆ ಸಮಾನವಾದ ಕಾಂತಿಯುಳ್ಳ ಅವರು 
ಭಾಗೀರಥೀತೀರದ ಆ ಸಾಲವನಗಳಲ್ಲಿವಿಹಾರಮಾಡಿದರು. 


ಕೈರಾತಪರ್ವ 


-217- 
ಯತೀಂಶ್ಚ ಸರ್ವಾನ್‌ ಸ ಮುನೀಂಶ್ಚ ರಾಜಾ 
ತಸ್ಮಿನ್‌ ವನೇ ಮೂಲಪಲೈರುದಗೈ: | 
ದಿಜಾತಿಮುಖ್ಯಾನೃಷಭಃ ಕುರೂಣಾಂ 
ಸಂತರ್ಪಯಾಮಾಸ ಮಹಾನುಭಾವಃ H೨U 


ಕುರುಶ್ರೇಷ್ಠನಾದ ಮಹಾನುಭಾವನಾದ ಧರ್ಮರಾಜನು ಆ ಕಾಡಿನಲ್ಲಿಯತಿಗಳನ್ನು 
ಯಷಿಗಳನ್ನು ಮತ್ತು ಬ್ರಾಹ್ಮಣಶ್ರೇಷ್ಠರನ್ನು ಶ್ರೇಷ್ಠವಾದ ಫಲಮೂಲಗಳಿಂದ 
ಸಂತೋಷಪಡಿಸಿದನು. 
ಇಷ್ಟೀಶ್ದ ಪಿತ್ರಾ್ಯಣಿ ತಥಾ ಕ್ರಿಯಾಶ್ವ 
ತಸ್ಮಿನ್‌ ವನೇ ವಸತಾಂ ಪಾಂಡವಾನಾಮ್‌ । 
ಪುರೋಹಿತಃ ಸರ್ವಸಮೃದ್ಧತೇಜಾಃ 
ಚಕಾರ ಧೌಮ್ಯಃ ಪಿತೃವನ್ನಹಾತ್ಮಾ 11೩11 


ಪಾಂಡವರು ಆ ವನದಲ್ಲಿ ವಾಸಮಾಡುತ್ತಿರಲು ಪುರೋಹಿತರೂ 
ಅತಿಸಂವೃದ್ಧತೇಜಸುಳ್ಳವರೂ ಮಹಾತ್ಮರೂ ಆದ ತಂದೆಯಂತಿದ್ದಧೌಮ್ಯರು ಅವರಿಗೆ 


ಆಯಾಕಾಲದಲ್ಲಿಮಾಡಬೇಕಾದ ಇಷ್ಟಿಗಳನ್ನೂ ಪಿತೃಕಾರ್ಯಗಳನ್ನೂಮತ್ತು ಉಳಿದ 
ಕ್ರಿಯೆಗಳನ್ನೂಮಾಡಿಸಿದರು. 


ಅಪೇತ್ಯ ರಾಷ್ಟಾದ್‌ ವಸತಾಂ ತು ತೇಷಾಂ 
ಖಷಿ: ಪುರಾಣೋಂಭಿಸಸಾರ ರಾಜನ್‌ । 
ತಮಾಶ್ರಮಂ ತೀವ್ರಸಮೃದ್ಧತೇಜಾ 
ಮಾರ್ಕಂಡೇಯಃ ಶ್ರೀಮತಾಂ ಪಾಂಡವಾನಾಮ್‌ 11೪॥| 
ಎಲೈ ಜನಮೇಜಯರಾಜನೇ! ರಾಷ್ಟ್ರವನ್ನು ತೊರೆದು ಅವರು ಕಾಡಿನಲ್ಲಿ 
ವಾಸಿಸುತ್ತಿರಲು ತೀವ್ರವಾದ ಸಮೃದ್ಧವಾದ ತೇಜಸ್ಸುಳ್ಳ ಪುರಾಣಪ್ರಮಿತರಾದ 
ಮಾರ್ಕಂಡೇಯಯಷಿಗಳು ಆ ಗುಣವಂತರಾದ ಪಾಂಡವರ ಆಶ್ರಮಕ್ಕೆ ಬಂದರು. 
ತಮಾಗತಂ ಜಲಿತಹುತಾಶನತ್ನಿಷಂ 
ಮಹಾಮನಾಃ ಕುರುವೃಷಭೋ ಯುಧಿಷ್ಠಿರಃ । 


-218- ಮಹಾಭಾರತ ವನಪರ್ವ 


ಅಪೂಜಯತ್‌ ಸುರಯಷಿಮಾನವಾರ್ಚಿತಂ 
ಸಹಾನುಗೈರನುಪಮಸತ್ತವೀರ್ಯವಾನ್‌ 11೫1! 


ದೇವತೆಗಳಿಂದಲೂ ಯಷಿಗಳಿಂದಲೂ ಮತ್ತು ಮಾನವರಿಂದಲೂ ಪೂಜಿತರಾದ 
ದೀಪ್ರವಾದ ಅಗ್ನಿಯಂತೆ ಕಾಂತಿಯನ್ನುಹೊಂದಿದ ಆ ಯಷಿಗಳು ಆಶ್ರಮಕ್ಕೆ ಬಂದಾಗ 
ಅಸದೃಶವಾದ ಸದ್ಗುಣವನ್ನುಮತ್ತು ಪರಾಕ್ರಮವನ್ನು ಹೊಂದಿದ್ದಕುರುಶ್ರೇಷ್ಠನಾದ 
ಉದಾರಿಯಾದ ಯುಧಿಷ್ಠಿರನು ತನ್ನತಮ್ಮಂದಿರ ಜೊತೆಯಲ್ಲಿಅವರನ್ನು ಪೂಜಿಸಿದನು. 
ಸ ಸರ್ವವಿದ್‌ ದ್ರೌಪದೀಂ ವೀಕ್ಷ್ಯ ಕೃಷ್ಣಾಂ 
ಯುಧಿಷ್ಠಿರಂ ಭೀಮಸೇನಾರ್ಜುನೌ ಚ । 
ಸಂಸ್ಕ ತ್ಯ ರಾಮಂ ಮನಸಾ ಮಹಾತ್ಮಾ 
ತಪಸ್ವಿಮಧ್ಯೇ5ಸ್ಮಯತಾಮಿತೌಜಾಃ 11೬1 


ಸರ್ವಜ್ಞರಾದ ಮಹಾತ್ಮರಾದ ಅಮಿತಪರಾಕ್ರಮಿಗಳಾದ ಅವರು ದ್ರುಪದನ 
ಕುಮಾರಿಯಾದ ಕೃಷ್ಣೆಯನ್ನೂ ಯುಧಿಷ್ಠಿರ ಭೀಮಸೇನ ಮತ್ತು ಅರ್ಜುನರನ್ನೂನೋಡಿ 
ಮನಸ್ಸಿನಲ್ಲಿರಾಮನನ್ನುಸ್ಥರಿಸಿ ತಪಸ್ವಿಗಳ ಮಧ್ಯದಲ್ಲಿಮುಗುಳ್‌ ನಗೆಯನ್ನುನಕ್ಕರು. 


ತಂ ಧರ್ಮರಾಜೋ ವಿಮನಾ ಇವಾಬ್ರವೀತ್‌ 
ಸರ್ವೇ ಹ್ರಿಯಾ5 ಯಾಂತಿ ತಪಸ್ವಿನೋ ಮಾಮ್‌ | 
ಭವಾನಿದಂ ಕಿಂ ಸ್ಮಯತೇ ಪ್ರಹೃಷ್ಠ 
ತಪಸ್ವಿನಾಂ ಪಶ್ಯತಾಂ ಮಾಮುದೀಕ್ಚ್ಯ 11೭1 


ಆಗ ಧರ್ಮರಾಜನು ಬೇಸರಗೊಂಡವನಂತೆ ಅವರನ್ನು ಕುರಿತು ಹೀಗೆ ಹೇಳಿದನು. 
ಇಲ್ಲಿಗೆ ಬರುವ ತಪಸ್ವಿಗಳು ಎಲ್ಲರೂ ನನ್ನನ್ನು ನೋಡಿ ಸಂಕೋಚದಿಂದ 
ಕೂಡಿದವರಾಗುತ್ತಾರೆ. ತಾವು ಮಾತ್ರ ತಪಸ್ವಿಗಳ ಎದುರಿನಲ್ಲಿ ಸಂತೋಷದಿಂದ 
ನಗುತ್ತಿದ್ದೀರಿ. 
ಮಾರ್ಕಂಡೇಯಃ 
ನ ತಾತ ಹೃಷ್ಯಾಮಿ ನ ಚ ಸ್ಮಯಾಮಿ 
ನ ಚ ಪ್ರಹರ್ಷೋ ಭಜತೇ ಮಾಂ ನ ದರ್ಪ: । 


ಕೈರಾತಪರ್ವ -219- 


ಐದ್ಭಗಿಧಂ ವ್ಯಸನಂ ಚಾಭ್ಯುಪೇತಃ । 
ತವಾಪದಂ ತಾತ ಸ ಸಮೀಕ್ಷ 4 ರಾಮಂ 
ಸತ್ಯವ್ರತಂ ದಾಶರಧಿಂ ಸ್ಮರಾಮಿ HSI 


ಪ್ರೀತಿಪಾತ್ರನೇ! ನಾನು ಸಂತೋಷಗೊಂಡಿಲ್ಲಅಥವಾ ನಗುತ್ತಲೂ ಇಲ್ಲ. ನನಗೆ 
ಪ್ರಹರ್ಷವಾಗಲೀ ಅಥವಾ ದರ್ಪವಾಗಲೀ ಇಲ್ಲ. ಶಕ್ರನಿಗೆ ಸಮಾನವಾದ 


ನು 


ಪರಾಮಕ್ರವುಳ್ಳ ಮಹಾತ್ಮನಾದ ನೀನು ಇಂತಹ ದುಃಖಕ್ಕೆ ಪಾತ್ರನಾಗಿದ್ದೀಯೆ. 
ಪ್ರೀತಿಪಾತ್ರನೇ! ಈ ನಿನ್ನ ನ್ನ ಆಪತ್ತನ್ನು ನೋಡಿ ನಾನು ದಶರಥಪುತ್ರನಾದ ಸತ್ಯವ್ರತನಾದ 


೨ 


ರಾಮನನ್ನುಸ್ಥರಿಸಿದೆ. 


[& 


4 


ಸ ಚಾಪಿ ರಾಜಾ ಸಹ ಲಕ್ಷ್ಮ! ಣೇನ 
ವನೇ ನಿವಾಸಂ ಪಿತುರೇವ ಶಾಸನಾತ್‌ ॥ 
ಧರ್ಮೀ ಚರನ್‌ ಪಾರ್ಥ ಪುರಾ ಮಯೈವ 
ದೃಷ್ಟೋ ಗಿರೇಃ ಯಷ್ಯಮೂಕಸ್ಯ ಸಾನೌ al 


ರಾಜನಾದ ಅವನೂ ಸಹ ತಂದೆಯ ಶಾಸನದಂತೆ ಲಕ್ಷ್ಮಣನ ಜೊತೆಯಲ್ಲಿ 
ಕಾಡಿನಲ್ಲಿ ವಾಸಮಾಡಿ ಧರ್ಮವನ್ನು ಆಚರಿಸಿ ಹಿಂದೆ ಯಷ್ಯಮೂಕಪರ್ವತದ 
ತಪ್ಪಲಿನಲ್ಲಿನನ್ನಿಂದ ನೋಡಲ್ಪಟ್ಟಿದ್ದನು. 


ಸಹಸ್ರನೇತ್ರಪ್ರತಿಮೋ ಮಹಾತ್ಮಾ 
ಯಮಸ್ಕ ಜೇತಾ ನಮುಚೇಶ್ಚ ಹಂತಾ | 
ಪಿತುರ್ನಿದೇಶಾದನಯತ್‌ ಸ್ವಧರ್ಮಂ 
ವನೇ ವಾಸಂ ದಾಶರಧಿಶ್ಚಕಾರ ool 


ಯಮನಿಗೆ ನಾಯಕನಾದ ಮತ್ತು ನಮುಚಿಯ ಹಂತಕನಾದ ಇಂದ್ರನಿಗೆ 
ಸಮಾನವಾದ ತೇಜಸ್ಸುಳ್ಳ ಮಹಾನುಭಾವನಾದ ಅವನು ತನ್ನತಂದೆಯ ಆಜ್ಞೆಯಂತೆ 
ಸ್ವಧರ್ಮವನ್ನು ಆಚರಿಸಿದನು. ದಶರಥರಾಮನು ಕಾಡಿನಲ್ಲಿವಾಸಮಾಡಿದನು. 


-220- ಮಹಾಭಾರತ ವನಪರ್ವ 


ಸ ಚಾಪಿ ಶಕ್ರಪ್ರತಿಮಪ್ರಭಾವೋ 
ಮಹಾನುಭಾವಃ ಸಮರೇಷ್ಠಜೇಯ: | 
ವಿಹಾಯ ಭೋಗಾನ್‌ ವಿಚರನ್‌ ವನೇಷು 
ನೇಶೋ ಬಲಸ್ಯೇತಿ ಚರೇದಧರ್ಮಮ್‌ 11೧೧॥ 


ಶಕ್ರನಿಗೆ ಸದೃಶನಾದ, ತೇಜಸ್ಸನ್ನು ಹೊಂದಿದ್ದ ಮಹಾನುಭಾವನಾದ, ಯುದ್ಧದಲ್ಲಿ 
ಅಜೇಯನಾದ, ಅವನೂ ಸಹ ಭೋಗಗಳನ್ನುತೊರೆದು ಕಾಡುಗಳಲ್ಲಿಸಂಚರಿಸಿದನು. 
ನಾನು ಸೇನೆಗೆ ಒಡಯನೆಂಬ ಕಾರಣದಿಂದ ಅಧರ್ಮವನ್ನು ಆಚರಿಸಿಬಾರದು. 


ನೃಪಾಶ್ಚ ನಾಭಾಗಭಗೀರಥಾದಯೋ 
ಮಹೀಮಿಮಾಂ ಸಾಗರಾಂತಾಂ ವಿಜಿತ್ಯ । 
ಸತ್ಯೇನ ತೇsಪ್ಯಜಯಂಸ್ತಾತ ಲೋಕಾನ್‌ 
ನೇಶೋ ಬಲಸ್ಯೇತಿ ಚರೇದಧರ್ಮಮ್‌ 11೧೨ 


ಎಲೈ ಪ್ರೀತಿಪಾತ್ರನೇ! ನಾಭಾಗ ಭಗೀರಥ ಮೊದಲಾದ ರಾಜರೂ ಸಹ 
ಸಾಗರಾಂತವಾದ ಈ ಭೂಮಿಯನ್ನು ಜಯಿಸಿ ಸತ್ಯದಿಂದ ಪರಲೋಕಗಳನ್ನು 


ಜಯಿಸಿದರು. ನಾನು ಸೈನ್ಯಕ್ಕೆ ಒಡೆಯನೆಂಬ ಕಾರಣದಿಂದ ಅಧರ್ಮವನ್ನು 
ಮಾಡಬಾರದು. 


ಅಳರ್ಕಮಾಹುರ್ನರವರ್ಯಮುತ್ತಮಂ 
ಸತ್ಯವ್ರತಂ ಕಾಶಿಕರೂಶರಾಜಮ್‌ । 
ವಿಹಾಯ ರಾಜ್ಯಾನಿ ವಸೂನಿ ಚೈವ 
ನೇಶೋ ಬಲಸ್ಯೇತಿ ಚರೇದಧರ್ಮಮ್‌ 11೧೩ 


ಕಾಶಿಕರೂಷ ದೇಶದ ರಾಜನಾದ ಅಳರ್ಕನು ಸತ್ಯವ್ರತನೂ ನೃಪತಿಶ್ರೇಷ್ಠನೂ 
ಉತ್ತಮನೂ ಆಗಿದ್ದನು ಎಂದು ಹೇಳುತ್ತಾರೆ. ಅವನು ರಾಜ್ಯವನ್ನು ಮತ್ತು ಭಾಗ್ಯವನ್ನು 


ತೊರೆದು ಜೀವಿಸಿದನು. ನಾನು ಸೈನ್ಯಕ್ಕೆ ಒಡೆಯನೆಂದು ಅಧರ್ಮವನ್ನು 
ಮಾಡಬಾರದು. 


ಕೈರಾತಪರ್ವ -221- 


ಧಾತ್ರಾ ವಿಧಿರ್ಯೋ ವಿಹಿತಃ ಪುರಾಣಃ 
ತಂ ಪೂಜಯಂತೋ ನರವರ್ಯ ಸಂತಃ । 
ಸಪ್ತರ್ಷಯ: ಪಾರ್ಥ ದಿವಿ ಪ್ರಭಾಂತಿ 
ನೇಶೋ ಬಲಸ್ಯೇತಿ ಚರೇದಧರ್ಮಮ್‌ 11೧೪। 


ಎಲೈ ಪಾರ್ಥನೇ! ಬ್ರಹ್ಮದೇವರಿಂದ ಯಾವ ಪ್ರಾಚೀನವಾದ ಧರ್ಮವು 
ವಿಹಿತವಾಗಿದೆಯೋ ಅದನ್ನುಸ ಸನ್ಮಾನಿಸುತ್ತಾ ಸಜ್ಜನರಾದ ಸಪ್ತರ್ಷಿಗಳು ಆಕಾಶದಲ್ಲಿ 
ಪ್ರಕಾಶಿಸುತ್ತಿದ್ದಾರೆ. ನಾನು ಕ್ಕ ಒಡೆಯನೆಂದು ಅಧರ್ಮವನ್ನು ಮಾಡಬಾರದು. 


ಸತ್ಯೇನ ಧರ್ಮೇಣ ಯಥಾನುವೃತ್ಯಾ 
ಯಥಾಶ್ರಿಯಾ ಸರ್ವಭೂತಾನ್ಯತೀತ್ಯ । 
ಯಶಶ್ವ ತೇಜಶ್ಚ ತವಾಪಿ ದೀಪ್ತಂ 
ವಿಭಾವಸೋರ್ಭಾಸ್ಯರಸ್ಯೆ €ವ ಪಾರ್ಥ 11೧೫1 


ಎಲೈ ಪಾರ್ಥನೇ! ಸತ್ಯದಿಂದ ಧರ್ಮದಿಂದ ಯಥೋಕ್ತವಾದ ವೃದ್ಧಸೇವೆಯಿಂದ 
ಮತ್ತು ಯಥೋಕ್ತವಾದ ವೈರಾಗ್ಯಾದಿಸಂಪತ್ತಿನಿಂದ ನೀನೂ ಸಹ ಸರ್ವಜೀವರನ್ನು 
ಮೀರಿ ಅಗ್ನಿಯಂತೆ ಸೂರ್ಯನಂತೆ ದೀಪ್ರವಾದ ಯಶಸ್ಸನ್ನು ಮತ್ತು ತೇಜಸ್ಸನ್ನು 
ಹೊಂದುವಿ. 


ಗಳು! ತು ಮಹಾನುಭಾವ 
ಚ್ಛಂ ವನೇ ವಾಸಮಿಮಂ ನಿರುಷ್ಯ । 
ತತಃ ಶ್ರಿ ಸ ತೇಜಸಾ ತೇನ ದೀಪ್ತಾಮ್‌ 
'ಆದಾಸ್ಯಸೇ ಪಾರ್ಥಿವ ಕೌರವೇಭ್ಯಃ OL 


ಮಹಾನುಭಾವನೇ! ರಾಜನೇ! ನೀನು ಪ್ರತಿಜ್ಞೆಮಾಡಿದಂತೆ ಈ ಕಷ್ಟವಾದ 
ವನವಾಸವನು ಪೂರೈಸಿ ಆ ಸಾಮರ್ಥ್ಯದಿಂದ ದೀಪ್ರವಾದ ಸಂಪತ್ತನ್ನುಕೌರವರಿಂದ 
ಡ್‌ ಸ್ರ ಕೆ > Ki 
ಜಯಿಸುತ್ತೀಯೆ. (ಸ್ವೀಕರಿಸುತ್ತೀಯೆ) 
ವೈಶಂಪಾಯನಃ 


ತಮೇವಮುಕ್ತ್ವಾ ವಚನಂ ಮಹರ್ಷಿ: 
ತಪಸ್ವಿಮಧ್ಯೇ ಸಹಿತಂ ಸುಷೃದ್ಧಿ । 


-222- ಮಹಾಭಾರತ ವನಪರ್ವ 


ಸಮ್ಮಂತ್ರ 6 ಧೌಮ್ಯಂ ಸಹಿತಾಂಶ್ಚ ಪಾರ್ಥಾನ್‌ 
ತತಃ ಪ್ರತಸ್ಥೇ ದಿಶಮುತ್ತರಾಂ ಸಃ WHOL 
ಆ ಮಹರ್ಷಿಗಳು ತಪಸ್ವಿಗಳ ಮತ್ತು ಹಿತೈಷಿಗಳ ಮಧ್ಯದಲ್ಲಿದ್ದ ಧರ್ಮರಾಜನನ್ನು 
ಕುರಿತು ಈ ರೀತಿ ಮಾತನಾಡಿ ಧೌಮ್ಯರ ಅನುಮತಿಯನ್ನೂ ಎಲ್ಲಾ ಪಾಂಡವರ 
ಅನುಮತಿಯನ್ನೂ ಪಡೆದು ಉತ್ತರಾಭಿಮುಖವಾಗಿ ಹೊರಟರು. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ದ್ವಾವಿಂಶೋ5*ಧ್ಯಾಯಃ ॥ 
|| ಕೈರಾತಪರ್ವಣಿ ದ್ವಾದಶೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇಪ್ತೆರಡನೆಯ ಅಧ್ಯಾಯ ಮುಗಿಯಿತು. 
KKK 
ಇಪ್ಪತ್ಲೂರನೆಯ ಅಧ್ಯಾಯ 
(ದಾಲ್ಬ್ಯಪುತ್ರರಾದ ಬಕ ಯಪಿಗಳಿಂದ ಬ್ರಾಹ್ಮಣ ಮಾಹಾತ್ಮ್ಯ ಕಥನ ಮತ್ತು 
ಮಹರ್ಷಿಗಳ ಆಗಮನ.) 
ವೈಶಂಪಾಯನಃ 
ವಸತ್ಮಥ ದ್ವೈತವನೇ ಪಾಂಡವೇಷು ಮಹಾತ್ಮಸು ] 
ಅನುಕೀರ್ಣಂ ಮಹಾರಣ್ಯಂ ಬ್ರಾಹ್ಮಣೈಃ ಸಮಪದ್ಯತ 11೧॥ 


ಅನಂತರ ಮಹಾತ್ಮರಾದ ಪಾಂಡವರು ದ್ವೈತವನದಲ್ಲಿ ವಾಸಿಸುತ್ತಿರಲು ಆ 
ಮಹಾರಣ್ಯವು ಬ್ರಾಹ್ಮಣರಿಂದ ತುಂಬಿಹೋಯಿತು. 


ಈರ್ಯಮಾಣೇನ ಸತತಂ ಬ್ರಹ್ಮಘೋಷೇಣ ಸರ್ವತಃ । 

ಬ್ರಹ್ಮಲೋಕಸಮಂ ಪುಣ್ಯಮಾಸೀದ್‌ ದ್ವೈತವನಂ ಸರಃ 11೨! 

ಎಲ್ಲ ಕಡೆಯಲ್ಲಿಯೂ ಉಚ್ಛರಿಸಲ್ಪಡುವ ವೇದಘೋಷದಿಂದ ಆ 
ದೆ ಶೈ ತವನಸರೋವರವು ಬ್ರಹ್ಮಲೋಕದಂತೆ ಪವಿತ್ರವಾಯಿತು. 


ಯಚಾಂ ಚ ಯಜುಷಾಂ ಸಾಮ್ನಾಮಥರ್ವಾಣಾಂ ಚ ಸರ್ವಶಃ | 
ಆಸೀದುಚ್ಚಾರ್ಯಮಾಣಾನಾಂ ನೀಸ್ಟನೋ ಹೃದಯಂಗಮ: Hall 


ಕೈರಾತಪರ್ವ -223- 


ಸತತವಾಗಿ ಉಚ್ಚರಿಸಲ್ಪಡುವ ಯಗ್‌ವೇದ ಯಜುರ್ವೇದ ಸಾಮ ಮತ್ತು 
ಅಥರ್ವವೇದದ ಸ್ವರಗಳಿಂದ ಎಲ್ಲ ಕಡೆಗಳಿಂದ ಉಂಟಾದ ನಾದವು 
ಹೃದಯಂಗಮವಾಗಿದ್ದಿತು. 


ಜ್ಯಾಘೋಷಃ ಪಾಂಡವೇಯಾನಾಂ ಬ್ರಹ್ಮಘೋಷಶ್ಚ ಧೀಮತಾಮ್‌ । 
ಸಂಸೃೃಷ್ಟಂ ಬ್ರಹ್ಮಣಾ ಕ್ಛತ್ರಂ ಭೂಯ ವವ ವ್ಯವರ್ಧತ IT 


ಪಾಂಡುಪುತ್ರರ ಹೆದೆಯ ಬಿಲ್ಲಿನ ಧನಿ ಮೇಧಾವಿಗಳಾದ ಬ್ರಾಹ್ಮಣರ 
ವೇದಘೋಷ ಹೀಗೆ ಬ್ರಾಹ್ಮಣ ಜಾತಿಯ ಜೊತೆಯಲ್ಲಿ ಕ್ಷತ್ರಿಯ ಜಾತಿಯು ಸೇರಿ 
ಅಭಿವೃದ್ದಿಯನ್ನು ಹೊಂದಿತು. 


ಅಥಾಬ್ರವೀದ್‌ ಬಕೋತಭ್ಯೇತ್ಯ ಧರ್ಮರಾಜಂ ಯುಧಿಷ್ಠಿರಮ್‌ | 
ಸಂಧ್ಯಾಂ ಕೌಂತೇಯಮಾಸೀನಮ್‌ ಯಷಿಭಿಃ ಪರಿವಾರಿತಮ್‌ 11೫ 


ಅನಂತರ ಯಷಿಗಳಿಂದ ಸುತ್ತುವರಿಯಲ್ಪಟ್ಟಸಂಧ್ಯಾವಂದನೆಯನ್ನುಮಾಡಲು 
ಕುಳಿತಿದ್ದಧರ್ಮರಾಜನಾದ ಯುಧಿಷ್ಠಿರನ ಸಮೀಪಕ್ಕೆ ಬಕಮುನಿಗಳು ಬಂದು 
ಮಾತನಾಡಿದರು. 


ಪಶ್ಯ ದ್ವೈತವನೇ ಪಾರ್ಥ ಬ್ರಾಹ್ಮಣಾನಾಂ ತಪಸ್ವಿನಾಮ್‌ । 
ಹೋಮವೇಲಾಂ ಕುರುಶ್ರೇಷ್ಠ ಸಂಪ್ರಜ್ವಲಿತಪಾವಕಾಮ್‌ He 


ಎಲೈ ಪಾರ್ಥನೇ! ಕುರುಶ್ರೇಷ್ಠನೇ! ದ್ವೈ ದೈತವನದಲ್ಲಿತಪಸಿಗಳಾದ ಬ್ರಾಹ್ಮಣರು 
ಪ್ರಜ್ವಲಿಸುತ್ತಿರುವ ಅಗ್ನಿಯನ್ನುಳ್ಳ ಹೋಮವೇಳೆಯನ್ನು ನೋಡು. 


ಪ್ರಜ್ಞ 


ಚರಂತಿ ಧರ್ಮಂ ಪುಣ್ಯೇಶಸ್ಮಿನ್‌ ತ್ವಯಾ ಗುಪ್ತಾ ಮಹಾವ್ರತಾಃ | 


ಭೃಗವೋಠ5ಂಗಿರಸಶೈವ ವಸಿಷ್ಠಾ ಕಾಶ್ಯಪೈಃ ಸಹ 11೭ 
ಆಗಸ್ಯಾಶ್ಚ ಮಹಾಭಾಗಾ ಆತ್ರೇಯಾಶ್ಟೋತ್ತಮವ್ರತಾಃ । 
ಸರ್ವತೋ ಜಗತಃ ಶ್ರೇಷ್ಠಾ ಬ್ರಾಹ್ಮಣಾಃ ಸಮೃತಾಸ್ತ್ರಯಾ ul 


ನಿನ್ನಿಂದ ರಕ್ಷಿಸಲ್ಲಟ್ಟಮಹಾವ್ರತರಾದ ಭೃಗುಗಳು ಅಂಗಿರಸರು ವಸಿಷ್ಠರು ಕಾಶ್ಯಪರು 
ಅಗಸ್ತರು ಆತ್ರೇಯರು ಈ ನಿನಗೆ ಸಮ್ಮತರಾದ ಜಗತ್ತಿನಲ್ಲಿ ಶ್ರೇಷ್ಠರಾದ 


-224- ಮಹಾಭಾರತ ವನಪರ್ವ 


ಬ್ರಾಹ್ಮಣೋತ್ತಮರೆಲ್ಲರೂ ಪವಿತ್ರವಾದ ಈ ಆಶ್ರಮದಲ್ಲಿ ಧರ್ಮವನ್ನು 
ಆಚರಿಸುತ್ತಿದ್ದಾರೆ. 


ಇದಂ ತು ವಚನಂ ಪಾರ್ಥ ಶೃಣ್ಣೇಕಾಗ್ರಮನಾ ಮಮ । 
ಭ್ರಾತೃಭಿಃ ಸಹ ಕೌಂತೇಯ ಯತ್‌ ತಾಂ ವಕ್ಷಾ ತಮಿ ಕೌರವ 11೯1 


ಎಲೈ ಪಾರ್ಥನೇ! ಕೌಂತೇಯನೇ! ನಾನು ಹೇಳುವ ಈ ಮಾತನ್ನುತಮ್ಮಂದಿರ 
ಜೊತೆಯಲ್ಲಿಏಕಾಗ್ರಮನಸ್ಸಿನಿಂದ ಕೇಳು. 


ಬ್ರಹ್ಮ ಕೃತ್ರೇಣ ಸಂಸ್ಕಷ್ಠಂ ಕ್ಷತ್ರಂ ಚ ಬ್ರಹ್ಮಣಾ ಸಹ । 
ಉದೀರ್ಣೇ ದಹತಃ ಶತ್ರೂನ್‌ ವನಾನೀವಾಗಿಮಾರುತೌ 11೧೦॥ 


ಬ್ರಾಹ್ಮಣ್ಯವು ಕ್ಷತ್ರಿಯಜಾತಿಯಲ್ಲಿ ಸಂಬದ್ಧವಾಗಿ ಕ್ಷತ್ರಿಯ ಜಾತಿಯು ಬ್ರಾಹ್ಮಣ 
ಜಾತಿಯಲ್ಲಿಸಂಬದ್ಧವಾಗಿ ಅಭಿವೃದ್ಧಿಯನ್ನುಹೊಂದಿದರೆ ಅಗ್ನಿಮಾರುತಗಳು ವನಗಳನ್ನು 
ದಹಿಸಿದಂತೆ ಶತ್ರುಗಳನ್ನು ಜಯಿಸುತ್ತಾರೆ. 


ನಾಬ್ರಾಹ್ಮಣಸ್ತಾತ ಚಿರಂ ಬುಭೂಷೇದ್‌ 

ಇಚ್ಛನ್ನಿಮಂ ಲೋಕಮಮುಂ ಚ ಜೇತುಮ್‌ । 
ವಿನೀತಧರ್ಮಾರ್ಥಮಹೇತದೋಪಷಂ 

ಲಬ್ಧ್ವಾ ದ್ವಿಜಂ ಹಂತಿ ನೃಪಃ ಸಪತ್ನಾನ್‌ 11೧೧॥ 


ಪ್ರೀತಿಪಾತ್ರನೇ! ಬ್ರಾಹ್ಮಣನ ಸಹಾಯವಿಲ್ಲದ ರಾಜನು ಈ ಭೂಮಿಯನ್ನು 
ಜಯಿಸಿ ಬಹಳ ಕಾಲ ಆಳುತ್ತೇನೆ ಎಂದು ಬಯಸಬಾರದು. ಧರ್ಮಾರ್ಥಗಳಲ್ಲಿ 


ಸುಶಿಕ್ಷಿತನಾದ ದೋಷರಹಿತವಾದ ಬ್ರಾಹ್ಮಣನನ್ನು ಪಡೆದರೆ ರಾಜನು ಶತ್ರುಗಳನ್ನು 
ಸಂಹರಿಸುತ್ತಾನೆ. 


ಚರನ್‌ ನಿಶ್ರೇಯಸಂ ಧರ್ಮಂ ಪ್ರಜಾಪಾಲನಕಾರಿತಮ್‌ । 
ನಾಭ್ಯಗಚ್ಚದ್‌ ಬಲಿರ್ಲೋಕೇ ತೀರ್ಥಮನ್ಯತ್ರ ವೈ ದ್ವಿಜಾತ್‌ 11೧೨1 


ಪ್ರಜಾಪಾಲನದಿಂದ ಉಂಟಾದ ಮೋಕ್ಷಜನಕವಾದ ಧರ್ಮಗಳನ್ನು ಆಚರಿಸಿದ 


ವಿರೋಚನ ಪುತ್ರನಾದ ಬಲಿಯು ಲೋಕದಲ್ಲಿಬ್ರಾಹ್ಮಣರನ್ನು ಬಿಟ್ಟು ಬೇರೆ ಯಾರನ್ನೂ 
ಪವಿತ್ರೀಕರಿಸುವ ಸಾಮರ್ಥ್ಯವುಳ್ಳವರನ್ನಾಗಿ ಪಡೆಯಲಿಲ್ಲ. 


ಕೈರಾತಪರ್ವ -225- 


ನಾನೂನಮಾಸೀದಸುರಸ್ಯ ರಾಜನ್‌ 
ವೈರೋಚನೇ ಶ್ರೀರಭಿಕಾಂಕ್ಷಿತಾ ಯಾ । 
ಲಬ್ಧ್ವಾ ಮಹೀಂ ಬ್ರಾಹ್ಮಣಸಂಪ್ರಯೋಗಾತ್‌ 
ತೇಷಾಂ ಚರನ್‌ ದುಃಖಮತೋ ವ್ಯನಶ್ಯತ್‌ 11೧೩।॥ 


ಎಲ್ಫೆ ರಾಜನೇ! ಯಾವ ಸಂಪತ್ತು ಮೊದಲು ಅಪೇಕ್ಷಿಸಲ್ಲಟಿತೋ ಆ ಸಂಪತ್ತು 
ವಿರೋಚನನ ಮಗನಾದ ಬಲಿಯಲ್ಲಿನ್ಯೂನವಾಗಿ ಏನೂ ಇರಲಿಲ್ಲ. ಬ್ರಾಹ್ಮಣರ 
ಸಹವಾಸದಿಂದಲೇ ಭೂಮಿಯನ್ನು ಪಡೆದು ಬಳಿಕ ಅವರಿಗೆ ದುಃಖವನ್ನು 
ಉಂಟುಮಾಡಿದ ಕಾರಣ ಬಲಿಗೆ ಆ ಸಂಪತ್ತು ನಾಶವಾಯಿತು. 


ನಾಬ್ರಾಹ್ಮಣಂ ಭೂಮಿರಿಯಂ ಸಮೇತಿ 
ವರ್ಣದ್ವಿತೀಯಂ ಭಜತೇ ಚಿರಾಯ । 
ಸಮುದ್ರನೇಮಿರ್ನಮತೇ ತು ತಸ್ಮೈ 
ಯಂ ಬ್ರಾಹ್ಮಣಃ ಶಾಸ್ತಿ ನಯೈೆರ್ವಿನೀತಮ್‌ 11೧೪॥ 


ಈ ಭೂಮಿಯು ಬ್ರಾಹ್ಮಣಸಹಾಯವಿಲ್ಲದ ಕ್ಷತ್ರಿಯನ ಜೊತೆಯಲ್ಲಿ ಬಹುಕಾಲ 
ಇರುವುದಿಲ್ಲ. ಸಮುದ್ರನೇಮಿ (ಪರಿಖೆ)ಯಾದ ಈ ಭೂಮಿಯು ಯಾವ 
ವಿಜಯಶೀಲನಾದ ರಾಜನನ್ನು ಬ್ರಾಹ್ಮಣನು ಶಾಸನಮಾಡುತ್ತಾನೆಯೋ ಅಂತಹ 
ರಾಜನಿಗೆ ನಮಸರಿಸುತ್ತದೆ. 


ಶೆ 
ಕುಂಜರಸ್ಯೇವ ಸಂಗ್ರಾಮೇ ಪರಿಗೃಹ್ಯಾಂಕುಶಗ್ರಹಮ್‌ । 
ಷ್‌ 
ಜಿ. 


ಬ್ರಹ್ಮಣಾ ವಿಪ್ರಹೀನಸ್ಯ ಕೃತ್ರಸ್ಯ ಕ್ಷೀಯತೇ ಬಲಮ್‌ 11೧೫॥ 


ಗಜಯುದ್ಧದಲ್ಲಿ ಅಂಕುಶವನ್ನು ಹಿಡಿದ ಗಜಯೋಧನನ್ನು ಹಿಡಿದರೆ ಹೇಗೆ 
ಯುದ್ಧದಲ್ಲಿ ಆನೆಯ ಬಲವು ಕುಗ್ಗುತ್ತದೋ ಅದರಂತೆ ಬ್ರಾಹ್ಮಣನಿಂದ ಹೀನವಾದ 
ಕ್ಷತ್ರಿಯನ ಬಲವು ನಾಶಹೊಂದುತ್ತದೆ. 


ಬ್ರಹ್ಮಣ್ಯನುಪಮಾ ದೃಷ್ಟಿಃ ಕ್ಷಾತ್ರಸ್ಕಾಪ್ರತಿಮಂ ಬಲಮ್‌ । 


ತೌ ಯದಾ ಚರತಃ ಸಾರ್ಧಮಥ ಲೋಕಃ ಪ್ರಸೀದತಿ 11೧೬ 


-226- ಮಹಾಭಾರತ ವನಪರ್ವ 


ಬ್ರಾಹ್ಮಣನಲ್ಲಿಅಸದೃಶವಾದ ಜ್ಞಾನವಿದೆ ಕ್ಷತ್ರಿಯನಿಗೆ ಅಸದೃಶವಾದ ಬಲವಿದೆ. 
ಅವರೆಡು ಒಟ್ಟಿಗೆ ಸೇರಿದರೆ ಆಗ ಲೋಕಕ್ಕೆ ಪ್ರಸನ್ನತೆಯುಂಟಾಗುತ್ತದೆ. 


ಭಗವಾನ್‌ ಸುಮಹಾನಗಿ; ಕಕ್ನಂ ದಹತಿ ಸಾನಿಲಃ ॥ 
ತಥಾ ದಹತಿ ರಾಜನ್ಯೋ ಬ್ರಾಹ್ಮಣೇನ ಸಮಂ ರಿಪೂನ್‌ eral 


ಪೂಜ್ಯನಾದ ಅಗ್ನಿಯು ವಾಯುವಿನ ಜೊತೆಯಲ್ಲಿ ಸೇರಿದರೆ ಕಾಡನ್ನು 
ದಹಿಸುತ್ತಾನೆ. ಅದರಂತೆ ಕ್ಷತ್ರಿಯನು ಬ್ರಾಹ್ಮಣನ ಜೊತೆಯಲ್ಲಿಸೇರಿದರೆ ಶತ್ರುಗಳನ್ನು 
ಜಯಿಸುತ್ತಾನೆ. 

ಬ್ರಾಹ್ಮಣೋ ಹ್ಯೇವ ಮೇಧಾವೀ ಬುದ್ಧಿಪರ್ಯೇಷಣಂ ಚರೇತ್‌ । 

ಅಲಬ್ಬಸ್ಯ ಚ ಲಾಭಾಯ ಲಬ್ಧಸ್ಯ ಚ ವಿವೃದ್ಧಯೇ Mell 


ಮೇಧಾವಿಯಾದ ಬ್ರಾಹ್ಮಣನೇ ರಾಜನ ಅಲಭ್ಯವಾದುದುರ ಲಾಭಕ್ಕೆ ಮತ್ತು 
ಲಭ್ಯವಾದುದುರ ಅಭಿವೃದ್ಧಿಗೆ ತನ್ನ ಬುದ್ಧಿಯಿಂದ ವಿಚಾರಮಾಡಬೇಕು. 
ಅಲಬ್ಧಲಾಭಾಯ ಚ ಲಬ್ಧವೃದ್ಧಯೇ 
ಯಥಾರ್ಹತೀರ್ಥಪ್ರತಿಪಾದನಾಯ । 
ಯಶಸ್ವಿನಂ ವೇದವಿದಂ ವಿಪಶ್ಚಿತಂ 
ಬಹುಶ್ರುತಂ ಬ್ರಾಹ್ಮಣಮೇವ ವಾಸಯ 11೧೯॥ 


ಅಲಭ್ಯವಾದುದರ ಲಾಭಕ್ಕೆ ಲಭ್ಯವಾದುದುರ ಅಭಿವೃದ್ಧಿಗೆ ಮತ್ತು 
ಯಥಾಯೋಗ್ಯವಾಗಿ ಧರ್ಮಶಾಸ್ತ್ರವನ್ನುಉಪದೇಶಮಾಡುವುದಕ್ಕಾಗಿ ಯಶಸ್ವಿಯಾದ 


ವೇದಜ್ಞನಾದ ಬಹುಶ್ರುತನಾದ ಜ್ಞಾನಿಯಾದ ಒಬ್ಬಬ್ರಾಹ್ಮಣನನ್ನು ನಿನ್ನ ಜೊತೆಯಲ್ಲಿ 
ಇರಿಸಿಕೋ. 


ಬ್ರಾಹ್ಮಣೇಷೂತ್ತಮಾ ವೃತ್ತಿಸ್ತವ ನಿತ್ಯಂ ಯುಧಿಷ್ಠಿರ । 
ತೇನ ತೇ ಸರ್ವಲೋಕೇಷು ದೀಪ್ಯತೇ ಪ್ರಧಿತಂ ಯಶಃ 11೨೦॥ 


ಎಲ್ಫೆ ಯುಧಿಷ್ಠಿರನೇ! ನಿನಗೆ ಬ್ರಾಹ್ಮಣರಲ್ಲಿಯಾವಾಗಲೂ ಒಳ್ಳೆಯ ನಡವಳಿಕೆ 
ಇದೆ. ಆದ್ದರಿಂದ ನಿನ್ನವಿಸ್ತಾರವಾದ ಕೀರ್ತಿಯು ಎಲ್ಲಾ ಲೋಕಗಳಲ್ಲಿಯೂ ಬೆಳಗುತ್ತಿದೆ. 


ಕೈರಾತಪರ್ವ -227- 


ವೈಶಂಪಾಯನಃ 
ತತಸ್ತೇ ಬ್ರಾಹ್ಮಣಾಃ ಸರ್ವೇ ಬಕಂ ದಾಲ್ಪ್ಯಮಪೂಜಯನ್‌ । 
ಯುಧಿಷ್ಠಿರೇ ಸ್ತೂಯಮಾನೇ ಸರ್ವೇ ಸುಮನಸೋ5 ಭವನ್‌ 11೨೧॥ 
ಅನಂತರ ಆ ಬ್ರಾಹ್ಮಣರೆಲ್ಲರೂ ದಾಲ್ಭ್ಯಪುತ್ರರಾದ ಬಕ ಯಷಿಗಳನ್ನು ಪೂಜಿಸಿದರು. 
ಅವರು ಯುಧಿಷ್ಠಿರನನ್ನು ಸ್ತೋತ್ರಮಾಡುತ್ತಿರಲು ಎಲ್ಲರಿಗೂ ಮನಸ್ಸಿನಲ್ಲಿ 
ಹರ್ಷವುಂಟಾಯಿತು. 


ದ್ವೈಪಾಯನೋ ನಾರದಶ್ಚ ಜಾಮದಗ್ಗ್ಯಃ ಪೃಥುಶ್ರವಾಃ । 


ಇಂದ್ರದ್ಯುಮ್ನೋದ್ದಾಲಕೀ ಚ ಕ್ರತುಮೇಧಾಃ ಸಹಸ್ರಪಾತ್‌ 2೨H 
ಲವಣಾಶಶ್ವ ಕಣ್ಣಶ್ಚ ಕಾಶ್ಯಪಶ್ಚ ಮಹಾತಪಾಃ । 
ಹಾರೀತಃ ಸ್ಫೂಲಕರ್ಣಶ್ಚ ಅಗ್ನಿವೇಶ್ಯೋ5ಥ ಕೌಶಿಕಃ 2A 


ಜಿತವಾಕ್ಚ ಸುವಾಕ್ಚೈವ ಬೃಹದಶ್ವಯತಾವಸೂ । 


ಊರ್ಧ್ವರೇತಾ ದೇವಮಿತ್ರಃ ಸುಹೋತ್ರೋ ಹೋತ್ರವಾಹನಃ ॥೨೪॥ 
ಏತೇ ಚಾನ್ಯೇ ಚ ಬಹವೋ ಬ್ರಾಹ್ಮಣಾಃ ಸಂಶಿತವ್ರತಾಃ । 
ಅಜಾತಶತ್ರುಮರ್ಚಂತಿ ಪುರಂದರಮಿವರ್ಷಯಃ 11೨೫ 


ವೇದವ್ಯಾಸರು ನಾರದರು ಜಾಮದಗ್ನ್ಯರು ಪೃಥುಶ್ರವ ಇಂದ್ರದ್ಯುಮ್ನ 
ಉದ್ದಾಲಕಿಗಳು ಕ್ರತುಮೇಧಾ ಸಹಸ್ರಪಾತ್‌ ಲವಣಾಶ್ವಕಣ್ವ ಮಹಾತಪಸಿಗಳಾದ 
ಕಾಶ್ಯಪರು ಹಾರೀತ ಸ್ಥೂಲಕರ್ಣ ಅಗ್ನಿವೇಶ್ಯ . ವಿಶ್ವಾಮಿತ್ರ ಜಿತವಾಕ್‌ ಸುವಾಕ್‌ 
ಬೃಹದಶ್ವಯತಾವಸು ಊರ್ಧ್ವರೇತ ದೇವಮಿತ್ರ ಸುಹೋತ್ರ ಹೋತ್ರವಾಹನ ಇವರೂ 
ಇನ್ನೂ ಪ್ರಶಸ್ತ ವ್ರತಧಾರಿಗಳಾದ ಅನೇಕ ಬ್ರಾಹ್ಮಣರೂ ಯಷಿಗಳು ದೇವೇಂದ್ರನನ್ನು 
ಅರ್ಚಿಸಿದಂತೆ ಅಜಾತಶತ್ರುವನ್ನು ಪೂಜಿಸಿದರು. 


1 ಇತಿ ಶ್ರೀಮನ್ಮಹಾಭಾರತೇ ಶತಸಹಸಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ತ್ರಯೋವಿಂಶೋಂಧ್ಯಾಯಸಃ ॥ 
॥ ಕೈರಾತಪರ್ವಣಿ ತ್ರಯೋದಶೋಂಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇಪ್ಪತ್ಕೂರನೆಯ ಅಧ್ಯಾಯ ಮುಗಿಯಿತು. 
NAKNEK 


-228- ಮಹಾಭಾರತ ವನಪರ್ವ 


ಮಹಾಭಾರತ ತಾತ್ತರ್ಯನಿರ್ಣಯ -೨೨ ಅಧ್ಯಾಯ 


ಅತಿಮಾರ್ದವಯುಕ್ತತ್ವಾದ್‌ ಧರ್ಮರಾಜಶ್ಚತುರ್ದಶೇ | 
ಅಪಿ ವರ್ಷೇ ಗುರುಭಯಾದ್‌ರಾಜ್ಯಂ ನೇಚ್ಛೇದಿತಿ ಪ್ರಭುಃ | 
ಮಾರುತಿ: ಪ್ರೇಷಯಾಮಾಸ ಕೃಷ್ಣಾಂ ಪ್ರಸ್ತಾವಹೇತವೇ 11೬೪॥ 


ಧರ್ಮರಾಜ ಅತಿಯಾದ ಮೃದು ಸ್ವಭಾವದವನಾದ್ದರಿಂದ ಹದಿನಾಲ್ಕನೇ, 
ವರ್ಷದಲ್ಲಿಯೂ ಭೀಷ್ಠಾದಿಗಳು ಹಿರಿಯರು ಎನ್ನುವ ಭಯದಿಂದ ಅವರಲ್ಲಿ 
ವಿರೋಧಿಸಿ ರಾಜ್ಯವನ್ನುಸಂಪಾದಿಸಲು ಒಪ್ಪದಿರಬಹುದು ಎಂದು ಭೀಮ ಆ ವಿಷಯ 
ಪ್ರಸ್ತಾವ ಮಾಡುವ ಉದ್ದೇಶದಿಂದ ದ್ರೌಪದಿಯನ್ನು ಧರ್ಮರಾಜನ ಬಳಿಗೆ ಕಳಿಸಿದ. 


ಕಮಾ ಸರ್ವತ್ರ ಧರ್ಮೋ ನ ಪಾಪಹೇತುಶ್ವ ದುರ್ಜನೇ । 


ಬ 

ರಾಜ್ಞಾಂ ಸಾಮರ್ಥಯುಕ್ತಾನಾಮಿತಿ ಸಂಸ್ಥಾಪ್ಯ ಶಾಸ್ತತಃ 11೬೫1 
ಣ್‌ pd ಥ್‌ pe 

ಹತ್ವಾ ಚತುರ್ದಶೇ ವರ್ಷೇ ಧಾರ್ತರಾಷ್ಟಾನರಾಜ್ಯದಾನ್‌ I 

ಕರ್ತುಂ ರಾಜ್ಯಂ ಪುರೋ ಗಂತಾ ಭವಾನೀತ್ಯಗ್ರಜೇನ ಹ HELI 


ಕಾರಯನ್‌ ಸತ್ಯಶಪಥಂ ವಿವಾದಸ್ಯ ಕ್ರಮೇಚ್ಛೆಯಾ । 
ಆದಿಶತ್‌ಪ್ರಥಮಂ ಕೃಷ್ಣಾಂ ಭೀಮಃ ಸಾ ನೃಪಮಬ್ರವೀತ್‌ 11೭೭! 


ಕ್ಷಮ ಎಲ್ಲರ ವಿಷಯದಲ್ಲಿಧರ್ಮವಾಗುವುದಿಲ್ಲ. ಶಕ್ತಿ ಉಳ್ಳರಾಜರಿಗೆ ದುರ್ಜನರ 
ವಿಷಯದಲ್ಲಿ ಕ್ಷಮ ಪಾಪಕ್ಕೇ ಕಾರಣವಾಗುತ್ತದೆ ಎಂದು ಧರ್ಮರಾಜನಿಗೆ 
ಶಾಸ್ತ್ರಾಧಾರದಿಂದ ಮನದಟ್ಟುಮಾಡಿಸಿ ಮುಂದೆ ಹದಿನಾಲ್ಕನೇ ವರ್ಷದಲ್ಲಿ. ಕೌರವರು 
ರಾಜ್ಯವನ್ನು ಹಿಂದಿರುಗಿಸದಿದ್ದರೆ ಅವರನ್ನು ಕೊಂದು ರಾಜ್ಯವನ್ನುವಶಪಡಿಸಿಕೊಳ್ಳಲು 
ತಾನು ಮುಂದಾಗುವೆನೆಂದು ಧರ್ಮರಾಜನಿಂದ ಸತ್ಯ ಪ್ರತಿಜ್ಞೆ ಮಾಡಿಸುವುದಕ್ಕಾಗಿ 
ವಿವಾದೋಪಕ್ರಮದ ಉದ್ದೇಶದಿಂದ ಭೀಮ ಮೊದಲಿಗೆ ದ್ರೌಪದಿಯನ್ನು 
ಧರ್ಮರಾಜನ ಬಳಿಗೆ ಕಳಿಸಿದ. ದ್ರೌಪದಿ ಅವನ ಮುಂದೆ ನುಡಿದಳು. 


ನೈವ ಕ್ಷಮಾ ಕುಜನತಾಸು ನೃಪಸ್ಯ ಧರ್ಮ 
ಸ್ತಾಂತ್ಲಂ ವೃಥೈವ ಧೃತವಾನಸಿ ಸರ್ವಕಾಲಂ । 


ಕೈರಾತಪರ್ವ -229- 


ಇತ್ಯುಕ್ತ ಆಹ ನೃಪತಿಃ ಪರಮಾ ಕಮೈವ 
ಹ ಟೈ ್ರ 


ಖಿ 


ಸರ್ವತ್ರ ತದ್ದಿದ್ದತಮೇವ ಜಗತ್‌ಸಮಸ್ತಂ WL 


'ದುರ್ಜನರಲ್ಲಿಕ್ಷಮೆ ತೋರುವುದು ರಾಜನಿಗೆ ಸರ್ವಥಾ ಧರ್ಮವಾಗುವುದಿಲ್ಲ. 
ನೀನು ಯಾವಾಗಲೂ ಅದರಲ್ಲಿವ್ಯರ್ಥವಾಗಿ ತಾಳ್ಗೆ ವಹಿಸುತ್ತಿರುವಿ'. ದ್ರೌಪದಿ ಹೀಗೆ 
ಹೇಳಿದಾಗ ಧರ್ಮರಾಜನೆಂದ, "ಎಲ್ಲಬಗೆಯ ಜನರಲ್ಲಿಯೂ ಕ್ಷಮೆ ತೋರುವುದು 
ರಾಜನಿಗೆ ಪರಮಧರ್ಮ. ಸಮಸ್ತ ಪ್ರಪಂಚವೂ ಈ ಕೃಮಾಧರ್ಮದ ಬಲದಿಂದಲೇ 
ನಿಂತಿದೆ'. "ನಿನ್ನ ಈ ಸತ್ಯ ಧರ್ಮಕ್ಷಮೆ ಎಲ್ಲವೂ ನಿನಗೆ ದುಃಖವನ್ನೆ ತಂದಿದೆ. ಏಕೆಂದರೆ 
ಪಾಪಿಗಳಲ್ಲಿನೀನು ಕ್ಷಮ ತೋರುವಿ, ಸತ್ಯ ಧರ್ಮಗಳನ್ನು ಆಚರಿಸುವಿ' ಎನ್ನುತ್ತಾಳೆ 
ದ್ರೌಪದಿ. 


ಕರ್ತಾ ಚ ಸರ್ವಜಗತಃ ಸುಖದುಃಖಯೋರ್ಜಿ 
ನಾರಾಯಣಸ್ತದನು ದತ್ತಮಿಹಾಸ್ಯ ಸರ್ವಂ | 
ತಸ್ಮಾನ್ನ ಕೋಪವಿಷಯೋಶಸ್ತಿ ಕುತಶ್ಚ ಕಶ್ಚಿತ್‌ 
ತಸ್ಮಾತ್‌ ಕ್ಷಮೈವ ಸಕಲೇಷು ಪರೋರಸ ಧರ್ಮಃ IF 


ಸಮಸ್ತ ಪ್ರಪಂಚಕ್ಕೆ ಸುಖದುಃಖಗಳನ್ನು ಉಂಟುಮಾಡುವವನು ಶ್ರೀಹರಿ. ಅವನೇ 


ಹ 


ಜಗತ್ತಿಗೆ ಸುಖದುಃಖವೆಲ್ಲವನ್ನೂ ಯೋಗ್ಯತಾನುಗುಣವಾಗಿ ಕೊಡುತ್ತಾನೆ. ಅದರಿಂದ 


ಬಿ 


ನಮ್ಮ ಕೋಪಕ್ಕೆ ಯೋಗ್ಯನೆನಿಸುವ ವ್ಯಕ್ತಿ ಯಾರೂ ಎಲ್ಲಿಯೂ ಇಲ್ಲ. ಅದರಿಂದ 


ಆ ಕ 


ಎಲ್ಲರಲ್ಲಿಯೂ ಕ್ಷಮೆ ತೋರುವುದೇ ರಾಜನಿಗೆ ಪರಮಧರ್ಮ. 


Ro) 


ಇತ್ಯುಕ್ತವಂತಂ ನೃಪಮಾಹ ಪಾರ್ಷತೀ 
ಯದಿ ಕ್ಷಮಾ ಸರ್ವನರೇಷು ಧರ್ಮಃ ಟ 
ರಾಜ್ಞಾ ನ ಕೃತ್ಯಂ ನ ಚ ಲೋಕಯಾತ್ರಾ 
ಭವೇಜ್ಜಗತ್‌ ಕಾಪುರುಷೈರ್ವಿನಶ್ಶೇತ್‌ Wo 


ಹೀಗೆ ಧರ್ಮರಾಜ ಹೇಳಿದಾಗ ದ್ರೌಪದಿ ಹೇಳಿದಳು, "ಎಲ್ಲ ಜನರಲ್ಲಿಯೂ 
ಕ್ಷಮೆ ತೋರುವುದು ರಾಜನ ಧರ್ಮವೆನ್ನುವುದಾದರೆ ರಾಜನಿದ್ದೇನು ಪ್ರಯೋಜನ? 
ಲೋಕವ್ಯವಹಾರವೂ ನಡೆಯದು, ಜಗತ್ತೂ ದುರ್ಜನರಿಂದ ನಾಶಹೊಂದೀತು. 


-230- ಮಹಾಭಾರತ ವನಪರ್ವ 


ಸತ್ಯಂ ಚ ವಿಷ್ಣು ಸಕಲಪ್ರವರ್ತಕೋ 
ರಮಾವಿರಿಂಚೇಶಪುರಃಸರಾಶ್ಚ। 
ಕಾಷ್ಠಾದಿವತ್‌ ತದ್ದಶಗಾಃ ಸಮಸ್ತಾ 
ಸ್ತಥಾಪಿ ನ ವ್ಯರ್ಥತಾ ಪೌರುಷಸ್ಯ ILO 


ಶ್ರೀಹರಿಯೆ ಸಕಲಪ್ರವರ್ತಕನೆನ್ನುವುದು ನಿಜ. ರಮಾ ಬ್ರಹ್ಮರುದ್ರಾದಿಗಳೆಲ್ಲರೂ 
ಅವನ ಅಧೀನದಲ್ಲಿಮರದ ಕೈಗೊಂಬೆಗಳಂತೆ ಇರುವರೆನ್ನುವುದೂ ನಿಜವೆ. ಆದರೂ 
ಪುರುಷ ಪ್ರಯತ್ನ ವ್ಯರ್ಥವಾಗದು. 


ತದಾಜ್ಞಯಾ ಪುರುಷಶ್ಚೇಷ್ಠಮಾನ- 
ಶ್ಲೇಷ್ಠಾನುಸಾರೇಣ ಶುಭಾಶುಭಸ್ಕ 1 
ಭೋಕ್ತಾ ನ ತಚ್ಛೇಷ್ಠಿತಮನ್ಯಥಾ ಭವೇತ್‌ 
ಕರ್ತಾ ತಸ್ಮಾತ್‌ ಪುರುಷೋತಷ್ಯಸ್ಯ ವಶ್ಯಃ 11೭೨! 


ಜೀವನು ಹರಿಯ ಪ್ರೇರಣೆಯಿಂದ ಕರ್ಮ ಮಾಡುತ್ತಾನೆ. ಆ ಕರ್ಮಾನುಸಾರ 
ಸುಖದುಃಖಗಳನ್ನು ಉಣ್ಣುತ್ತಾನೆ. ಅವನ ಕರ್ಮವು ವ್ಯರ್ಥವಾಗುವುದಿಲ್ಲ. ಅದರಿಂದ 
ಜೀವನೂ ಅವನ ಕರ್ಮಗಳಿಗೆ ಹರಿಯ ಅಧೀನನಾಗಿದ್ದುಕರ್ತನೆನಿಸುತ್ತಾನೆ ಎನ್ನಬೇಕು. 


ವೃಥಾ ಯದಿ ಸ್ಯಾತ್‌ ಪೌರುಷಂ ಕಸ್ಯ ಹೇತೋಃ 
ವಿಧಿರ್ನಿಷೇಧಸ್ಯ ಸಮಸ್ತ ವೇದಗಃ । 
ವಿಧೇರ್ನಿಷೇಧಸ್ಯ ಚ ನೈವ ಗೋಚರಃ 
ಪುಮಾನ್‌ ಯದಿ ಸ್ಯಾದ್‌ ಭವತೋ ಹಿತೌ ಹರೇಃ 11೭೩! 
ಜೀವನು ಮಾಡುವ ಕರ್ಮ ವ್ಯರ್ಥವಾಗುವುದಾದರೆ ಎಲ್ಲವೇದಗಳಲ್ಲಿವಿಧಿ 
ನಿಷೇಧಗಳು ಯಾರಿಗಾಗಿ ಹೊರಟಿವೆ? ಜೀವನು ವಿಧಿನಿಷೇಧಗಳಿಗೆ 
ಒಳಪಡುವುದಿಲ್ಲವಾದರೆ ಹಾಗೇ ಆ ವಿಧಿನಿಷೇಧಗಳೆನ್ನಬೇಕಾದೀತು. 
ತೇನೈವ ಲೇಪಶ್ಚಭವೇದಮುಷ್ಯ 
ಪುಣ್ಯೇನ ಪಾಪೇನ ಚ ನೈವ ಚಾಸೌ । 


ಕೈರಾತಪರ್ವ -231- 


ಲಿಷ್ಯೇತ ತಾಭ್ಯಾಂ ಪರಮಃ ಸ್ಥತಂತ್ರಃ 
ಕರ್ತಾ ತತಃ ಪುರುಷೋತಪ್ಯಸ್ಯ ವಶ್ಯ: 11೭೪॥ 
ಅದರಿಂದ ಹರಿಗೆ ಪುಣ್ಯಪಾಪಗಳ ಲೇಪಗಳಿವೆ ಎಂದೂ ಹೇಳಬೇಕಾದೀತು. 


ಆದರೆ ಅವನು ಸರ್ವಥಾ ಲೇಪ ಉಳ್ಳವನಲ್ಲ. ಏಕೆಂದರೆ ಅವನು ಪರಮ ಸ್ವತಂತ್ರ 2 
ಹೀಗಾಗಿ ಜೀವ ಅಸ್ಪತಂತ್ರನಾದರೂ ಅವನು ಕರ್ತ ಎಂದೆನ್ನಲೇಬೇಕು. 


ರರ ರ ರ 
pe) 
ಇಪ್ಪತ್ತನಾಲ್ಕನೆಯ ಅಧ್ಯಾಯ 
(ಭೀಮನ ಸನ್ನಿಧಿಯಲ್ಲಿ ದ್ರೌಪದಿಯಿಂದ ಧರ್ಮರಾಜನನ್ನು ಕುರಿತು 
ಚುಚ್ಚುಮಾತುಗಳು.) 

ವೈಶಂಪಾಯನಃ 
ತತೋ ವನಂಗತಾಃ ಪಾರ್ಥಾ ಸಾಯಾಹ್ನೇ ಸಹ ಕೃಷ್ಣಯಾ । 
ಉಪವಿಷ್ಠಾ ಕಥಾಶ್ಚಕ್ರುರ್ದುಃಖಶೋಕಪರಾಯಣಾಃ moll 


ಅನಂತರ ಕಾಡಿನಲ್ಲಿ ನೆಲೆಸಿದ ಪಾರ್ಥರು ಸಾಯಂಕಾಲದ ವೇಳೆಯಲ್ಲಿ 
ದ್ರೌಪದಿಯ ಜೊತೆಯಲ್ಲಿ ಕುಳಿತು ದುಃಖಶೋಕಪರಾಯಣರಾಗಿ ಮಾತುಗಳನ್ನು 
ಆಡಿದರು. 


ಪ್ರಿಯಾ ಚ ದರ್ಶನೀಯಾ ಚ ಪಂಡಿತಾ ಚ ಪತಿವ್ರತಾ । 
ತತಃ ಕೃಷ್ಣಾ ಧರ್ಮರಾಜಮಿದಂ ವಚನಮಬ್ರವೀತ್‌ TET 


ಆಗ ಪ್ರಿಯೆಯೂ ಸುಂದರಿಯೂ ಪಂಡಿತಳೂ ಮತ್ತು ಪತಿವ್ರತೆಯೂ ಆದ 
ದ್ರೌಪದಿಯು ಧರ್ಮರಾಜನನ್ನುಕುರಿತು ಹೀಗೆ ಮಾತನಾಡಿದಳು. 

ನ ನೂನಂ ತಸ್ಯ ಪಾಪಸ್ಯ ದುಃಖಮಸ್ಕಾಸು ಕಿಂಚನ । 

ವಿದ್ಯತೇ ಧಾರ್ತರಾಷ್ಟ್ರಸ್ಯ ನೃಶಂಸಸ್ಯ ದುರಾತ್ಮನಃ 11೩11 

ಧೃತರಾಷ್ಟ್ರಪುತ್ರನಾದ ದುರಾತ್ಮನಾದ ಪಾಪಿಯಾದ ಕ್ರೂರನಾದ ಆ 
ದುರ್ಯೋಧನನಿಗೆ ನಮ್ಮ ಮೇಲೆ ಸ್ವಲ್ಪವೂ ಕನಿಕರವಿಲ್ಲ. 


-232- ಮಹಾಭಾರತ ವನಪರ್ವ 


ಯಸ್ತ್ಯಾಂ ರಾಜನ್‌ ಮಯಾ ಸಾರ್ಧಮಜಿನೈಃ ಪರಿವಾರಿತಮ್‌ । 
ಭ್ರಾತೃಭಿಶ್ಚ ತದಾ ಸರ್ವೈರ್ನಾಭ್ಯಭಾಷತ ಕಿಂಚನ । 
ವನಂ ಪ್ರಸ್ಥಾಹ್ಯ ದುರ್ಮೇಧಾ ನಾನುತಪ್ಯತಿ ದುರ್ಮತಿಃ 11೪॥ 


ರಾಜನೇ! ಯಾವ ಅವನು ನಿನ್ನನ್ನು ಸಹ ಕೃಷ್ಣಾಜಿನಗಳನ್ನು ಉಡಿಸಿ ನನ್ನ ಮತ್ತು 
ತಮ್ಮಂದಿರ ಜೊತೆಯಲ್ಲಿದ್ದ ನಿನ್ನನ್ನು ಕುರಿತು ಒಂದು ಮಾತನ್ನೂ ಆಡಲಿಲ್ಲವೋ ಅಂತಹ 
ದುರ್ಬುದ್ಧಿಯುಳ್ಳ ದುರ್ಮೇಧನಾದ ಅವನು ನಮ್ಮನ್ನುಕಾಡಿಗೆ ಕಳುಹಿಸಿ ಪಶ್ಚತ್ತಾಪ 
ಪಡುವುದಿಲ್ಲ. 


ಆಯಸಂ ಹೃದಯಂ ನೂನಂ ತಸ್ಯಾಸೀತ್‌ ಕ್ರೂರಕರ್ಮಣಃ । 
ಯಸ್ತಾಂ ಧರ್ಮಪರಂ ಶ್ರೇಷ್ಠಂ ರೂಕ್ಬಾಣ್ಯಶ್ರಾವಯತ್‌ ತದಾ  ॥೫॥! 
ಠ್‌ ಗ 


ನಿಶ್ಚಯವಾಗಿ ಕ್ರೂರಕರ್ಮವನ್ನು ಮಾಡುವ ಅವನ ಹೃದಯವು ಕಬ್ಬಿಣದಿಂದ 
ಮಾಡಲ್ಪಟ್ಟಿದೆ. ಏಕೆಂದರೆ ಅವನು ಶ್ರೇಷ್ಠನೂ ಧರ್ಮಪರನೂ ಆದ ನಿನ್ನನ್ನುಕುರಿತು 
ಆಗ ಅಂತಹ ಕ್ರೂರವಾದ ಮಾತುಗಳನ್ನುಆಡಿದನು. 


ಸುಖೋಚಿತಮದುಃಖಾರ್ಹಂ ದುರಾತ್ಮಾ ಸಸುಹೃದ್ಧಣ: I 
ಈದೃಶಂ ದುಃಖಮಾನೀಯ ಮೋದತೇ ಪಾಪಪೂರುಷಃ 11೬1 


ಸುಖೋಚಿತನಾದ, ದುಃಖಕ್ಕೆ ಅರ್ಹನಲ್ಲದ, ನಿ ನನ್ನು ಇಂತಹ ದುಃಖಕ್ಕೆ ಒಡ್ಡಿ 
ದುರಾತ್ಮನೂ ಪಾಪಪುರುಷನೂ ಆದ ಅವನು ತನ್ನಹಿತೈಷಿಗಳ ಗಣದ ಜೊತೆಯಲ್ಲಿ 
ಸಂತೋಷ ಪಡುತ್ತಿದ್ದಾನೆ. 

ಚತುರ್ಣಾಮೇವ ಪಾಪಾನಾಂ ಶ್ರುತ್ಹೈವಾನಾಶಿತಂ ತದಾ । 

ತ್ವಯಿ ಭಾರತ ನಿಷ್ಕಾಂತೇ ವನಾಯಾಜಿನವಾಸಸಿ Hl 

ದುರ್ಯೋಧನಸ್ಯ ಕರ್ಣಸ್ಯ ಶಕುನೇಶ್ವ ದುರಾತ್ಮನಃ 1 

ದುರ್ಭಾತುಸ್ತಸ್ಯ ಚೋಗ್ರಸ್ಯ ತಥಾ ದುಃಶಾಸನಸ್ಯ ಚ 11೬11 


ಎಲ್ಫೆ ಭಾರತನೇ! ನೀನು ಅಜಿನಗಳನ್ನುಧರಿಸಿ ವನವಾಸಕ್ಕಾಗಿ ಹೊರಗೆ ಬರುತ್ತಿರಲು 
ದುರ್ಯೋಧನ ಕರ್ಣ ದುರಾತ್ಮನಾದ ಶಕುನಿ ದುರ್ಯೋಧನನ ಕೆಟ್ಟತಮ್ಮನಾದ 
ಉಗ್ರನಾದ ದುಶ್ಶಾಸನ ಈ ನಾಲ್ಕು ಜನ ಪಾಪಿಗಳಿಗೆ ಮಾತ್ರ ಕ್ಷೇಮ ಉಂಟಾಯಿತು. 


ಮಾವಾ ಎಲ್ಲ 
ಅತರೇಷಾಂ ತು ಸರ್ವೇಷಾಂ ಕುರೂಣಾಂ ತುಮ್‌ತಮ | 
ಮುವೇವಾ೭ಪ ಪರೀತಾನಾಂ ನೆಣ ಪ್ರಾಪತಜ್ದಲಮ್‌ al 


ಕ ಜಬ ಜು 
ಇ ಇ ಆ ಹ 
ಶೋಚಾಮಿ ತ್ವಾಂ ಮಹಾರಾಜ ದೃಷ್ಟಾ ಭೂತಳಶಾಯಿ eso 
pS ಓಟು 

ಎಲ್ಲ ಮಹಾರಾಜನೇ! ಈ ನಿನ್ನ ಹಾಸಿಸಗೆಯನು ನ್ನು ನೋಡಿ ನಿನ ಹಿಂದೆ ಇದ್ದ 
ಬ SR 
ಆಸಸವನ್ನುವುರಿಸಿ ಭೂತಳದಲ್ಲಿಮಲಗುವ ನಿನ್ನನ್ನುನೋಡಿ ನಾನು ಮಖಖಷಡುತ್ತೇನೆ. 

ವ 


ಹಿಂದೆ ಸಭಾಮದ್ದದಲ್ಲಿ ದಂತಮಯವಾದ ರತ್ನ ಭೂಷಿತವಾದ ಆಸನದಲ್ಲಿ 


ಕುಳಿತಿದುವನು ಸರಿಸಿ ಈಗ ದರ್ಭೆ ಯ ಚಾವೆಯ ಮೇಲೆ ಕಂತಿರುವ ನಿನ್ನನ್ನುನೋಡಿ 


ಯದಪಶ್ಯಂ ಸಭಾಯಾಂ ತ್ವಾಂ ರಾಜಭಿಃ ಪರಿವಾರಿತಮ್‌ । 
ತಚ್ಚ ರಾಜನ್ನಪಶ್ಯತ್ಯಾಃ ಕಾ ಶಾಂತಿಃ ಹೃದಯಸ್ಯ ಮೇ 11೧೨! 


ಎಲ್ಟೆ ರಾಜನೇ! ಹಿಂದೆ ಸಭೆಯಲ್ಲಿರಾಜರಿಂದ ಸುತ್ತುವರಿಯಲ್ಪಟ್ಟನಿನ್ನನ್ನುನೋಡಿ 


ಈಗ ಅದನ್ನು ಕಾಣದಿರುವ ನನ್ನ ಹೃದಯಕ್ಕೆ ಯಾವ ಶಾಂತಿಯು ದೊರೆಯುತ್ತದೆ? 
ಯಾ ತ್ವಾಂ ಸ್ರಕ್‌ಚಂದನಾದಿಗ್ಗ್ಲಮಪಶ್ಯಂ ಸೂರ್ಯವರ್ಚಸಮ್‌ । 
ಸಾ ತ್ವಾಂ ಪಂಕಮಲಾದಿಗ್ಗಂ ದೃಷ್ಟ್ವಾ ಮುಹ್ಯಾಮಿ ಭಾರತ 11೧೩ 


ಭಾರತನೇ! ಹಿಂದ ಸೂರ್ಯಕಾಂತಿಯನ್ನು ಹೊಂದಿದ್ದ ನೀನು 
ಸ್ರಕ್‌ಚಂದನಾದಿಗಳಿಂದ ಲೇಪಿಸಲ್ಪಟ್ಟಿರುವುದನ್ನುನೋಡಿ ಈಗ ಕೆಸರಿನಿಂದ ಲೇಪಿಸಲ್ಪಟ್ಟ 
ಮತ್ತು ಧೂಳಿನಿಂದ ಲೇಪಿಸಲ್ಪಟ್ಟ ನಿನ್ನನ್ನು ನೋಡಿ ನನಗೆ ಮೂರ್ಛೆಬಂದಂತೆ 
ಆಗುತ್ತಿದೆ. 


-234- ಮಹಾಭಾರತ ವನಪರ್ವ 


ಯಾ ತ್ವಾ5ಹಂ ಕೌಶಿಕೈರ್ವಸ್ತೆ ಸಃ ಶುಭೈರ್ಬಹುವಿದ್ಳೆಃ ಪುರಾ । 
ದೃಷ್ಟವತ್ಯಸ್ಥಿ ರಾಜೇಂದ್ರ ಸಾ ತ್ವಾಂ ಪಶ್ಯಾಮಿ ಚೀರಿಣಮ್‌ eT 
ಟಿ 8 ವ ಕೆ 


ಎಲೈ ರಾಜೇಂದ್ರನೇ! ಯಾವ ನಾನು ನೀನು ಬಹುವಿಧವಾದ ಶುಭ್ರವಾದ ರೇಷ್ಮೆಯ 
ವಸ್ತಗಳಿಂದ ಅಲಂಕೃತವಾದುದನ್ನು ಹಿಂದೆ ನೋಡಿದ್ದೆನೋ ಆ ನಾನು ಈಗ 
ನಾರುಮಡಿಯನ್ನುಉಟ್ಟನಿನ್ನನ್ನುನೋಡುತ್ತಿದ್ದೇನೆ. 


ಯಚ್ಚ ತೇ ರುಗ್ಗಪಾತ್ರೀಭಿಃ ಬ್ರಾಹ್ಮಣೇಭ್ಯಃ ಸಹಸ್ರಶಃ । 


ಹ್ರಿಯತೇ ತೇ ಗೃಹಾದನ್ನಂ ಸಂಸ್ಕತಂ ಸಾರ್ವಕಾಮಿಕಮ್‌ 11೧೫ 
ಯತೀನಾಂ ಸ್ನಾತಕಾನಾಂ ಚ ತಥೈವ ಗೃಹಮೇಧಿನಾಮ್‌ । 
ದೀಯತೇ ಭೋಜನಂ ರಾಜನ್ನತೀವ ಗುಣವತ್‌ ಪ್ರಭೋ 11೧೬! 


ಸರ್ವಕಾಮೈಃ ಸುವಿಹಿತೈರ್ಯದಪೂಜಯಥಾ ದ್ವಿಜಾನ್‌ । 
ವ 
ತಚ್ಚ ರಾಜನ್ನಪಶ್ಯಂತ್ಯಾಃ ಕಾ ಶಾಂತಿರ್ಹದಯಸ್ಯ ಮೇ 11೧೭! 


ನಿನ್ನ ಮನೆಯಲ್ಲಿ ಸುವರ್ಣಮಯವಾದ ಪಾತ್ರೆಗಳನ್ನು ಹಿಡಿದ ಸ್ತ್ರೀಯರು 
ಸಹಸ್ತಸಂಖ್ಯೆಯಲ್ಲಿಎಲ್ಲರೂ ಬಯಸುವ ಸುಸಂಸ್ಕೃತವಾದ ಅನ್ನವನ್ನು ನಿನ್ನಮನೆಯಿಂದ 
ಬ್ರಾಹ್ಮಣರಿಗೂ ಯತಿಗಳಿಗೂ ಸ್ನಾತಕರಿಗೆ ಗೃಹಸ್ಥರಿಗೂ ತೆಗೆದುಕೊಂಡು 
ಹೋಗುತ್ತಿದ್ದರು. ಪ್ರಭುವೇ! ರಾಜನೇ! ಅದು ಅತ್ಯಂತ ಶ್ರೇಷ್ಠವಾದ 
ಭೋಜನವಾಗಿದ್ದಿತು. ನೀನು ಬ್ರಾಹ್ಮಣರನ್ನು ಅವರ ಅಭೀಷ್ಟವಾದ ಎಲ್ಲಕಾಮನೆಗಳನ್ನು 
ಪೂರೈಸಿ ಪೂಜಿಸುತ್ತಿದ್ದೆ ಅದನ್ನು ಕಾಣದಿರುವ ನನ್ನ ಹೃದಯಕ್ಕೆ ಹೇಗೆ 
ಶಾಂತಿಯುಂಟಾಗುತ್ತದೆ? 


ಯಾಂಸ್ತೇ ಭ್ರಾತ್ಮ ನ್‌ ಮಹಾರಾಜ ಯುವಾನೋ ಮೃಷ್ಠಕುಂಡಲಾಃ । 
ಅಭೋಜಯಂತ ನಿಷ್ಠಾನ್ಸೆ ಆ ಸೂದಾಃ ಪರಮಸಂಸ್ಕತೈಃ 11೧೮॥ 
ಸರ್ವಾಂಸ್ತಾನದ್ಯ ಪಶ್ಯಂತ್ಯಾ ವನೇ ವನ್ಯೇನ ಜೀವತಃ । 
ಅದು:ಖಾರ್ಹಾನ್‌ ಮನುಷ್ಯೇಂದ್ರ ನೈವ ಶಾಮ್ಯತಿ ಮೇ ಮನಃ ॥೧೯॥ 


ಎಲ್ಫೆ ಮಹಾರಾಜನೇ! ಯಾವ ನಿನ್ನಯುವಕರಾದ ಶ್ರೇಷ್ಠಕರ್ಣಕುಂಡಲಗಳನ್ನು 
ಧರಿಸಿದ್ದತಮ್ಮಂದಿರನ್ನು ಪಾಚಕರು ಪರಮಸಂಸ್ಕೃತವಾದ ಉತ್ಕೃಷ್ಟವಾದ ಅನ್ನಗಳಿಂದ 


ಕೈರಾತಪರ್ವ -235- 
ಭೋಜನ ಮಾಡಿಸುತ್ತಿದ್ದರು. ದುಃಖಕ್ಕೆ ಅನರ್ಹರಾದ ಅವರೆಲ್ಲರೂ ಈ ದಿನ ವನದಲ್ಲಿ 
ದೊರೆಯುವ ಗೆಡ್ಡೆಗೆಣಸುಗಳಿಂದ ವನದಲ್ಲಿ ಜೀವಿಸುವುದನ್ನುನೋಡಿ ನನ್ನ ಮನಸಿಗೆ 
ಶಾಂತಿಯು ದೊರೆಯುವುದಿಲ್ಲ. 


ಭೀಮಸೇನಮಿಮಂ ಚಾಪಿ ದುಃಖಿತಂ ವನವಾಸಿನಮ್‌ । 
ಧ್ಯಾಯಂತಂ ಕಿಂ ನು ಮನ್ಯುಸ್ತೇ ಪ್ರಾಪ್ತೇ ಕಾಲೇ ನ ವರ್ಧತೇ ॥೨೦॥ 


ದುಃಖಿತನೂ ವನವಾಸಿಯೂ ಆಗಿರುವ ಈ ಭೀಮಸೇನನು ಯಾವಾಗಲೂ 
ಚಿಂತಾಕ್ರಾಂತನಾಗಿರುವುದನ್ನುನೋಡಿ ಯೋಗ್ಯವಾದ ಕಾಲದಲ್ಲಿನಿನಗೇಕೆ ಕೋಪವು 
ಉಂಟಾಗುವುದಿಲ್ಲ? 


ಭೀಮಸೇನಂ ಹಿ ಕರ್ಮಾಣಿ ಸ್ವಯಂ ಕುರ್ವಾಣಮಚ್ಯುತಮ್‌ । 

ಸುಖಾರ್ಹಮಸುಖಂ ದೃಷ್ಟ್ವಾ ಕಸ್ಮಾದ್‌ ರಾಜನ್ನುಪೇಕ್ಚಸೇ ॥1೨೧॥ 

ಸಂಸ್ಕೃತೈರ್ವಿವಿಧೈರ್ಧಾನೈೈರ್ವಸ್ತ್ರೈರುಚ್ಚಾವಚೈಸ್ತಥಾ । 

ತಂ ವೈ ವನಗತಂ ದೃಷ್ಟ್ವಾ ಕಸ್ಮಾನ್ಶನ್ಯುರ್ನ ವರ್ಧತೇ 11೨೨ 

ಎಲೈ ರಾಜನೇ! ತನ್ನಕರ್ಮಗಳನ್ನುತಾನೇ ಮಾಡಿಕೊಳ್ಳುತ್ತಿರುವ ಗುಣಗಳಿಂದ 
ಚ್ಯುತನಾಗದ ಸುಖಾರ್ಹನಾದ ಸುಖರಹಿತನಾದ ಭೀಮಸೇನನನ್ನುನೋಡಿ ನೀನು 
ಏಕೆ ಉಪೇಕ್ಷೆ ಮಾಡುತ್ತಿದ್ದೀಯೆ? ಹಿಂದೆ ವಿವಿಧವಾದ ಸಂಸ್ಕೃತವಾದ ಧಾನ್ಯಗಳಿಂದಲೂ 
ಅನೇಕ ಬಗೆಯ ಶ್ರೇಷ್ಠವಾದ ವಸ್ತುಗಳಿಂದಲೂ ಸುಖವಾಗಿದ್ದ ಅವನು ಈಗ ಕಾಡಿನಲ್ಲಿ 
ಇರುವುದನ್ನುನೋಡಿ ನಿನಗೆ ಏಕೆ ಕೋಪವು ಉಂಟಾಗುವುದಿಲ್ಲ? 

ಕುರೂನಪೀಹ ಯಃಸರ್ವಾನ್‌ ಹಂತುಮುತ್ತಹತೇ ಪ್ರಭುಃ । 

ತ್ವತ್ನತಿಜ್ಞಾಂ ಪ್ರತೀಕ್ಷಂಸ್ತು ಕ್ಹಮತೇ5ದ್ಯ ವೃಕೋದರಃ 11೨೩11 

ಆ ವೃಕೋದರನು ಎಲ್ಲಕುರುಗಳನ್ನೂ ಒಬ್ಬನೇ ಕೊಲ್ಲಲು ಸಮರ್ಥನಾಗಿದ್ದಾನೆ. 
ನಿನ್ನ ಪ್ರತಿಜ್ಞೆಯನ್ನು ನಿರೀಕ್ಷಿಸುತ್ತಾ ಈಗ ಶಾಂತಿಯಿಂದ ಇದ್ದಾನೆ. 


ಯೋತರ್ಜುನೇನಾರ್ಜುನಸ್ತುಲ್ಕೋ ದ್ವಿಬಾಹುರ್ಬಹುಬಾಹುನಾ। 


ಶರಾತಿಸರ್ಗೇ ಶೀಘ್ರಾಸ್ಟೇ ಕಾಲಾಂತಕಯಮೋಹಮಃ 11೨೪। 


-236- ಮಹಾಭಾರತ ವನಪರ್ವ 


ಯಸ್ಯ ಶಸ್ತ್ರಪ್ರತಾಪೇನ ಪ್ರಣೀತಾಃ ಸರ್ವಪಾರ್ಥಿವಾಃ । 
ಯಜೇ ತವ ಮಹಾರಾಜ ಬ್ರಾಹ್ಮಣಾನುಪತಸ್ಥಿರೇ 11೨೫॥ 


ನಾ 


ತಮಿಮಂ ಪುರುಷವ್ಯಾಘ್ರಂ ಪೂಜಿತಂ ದೇವದಾನವೈ: 
ಧ್ಯಾಯಂತಮರ್ಜುನಂ ದೃಷ್ಟ್ವಾ ಕಸ್ಮಾದ್‌ ರಾಜನ್‌ HR 11೨೬1 


ಎರಡು ಬಾಹುವುಳ್ಳ ಯಾವ ಅರ್ಜುನನು ಸಹಸ್ರಬಾಹುಗಳುಳ್ಳೆ ಯಾವ 
ಕಾರ್ತವೀರ್ಯಾರ್ಜುನನಿಗೆ ಸಮಾನನೋ, ಶರವನ್ನು ಪ್ರಯೋಗಮಾಡುವುದರಲ್ಲೂ 
ಶೀಘ್ರವಾಗಿ ಅಸ್ಪಗಳನ್ನು ಪ್ರಯೋಗಮಾಡುವುದರಲ್ಲೂ ಯಾವನು ಕಾಲಾಂತಕ 
ಯಮನಂತೆ ಇದ್ದಾನೋ, ಯಾವನ ಶಸ್ತ್ರಪ್ರಭಾವದಿಂದ ಎಲ್ಲ ರಾಜರೂ ನಿನ್ನವಶವಾಗಿ: 
ನಿನ್ನ ಯಜ್ಞದಲ್ಲಿ ಬ್ರಾಹ್ಮಣರ ಸೇವೆಯನ್ನು ಮಾಡಿದರೋ, ಎಲೈ ಮಹಾರಾಜನ 
ಹಾ ಪುರುಷವ್ಯಾ ಪ್ರನಾದ ದೇವದಾನವರಿಂದ ಪೂಜಿತನಾದ ಈ ಅರ್ಜುನನು 
ಚಿಂತಾಕ್ರಾಂತನಾಗಿರುವುದನ್ನುನೋಡಿ ನಿನಗೆ ಏಕೆ ಕೋಪವುಂಟಾಗುವುದಿಲ್ಲ? 


ದೃಷ್ಟ್ವಾ ವನಗತಾನ್‌ ಪಾರ್ಥಾನ್‌ ನದುಃಖಾರ್ಹಾನ್‌ ಸುಖೇಧಿತಾನ್‌ 
ನ ಚ ತೇ ವರ್ಧತೇ ಮನ್ಯುಸ್ತೇನ ಮುಹ್ಯಾಮಿ ಭಾರತ 11೨೭! 


ಯೋ ದೇವಾಂಶ್ಚ ಮನುಷ್ಯಾಂಶ್ಚ ಸರ್ಪಾಂಕ್ಷೈಕರಥೋತ5 ಜಯತ್‌। 
ತಂ ವೈ ವನಗತಂ ದೃಷ್ಟ್ವಾ ಕಸ್ಕಾನ್ಶನ್ಯುರ್ನ ವರ್ಧತೇ 11೨೮॥ 


ಎಲೈ ಭಾರತನೇ। ಸುಖದಲ್ಲಿಬೆಳೆದ ದುಃಖಕ್ಕೆ ಅರ್ಹರಲ್ಲದ ಪಾಂಡವರೆಲ್ಲರೂ 
ಕಾಡಿನಲ್ಲಿ ಇರುವುದನ್ನು ನೋಡಿ ನಿನಗೆ ಕೋಪವುಂಟಾಗುತ್ತಿಲ್ಲ. ನಾನು ಅದರಿಂದ 
ಮೋಹಗೊಂಡಿದ್ದೇನೆ. ಯಾವ ಅರ್ಜುನನು ಏಕರಥನಾಗಿ ಹೋಗಿ ದೇವತೆಗಳನ್ನು 
ಮನುಷ್ಯರನ್ನು ಮತ್ತು ಸರ್ಪಗಳನ್ನು ಜಯಿಸಿದನೋ ಅಂತಹ ಅವನು 
ವನಗತನಾದುದನ್ನು ನೋಡಿ ನಿನಗೆ ಏಕೆ ಕೋಪವುಂಟಾಗುವುದಿಲ್ಲ? 


ಯೋ ನಾಗೈರದ್ದುತಾಕಾರೈರ್ಹಯೈರ್ನಾಗೈಶ್ಚ ಸಂವೃತಮ್‌ I 

ಪ್ರಸಹ್ಯ ವಿತ್ತಮಗೃಹ್ಹಾತ್‌ ಪಾರ್ಥಿವಾನಾಂ ಪರಂತಪಃ 1೨೯1 
ಕಿಪತ್ಯೇಕೇನ ವೇಗೇನ ಪಂಚ ಬಾಣಶತಾನಿ ಯಃ । 

ತಂ ವೈ ವನಗತಂ ದೃಷ್ಟ್ವಾ ಕಸ್ನಾನ್ನನುರ್ನ ವರ್ಧತೇ 11೩೦! 


ಕೈರಾತಪರ್ವ -237- 


ಯಾವ ಪರಂತಪನಾದ ಅರ್ಜುನನು ಅಶ್ಚಗಳಿಂದಲೂ ಗಜಗಳಿಂದಲೂ 
ರಕ್ಷಿತವಾದ ರಾಜರ ಕೋಶಗಳನ್ನು ಪರಾಕ್ರಮದಿಂದ ವಶಪಡಿಸಿಕೊಂಡು ಅದ್ಭುತವಾದ 
ಗಜಗಳಿಂದ ಹೊರಿಸಿಕೊಂಡು ತಂದನೋ. ಒಂದೇ ವೇಗದಿಂದ ಏಕಕಾಲದಲ್ಲಿ 
ಐದುನೂರು ಬಾಣಗಳನ್ನು ಪ್ರಯೋಗಿಸುತ್ತಾನೋ. ಅಂತಹ ಅರ್ಜುನನು ಕಾಡಿನಲ್ಲಿ 
ಇರುವುದನ್ನು ನೋಡಿ ನಿನಗೇಕೆ ಕೋಪವುಂಟಾಗುವುದಿಲ್ಲ? 

ಶ್ಯಾಮಂ ಬೃಹಂತಂ ತರುಣಂ ಧನ್ನಿನಾಮುತ್ತಮಂ ರಣೇ । 

ನಕುಲಂ ತೇ ವನೇ ದೃಷ್ಟ್ವಾ ಕಸ್ಮಾನ್ಯನ್ಯುರ್ನ ವರ್ಧತೇ HAO 

ಶ್ಯಾಮವರ್ಣದವನೂ ದೊಡ್ಡ ಶರೀರವನ್ನು ಹೊಂದಿದವನೂ ತರುಣನೂ 


ಯುದ್ಧದಲ್ಲಿ ಧನ್ನಿಶ್ರೇಷ್ಠನೂ ಆದ ನಕುಲನನ್ನು ಕಾಡಿನಲ್ಲಿ ನೋಡಿ ನಿನಗೆ ಏಕೆ 
ಕೋಪವುಂಟಾಗುವುದಿಲ್ಲ? 


ದರ್ಶನೀಯಂ ಚ ಶೂರಂ ಚ ಮಾದ್ರೀಪುತ್ರಂ ಯುಧಿಷ್ಠಿರ । 

ಸಹದೇವಂ ವನೇ ದೃಷ್ಟ್ವಾ ಕಸ್ಸಾನ್ಸನುರ್ನ ವರ್ಧತೇ 1೩೨1 

ಎಲೈ ಯುಧಿಷ್ಠಿರನೇ। ಸುಂದರನಾದ ಶೂರನಾದ ಮಾದ್ರೀಪುತ್ರನಾದ 
ಸಹದೇವನನ್ನು ಕಾಡಿನಲ್ಲಿನೋಡಿ ನಿನಗೇಕೆ ಕೋಪವುಂಟಾಗುವುದಿಲ್ಲ? 


ನಕುಲಂ ಸಹದೇವಂ ಚ ದೃಷ್ಟ್ವಾ ತೇ ದುಃಖತಾವುಭೌ । 
ಅದುಃಖಾರ್ಹೌ ಮನುಷ್ಯೇಂದ್ರ ಕಸ್ಥಾನ್ಶನ್ಯುರ್ನ ವರ್ಧತೇ Hal 


ಎಲೈ ಮನುಷ್ಯೇಂದ್ರನೇ! ದುಃಖಕ್ಕೆ ಅರ್ಹರಲ್ಲದ ದುಃಖಿತರಾದ 
ನಕುಲಸಹದೇವರಿಬ್ಬರನ್ನೂ ನೋಡಿ ನಿನಗೇಕೆ ಕೋಪವುಂಟಾಗುವುದಿಲ್ಲ? 
್ರ್ರಪದಸ್ಯ ಕುಲೇ ಜಾತಾಂ ಸ್ನುಷಾಂ ಪಾಂಡೋರ್ಮಹಾತ್ಮನಃ | 

ತಾಂ ತೇ ವನಗತಾಂ ದೃಷ್ಟ್ವಾ ಕಸ್ಕಾನ್ಫನ್ಯುರ್ನ ವರ್ಧತೇ AVI 

ದ್ರುಪದಕುಲದಲ್ಲಿ ಹುಟ್ಟಿದ ಮಹಾತ್ಮನಾದ ಪಾಂಡುವಿನ ಸೊಸೆಯಾದ ಆ 

ದ್ರೌಪದಿಯು ಕಾಡಿನಲ್ಲಿ ಇರುವುದನ್ನು ನೋಡಿ ನಿನಗೇಕೆ ಕೋಪವುಂಟಾಗುವುದಿಲ್ಲ. 

ನಂ ಚ ತವ ನೈವಾಸ್ತಿ ಮನ್ಯುರ್ಭರತಸತ್ತಮ । 
ಯತ್ತೇ ಬ್ರಾತ್ಮೃಂಶ್ಚ ಮಾಂ ಚೈವ ದೃಷ್ಟ್ವಾ ನ ವ್ಯಥತೇ ಮನಃ ॥೩೫॥ 


-238- ಮಹಾಭಾರತ ವನಪರ್ವ 


ಎಲೈ ಭರತಶ್ರೇಷ್ಠನೇ! ನಿನ್ನ ತಮ್ಮಂದಿರನ್ನು ಮತ್ತು ನನ್ನನ್ನುನೋಡಿ ನಿನ್ನ ಮನಸ್ಸಿಗೆ 
ವ್ಯಥೆಯೇ ಉಂಟಾಗುವುದಿಲ್ಲವಾದ್ದರಿಂದ ನಿನಗೆ ಕೋಪವೇ ಇಲ್ಲ!? 


ನ ವಿಮನ್ಯುಮವಿಕ್ಚತ್ರಿಯೋಶಸ್ತಿ ಲೋಕೇ ನಿರ್ವಚನಂ ಸ್ಮೃತಮ್‌ । 
ತದದ್ಯ ತ್ವಯಿ ಪಶ್ಯಾಮಿ ಕೃತ್ರಿಯೇ ವಿಪರೀತವತ್‌ AEH 


ಕೋಪವಿಲ್ಲದ ಕ್ಷತ್ರಿಯನಿಲ್ಲವೆಂದು ಲೋಕದಲ್ಲಿಎಲ್ಲರೂ ಹೇಳುತ್ತಾರೆ. ಆ ಮಾತನ್ನು 
ಕ್ಷತ್ರಿಯನಾದ ನಿನ್ನಲ್ಲಿವಿಪರೀತವಾಗಿ ಕಾಣುತ್ತಿದ್ದೇನೆ. 


ಯೋ ನ ದರ್ಶಯತೇ ತೇಜಃ ಕೃತ್ರಿಯಃ ಕಾಲ ಆಗತೇ । 
ಸರ್ವಭೂತಾನಿ ತಂ ಪಾರ್ಥ ಸದಾ ಪರಿಭವಂತ್ಯುತ 11೩೭ 


ಎಲೈ ಪಾರ್ಥನೇ! ಯಾವ ಕ್ಷತ್ರಿಯನು ಯೋಗ್ಯವಾದ ಕಾಲದಲ್ಲಿ ತನ್ನ 
ಪರಾಕ್ರಮವನ್ನುತೋರಿಸುವುದಿಲ್ಲವೋ ಅವನನ್ನುಎಲ್ಲರೂ ಪರಾಭವಗೊಳಿಸುತ್ತಾರೆ. 


ನ ತ್ವಯಾ ತು ಕ್ಷಮಾ ಕಾರ್ಯಾ ಶತ್ರೂನ್‌ ಪ್ರತಿ ಕಥಂಚನ ॥ 
ತೇಜಸೈವ ಹಿ ತೇ ಶಕ್ಯಾ ನಿಹಂತುಂ ನಾತ್ರ ಸಂಶಯಃ WASH 


ನೀನು ಶತ್ರುಗಳ ಮೇಲೆ ದಯೆಯನ್ನು ತೋರಿಸುವ ಅಗತ್ಯವಿಲ್ಲ. ಅವರನ್ನು 
ಪರಾಕ್ರಮದಿಂದ ಮಾತ್ರ ಕೊಲ್ಲಲು ಸಾಧ್ಯ. ಈ ವಿಷಯದಲ್ಲಿಸಂಶಯವಿಲ್ಲ. 

ತಥೈವ ಯಃ ಕ್ಷಮಾಕಾಲೇ ಕೃತ್ರಿಯೋ ನೋಪಶಾಮೃತಿ | 

ಅಪ್ರಿಯಃ ಸರ್ವಭೂತಾನಾಂ ಸೋತಮುತ್ರೇಹ ಚ ನಶ್ಯತಿ AE 

ಅದರಂತೆಯೇ ಯಾವ ಕ್ಷತ್ರಿಯನು ಕ್ಷಮಿಸಬೇಕಾದ ಕಾಲದಲ್ಲಿ 
ಕೋಪಶಾಂತಿಯನ್ನುಹೊಂದುವುದಿಲ್ಲವೋ ಅವನು ಸರ್ವರಿಗೂ ಅಪ್ರಿಯನಾಗಿ ಈ 
ಲೋಕದಲ್ಲಿಯೂ ಪರಲೋಕದಲ್ಲಿಯೂ ನಾಶವನ್ನುಹೊಂದುತ್ತಾನೆ. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಚತುರ್ವಿಂಶೋ5ಧ್ಯಾಯಃ Wl 
॥ ಕೈರಾತಪರ್ವಣಿ ಚತುರ್ದಶೋಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇಪ್ಪತ್ತನಾಲ್ಕನೆಯ ಅಧ್ಯಾಯ ಮುಗಿಯಿತು. 
ರ್ತರರರರ 


ಇಪ್ಪತ್ತೈದನೆಯ ಅಧ್ಯಾಯ 
ಪ್ರಕೃತದಲ್ಲಿ ಕ್ಷಮೆಯನ್ನು ಬಿಟ್ಟು ಪರಾಕ್ರಮವನ್ನು ಆಶ್ರಯಿಸುವಂತೆ 
ದ್ರೌಪದಿಯಿಂದ ಧರ್ಮರಾಜನಿಗೆ ಉಪದೇಶ. ಅದಕ್ಕಾಗಿ 
ಬಲಿಪ್ರಹ್ಲಾದಸಂವಾದಕಥನ.) 
ದ್ರೌಪದೀ 
ಿಪ್ಯುದಾಹರಂತೀಮಮಿತಿಹಾಸಂ ಪುರಾತನಮ್‌ । 
ಕ್ಲಾದಸ್ಯ ಚ ಸಂವಾದಂ ಬಲೇರ್ವೈರೋಚನಸ್ಯ ಚ | 


ಣ್‌ 
ವಿಷಯದಲ್ಲಿ ಹಿಂದೆ ಪ್ರಹ್ಲಾದನಿಗೂ ವಿರೋಚನನ ಮಗನಾದ ಬೀ 
'ಂವಾದರೂಪವಾದ ಇತಿಹಾಸವನ್ನು ಹೇಳುತ್ತಾರೆ. 


೨ರೇಂದ್ರಂ ಮಹಾತ್ಮಾನಂ ಧರ್ಮಣಾಮಾಗತಾಗಮಮ್‌ । 
ಃ ಪಪ್ರಚ್ಛ ದೈತ್ಯೇಂದ್ರ: ಪ್ರಹ್ಲಾದಂ ಪಿತರಂ ಪಿತುಃ | 
ಕ್ರಿ ಬು ಜ್‌ 


ಸಾತ್ಮನೂ ಅಸುರೇಂದ್ರನೂ ಎಲ್ಲ ಧರ್ಮಶಾಸ್ತ್ರವನ್ನು ತಿಳಿದವನೂ 


ಲ 


ಕ್ರ ಪ್ರಹ್ಲಾದನನ್ನು ಕುರಿತು ದೈತ್ಯೇಂದ್ರನಾದ ಬಲಿಯು ಪ್ರಶ್ನೆಮಾಡಿದನು 


ರ 


ನಾ ವಾ ತೈಜಸೀ ತಾತ ತೇಜೋ ವಾಠಸುರಸತ್ತಮ । 
ನ್ನೇ ಸಂಶಯಸ್ತಾತ ಯಥಾ ತ್ಪಂ ಬ್ರೂಹಿ ಪೃಚ್ಛತಃ || 


[J 
1ನೇ! ಅಸುರಶ್ರೇಷ್ಠನೇ! ಕ್ಷಮೆಯು ಹೆಚ್ಚುಸಾಮರ್ಥ್ಯವುಳ್ಳದ್ದೋ? ಅಃ 
, ಪರಾಕ್ರಮವು ಹೆಚ್ಚು ಸಾಮರ್ಥ್ಯವುಳ್ಳದ್ದೋ ಈ ವಿಷಯದಲ್ಲಿ ನ 
ವಿದೆ. ನಿನ್ನನ್ನು ಕೇಳುತ್ತಿರುವ ನನಗೆ ಅದನ್ನುಸರಿಯಾಗಿ ಹೇಳು. 


ಯೋ ಯದತ್ರ ಧರ್ಮಜ್ಞ ಬ್ರೂಹಿ ಮೇ ತದಸಂಶಯಮ್‌ । 
ನ್ಯಾಮಿ ಹಿ ತತ್‌ ಸರ್ವಂ ಯಥಾವದನುಶಾಸನಮ್‌ I 


| ಧರ್ಮಜ್ಞನೇ! ಇವೆರಡರಲ್ಲಿಯಾವುದು ಶ್ರೇಯಸ್ಕರವೆಂದು ನಿಸ್ಪಂಶಯಃ 
ನಿನ ಆದೇಶವನು ನಾನು ಸರಿಯಾಗಿ ಪಾಲಿಸುವೆನು. 


-240- ಮಹಾಭಾರತ ವನಪರ್ವ 


ಪಿತಾಮಹಃ | 


ಹಾಂ 
ಪಃ 
ಬ 
ರಿಪೃಚ್ಛತೇ 11೫11 
ಲು 


ಹೀಗೆ ಕೇಳಲ್ಪಟ್ಟ ಪಿತಾಮಹನಾದ ಪ್ರಾಜ್ಞನಾದ ಪ್ರ ಪ್ರಹ್ಲಾದನು ಎಲ್ಲ ವಿಷಯಗಳನ್ನು 
ತಿಳಿದವನಾಗಿ ಪ ಪ್ರತ್ನೆಯನ್ನುಕೇಳಿದ ಬಲಿಗೆ ಸಂಶಯವನ್ನುಪ ಪರಿಹರಿಸಿದನು. 


ತಸ್ತೆ ಕೈ ಪ್ರೋವಾಚ ತತ್‌ ಸರ್ವಮೇವಂ ಪೃ 
ಸರ್ವನಿಶ್ಚಯವಿತ್‌ ಪ್ರಾಜ್ಞಃ ಸಂಶಯಂ ಪ 


ನ ಶ್ರೇಯಃ ಸತತಂ ತೇಜೋ ನ ನಿತ್ಯಂ ಶ್ರೇಯಸೀ ಕ್ಷಮಾ | 
ಇತಿ ತಾತ ವಿಜಾನೀಹಿ ದ್ಲಯಮೇತದಸಂಶಯಮ್‌ 1೬1 


ಪ್ರೀತಿಪಾತ್ರನೇ! ತೇಜಸ್ಸು ಮತ್ತು ಕ್ಷಮೆ ಇವೆರಡರ ವಿಷಯದಲ್ಲಿ ಸತತವಾದ 
ತೇಜಸ್ಸಾಗಲೀ ಅಥವಾ ಸತತವಾದ ಕ್ಷಮೆಯಾಗಲೀ ಒಳ್ಳೆಯದಲ್ಲ. ಇದನ್ನು 
ನಿಶ್ಚಯವಾಗಿ ತಿಳಿ. 


ಯೋ ನಿತ್ಯಂ ಕ್ಷಮತೇ ತಾತ ಬಹೂನ್‌ ದೋಷಾನ್‌ ಸ ವಿಂದತಿ। 
ಭೃತ್ಯಾಃ ಪರಿಭವಂತ್ಯೇನಮುದಾಸೀನಾಸ್ತಥೈವ ಚ Ua 


ಪ್ರೀತಿಪಾತ್ರನೇ! ಯಾವನು ಯಾವಾಗಲೂ ಕ್ಷಮಿಸುತ್ತಾನೋ ಅವನು ಬಹಳ 
ದೋಷಗಳನ್ನು ಸಂಪಾದಿಸುತ್ತಾನೆ. ಅವನ ಭೃತ್ಯರು ಉದಾಸೀನರಾಗಿ ಅವನನ್ನು 
ಅವಮಾನಗೊಳಸುತ್ತಾರೆ. 


ಸರ್ವಭೂತಾನಿ ಚಾಪ್ಯಸ್ಯ ನ ನಮಂತಿ ಕದಾಚನ । 
ತಸ್ಮಾನಿತ್ಯಂ ಕ್ಷಮಾ ತಾತ ಪಂಡಿತೈರಪವಾದಿತಾ 11೮! 


ಎಲ್ಲಾಜನರೂ ಅವನಿಗೆ ಯಾವಾಗಲೂ ನಮಸ್ಕಾರಮಾಡುವುದಿಲ್ಲ. ಆದ್ಧರಿಂದ 
ಪ್ರೀತಿಪಾತ್ರನೇ ನಿತ್ಯದಲ್ಲಿಯೂ ಕ್ಷಮಾಶೀಲನಾಗಿರುವುದನ್ನು ಪಂಡಿತರು ಒಪ್ಪುವುದಿಲ್ಲ. 


ಅವಜ್ಞಾಯ ಚ ತಂ ಭೃತ್ಯಾ ಭಜಂತೇ ಬಹುದೋಷತಃ । 
ಅಮಜ್ಞಾನಂ ಹಿ ಲೋಕೇಶಸ್ಮಿನ್‌ ಮರಣಾದಪಿ ಗರ್ಜಿಶಮ್‌ Mall 


ಅವನ ಭೃತ್ಯರು ಅವಮಾನವನ್ನು ಮಾಡಿ ಅನೇಕ ದೋಷಗಳನ್ನು ಹೊಂದಿ 


ಅವನನ್ನು ಸೇವಿಸುತ್ತಾರೆ. ಈ ಲೋಕದಲ್ಲಿ ಅವಮಾನವು ಮರಣಕ್ಕಿಂತಲೂ 
ನಿಂದಿತವಾದದ್ದು. 


ಕೈರಾತಪರ್ವ -24]- 


ಕ್ಷಮಿಣಂ ತಾದೃಶಂ ತಾತ ಬ್ರುವಂತಿ ಕಟುಕಾನ್ಯಪಿ । 
ಪ್ರೇಷ್ಯಾ ಪುತ್ರಾಶ್ಚ ಭೃತ್ಯಾಶ್ಚ ತಥೋದಾಸೀನವೃತ್ತಯ: ele 


ಪ್ರೀತಿಪಾತ್ರನೇ ಅಂತಹ ಕ್ಷಮಾಶೀಲನನ್ನುಕುರಿತು ಸೇವಕರೂ ಪುತ್ರರೂ ಭೃತ್ಯರೂ 
ಮತ್ತು ತಟಸ್ಥಪುರುಷರೂ ಸಹ ಚುಚ್ಚುಮಾತುಗಳನ್ನು ಆಡುತ್ತಾರೆ. 


ಅಪ್ಯಸ್ಯ ದಾರಾನಿಚ್ಛಂತಿ ಪರೀಭೂಯ ಕ್ಷಮಾವತಃ | 
ದಾರಾಶ್ಚಾಸ್ಯ ಪ್ರವರ್ತಂತೇ ಯಥಾಕಾಮಮಚೇತಸಃ noo 


ಆ ಕ್ಷಮಾಶೀಲನನ್ನು ಅವಮಾನಗೊಳಿಸಿ ಅವನ ಪತ್ನಿಯರನ್ನು ಇಚ್ಛಿಸುತ್ತಾರೆ. 
ಅವನ ಪತ್ನಿಯರು ಕೂಡ ಬುದ್ಧಿಶೂನ್ಯರಾಗಿ ಮನಸ್ಸಿಗೆ ಬಂದಂತೆ ವರ್ತಿಸುತ್ತಾರೆ. 


ತಥಾ ನಿತ್ಯಂ ಸಮುದಿತಾ ಯದಿ ವಾಠಲ್ದಾಮಪೀಶ್ವರಾತ್‌ | 
ಹಾನಿಮೃಚ್ಛಂತಿ ದುಷ್ಯಂತಃ ಸ್ವಾಮಿನಂ ಚಾಪಕುರ್ವತೇ । 
ಏತೇ ಚಾನ್ಯೇ ಚ ಬಹವೋ ನಿತ್ಯಂ ದೋಷಾಃ ಕ್ಹಮಾವತಾಮ್‌ ॥೧೨॥ 


ಹಾಗೆ ನಿತ್ಯವೂ ಸಂತುಷ್ಠರಾಗಿದ್ದು ಸ್ವಾಮಿಯು ಅಲ್ಲವಾದ ಅಪರಾಧವನ್ನು 
ಮಾಡಿದರೂ ಅವನನ್ನು ದೂಷಿಸುತ್ತಾ ಅವನಿಗೆ ಹಾನಿಯನ್ನು ಬಯಸುತ್ತಾರೆ. ಸ್ವಾಮಿಗೆ 
ಅಪಕಾರವನ್ನು ಬಯಸುತ್ತಾರೆ. ನಿತ್ಯವೂ ಕ್ಷಮಾಶೀಲರಾದವರಿಗೆ ಇವೂ ಮತ್ತು ಇನ್ನೂ 
ಅನೇಕ ದೋಷಗಳೂ ಉಂಟಾಗುತ್ತವೆ. 


ಅಸ್ಥಾನೇ ಹ್ಯಪಿ ಚ ಸ್ಥಾನೇ ಸತತಂ ಚಾನುಗಾಮಿನಾಮ್‌ । 

ಕ್ರುದ್ಧೋ ದಂಡಾನ್‌ ಪ್ರಣಯತಿ ವಿವಿಧಾಂಸ್ತೇಜಸಾ ವೃತಃ । 

ಪ್ರಾಪ್ನೋತಿ ದ್ವೇಷ್ಯತಾಂ ಲೋಕೇ ಭೃತ್ಯಾತ್‌ ಸ್ವಜನತಸ್ತಥಾ 11೧೩ 

ಯೋಗ್ಯವಾದ ಸಂದರ್ಭದಲ್ಲಿ ಮತ್ತು ಅಯೋಗ್ಯವಾದ ಸಂದರ್ಭದಲ್ಲಿ 
ಯಾವಾಗಲೂ ಕೋಪಕ್ಕೆ ವಶನಾಗಿ ಪರಾಕ್ರಮದಿಂದ ಕೂಡಿದವನಾಗಿ ತನ್ನ 
ಅನುಗಾಮಿಗಳಿಗೆ ಶಿಕ್ಷೆಯನ್ನು ವಿಧಿಸುವ ಸ್ವಾಮಿಯು ಲೋಕದಲ್ಲಿ ಭೃತ್ಯರಿಂದಲೂ 
ಸ್ವಜನರಿಂದಲೂ ದ್ವೇಷಿಸಲ್ಪಡುತ್ತಾನೆ. 


-242- ಮಹಾಭಾರತ ವನಪರ್ವ 


ಸೋತವಮಾನಾರ್ಥಲೋಪೌ ಚ ವಾಚ್ಯತಾಮೇಷ್ಯತೀತಿ ಚ! 
ಸ ಲೋಕಗರ್ಜಿತಂ ಚೈವ ಶತ್ರೂಂಶ್ಚ ಲಭತೇ ನರಃ 11೧೪॥ 


ಅವನು ಅವಮಾನವನ್ನೂ ಅರ್ಥಹಾನಿಯನ್ನೂ ಮತ್ತು ಈ ರೀತಿಯಲ್ಲಿ 
ನಿಂದೆಯನ್ನೂಹೊಂದುತ್ತಾನೆ. ಅಂತಹ ಮನುಷ್ಯನು ಲೋಕಗರ್ಹಿತನಾಗಿ ಶತ್ರುಗಳನ್ನು 
ಸಂಪಾದಿಸುತ್ತಾನೆ. 


ಕ್ರೋಧಾದ್ದಂಡಾನ್‌ ಮನುಷ್ಯೇಷು ವಿವಿಧಾನ್‌ ಪುರುಷೋ ನಯನ್‌ । 
ಭ್ರಶ್ಯತೇ ಶೀಘ್ರಮೈಶ್ಚರ್ಯಾತ್‌ ಪ್ರಾಣೇಭ್ಯಃ ಸ್ವಜನಾದಪಿ 11೧೫! 


ಕ್ರೋಧದಿಂದ ಮನುಷ್ಯರ ಮೇಲೆ ಅನೇಕ ವಿಧವಾದ ದಂಡವನ್ನು ವಿಧಿಸುವ 
ಪುರುಷನು ಶೀಘ್ರವಾಗಿ ಐಶ್ವರ್ಯದಿಂದ ಭ್ರಷ್ಟನಾಗುತ್ತಾನೆ. ಪ್ರಾಣಗಳಿಂದಲೂ ಮತ್ತು 
ಸ್ವಜನರಿಂದಲೂ ಭ್ರಷ್ಟನಾಗುತ್ತಾನೆ. 


ಯೋಪಪಕತರ್ತ್ಮಂಶ್ಚ ಕರ್ತ್ಸೃಂಶ್ಚ ತೇಜಸೈವೋಪಗಚ್ಛತಿ | 
ತಸ್ಥಾದುದ್ದಿಜತೇ ಲೋಕ: ಸರ್ಪಾದ್‌ ವೇಶ್ನಗತಾದಿವ I 
ಯಸ್ಮಾದುದ್ದಿಜತೇ ಲೋಕಃ ಕಥಂ ತಸ್ಯ ರತಿರ್ಭವೇತ್‌ 11೧೬! 


ಯಾವ ಪುರುಷನು ಅಪಕಾರಮಾಡುವವನನ್ನುಮತ್ತು ಉಪಕಾರಮಾಡುವವನನ್ನು 
ತೇಜಸಿನಿಂದಲೇ (ಕೋಪದಿಂದಲೇ) ಸಮೀಪಿಸುತ್ತಾನೆಯೋ ಅವನಿಗೆ ಲೋಕವು 
ಮನೆಯನ್ನು ಪ್ರವೇಶಿಸಿದ ಸರ್ಪಕ್ಕೆ ಹೆದರುವಂತೆ ಹೆದರುತ್ತದೆ. ಯಾವನಿಗೆ ಲೋಕವು 
ಹೆದರುತ್ತದೆಯೋ ಅವನಿಗೆ ಹೇಗೆ ಸುಖವು ಉಂಟಾದೀತು? 


ಅಂತರಂ ಹ್ಯಸ್ಯ ದೃಷ್ಟ್ಟೈವ ಲೋಕೇ ವಿಕುರುತೇ ಧ್ರುವಮ್‌ । 
ತಸ್ಥಾನ್ನಾತ್ಯುತ್ತಜೇತ್ತೇಜೋ ನ ಚ ನಿತ್ಯಂ ಮೃದುರ್ಭವೇತ್‌  ॥0೭॥ 


ಲೋಕವು ಒಂದು ಅವಕಾಶವನ್ನು ಕಾದುನೋಡಿ ಅವನಿಗೆ ಖಂಡಿತವಾಗಿ 
ಅಪಕಾರವನ್ನುಮಾಡುತ್ತದೆ. ಆದ್ದರಿಂದ ಯಾವಾಗಲೂ ಕ್ರೋಧವನ್ನಾಗಲೀ ಅಥವಾ 
ಯಾವಾಗಲೂ ಮಾರ್ದವವನ್ನಾಗಲೀ ಹೊಂದಿರಬಾರದು. 


ಕೈರಾತಪರ್ವ -243- 


ಕಾಲೇ ಮೃದುರ್ಯೋ ಭವತಿ ಕಾಲ ಏವ ಚ ದಾರುಣಃ । 
ಸ ತು ವೈ ಸುಖಮಾಪ್ನೋತಿ ಲೋಕೇತಸ್ಥಿಂಶ್ಚ ಪರತ್ರ ಚ 1೧೮॥ 


ಯಾವನು ಯೋಗ್ಯಕಾಲದಲ್ಲಿಮೃದುವಾಗುತ್ತಾನೆಯೋ ಮತ್ತು ಯೋಗ್ಯವಾದ 
ಕಾಲದಲ್ಲಿ ಭೀಷಣನಾಗುತ್ತಾನೆಯೋ ಅವನೇ ಈ ಲೋಕದಲ್ಲಿ ಮತ್ತು 
ಪರಲೋಕದಲ್ಲಿಯೂ ಸುಖವನ್ನುಹೊಂದುತ್ತಾನೆ. 


ಕ್ಹಮಾಕಾಲಾಂಸ್ತು ವಕ್ಷ್ಯಾಮಿ ಶೃಣು ಮೇ ವಿಸ್ತರೇಣ ವೈ । 
ಏತೇ ನಿತ್ಯಮಸಂತ್ಯಾಜ್ಯಾ ಯಥಾ ಪ್ರಾಹುರ್ಮನೀಷಿಣಃ Teal 


ಕ್ಷಮೆಯ ಕಾಲಗಳನ್ನು ಹೇಳುತ್ತೇನೆ. ಅದನ್ನು ವಿಸ್ತಾರವಾಗಿ ನನ್ನಿಂದ ಕೇಳು. 
ಮೇಧಾವಿಗಳು ಹೇಳುವಂತೆ ಈ ಕಾಲಗಳನ್ನು (ಇಷ್ಟ ಪುರುಷರನ್ನು) ಎಂದೂ 
ಪರಿತ್ಯಾಗಮಾಡತಕ್ಕದ್ದಲ್ಲ. 

ಪೂರ್ವೋಪಕಾರೀ ಯಸ್ತೇ ಸ್ಯಾದ್‌ ಅಪರಾಧೇ ಗರೀಯಸಿ । 

ಉಪಕಾರೇಣ ತತ್ತಸ್ಯ ಕ್ಷಂತವ್ಯಮಪರಾಧಿತಮ್‌ । 

ದ್ವಿತೀಯೇ ಸತಿ ವಧ್ಯಸ್ತು ಸ್ವಲ್ಪೇ5ಪ್ಯಪಕೃತೇ ಭವೇತ್‌ 1೨0 


ಯಾವನು ಹಿಂದೆ ಉಪಕಾರವನ್ನು ಮಾಡಿದ್ದಾನೆಯೋ ಅವನು ದೊಡ್ಡ 
ಅಪಕಾರವನ್ನು ಮಾಡಿದರೂ ಅವನು ಹಿಂದೆಮಾಡಿದ ಉಪಕಾರದ ನಿಮಿತ್ತದಿಂದ 
ಅವನ ಅಪರಾಧವನ್ನು ಕ್ಷಮಿಸಬೇಕು. ಅವನು ಎರಡನೆಯ ಬಾರಿಗೆ ಅಲ್ಲವಾದ 
ಅಪರಾಧವನ್ನು ಮಾಡಿದರೂ ವಧ್ಯನಾಗುತ್ತಾನೆ. 

ಅಬುದ್ಧಿಮಾಶ್ರಿತಾನಾಂ ತು ಕೃಂತವ್ಯಮಪರಾಧಿನಾಮ್‌ I 

ನ ಹಿ ಸರ್ವತ್ರ ಪಾಂಡಿತ್ಯಂ ಸುಲಭಂ ಪುರುಷೈರಿಹ (1೨೧॥ 


ಯಾರಿಗೆ ಬುದ್ಧಿಯಿರುವುದಿಲ್ಲವೋ (ಬೆಳೆದಿರುವುದಿಲ್ಲವೊ) ಅಂತಹವರು 
ಮಾಡಿದ ಅಪಕಾರವನ್ನು ಕ್ಷಮಿಸಬೇಕು. ಲೋಕದಲ್ಲಿಪುರುಷರಿಗೆ ಎಲ್ಲವಿಷಯಗಳಲ್ಲಿ 
ಪಾಂಡಿತ್ಯವು ಸುಲಭವಲ್ಲ. 


-244- ಮಹಾಭಾರತ ವನಪರ್ವ 


ಅಥ ಚೇದ್‌ ಬುದ್ಧಿಜಂ ಕೃತ್ವಾ ಬ್ರೂಯುಸ್ತೇ ತದಬುದ್ಧಿಜಮ್‌ । 
ಪಾಪೇಠಪ್ಯಲ್ದೇನಪಿ ತಾನ್‌ ಹನ್ಯಾದಪರಾಧೇ ತತೋಶನೃಜೂನ್‌ ॥೨೨॥ 


ಒಂದುಪಕ್ಷ ಬುದ್ಧಿಪೂರ್ವಕವಾಗಿ ಅಪರಾಧವನ್ನು ಮಾಡಿ ಅವರು ಅದನ್ನು 
ಅಬುದ್ಧಿಪೂರ್ವಕವಾಗಿ ಮಾಡಿದೆ ಎಂದು ಹೇಳಿದರೆ ಅವರು ಅಲ್ಲವಾದ 
ಅಪರಾಧವನ್ನು ಮಾಡಿದರೂ ಅಂತಹ ವಕ್ರಪುರುಷರನ್ನು ಕೊಲ್ಲಬೇಕು. 


ಸರ್ವಸ್ಯೈಕೋರಪರಾಧಸ್ತು ಕೃಂತವ್ಯಮಪರಾಧಿನ: । 
ಸ 
ವ 


[NN 
ದ್ವಿತೀಯೇ ಸತಿ ವಧ್ಯಸ್ತು ಸ್ವಲ್ಪೇ5ಷ್ಕಪಕೃತೇ ಭವೇತ್‌ 11೨೩1 


ಎ ) 
ಎಲ್ಲ ಅಪರಾಧಿಗಳಿಗೂ ಮೊದಲನೆಯ ಅಪರಾಧವನ್ನು ಕ್ಷಮಿಸಬೇಕು. 
ಎರಡನೆಯಬಾರಿಗೆ ಅಲ್ಪ ಅಪರಾಧವನ್ನು ಮಾಡಿದರೂ ಅವರು ವಧ್ಯರಾಗುತ್ತಾರೆ. 


ಅಜಾನತಾ ಭವೇತ್‌ ಕಶ್ಚಿದಪರಾಧಃ ಕೃತೋ ಯದಿ । 
ಕಂತವ್ಪಮೇವ ತದ್ದಾ,ಹು: ಸುಪರೀಕ , ಪರೀಕಕಾಃ 11೨೪॥ 
ಯ ದ ದ ಎರಿ ಬಲೆ py 


ತಿಳಿಯದೆ ಯಾವನಾದರೂ ಅಪರಾಧವನ್ನು ಮಾಡಿದರೆ ಅದನ್ನು ಪರೀಕ್ಷಕರಿಂದ 
ಚೆನ್ನಾಗಿ ಪರೀಕ್ಷಿಸಿ ಕ್ಷಮಿಸಲೇ ಬೇಕು ಎಂದು ಜ್ಞಾನಿಗಳು ಹೇಳುತ್ತಾರೆ. 


ಮೃದುನಾ ಮಾರ್ದವಂ ಹಂತಿ ಮೃದುನಾ ಹಂತಿ ದಾರುಣಮ್‌ । 
ನಾಸಾದ್ಯಂ ಮೃದುನಾ ಕಿಂಚಿತ್‌ ತಸ್ಮಾತ್‌ ತೀಕ್ಷ್ಮ; ತರಂ ಮೃದು ॥೨೫॥ 


ಮಾರ್ದವವು ಮಾರ್ದವವನ್ನು ಕೊಲ್ಲುತ್ತದೆ. ಮಾರ್ದವವು ಕ್ರೌರ್ಯವನ್ನು 
ಕೊಲ್ಲುತ್ತದೆ. ಮಾರ್ದವಕ್ಕೆ ಅಸಾಧ್ಯವಾದುದು ಯಾವುದೂ ಇಲ್ಲ ಆದ್ದರಿಂದ 
ಮಾರ್ದವವೇ ಹೆಚ್ಚುಸಾಮರ್ಥ್ಯದಿಂದ ಕೂಡಿದುದು. 


ದೇಶಕಾಲೌ ತು ಸಂಪ್ರೇಕ್ಟ್ಯ ಬಲಾಬಲಮಥಾತ್ಮನಃ । 

ಅನ್ನೀಕ್ಷ 8 ಕಾರಣಂ ಚೈವ ಕಾರ್ಯಂ ತೇಜಃ ಕಮಾಪಿ ವಾ |1೨೬॥ 
ಕ್‌ ಲ pty 

ದೇಶಕಾಲಗಳನ್ನು ಗಮನಿಸಿ ತನ್ನ ಬಲ ಮತ್ತು ದೌರ್ಬಲ್ಯಗಳನ್ನು ಗಮನಿಸಿ 


ಅಪರಾಧದ ಕಾರಣವನ್ನು ಗಮನಿಸಿ ಕೋಪವನ್ನಾಗಲೀ ಅಥವಾ ಕ್ಷಮೆಯನ್ನಾಗಲೀ 
ತೋರಿಸಬೇಕು. 


ಕೈರಾತಪರ್ವ -245- 


ನಾದೇಶಕಾಲೇ ಕಿಂಚಿತ್‌ ಸ್ಯಾದ್‌ ದೇಶಕಾಲ: ಪರೀಕ್ಷ್ಯತೇ 1 

ತಥಾ ಲೋಕಭಯಾಚ್ಛಾಪಿ ಕ್ಷಂತವ್ಯಮಪರಾಧಿತಮ್‌ 11೨೭1 

ದೇಶಕಾಲಗಳನ್ನು ಪರೀಕ್ಷಿಸಬೇಕು. ಅಯೋಗ್ಯವಾದ ದೇಶಕಾಲಗಳಲ್ಲಿ ಏನನ್ನೂ 
ಮಾಡಬಾರದು. ಅದರಂತೆ ಲೋಕ ಭಯದಿಂದಲಾದರೂ ಅಪರಾಧವನ್ನು 
ಕ್ಷಮಿಸಬೇಕು. 

ಏತ ಏವಂವಿಧಾಃ ಕಾಲಾಃ ಕ್ಹಮಾಯಾಃ ಪರಿಕೀರ್ತಿತಾಃ । 

ಅತೋತನ್ಯಥಾ ಚೇದ್‌ ವಿದ್ದದ್ದಿಃ ತೇಜಸಃ ಕಾಲ ಉಚ್ಯತೇ 1೨೮1 

ಇಂತಹ ಇಷ್ಟುಕಾಲಗಳು ಕ್ಷಮೆಯಕಾಲವೆಂದು ಹೇಳಲ್ಪಡುತ್ತವೆ. ಇದಕ್ಕಿಂತ 
ಭಿನ್ನವಾದರೆ ಮೇಧಾವಿಗಳು ಅದನ್ನು ಕೋಪದ ಕಾಲವೆಂದು ಹೇಳುತ್ತಾರೆ. 

ದ್ರೌಪದೀ 

ತದಹಂ ತೇಜಸಃ ಕಾಲಂ ತವ ಮನ್ಯೇ ನರಾಧಿಪ । 

ಧಾರ್ತರಾಷ್ಟೇಷು ಲುಬ್ಬೇಷು ಸತತಂ ಚಾಪಕಾರಿಷು 11೨೯॥ 

ಎಲೈ ರಾಜನೇ! ಆದ್ದರಿಂದ ಸತತವಾಗಿ ಅಪಕಾರವನ್ನು ಮಾಡಿರುವ 
ಲೋಭಿಗಳಾದ ಧೃತರಾಷ್ಟ್ರಪುತ್ರರಲ್ಲಿ ಇದು ನಿನ್ನ ಕೋಪ ಮತ್ತು ಪರಾಕ್ರಮದ 
ಕಾಲವೆಂದು ಭಾವಿಸುತ್ತೇನೆ. 

ನ ಹಿ ಕಶ್ಚಿತ್‌ ಕ್ಹಮಾಕಾಲೋ ವಿದ್ಯತೇತದ್ಯ ಕುರೂನ್‌ ಪ್ರತಿ । 

ತೇಜಸಶ್ಟಾಗತೇ ಕಾಲೇ ತೇಜ ಉತ್ಪಷ್ಟುಮರ್ಹಸಿ AO 

ಕುರುಗಳ ವಿಷಯದಲ್ಲಿ ಈದಿನ ಯಾವ ಕ್ಷಮಾಕಾಲವೂ ಇರುವುದಿಲ್ಲ. 
ಕೋಪವನ್ನು ತೋರಿಸುವ ಕಾಲವು ಪ್ರಾಪ್ತವಾದಾಗ ನೀನು ಕೋಪವನ್ನೇ ತೋರಿಸಬೇಕು. 


ಮೃದುರ್ಭವತ್ಯವಜ್ಞಾತಃ ತೀಕ್ಲಾದುದ್ದಿಜತೇ ಜನಃ । 
ಕಾಲೇ ಪ್ರಾಪ್ತೇ ದ್ವಯಂ ಹ್ಯೇತದ್‌ ಯೋ ವೇತ್ತಿ ಸ ಮಹೀಪತಿಃ ॥೩೧॥ 


-246- ಮಹಾಭಾರತ ವನಪರ್ವ 


ಮೃದುವಾದ ಪುರುಷನು ಎಲ್ಲರಿಂದಲೂ ಅವಮಾನಗೊಳಿಸಲ್ಪಡುತ್ತಾನ. 
ಕ್ರೋಧಶೀಲನಾದ ಪುರುಷನಿಗೆ ಜನರು ಹೆದರುತ್ತಾರೆ. ಯಾವನು ಈ ಎರಡನ್ನು 
ತೋರಿಸುವ ಯೋಗ್ಯವಾದ ಕಾಲವನ್ನು ತಿಳಿಯುತ್ತಾನೆಯೋ ಅವನೇ ರಾಜನಾಗುತ್ತಾನೆ. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಪಂಚವಿಂಶೋ5ಧ್ಯಾಯಃ ॥1 
|| ಕೈರಾತಪರ್ವಣಿ ಪಂಚದಶೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇಪ್ಪತ್ತೈದನೆಯ ಅಧ್ಯಾಯ ಮುಗಿಯಿತು. 
ರ್ತರರರ ಈ 
ಇಪ್ಪತ್ತಾರನೆಯ ಅಧ್ಯಾಯ 
(ಯುಧಿಷ್ಠಿರನಿಂದ ದ್ರೌಪದಿಗೆ ಕ್ಷಯ ಉಪದೇಶ.) 
ಯುಧಿಷ್ಠಿರಃ 
ಕ್ರೋಧೋ ಹಂತಾ ಮನುಷ್ಯಾಣಾಂ ಕ್ರೋಧೋ ಭಾವಯಿತಾ ಪುನಃ । 
ಇತಿ ವಿದ್ಧಿ ಮಹಾಪ್ರಾಜ್ಞೇ ಕ್ರೋಧಮೂಲೌ ಭವಾಭವೌ ell 
ಮಹಾಪ್ರಾಜ್ಞಳೇ! ಕ್ರೋಧವು ಮನುಷ್ಯರನ್ನು ಕೊಲ್ಲುತ್ತದೆ. ಮತ್ತು ಕ್ರೋಧವೇ 
ಪುನಃ ಹುಟ್ಟುವಂತೆ ಮಾಡುತ್ತದೆ. ಆದ್ದರಿಂದ ಕ್ರೋಧವೇ ಜನ್ಮಮರಣಗಳಿಗೆ 
ಕಾರಣವೆಂದು ತಿಳಿ. 
ಯೋ ಹಿ ಸಂಹರತೇ ಕ್ರೋಧಂ ಭಾವಸ್ತಸ್ಯ ಶುಭಾನನೇ । 
ಯೋ ನ ಸಂಹರತೇ ಕ್ರೋಧಂ ತಸ್ಯಾಭಾವೋ ಭವತ್ಯುತ । 
ಅಭಾವಕಾರಣಂ ತಸ್ಮಾತ್‌ ಕ್ರೋಧೋ ಭವತಿ ಶೋಭನೇ 11೨ 


ಶುಭಾನನೆಯೇ! ಯಾವನು ಕ್ರೋಧವನ್ನುನಾಶಮಾಡಿಕೊಳ್ಳುತ್ತಾನೆಯೋ ಅವನಿಗೆ 
ಕ್ಷೇಮವುಂಟಾಗುತ್ತದೆ. ಯಾವನು ಕ್ರೋಧವನ್ನು ನಾಶಮಾಡಿಕೊಳ್ಳುವುದಿಲ್ಲವೋ 
ಅವನಿಗೆ ವಿನಾಶವು ಉಂಟಾಗುತ್ತದೆ. ಶೋಭನೆಯೇ, ಆದ್ದರಿಂದ ಕ್ರೋಧವು ವಿನಾಶಕ್ಕೆ 
ಕಾರಣವಾಗುತ್ತದೆ. 


ಕೈರಾತಪರ್ವ -247- 


ಯಃ ಪುನಃ ಪುರುಷಃ ಕ್ರೋಧಂ ನಿತ್ಯಂ ವಿಸೃಜತೇ ಶುಭೇ । 
ತಸ್ಯಾಭಾವಾಯ ಭವತಿ ಕ್ರೋಧಃ ಪರಮದಾರುಣಃ ENT 


ಶುಭಳಾದವಳೇ! ಯಾವ ಪುರುಷನು ನಿತ್ಯವೂ ಕ್ರೋಧವನ್ನೇ ಸೃಷ್ಟಿಸುತ್ತಾನೆಯೋ 
ಅವನಿಗೆ ಪರಮದಾರುಣವಾದ ಆಕ್ರೋಶವು ಅವನ ನಾಶವನ್ನು ಉಂಟುಮಾಡುತ್ತದೆ. 


ಕ್ರೋಧಮೂಲೋ ವಿನಾಶೋ ಹಿ ಪ್ರಜಾನಾಮಿಹ ದೃಶ್ಯತೇ । 
ತತ್‌ ಕಥಂ ಮಾದೃಶಃ ಕ್ರೋಧಮುತ್ತಜೇಲ್ಲೋಕನಾಶನಮ್‌ 11೪1 


ಈ ಲೋಕದಲ್ಲಿಪ್ರಜೆಗಳ ವಿನಾಶಕ್ಕೆ ಕ್ರೋಧವೇ ಕಾರಣವೆಂದು ತಿಳಿಯುತ್ತದೆ. 
ಹೀಗಿರುವಾಗ ಲೋಕನಾಶಕವಾದ ಕ್ರೋಧವನ್ನುನನ್ನಂತಹವನು ಹೇಗೆ ಪ್ರದರ್ಶಿಸಲು 
ಸಾಧ್ಯ? 

ಕ್ರುದ್ಧ ಪಾಪಂ ನರಃ ಕುರ್ಯಾತ್‌ ಕ್ರುದ್ಧೋ ಹನ್ಯಾತ್‌ ಗುರೂನಪಿ । 

ಕ್ರದ್ಧ ಪರುಷಯಾ ವಾಚಾ ಶ್ರೇಯಸೋರಷ [ವಮನ್ಶತೇ 11೫1 


ಕೋಪಗೊಂಡ ಮನುಷ್ಯನು ಪಾಪವನ್ನು ಮಾಡುತ್ತಾನೆ. ಗುರುಗಳನ್ನೂ 
ಕೊಲ್ಲುತ್ತಾನೆ. ಕ್ರೂರವಾದ ಗುತ “ತನಗಿಂತ ಶ್ರೇಷ್ಠರಾದವರನ್ನು 
ಅವಮಾನಮಾಡುತ್ತಾನೆ. 


ವಾಚ್ಯಾವಾಚ್ಯೇ ಹಿ ಕುಪಿತೋ ನ ಪ್ರಜಾನಾತಿ ಕರ್ಹಿಚಿತ್‌ । 
ನಾಕಾರ್ಯಮಸ್ತಿ ಕ್ರುದ್ಧಸ್ಯ ನಾವಾಚ್ಯಂ ವಿದ್ಯತೇ ತಥಾ IH 


ಕೋಪಗೊಂಡವನು ಯಾವ ಮಾತನ್ನು ಆಡಬೇಕು ಯಾವ ಮಾತನ್ನು 
ಆಡಬಾರದು ಎಂದು ತಿಳಿಯುವುದಿಲ್ಲ. ಕೋಪ ಗೊಂಡವನು ಮಾಡಲಾರದ. 
ಕಾರ್ಯವಿಲ್ಲ ಹಾಗೆಯೇ ಅವನು ಆಡಲಾರದ ಮಾತೂ ಇಲ್ಲ. 

ಹಿಂಸ್ಯಾತ್‌ ಕ್ರೋಧಾದವಧ್ಯಾಂಸ್ತು ವಧ್ಯಾನ್‌ ಸಂಪೂಜಯೇದಷಿ । 

ಆತ್ಮಾನಮಪಿ ವಾ ಕ್ರುದ್ಧಃ ಪ್ರೇಷಯೇದ್‌ ಯಮಸಾದನಮ್‌ nel 


ಕ್ರೋಧವಶನಾದ ಮನುಷ್ಯನು ಅವಧ್ಯರಾದವರನ್ನು ಕೊಲ್ಲುತ್ತಾನೆ. 
ವಧ್ಯರಾದವರನ್ನು ಸತ್ಕರಿಸುತ್ತಾನೆ. ಕೋಪಕ್ಕೆ ಒಳಗಾಗಿ ತನ್ನನ್ನೂ ಯಮಲೋಕಕ್ಕೆ 


ಕರೆದುಕೊಂಡು ಹೋಗುತ್ತಾನೆ. 


-248- ಮಹಾಭಾರತ ವನಪರ್ವ 


ಏತಾನ್‌ ದೋಷಾನ್‌ ಪ್ರಪಶ್ಯದ್ಧಿರ್ಜಿತ: ಕ್ರೋಧೋ ಮನೀಷಿಭಿಃ । 
ಇಚ್ಛದ್ದಿಸ ಪರಮಂ ಶ್ರೇಯ ಇಹ ವಾಠಮುತ್ರ ಚೋತ್ತಮಮ್‌  ॥೮॥ 


ಈ ಲೋಕದಲ್ಲಿಯೂ ಮತ್ತು ಪರಲೋಕದಲ್ಲಿಯೂ ಉತ್ತಮ ಶ್ರೇಯಸನ್ನು 
ಬಯಸುವ ಮೇಧಾವಿಗಳು ಈ ದೋಷಗಳನ್ನುನೋಡಿ ಕ್ರೋಧವನ್ನು ಜಯಿಸಿದ್ದಾರೆ. 


ತಂ ಕ್ರೋಧಂ ನಿರ್ಜಿತಂ ಧೀರೈಃ ಕಥಮಸ್ಕದ್ದಿದಶ್ಚರೇತ್‌ । 
ಏತದ್‌ ದ್ರೌಪದಿ ಸಂಸ್ಕೃತ್ಯ ನ ಮೇ ಮನ್ಯುಃ ಪ್ರವರ್ಧತೇ .. 1೯॥ 


ಧೀರರು ಜಯಿಸಿದ ಆ ಕ್ರೋಧವನ್ನು ನನ್ನಂತಹವನು ಹೇಗೆ ಆಚರಿಸಬೇಕು? 
ದ್ರೌಪದಿಯೇ, ಇದನ್ನುಸ್ಥರಿಸುವ ನನಗೆ ಕೋಪವು ಉಂಟಾಗುವುದಿಲ್ಲ. 


ಆತ್ಮಾನಂ ಚ ಪರಂ ಚೈವ ತ್ರಾಯತೇ ಮಹತೋ ಭಯಾತ್‌ ।ಟ 
ಕ್ರುಧ್ಯಂತಮಪ್ರತಿಕ್ರುಧ್ಯನ್‌ ದ್ವಯೋರೇವ ಚಿಕಿತ್ಸಕ: Mele 


ಶಾಂತಿಯು ತನ್ನನ್ನುಮತ್ತು ಪರರನ್ನು ದೊಡ್ಡ ಭಯದಿಂದ ಪಾರುಮಾಡುತ್ತದೆ. 
ಕೋಪಗೊಂಡವನಿಗೆ ಪ್ರತಿಯಾಗಿ ಕೋಪಗೊಳ್ಳದಿದ್ದರೆ ಅವನ ಶಾಂತಿಯು ಇಬ್ಬರಿಗೂ 
ಕ್ರೋಧರೂಪವಾದ ರೋಗಪರಿಹಾರಕವಾಗುತ್ತದೆ. 


ಮೂಢೋ ಯದಿ ಕ್ಲಿಶ್ಯಮಾನಃ ಕ್ರುಧ್ಯತೇರಶಕ್ತಿಮಾನ್‌ ನರಃ । 
ಬಲೀಯಸಾಂ ಮನುಷ್ಯಾಣಾಂ ತ್ಯಜತ್ಯಾತ್ಮಾನಮಂತತಃ 11೧೧॥ 


ಮೂಢನೂ ಮತ್ತು ಅಶಕ್ತನೂ ಆದ ಪುರುಷನು ಕ್ಲೇಶಕ್ಕೆ ಒಳಗಾಗಿ ತನಗಿಂತ 
ಪ್ರಬಲರ ಮೇಲೆ ಕೋಪಮಾಡಿದರೆ ಅವನು ಕೊನೆಗೆ ತನ್ನನ್ನೇ ತನಗಿಂತ ಪ್ರಬಲರಾದ 
ಶತ್ರುಜನಗಳಿಗೆ ಒಪ್ಪಿಸಿಕೊಳ್ಳುತ್ತಾನೆ. 

ತಸ್ಯಾತ್ಮಾನಂ ಪರಿತ್ಯಜ್ಯ ಲೋಕಾ ನಶ್ಯಂತ್ಯನಾತ್ಮನಃ । 

ತಸ್ಮಾದ್‌ ದ್ರೌಪದ್ಯಶಕ್ತಸ್ಯ ಮನ್ಯೋರ್ನಿಯಮನಂ ಸ್ಮೃತಮ್‌ 11೧೨೫ 

ಹೀಗೆ ಮನೋಜಯರಹಿತನಾಗಿ ತನ್ನನ್ನೇ ತಾನು ಪರಿತ್ಯಾಗಮಾಡುವವನಿಗೆ 


ಉತ್ತಮಲೋಕಗಳು ನಾಶಹೊಂದುತ್ತವೆ. ಆದ್ದರಿಂದ ದ್ರೌಪದಿಯೇ, ಅಶಕ್ತನಾದವನು 
ಕೋಪವನ್ನು ನಿಯಂತ್ರಿಸಿಕೊಳ್ಳಬೇಕು ಎಂದು ಹೇಳಲಾಗುತ್ತದೆ. 


ಕೈರಾತಪರ್ವ -249- 


ವಿದ್ವಾಂಸ್ತಥೈವ ಯಃ ಶಕ್ತಃ ಕ್ಲಿಶ್ಯಮಾನ: ಪ್ರಕುಪ್ಯತಿ । 

ಸ ನಾಶಯಿತ್ವಾ ದ್ವೇಷ್ಟಾರಂ ಪರಲೋಕೇ ನ ನಂದತಿ Nek] 

ಹಾಗೆಯೇ ಜ್ಞಾನಿಯಾದವನು ಮತ್ತು ಶಕ್ತನಾದವನು ತನ್ನ ಕ್ಲೇಶವನ್ನು 
ಉಂಟುಮಾಡಿದವನ ಮೇಲೆ ಕೋಪಗೊಂಡರೆ ಅವನು ತನ್ನನ್ನು ದ್ವೇಷಿಸುವ ಆ 
ವ್ಯಕ್ತಿಯನ್ನು ನಾಶಮಾಡಿ ಪರಲೋಕದಲ್ಲಿಸುಖಪಡುವುದಿಲ್ಲ. 


ತಸ್ಮಾದ್‌ ಬಲವತಾ ಚೈವ ದುರ್ಬಲೇನ ಚ ನಿತ್ಯದಾ । 
ಕೃಂತವ್ಯಂ ಪುರುಷೇಣಾಹುರಾಪತ್ತ್ವಪಿ ವಿಜಾನತಾ 11೧೪॥ 


ಆದ್ದರಿಂದ ಬಲಿಷ್ಠನಾಗಲೀ ಅಥವಾ ದುರ್ಬಲನಾಗಲೀ ವಿವೇಕವುಳ್ಳ ಪುರುಷನು 
ಇನ್ನೊಬ್ಬರಿಂದ ಆಪತ್ತುವುಂಟಾದರೂ ಅವರನ್ನುಯಾವಾಗಲೂ ಕ್ಷಮಿಸಬೇಕು ಎಂದು 
ಹೇಳುತ್ತಾರೆ. 


ಮನ್ಯೋರ್ಹಿ ವಿಜಯಂ ಕೃಷ್ಣೇ ಪ್ರಶಂಸಂತೀಹ ಸಾಧವಃ ॥ 

ಕ್ಷಮಾವತೋ ಜಯೋ ನಿತ್ಯಂ ಸಾಧೋರಿಹ ಸತಾಂ ಮತಮ್‌ । 

ಸತ್ಯಂ ಚಾನೃತತಃ ಶ್ರೇಯೋ ನೃಶಂಸಾಚ್ಚಾನೃಶಂಸತಾ Mer 

ದ್ರೌಪದಿಯೇ! ಕೋಪವನ್ನು ಜಯಿಸುವುದನ್ನು ಸಜ್ಜನರು ಹೊಗಳುತ್ತಾರೆ. 
ಕ್ಷಮೆಯನ್ನು ಹೊಂದಿದ ಸಾಧುವಿಗೆ ಈ ಲೋಕದಲ್ಲಿ ಜಯವುಂಟಾಗುತ್ತದೆ ಎಂಬುದು 
ಸಜ್ಜನರ ಮತ. ಸತ್ಯವು ಅನೃತಕ್ಕಿಂತ ಶ್ರೇಷ್ಠವಾದುದು. ಮಾರ್ದವವು ಕ್ರೌರ್ಯಕ್ಕಿಂತ 
ಶ್ರೇಷ್ಠವಾದುದು. 

ತಮೇವ ಬಹುದೋಷಂ ತು ಕ್ರೋಧಂ ಸದ್ದಿರ್ವಿವರ್ಜಿತಮ್‌ । 

ಮಾದೃಶೋ ನ ಸೃಜೇತ್‌ ತಸ್ಮಾತ್‌ ಸುಯೋಧನಭಯಾದಪಿ  ॥೧೬॥ 


ಅಂತಹ ಸಜ್ಜನರು ವರ್ಜಿಸಿದ ಈ ಬಹುದೋಷವುಳ್ಳೆ ಕ್ರೋಧವನ್ನು 
ಸುಯೋಧನನ ಭಯದಿಂದಲಾದರೂ ಕೂಡ ನನ್ನಂತಹವನು ಹೊಂದಬಾರದು. 


ತೇಜಸ್ವೀತಿ ಯಮಾಹುರ್ಹಿ ಪಂಡಿತಾ ದೀರ್ಪದರ್ಶಿನ:ಃ । 
ನ ಕ್ರೋಧೋರಭ್ಯಂತರಸ್ಪತ್ರ ಭವತೀತಿ ವಿನಿಶ್ಲಿತಮ್‌ 11೧೭11 


-250- ಮಹಾಭಾರತ ವನಪರ್ವ 


ದೀರ್ಫದರ್ಶಿಗಳಾದ ಪಂಡಿತರು ಯಾವನನ್ನುತೇಜಸ್ವಿಎಂದು ಹೇಳುತ್ತಾರೋ 
ಅವನ ಮನಸಿನಲ್ಲಿ ಕ್ರೋಧವಿರುವುದಿಲ್ಲವೆಂಬುದು ನಿಶ್ಚಿತವಾದುದು. 


ಯಸ್ತು ಕ್ರೋಧಂ ಸಮುತ್ತನ್ನಂ ಪ್ರಜ್ಞಯಾ ಪರಿಬಾಧತೇ ॥ 
ತೇಜಸ್ಸಿನಂ ತಂ ವಿದುಷೋ ಮನ್ಯಂತೇ ತತ್ತದರ್ಶಿನಃ 11೧೮॥ 


ಯಾವ ಮನುಷ್ಯನು ಉತ್ಪನ್ನವಾದ ಕ್ರೋಧವನ್ನು ತನ್ನ ಜ್ಞಾನದಿಂದ 
ನಾಶಪಡಿಸುತ್ತಾನೋ ಅವನನ್ನು ತತ್ವದರ್ಶಿಗಳಾದ ವಿದ್ವಾಂಸರು ತೇಜಸ್ವಿ ಎಂದು 
ತಿಳಿಯುತ್ತಾರೆ. 


ಕ್ರುದ್ಧೋ ಹಿ ಕಾರ್ಯಂ ಸುಶ್ರೋಣಿ ನ ಯಥಾವತ್‌ ಪ್ರಪಶ್ಯತಿ | 
ನ ಕಾರ್ಯಂ ನ ಚ ಮರ್ಯಾದಾಂ ನರಃ ಕ್ರುದ್ಧೋರನುಪಶ್ಯತಿ ॥೧೯॥ 


ಎಲೌ ಸುಶ್ರೋಣಿಯೇ! ಕ್ರುದ್ಧನಾದವನು ಮಾಡಬೇಕಾದ ಕಾರ್ಯವನ್ನು ಚೆನ್ನಾಗಿ 
ತಿಳಿಯುವುದಿಲ್ಲ. ಕ್ರುದ್ಧನಾದ ನರನು ಕಾರ್ಯವನ್ನಾಗಲೀ ಮರ್ಯಾದೆಯನ್ನಾಗಲೀ 
ಅನುಗುಣವಾಗಿ ನೋಡುವುದಿಲ್ಲ. 


ಹಂತ್ಯವಧ್ಯಾನಪಿ ಕ್ರುದ್ಬೋ ಗುರೂನ್‌ ರೂಕ್ಸೈಸ್ತುದತ್ಯಪಿ । 
ತಸ್ಮಾತ್‌ ತೇಜಸಿ ಕರ್ತವ್ಯೇ ಕ್ರೋಧೋ ದೂರಾತ್‌ ಪ್ರತಿಷ್ಠಿತಃ ॥೨೦॥ 


ಕ್ರುದ್ಧನಾದವನು ಅವಧ್ಯರನ್ನೂ ಕೊಲ್ಲುತ್ತಾನೆ. ಗುರುಗಳನ್ನು ಕ್ರೂರವಾದ 
ಮಾತುಗಳಿಂದ ಚುಚ್ಚುತ್ತಾನೆ. ಆದ್ದರಿಂದ ಶ್ರೇಯಸ್ಸನ್ನು ಸಂಪಾದನೆ ಮಾಡಬೇಕಾದರೆ 
ಕ್ರೋಧವನ್ನುದೂರದಲ್ಲಿಟ್ಟಿರಬೇಕು. 


ದಾಕ್ಷಿಣ್ಯಂ ಶೀಲಶೌರ್ಯೇ ಚ ಶೀಘ್ರತ್ಪಮತಿತೇಜಸಃ । 
ಗುಣಾ: ಕ್ರೋಧಾಭಿಭೂತೇನ ನ ಶಕ್ಯಾ: ಪ್ರಾಪುಮಂಜಸಾ । 
ಕ್ರೋಧಂ ತ್ಯಕ್ತ್ವಾ ತು ಪುರುಷಃ ಸಮ್ಯಕ್ರೇಜೋರಭಿಪದ್ಯತೇ 11೨೨॥॥ 


ಕೋಪಿಷ್ಠನಾದ ಮನುಷ್ಯನು ಕ್ರೋಧಕ್ಕೆ ವಶನಾಗಿ ಮಾರ್ದವವನ್ನಾಗಲೀ 
ಶೀಲಶೌರ್ಯಗಳನ್ನಾಗಲೀ ಶೀಘ್ರತ್ವವನ್ನಾಗಲೀ ಚೆನ್ನಾಗಿ ಸಂಪಾದಿಸಲು ಸಾಧ್ಯವಿಲ್ಲ 
ಕ್ರೋಧವನ್ನುತ್ಯಜಿಸಿದ ಪುರುಷನು ಒಳ್ಳೆಯ ತೇಜಸ್ಸನ್ನು ಹೊಂದುತ್ತಾನೆ. 


ಕೈರಾತಪರ್ವ -251- 


ಕಾಲಯುಕ್ತಂ ಮಹಾಪ್ರಾಜ್ಞೇ ಕ್ರುದ್ಧೈಸ್ತೇಜಃ ಸುದುರ್ಲಭಮ್‌ । 
ಕ್ರೋಧಸ್ತ ಪಂಡಿತೈಃ ಶಶ್ನತ್‌ ತೇಜ ಇತ್ಯಭಿಧೀಯತೇ 11೨೩11 


ಮಹಾಪ್ರಾಜ್ಞೆಯೇ! ಕ್ರುದ್ಧರಾದವರು ಯೋಗ್ಯವಾದ ಕಾಲದಲ್ಲಿಹೊಂದಬೇಕಾದ 
ತೇಜಸ್ಸನ್ನು ಎಂದೂ ಹೊಂದುವುದಿಲ್ಲ. ಅಪಂಡಿತರಾದವರು ಯಾವಾಗಲೂ 
ಕ್ರೋಧವನ್ನೇ ತೇಜಸೆಂದು ಕರೆಯುತ್ತಾರೆ. 


ರಜಸ್ತತ್‌ ಲೋಕಾನಾಶಾಯ ವಿಹಿತಂ ಮಾನುಷಾನ್‌ ಪ್ರತಿ । 
ತಸ್ಮಾಚ್ಛಶ್ಚತ್‌ ತ್ಯಜೇತ್‌ ಕ್ರೋಧಂ ಪುರುಷಃ ಸಮ್ಯಗಾಚರನ್‌ ॥1೨೪॥ 


ಕ್ರೋಧವು ರಜೋಗುಣ. ಲೋಕನಾಶಕ್ಕೋಸ್ಕರ ಅದು ಮನುಷ್ಯರಲ್ಲಿ ಸೃಷ್ಠಿಸಲ್ಪಟ್ಟಿದೆ. 
ಆದ್ದರಿಂದ ಒಳ್ಳೆಯ ಆಚರಣೆಯುಳ್ಳ ಪುರುಷನು ಯಾವಾಗಲೂ ಕ್ರೋಧವನ್ನು 
ಪರಿತ್ಯಜಿಸಬೇಕು. 


ಶ್ರೇಯಾನ್‌ ಸ್ಹಧರ್ಮಾನುವಶೋ ನ ಕ್ರುದ್ಧ ಇತಿ ನಿಶ್ಚಿತಮ್‌ । 
ಯದಿ ಸರ್ವಮಬುದ್ಧಾನಾಮತಿಕ್ರಾಂತಮಮೇಧಸಾಮ್‌ 11೨೫। 


ತನ್ನ ಧರ್ಮವನ್ನು ಅನುಸರಿಸುವವನು ಶ್ರೇಷ್ಠನಾದವನು. ಕ್ರುದ್ಧನಾದವನು 
ಶ್ರೇಷ್ಠನಲ್ಲ ಎಂದು ನಿಶ್ಚಿತವಾಗಿದೆ. ಮೂಢರಿಗೂ ಪ್ರಜ್ಞಾಹೀನರಿಗೂ ಧರ್ಮದ 
ಅತಿಕ್ರಮಣವಿದ್ದರೂ ಎಲೈ ಅನಿಂದಿತೆಯೇ! ನನ್ನಂತಹವನು ಹೇಗೆ ಅಂತಹ 
ಅತಿಕ್ರಮಣವನ್ನು ಮಾಡಲು ಸಾಧ್ಯ? 


ಅತಿಕ್ರಮೋ ಮದ್ದಿಧಸ್ಯ ಕಥಂ ಸ್ಟಿತ್‌ ಸ್ಯಾದನಿಂದಿತೇ । 

ಯದಿ ನ ಸ್ಕುರ್ಮನುಪ್ಯೇಷು ಕ್ಷಮಿಣಃ ಪೃಧಿವೀಸಮಾಃ । 

ನ ಸ್ಯಾತ್‌ ಸಂಧಿರ್ಮನುಷ್ಯಾಣಾಂ ಕ್ರೋಧಮೂಲೋ ಹಿ ವಿಗ್ರಹಃ ॥ 

ಮನುಷ್ಯರಲ್ಲಿಪೃಥಿವಿಗೆ ಸಮಾನವಾದ ಕ್ಷಮೆಯನ್ನು ಹೊಂದಿದವರು ಇಲ್ಲದಿದ್ದರೆ 
ಮನುಷ್ಯರಲ್ಲಿ ಸಂಧಿಯೇ ಆಗುತ್ತಿರಲಿಲ್ಲ. ಎಲ್ಲ ಕಲಹಗಳೂ 
ಕ್ರೋಧಮೂಲವಾದವುಗಳು. 


-252- ಮಹಾಭಾರತ ವನಪರ್ವ 


ಅಭಿಷಕ್ರೋ ಹ್ಯಭಿಷಜೇದ್‌ ಆಹನ್ಯಾದ್ಗುರುಣಾ5 5ಹತಃ | 
ಏವಂ ವಿನಾಶೋ ಭೂತಾನಾಮಧರ್ಮಪ್ರಭವೋ ಭವೇತ್‌ 1೨2೭1 


ವನಿತಾದಿಗಳಲ್ಲಿಆಸಕ್ಕನಾದವನು ಯಾವಾಗಲೂ ಅಲ್ಲಿಯೇ ಆಸಕ್ಕನಾಗಿರುತ್ತಾನೆ. 
ಹಿರಿಯರಿಂದ ಹೊಡೆಯಲ್ಪಟ್ಟವನು ಅವರಿಗೆ ತಿರುಗಿಸಿ ಹೊಡೆಯುತ್ತಾನೆ. ಹೀಗೆ 
ಅಧರ್ಮದಿಂದ ಜೀವರಿಗೆ ವಿನಾಶವುಂಟಾಗುತ್ತದೆ. 


ಆಕ್ರುಷ್ಟ ಪುರುಷಃ ಸರ್ವಾನ್‌ ಪ್ರತ್ಯಾಕ್ರೋಶೇದನಂತರಮ್‌ । 
ಪ್ರತಿಹನ್ಯಾದ್ಧತಶ್ಚೆವ ತಥಾ ಹಿಂಸ್ಯಾಚ್ಚ ಹಿಂಸಿತಃ ॥1೨೮॥ 


ಇನ್ನೊಬ್ಬ ಪುರುಷನು ತನ್ನ ಮೇಲೆ ಆಕ್ರೋಶವನ್ನು ಮಾಡಿದರೆ ಅನಂತರ ಈ 
ಪುರುಷನು ಅವನ ಮೇಲೆ ಆಕ್ರೋಶವನ್ನು ಮಾಡುತ್ತಾನೆ. ಅವನು ಹೊಡೆದರೆ ಇವನೂ 
ಹೊಡೆಯುತ್ತಾನೆ. ಅವನು ಹಿಂಸೆಮಾಡಿದರೆ ಇವನೂ ಹಿಂಸೆಯನ್ನುಮಾಡುತ್ತಾನೆ. 


ಹನ್ಯುಶ್ಚ ಪಿತರಃ ಪುತ್ರಾನ್‌ ಪುತ್ರಾಶ್ಟಾಪಿ ತಥಾ ಪಿತ್ವನ್‌ । 
ಹನ್ಕುಶ್ಚ ಪತಯೋ ಭಾರ್ಯಾಃ ಪತೀನ್‌ ಭಾರ್ಯಾಸ್ತಥೈವ ಚ 1೨೯॥ 


ತಂದೆಗಳು ಮಕ್ಕಳನ್ನು ಕೊಲ್ಲುತ್ತಾರೆ ಹಾಗೆಯೇ ಮಕ್ಕಳು ತಂದೆಯನ್ನು ಕೊಲ್ಲುತ್ತಾರೆ. 
ಹೆಂಡತಿಯರು ಪತಿಯನ್ನು ಕೊಲ್ಲುತ್ತಾರೆ ಪತಿಗಳು ಹೆಂಡತಿಯನ್ನು ಕೊಲ್ಲುತ್ತಾರೆ. 


ಏವಂ ಸಂಕುಪಿತೇ ಲೋಕೇ ಶರ್ಮ ಕೃಷ್ಣೇ ನ ವಿದ್ಯತೇ । 
ಪ್ರಜಾನಾಂ ವೃದ್ಧಿಮೂಲಂ ಹಿ ಜನ್ಮಸಿದ್ಧ ಶುಭಾನನೇ AO 


ಎಲೌ ಕೃಷ್ಣೆಯೇ! ಹೀಗೆ ಕೋಪಗೊಂಡ ಲೋಕದಲ್ಲಿ ಎಲ್ಲಿಯೂ 
ಸುಖವಿರುವುದಿಲ್ಲ. ಶುಭಾನನೆಯೇ! ಕರ್ಮಭೂಮಿಯಲ್ಲಿಉತ್ತಮಜನ್ಮಪ್ರಾಪ್ತಿಯು 
ಪ್ರಜೆಗಳ ಅಭಿವೃದ್ಧಿಗೆ ಕಾರಣವಷ್ಟೇ? 


ತಾಃ ಕ್ಲೀಯೇರನ್‌ ಪ್ರಜಾಸ್ಪರ್ವಾ:ಃ ಕ್ಲಿಪ್ರಂ ದ್ರೌಪದಿ ತಾದೃಶಾಃ | 
ತಸ್ಮಾನ್ಶನ್ಯುರ್ವಿನಾಶಾಯ ಪ್ರಜಾನಾಮಭವಾಯ ಚ 11೩೧11 
ಆದರೆ ದ್ರೌಪದಿಯೇ! ಅಂತಹ ಸಿಟ್ಟಿಗೆ ಒಳಗಾದ ಪ್ರಜೆಗಳೆಲ್ಲರೂ ನಾಶವನ್ನೇ 


ಹೊಂದುತ್ತಾರೆ. ಆದ್ದರಿಂದ ಕೋಪವು ವಿನಾಶಕ್ಕೂಮತ್ತು ಉತ್ತಮ ಜನ್ಮದ ಪ್ರಾಪ್ತಿಯ 
ಅಭಾವಕ್ಕೂಕಾರಣವಾಗುತ್ತದೆ. 


ಕೈರಾತಪರ್ವ -253- 


ತಸ್ಮಾತ್‌ ತು ಲೋಕೇ ದೃಶ್ಯಂತೇ ಕ್ಷಮಿಣಃ ಪೃಥಿವೀಸಮಾಃ । 
ತಸ್ನಾಜ್ಯನ್ಮ ಚ ಭೂತಾನಾಂ ಭವಾಯ ಪ್ರತಿಪದ್ಯತೇ 12೨1 


ಆ ಕಾರಣದಿಂದಲೇ ಲೋಕದಲ್ಲಿ ಪೃಥಿವಿಗೆ ಸಮಾನವಾದ ಕ್ಷಮೆಯುಳ್ಳ 
ಪುರುಷರು ಕಂಡುಬರುತ್ತಾರೆ. ಹಾಗೆಯೇ ಜೀವರು ಸತ್ಕುಲದಲ್ಲಿ ಜನ್ಮವನ್ನು ಹೊಂದಿ 
ವೈಭವಾದಿ ಸಂಪತ್ತನ್ನು ಪಡೆಯುತ್ತಾರೆ. 

ಕ್ದಂತವ್ಯಂ ಪುರುಷೇಣಾಹುಃ ಸರ್ವಾಸ್ಥಾಹತ್ನು ಶೋಭನೇ | 

ಕ್ಷಮಾಭಾವೋ ಹಿ ಭೂತಾನಾಂ ಜನ್ಮ ಚೈವ ಪ್ರಕೀರ್ತಿತಮ್‌ 11೩೩1 

ಶೋಭನೆಯೆ, ಎಲ್ಲ ಆಪತ್ತುಗಳಲ್ಲಿಯೂ ಪುರುಷನು ಕ್ಷಮೆಯನ್ನೇ 
ಹೊಂದಬೇಕೆಂದು ಹೇಳುತ್ತಾರೆ. ಕ್ಷಮೆಯನ್ನು ಹೊಂದಿರುವುದೇ ಜೀವರಿಗೆ ಜನ್ಮಎಂದು 
ಹೇಳಲ್ಪಡುತ್ತದೆ. 


ಆಕ್ರುಷ್ಟಸ್ತಾಡಿತಃ ಕ್ಲಿಪ್ತ ಸಹತೇ ಯೋ ಬಲೀಯಸಾ । 


pw 


ಯಶ್ಚ ನಿತ್ಯಂ ಜಿತಕ್ರೋಧೋ ವಿದ್ವಾನುತ್ತಮಪೂರುಷಃ 11೩೪1 
ಪ್ರತಾಪವಾನಪಿ ನರಸ್ತಸ್ಯ ಲೋಕಾಃ ಸನಾತನಾಃ । 
ಕ್ರೋಧನಸ್ತ ಲವಿಜ್ಞಾನಃ ಪ್ರೇತ್ಯ ಚೇಹ ಚ ನಶ್ಯತಿ 11೩೫1! 


ಪ್ರಬಲನಾದ ಪುರುಷನಿಂದ ಆಕ್ರೋಶಕ್ಕೆ ಒಳಗಾದರೆ ಹೊಡೆಯಲ್ಪಟ್ಟರೆ ಬೈಯಲ್ಪಟ್ಟರೆ 
ಯಾವ ಉತ್ತಮಪುರುಷನಾದ ವಿದ್ದಾಂಸನು ಯಾವಾಗಲೂ ಕ್ರೋಧವನ್ನು ಜಯಿಸಿ 
ಅದನ್ನು ಸಹಿಸುತ್ತಾನೆಯೋ ಪ್ರಬಲನಾದ ಮನುಷ್ಯನಿಂದ ಹೆಚ್ಚುತಾಪವುಂಟಾದರೂ 
ಅದನ್ನುಸಹಿಸುತ್ತಾನೆಯೋ ಅವನಿಗೆ ಸನಾತನವಾದ ಲೋಕಗಳು ಉಂಟಾಗುತ್ತವೆ. 
ಕ್ರೋಧಶೀಲನಾದ ಮನುಷ್ಯನು ಅಲ್ಪಜ್ಞಾನವುಳ್ಳವನು ಅವನು ಈ ಲೋಕದಲ್ಲಿಯೂ 
ಮತ್ತು ಪರಲೋಕದಲ್ಲಿಯೂ ನಾಶವನ್ನುಹೊಂದುತ್ತಾನೆ. 


ಅತ್ರಾಪ್ಯದಾಹರಂತೀಮಾ ಗಾಥಾ ನಿತ್ಯಂ ಕ್ಷಮಾವತಾಮ್‌ । 

ಗೀತಾಃ ಕ್ಷಮಾವತಾ ಕೃಷ್ಣೇ ಕಾಶ್ಯಪೇನ ಮಹಾತ್ಮನಾ 11೩೬ 

ಕೃಷ್ಣೆಯೇ! ಈ ವಿಷಯದಲ್ಲಿಎಂದರೆ ಕ್ಷಮೆಯುಳ್ಳವರ ವಿಷಯದಲ್ಲಿ ಮಹಾತ್ಮರಾದ 
ಕ್ಷಮಾಶೀಲರಾದ ಕಶ್ಯಪರು ಹಾಡಿದ ಗೀತೆಗಳನ್ನು ಜ್ಞಾನಿಗಳು ಹೇಳುತ್ತಾರೆ. 


-254- ಮಹಾಭಾರತ ವನಪರ್ವ 


ಕ್ಷಮಾ ಧರ್ಮಃ ಕ್ಷಮಾ ಯಜ್ಞ ಕ್ಷಮಾ ವೇದಾಃ ಕ್ಷಮಾ ಶ್ರುತಮ್‌ । 
ಯಸ್ತಮೇವಂ ವಿಜಾನಾತಿ ಸ ಸರ್ವಂ ಕ್ಷಂತುಮರ್ಹತಿ 11೩೭! 


ಕ್ಷಮೆಯೇ ಧರ್ಮ. ಕ್ಷಮೆಯೇ ಯಜ್ಞ. ಕ್ಷಮೆಯೇ ವೇದಗಳು. ಕ್ಷಮೆಯೇ ವಿದ್ಯೆ. 
ಯಾವನು ಹೀಗೆ ತಿಳಿಯುತ್ತಾನೆಯೋ ಅವನು ಎಲ್ಲವನ್ನು ಕ್ಷಮಿಸುತ್ತಾನೆ. 


ಕ್ಷಮಾ ಬ್ರಹ್ಮ ಕ್ಷಮಾ ಸತ್ಯಂ ಕ್ಷಮಾ ಭೂತಂ ಚ ಭಾವಿ ಚ । 
ಕ್ಷಮಾ ತಪಃ ಕ್ಷಮಾ ಶೌಚಂ ಕ್ಷಮಯಾ ಚೋದ್ಬೃತಂ ಜಗತ್‌ ॥॥೩೮॥ 


ಕ್ಷಮೆಯೇ ಬ್ರಹ್ಮ ಕ್ಷಮೆಯೇ ಸತ್ಯ. ಕ್ಷಮೆಯೇ ಭೂತ ಮತ್ತು ಭವಿಷ್ಯತ್‌ಗಳು. 
ಕ್ಷಮೆಯೇ ತಪಸ್ಸು ಕ್ಷಮೆಯೇ ಶೌಚ. ಕ್ಷಮೆಯಿಂದಲೇ ಜಗತ್ತು ಉದ್ದಾರವನ್ನು 
ಹೊಂದುತ್ತದೆ. 


ಅತಿ ಯಜ್ಞವಿದಾಂ ಲೋಕಾನ್‌ ಕ್ಷಮಿಣಃ ಪ್ರಾಪ್ನವಂತಿ ವೈ । 
ಅತಿ ಬ್ರಹ್ಮವಿದಾಂ ಲೋಕಾನ್‌ ಅತಿ ಚಾಪಿ ತಪಸ್ವಿನಾಮ್‌ NAF 


ಯಜ್ಞವನ್ನು ಮಾಡಿ ಸಂಪಾದಿಸಿದ ಲೋಕಗಳಿಗಿಂತಲೂ ಉತ್ತಮ ಲೋಕಗಳನ್ನು 
ಕ್ಷಮಾವಂತರು ಪಡೆಯುತ್ತಾರೆ. ಬ್ರಹ್ಮಜ್ಞಾನಿಗಳು ಸಂಪಾದಿಸುವ ಲೋಕಗಳಿಗಿಂತಲೂ 
ಮತ್ತು ತಪಸ್ವಿಗಳು ಸಂಪಾದಿಸುವ ಲೋಕಕ್ಕಿಂತಲೂ ಉತ್ತಮವಾದ ಲೋಕಗಳನ್ನು 
ಕ್ಷಮಾವಂತರು ಪಡೆಯುತ್ತಾರೆ. 


ಕ್ಷಮಾ ತೇಜಸ್ವಿನಾಂ ತೇಜಃ ಕ್ಷಮಾ ಬ್ರಹ್ಮ ತಪಸ್ವಿನಾಮ್‌ । 
ಕ್ಷಮಾ ಸತ್ಯಂ ಸತ್ಯವತಾಂ ಕ್ಷಮಾ ದಾನಂ ಕ್ಷಮಾ ಯಶಃ Poll 
[eS ಎ 

ಕ್ಷಮೆಯೇ ತೇಜಸ್ವಿಗಳ ತೇಜಸ್ಸು ಕ್ಷಮೆಯೇ ತಪಸ್ವಿಗಳ ಬ್ರಹ್ಮ. ಕ್ಷಮೆಯೇ 
ಸತ್ಯವುಳ್ಳವರ ಸತ್ಯ. ಕ್ಷಮೆಯೇ ದಾನ. ಕ್ಷಮೆಯೇ ಕೀರ್ತಿ. 

ತಾಂ ಕ್ಷಮಾಮೀದೃಶೀಂ ಕೃಷ್ಣೇ ಕಥಮಸ್ಕದ್ಧಿಧಸ್ತ್ರಜೇತ್‌ । 

ಯತ್ರ ಬ್ರಹ್ಮ ಚ ಸತ್ಯಂ ಚ ಯಜ್ಞಾಲೋಕಾ: ಪ್ರತಿಷ್ಠಿತಾಃ । 

ಅನ್ಯೇ ಚ ಯಜ್ಜನಾಂ ಲೋಕಾಃ ಕ್ಷಮಿಣಾಮಪರೇ ತಥಾ MPO 


ಕೈರಾತಪರ್ವ -255- 


ಎಲೌ ಕೃಷ್ಣೆಯೇ! ಯಾವ ಕ್ಷಮೆಯಲ್ಲಿ ಬ್ರಹ್ಮನೂ ಸತ್ಯವೂ ಯಜ್ಞಗಳೂ ಲೋಕಗಳೂ 
ಪ್ರತಿಷ್ಠತವಾಗಿವೆಯೋ ಅಂತಹ ಕ್ಷಮೆಯನ್ನುನನ್ನಂತಹವನು ಹೇಗೆ ತ್ಯಜಿಸಲು ಸಾಧ್ಯ? 
ಯಾಗವನ್ನು ಮಾಡಿದವರಿಗೆ ದೊರೆಯುವ ಲೋಕಗಳೇ ಬೇರೆ. ಕ್ಷಮಾವಂತರಿಗೆ 
ದೊರೆಯುವ ಲೋಕಗಳೇ ಬೇರೆ. 


ಕೃಂತವ್ಯಮೇವ ಸತತಂ ಪುರುಷೇಣ ವಿಜಾನತಾ । 
ಯದಾ ಹಿ ಕ್ಷಮತೇ ಸರ್ವಂ ಬ್ರಹ್ಮ ಸಂಪದ್ಯತೇ ತದಾ 11೪೨1 


ಜ್ಞಾನವುಳ್ಳ ಪುರುಷನು ಯಾವಾಗಲೂ ಕ್ಷಮೆಯನ್ನೇ ಹೊಂದಿರಬೇಕು. ಯಾವಾಗ 
ಎಲ್ಲವನ್ನು ಕ್ಷಮಿಸುತ್ತಾನೋ ಆಗ ಬ್ರಹ್ಮನನ್ನು ಹೊಂದುತ್ತಾನೆ. 

ಕ್ಹಮಾವತಾಮಯಂ ಲೋಕಃ ಪರಶ್ವೆವ ಕ್ಹಮಾವತಾಮ್‌ । 

ಇಹ ಸನ್ಮಾನಮೃಚ್ಛಂತಿ ಪರತ್ರ ಚ ಪರಾಂ ಗತಿಮ್‌ YA 


ಕ್ಷಮಾವಂತರಿಗೇ ಈ ಲೋಕ. ಕ್ಷಮಾವಂತರಿಗೇ ಪರಲೋಕ. ಕ್ಷಮಾವಂತರು 
ಈ ಲೋಕದಲ್ಲಿಸನ್ನಾನವನ್ನು ಪಡೆಯುತ್ತಾರೆ. ಪರಲೋಕದಲ್ಲಿ ಶ್ರೇಷ್ಠವಾದ ಗತಿಯನ್ನು 
ಪಡೆಯುತ್ತಾರೆ. 

ಯೇಷಾಂ ಮನ್ಯುರ್ಮನುಷ್ಕಾಣಾಂ ಕ್ಲಮಯಾಂಭಿಹತಃ ಸದಾ । 

ತೇಷಾಂ ಪರತರೋ ಲೋಶಸ್ತಸ್ಕಾತ್‌ ಕ್ಷಾಂತಿಃ ಪರಾ ಮತಾ Mad 

ಯಾವ ಮನುಷ್ಯರಿಗೆ ಯಾವಾಗಲೂ ಕ್ಷಮೆಯು ಕೋಪವನ್ನು 
ನಾಶಮಾಡುತ್ತದೆಯೋ ಅವರಿಗೆ ಇನ್ನೂ ಶ್ರೇಷ್ಠತರವಾದ ಲೋಕಗಳು ದೊರೆಯುತ್ತವೆ. 
ಆದ್ದರಿಂದ ಕ್ಷಮೆಯೇ ಸರ್ವೋತ್ತಮವಾದುದು ಎಂದು ನನ್ನ ಅಭಿಪ್ರಾಯ. 


ಇತಿ ಗೀತಾಃ ಕಾಶ್ಯಪೇನ ಗಾಥಾ ನಿತ್ಯಂ ಕ್ಹಮಾವತಾಮ್‌ | 

ಶ್ರುತ್ವಾ ಗಾಥಾಃ ಕ್ಷಮಾಯಾಸ್ತಂ ತುಷ್ಯ ದ್ರೌಪದಿ ಮಾ ಕ್ರುಧಃ 11೪೫ 

ಹೀಗೆ ಕಾಶ್ಯಪರು ನಿತ್ಯವೂ ಕ್ಷಮಾವಂತರ ವಿಷಯದಲ್ಲಿ ಗಾದೆಗಳನ್ನುಹಾಡಿದ್ದಾರೆ. 
ಆ ಕ್ಷಮೆಯ ವಿಷಯದ ಗಾನವನ್ನು ಕೇಳಿ ನೀನು ಸಂತುಷ್ಠಳಾಗು. ದ್ರೌಪದಿಯೇ, 
ಕ್ರೋಧವನ್ನು ಮಾಡಬೇಡ. 


-256- ಮಹಾಭಾರತ ವನಪರ್ವ 


ಪಿತಾಮಹಃ ಶಾಂತನವಃ ಶಮಂ ಸಂಪೂಜಯಿಷ್ಯತಿ । 
ಕೃಷ್ಣಪ್ಪ ದೇವಕೀಪುತ್ರಃ ಶಮಂ ಸಂಪೂಜಯಿಷ್ಯತಿ Tox 


ಪಿತಾಮಹರಾದ ಭೀಷ್ಠರು ಶಾಂತಿಯನ್ನು ಸಮ್ಮಾನಿಸುತ್ತಾರೆ. ದೇವಕೀಪುತ್ರನಾದ 
ಕೃಷ್ಣನೂ ಶಾಂತಿಯನ್ನು ಸಮ್ಮಾನಿಸುತ್ತಾನೆ. 

ಆಚಾರ್ಯೋ ವಿದುರಶ್ಷೆವ ಸರ್ವೇ ವೃದ್ಧಾಸ್ತಥೈವ ಚ । 

ಕೃಪಶ್ಚ ಸಂಜಯಶ್ಚೈವ ಶಮಮೇವ ಪ್ರಶಂಸತಃ 11೪೭/ 

ಜ 

ಆಚಾರ್ಯದ್ರೋಣರೂ ವಿದುರನೂ ಎಲ್ಲಾ ಹಿರಿಯರೂ ಕೃಪರೂ ಮತ್ತು 
ಸಂಜಯನೂ ಶಾಂತಿಯನ್ನೇ ಪ್ರಶಂಸಿಸುತ್ತಾರೆ. 

ಸೋಮದತ್ತೋ ಯುಯುತ್ತುಶ್ಚ ದ್ರೋಣಪುತ್ರಸ್ತಥೈವ ಚ । 

ಪಿತಾಮಹಶ್ಚ ನೋ ವ್ಯಾಸಃ ಶಮಂ ವದತಿ ನಿತ್ಯಶಃ 11೪೮॥ 

ಸೋಮದತ್ತನೂ ಯುಯುತ್ಸುವೂ ದ್ರೋಣಪುತ್ರರಾದ ಅಶ್ವತ್ಥಾಮರೂ ನಮ್ಮ 
ಪಿತಾಮಹರಾದ ವ್ಯಾಸರೂ ನಿತ್ಯವೂ ಶಾಂತಿಯನ್ನೇ ಉಪದೇಶಮಾಡುತ್ತಾರೆ. 


ಏತೈರ್ಹಿ ರಾಜಾ ನಿಯತಂ ಚೋದ್ಯಮಾನಃ ಶಮಂ ಪ್ರತಿ । 
ಆದಾಸ್ಯಾಮೀತಿ ಮೇ ಬುದ್ದಿರ್ನಚ ಲೋಭಾನಶಿಷ್ಯತಿ 11೪೯1 


ಕಾಶ್ಯಪರು ಹಾಡಿದ ಈ ಹಾಡಿನಿಂದ ಪ್ರೇರಿತವಾದ ನಾನು ಶಾಂತಿಯನ್ನೇ 
ಹೊಂದುತ್ತೇನೆ ಕ್ರೋಧವನ್ನಲ್ಲ ಎಂದು ಬುದ್ಧಿಯು ಉಂಟಾಗಿರುತ್ತದೆ. ಈ ನನ್ನ 
ಬುದ್ಧಿಯಾದರೂ ರಾಜ್ಯಲೋಭದಿಂದ ನಾಶಹೊಂದುವುದಿಲ್ಲ. 


ಕಾಲೋರ5ಯಂ ದಾರುಣಃ ಪ್ರಾಪ್ತೋ ಭರತಾನಾಮಭೂತಯೇ ಟ 
ನಿಶ್ಚಿತಂ ಮೇ ಸದೈವೈತತ್‌ ಪುರಸ್ತಾದಪಿ ಭಾಮಿನಿ Ol 


ಭರತರ ವಿನಾಶಕ್ಕಾಗಿ ಇಂತಹ ದಾರುಣವಾದ ಕಾಲವು ಪ್ರಾಪ್ತವಾಗಿದೆ. ಎಲೌ 
ಭಾಮಿನಿಯೇ, ನಾನು ಇದನ್ನುಮೊದಲೇ ನಿಶ್ಚಿಯಿಸಿದ್ದೇನೆ. 


ಕೈರಾತಪರ್ವ -257- 


ಕ್ಷಯಃ ಸರ್ವಸ್ಯ ಲೋಕಸ್ಯ ಪೃಥಿವ್ಯಾಮಿತಿ ಮೇ ಮತಿಃ । 

ತತ್ರ ಪಾರ್ಥೋ ಧನುಷ್ಟಾಣಿರ್ಭೀಮ: ಕೃಷ್ಣಶ್ವ ವೀರ್ಯವಾನ್‌ । 

ಭೀಷ್ಟೋ ದ್ರೋಣಶ್ಚ ಕರ್ಣಶ್ಚ ಕಿಂ ಶೇಷಂ ತತ್ರ ಪಶ್ಯಸಿ WSO 

[3 ಚ ಚ [iy 

ಭೂಮಿಯಲ್ಲಿಎಲ್ಲಾಜನರ ನಾಶವು ಉಂಟಾಗುತ್ತದೆ ಎಂದು ನನ್ನ ಅಭಿಪ್ರಾಯ. 
ಅಲ್ಲಿ ಧನುಸ್ಸನ್ನು ಹಿಡಿದ ಪಾರ್ಥನಿದ್ದಾನೆ. ಭೀಮುನಿದ್ದಾನೆ. 
ಮಹಾಸಾಮರ್ಥ್ಯೋಪೇತನಾದ ಕೃಷ್ಣನಿದ್ದಾನೆ. ಭೀಷ್ಟದ್ರೋಣ ಕರ್ಣರು ಇದ್ದಾರೆ. 
ಹೀಗಿರುವಾಗ ಏನು ಉಳಿಯುವುದೆಂದು ನೀನು ಭಾವಿಸುತ್ತೀಯೆ? 


ಸುಯೋಧನೋ ನಾರ್ಹತೀತಿ ಕ್ಷಮಾ ಮಾಮೇವ ವಿಂದತಿ । 
ಅರ್ಹಸ್ತಸ್ಯಾಹಮಿತ್ಯೇವಂ ತಸ್ಥಾನ್ನಾಂ ವಿಂದತೇ ಕ್ಷಮಾ eT 


ಸುಯೋಧನನು ತಮ್ಮನಾದುದರಿಂದ ರಾಜ್ಯಕ್ಕೆ ಅರ್ಹನಲ್ಲವೆಂಬಕಾರಣದಿಂದ 
ಅವನನ್ನು ಕ್ಷಮೆಯು ವರಿಸುವುದಿಲ್ಲ. ನಾನೇ ಆ ಕ್ಷಮೆಗೆ ಯೋಗ್ಯನೆಂದು ತಿಳಿದು 
ಕ್ಷಮೆಯು ನನ್ನನ್ನೇ ವರಿಸುತ್ತದೆ. (ಪ್ರಾಪ್ತವಾಗುತ್ತದೆ) 

ಏತದಾತ್ಮವತಾಂ ವೃತ್ತಮೇಷ ಧರ್ಮಃ ಸನಾತನಃ । 

ಕ್ಷಮಾ ಚೈವಾನೃಶಂಸ್ಕಂ ಚ ತತ್ತ್ತಾ ಹ್ಯಹಮಂಜಸಾ 11೫೩॥। 

ಕ್ಷಮಾ ಮತ್ತು ಮಾರ್ದವ ಇದು ಮನೋನಿಗ್ರಹವುಳ್ಳವರ ನಡವಳಿಕೆ. ಇದು 
ಸನಾತನವಾದ ಧರ್ಮ. ನಾನು ಇದನ್ನೇ ಚೆನ್ನಾಗಿ ಮಾಡುವವನಿದ್ದೇನೆ. 

| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 

ವನಪರ್ವಣಿ ಷಡ್‌ವಿಂಶೋ5ಧ್ಯಾಯಃ ॥ 
|| ಕೈರಾತಪರ್ವಣಿ ಷೋಡಶೋ5ಧ್ಯಾಯಃ ॥| 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿಇಪ್ಪತ್ತಾರನೆಯ ಅಧ್ಯಾಯ ಮುಗಿಯಿತು. 
ರರ SS 


-258- ಮಹಾಭಾರತ ವನಪರ್ವ 


ಇಪ್ಪತ್ತೇಳನೆಯ ಅಧ್ಯಾಯ 
(ಯುಧಿಷ್ಠಿರನನ್ನು ad ಟಿ ಷಕ್ಕಿಂತಲೂ ವಿಧಿಯೇ ಪ್ರಬಲವೆಂದು 
ದ್ರೌಪ ಯ ಸಮರ್ಥನೆ) 
ದ್ರೌಪದೀ 
ನಮೋ ಧಾತ್ರೇ ವಿಧಾತ್ರೇ ಚ ಯೌ ಮೋಹಂ ಚಕ್ರತುಸ್ತವ । 
ಪಿತೃಪೈತಾಮಹೇ ರಾಜ್ಯೇ ವೋಢವ್ಯೇ ತೇಠನ್ಯಥಾ ಮತಿಃ 11೧॥ 


ನಿನಗೆ ಮೋಹವನ್ನುಂಟುಮಾಡಿದ ಸೃಷ್ಟಿಕರ್ತನಾದ ಬ್ರ ಬ್ರಹ್ಮನಿಗೂ ಪಾಲನಕರ್ತನಾದ 
ವಿಷ್ಣುವಿಗೂ ನಮಸ್ಕಾರ. ಪಿತೃಪಿತಾಮಹರಿಂದ ಬಂದ ರಾಜ್ಯದಭಾರವನ್ನು ಹೊರುವ 
ಸಮಯದಲ್ಲಿನಿನ್ನ ಬುದ್ಧಿಯು ಬೇರೆರೀತಿಯಾಗಿದೆ. 


ನೇಹ ಧರ್ಮಾನೃಶಂಸ್ಯಾಭ್ಯಾಂ ನ ಕ್ಹಾಂತ್ಯಾ ನಾರ್ಜವೇನ ಚ ॥ 
ಪುರುಷಃ ಶ್ರಿಯಮಾಪ್ಲೋತಿ ನಿರ್ಫೃಣಿತ್ವೇನ ಕರ್ಹಿಚಿತ್‌ 11೨11 


ಪುರುಷನು ಇಲ್ಲಿ ಧರ್ಮಮಾರ್ದವಗಳಿಂದಲಾಗಲೀ ಕ್ಷಮೆಯಿಂದಲಾಗಲೀ 
ಆರ್ಜವದಿಂದಲಾಗಲೀ ಅಥವಾ ಕ್ರೌರ್ಯದಿಂದಲಾಗಲೀ ಯಾವ ಬಗೆಯಲ್ಲಿಯೂ 
ಸಂಪತ್ತನ್ನುಪಡೆಯುವುದಿಲ್ಲ. 

ತ್ವಾಂ ಚೇದ್‌ವ್ಯಸನಮಭ್ಯಾಗಾದಿದಂ ಭಾರತ ದುಃಸಹಮ್‌ । 

ಸ ತ್ಹಂ ನಾರ್ಹಸಿ ನಾಪೀಮೇ ಭ್ರಾತರಸ್ತೇ ಮಹೌಜಸಃ Wal 

ಎಲ್ಫೆ ಭಾರತನೇ! ಯಾವ ವ್ಯಸನವು ದುಃಹಹವಾಗಿ ನಿನಗೆ ಬಂದಿದೆಯೋ ಆ 


ವ್ಯಸನಕ್ಕೆ ನೀನು ಅರ್ಹನಲ್ಲ, ಅಥವಾ ಪರಾಕ್ರಮಶಾಲಿಗಳಾದ ನಿನ್ನ ತಮ್ಮಂದಿರೂ 
ಆರ್ಹರಲ್ಲ. 


ನ ಚ ತೇರಧ್ಯಗಮನ್‌ ಜಾತು ತದಾನೀಂ ನಾದ್ಯ ಭಾರತ ॥ 
ಧರ್ಮಾತ್‌ ಪ್ರಿಯತರಂ ಕಿಂಚಿತ್‌ ಪ್ರಿಯಾತ್‌ ತೇ ಜೀವಿತಾದಪಿ ॥೪॥ 


ಎಲೈ ಭಾರತನೇ! ಅವರು ಆಗಾಗಲೀ ಅಥವಾ ಈಗಾಗಲೀ ತಮ್ಮ ಜೀವಿತಕ್ಕಿಂತ 
ಪ್ರಿಯವಾದ ಧರ್ಮಕ್ಕಿಂತ ಹೆಚ್ಚುಪ್ರಿಯವಾದ ಯಾವ ವಸ್ತುವನ್ನೂಕಾಣಲಿಲ್ಲ. 


ಕೈರಾತಪರ್ವ -259- 


ಧರ್ಮಾರ್ಥಂ ಜೀವನಂ ಸರ್ವಂ ಧರ್ಮಾರ್ಥಂ ರಾಜ್ಯಮೇವ ತೇ । 

ಬ್ರಾಹ್ಮಣಾ ಗುರುವಶ್ಚೆವ ಜಾನಂತ್ಯಪಿ ಚ ದೇವತಾಃ 11೫ 

ನಿಮ್ಮ ಜೀವನ ಧರ್ಮಾರ್ಥವಾಗಿಯೇ ಇದೆ. ನಿಮ್ಮ ರಾಜ್ಯವು 
ಧರ್ಮಾರ್ಥವಾಗಿಯೇ ಇದೆ. ಇದನ್ನು ಬ್ರಾಹ್ಮಣರು ಗುರುಗಳು ಮತ್ತು ದೇವತೆಗಳು 
ತಿಳಿದಿದ್ದಾರೆ. 


ಭೀಮಸೇನಾರ್ಜುನೌ ಚೇಮೌ ಮಾದ್ರೇಯೌ ಚ ಮಯಾ ಸಹ । 
ತ್ಯಜೇಸ್ತ್ರಮಿತಿ ಮೇ ಬುದ್ಧಿರ್ನತು ಧರ್ಮಂ ಪರಿತ್ಯಜೇಃ Well 


ನೀನು ಭೀಮಾರ್ಜುನರನ್ನೂನಕುಲಸಹದೇವರನ್ನೂ ಮತ್ತು ನನ್ನನ್ನೂ ಬೇಕಾದರೆ 
ಪರಿತ್ಯಾಗಮಾಡಬಹುದು. ಆದರೆ ಧರ್ಮವನ್ನು ಎಂದೂ ಪರಿತ್ಯಾಗಮಾಡಲಾರೆ 
ಎಂದು ನನ್ನ ಅಭಿಪ್ರಾಯ. 


ರಾಜಾನಂ ಧರ್ಮಗೋಪ್ತಾರಂ ಧರ್ಮೋ ರಕ್ಚತಿ ರಕ್ಷಿತಃ । 
ಇತಿ ಮೇ ಶ್ರುತಮಾರ್ಯಾಣಾಂ ತ್ವಾಂ ತು ಮನ್ಯೇ ನ ರಕ್ಷತಿ. ॥೭/! 


ಧರ್ಮವನ್ನು ರಕ್ಷಿಸುವ ರಾಜನನ್ನು ರಕ್ಷಿಸಲ್ಪಟ್ಟಧರ್ಮವು ರಕ್ಷಿಸುತ್ತದೆಂದು ನಾನು 
ದೊಡ್ಡವರಿಂದ ಕೇಳಿದ್ದೇನೆ ಆದರೆ ನಿನ್ನನ್ನು ಮಾತ್ರ ಧರ್ಮವು ರಕ್ಷಿಸುವುದಿಲ್ಲಎಂದು 
ತಿಳಿದಿದ್ದೇನೆ. 


ತ್ಯಕ್ತಾ$ನ್ಯಾನ್‌ ಹಿ ನರವ್ಯಾಘ್ರ ನಿತ್ಯದಾ ಧರ್ಮ ಏವ ತೇ । 

ಬುದ್ಧಿ; ಸತತಮನ್ನೇತಿ ಛಾಯೇವ ಪುರುಷಂ ನಿಜಾ 11೮॥ 

ಎಲ್ಫೆ ನರವ್ಯಾಘ್ರನೇ! ನಿನ್ನ ಬುದ್ಧಿಯು ತನ್ನ ಛಾಯೆಯು ಆ ಪುರುಷನನ್ನು 
ಹಿಂಬಾಲಿಸಿದಂತೆ ಉಳಿದ ಎಲ್ಲ ವಿಷಯಗಳನ್ನು ಬಿಟ್ಟು ಯಾವಾಗಲೂ ಧರ್ಮವನ್ನೇ 
ಹಿಂಬಾಲಿಸಿ ಹೋಗುತ್ತದೆ. 


ನಾವಮಂಸ್ಥಾ ಹಿ ಸದೃಶಾನ್‌ ನಾವರಾನ್‌ ಶ್ರೇಯಸಃ ಕುತಃ । 
ಅವಾಪ್ಯ ಪೃಥಿವೀಂ ಕೃತ್ಣಾಂ ನ ತೇ ಶೃಂಗಮವರ್ಧತ al 
ಲ" ಲ” ಡ್ನ ಲ 


-260- ಮಹಾಭಾರತ ವನಪರ್ವ 


ನಿನಗೆ ಸದೃಶರಾದವರನ್ನೂ ನಿನಗಿಂತ ಕಿರಿಯರನ್ನೂ ಮತ್ತು ನಿನಗಿಂತ 
ಶ್ರೇಷ್ಠರಾದವರನ್ನೂ ಅವಮಾನಮಾಡಬೇಡ. ಸಮಗ್ರವಾದ ಪೃಥ್ವಿಯನ್ನು ಗೆದ್ದರೂ 
ನಿನಗೆ ಯಾವ ಕೋಡೂ ಉಂಟಾಗಲಿಲ್ಲ. (ಆದ್ದರಿಂದ ಐಶ್ಚರ್ಯವು ಬಂದರೂ 
ಧರ್ಮವನ್ನೇ ಆಚರಿಸು ಎಂದು ಅಭಿಪ್ರಾಯ.) 


ಸ್ವಾಹಾಕಾರೈ: ಸಧಾಭಿಶ್ವ ಪೂಜಾಭಿರಪಿ ಚ ದ್ವಿಜಾನ್‌ । 
ದೇವತಾಶ್ಚ ಪಿತ್ವಂಶ್ಲೆವ ಸತತಂ ಪಾರ್ಥ ಸೇವಸೇ ool 


ಎಲೈ ಪಾರ್ಥನೇ! ನೀನು ಯಾವಾಗಲೂ ಬ್ರಾಹ್ಮಣರನ್ನು ಪೂಜಾದಿಗಳಿಂದಲೂ 
ದೇವತೆಗಳನ್ನು ಸ್ವಾಹಾಕಾರಗಳಿಂದಲೂ ಪಿತೃಗಳನ್ನು ಸ್ವಾಧಾಕಾರಗಳಿಂದಲೂ 
ಸೇವಿಸುತ್ತೀಯೆ. 

p 

ಬ್ರಾಹ್ಮಣಾಃ ಸರ್ವಕಾಮಾಂಸ್ತೇ ಸತತಂ ಭುಂಜತೇ ಗೃಹೇ । 

ಯತಯೋ ವಾನಪ್ರಸ್ಥಾಶ್ತ ಗೃಹಸ್ಸಾಪ್ರೆವ ಭಾರತ (1೧೧॥ 

ಎಲೈ ಭಾರತನೇ! ನಿನ್ನಮನೆಯಲ್ಲಿಯತಿಗಳೂ ವಾನಪ್ರಸ್ಥರೂ ಮತ್ತು ಗೃಹಸ್ಥರೂ 
ಆದ ಬ್ರಾಹ್ಮಣರು ಸರ್ವಕಾಮಗಳನ್ನುಸತತವಾಗಿ ಭುಂಜಿಸುತ್ತಾರೆ. 


ಆರಣ್ಯಕೇಭ್ಯೋ ವನ್ಯಾನಿ ಭೋಜನಾನಿ ಪ್ರಯಚ್ಛಸಿ I 
ನಾದೇಯಂ ಬ್ರಾಹಣೇಭ್ಯಸ್ತೇ ಗೃಹೇ ಕಿಂಚಿನ್ನ ವಿದ್ಯತೇ 11೧೨! 
ಅ. ಕಡ ಗ) 


ಅರಣ್ಯವಾಸಿಗಳಾದ ಬ್ರಾಹ್ಮಣರಿಗೆ ನೀನು ವನದಲ್ಲಿಲಭ್ಯವಾಗುವ ಭೋಜನವನ್ನು 
ಕೊಡುತ್ತೀಯ. ನಿನ್ನಮನೆಯಲ್ಲಿ ಬ್ರಾಹ್ಮಣರಿಗೆ ಕೊಡಲಾಗದ ಯಾವ ವಸ್ತುವೂ ಇಲ್ಲ. 


ಯದಿದಂ ವೈಶ್ತದೇವಾಂತೇ ಸಾಯಂಪ್ರಾತಃ ಪ್ರದೀಯತೇ । 
ತದ್‌ ದತ್ತಾ ಪೌತಿಥಿಭೃತ್ಯೇಭ್ಯೋ ರಾಜನ್‌ ಶೇಷೇಣ ಜೀವಸಿ !1೧೩॥ 


ಸಾಯಂಕಾಲ ಮತ್ತು ಪ್ರಾತಃಕಾಲದಲ್ಲಿವೈಶ್ರದೇವದ ಅನಂತರ ಅತಿಥಿ ಬೃತ್ಯರಿಗೆ 
ಕೊಡಬೇಕಾದ ಅನ್ನವನ್ನು ಕೊಟ್ಟು; ಎಲೈರಾಜನೇ, ಶೇಷಾನ್ನದಿಂದ ನೀನು 
ಜೀವಿಸುತ್ತೀಯೆ. 


ಕೈರಾತಪರ್ವ -261- 


ಇಷ್ಟಯಃ ಪಶುಬಂಧಾಶ್ಚ ಕಾಮ್ಯನೈಮಿತ್ತಿಕಾಶ್ಚ ಯೇ । 
ವರ್ತಂತೇ ಪಾಕಯಜ್ಞಾಶ್ಚ ಸದಾ ಯಜ್ಞಾಶ್ವ ತೇ5ನಘ Mel] 


ಎಲೈ ದೋಷರಹಿತನೇ! ನಿನ್ನ ಇಷ್ಟಿಗಳು ಪಶುಯಾಗಗಳು ಕಾಮ್ಯನೈಮಿತ್ತಿಕ 
ಕರ್ಮಗಳು ಪಾಕಯಜ್ಞಗಳು ಮತ್ತು ಉಳಿದ ಯಜ್ಞಗಳು ಸದಾ ನಡೆಯುತ್ತಿವೆ. 


ಅಸ್ಥಿನ್ನಪಿ ಮಹಾರಣ್ಯೇ ವಿಜನೇ ದಸ್ಯುಸೇವಿತೇ | 
ರಾಷ್ಟಾದಪೇತ್ಯ ವಸತೋ ಧರ್ಮಸ್ತೇ ನಾವಸೀದತಿ 11೧೫ 


ಲ್ರು 
ರಾಷ್ಟ್ರವನ್ನು ಕಳೆದುಕೊಂಡು ದಸ್ಕುಸೇವಿತವಾದ ಈ ನಿರ್ಜನವಾದ 
ಮಹಾರಣ್ಯದಲ್ಲಿವಾಸಮಾಡುತ್ತಿದ್ದರೂ ಕೂಡ ನಿನ್ನ ಧರ್ಮವು ನಾಶವನ್ನು ಹೊಂದಿಲ್ಲ. 


ಅಶ್ಲಮೇಧೋ ರಾಜಸೂಯಃ ಪುಂಡರೀಕೋ5ಥ ಗೋಸವಃ । 

ಇಷ್ಟು ಸ್ವಯಾ ಮಹಾಯಜ್ಞಾ ಬಹವೋತನ್ಯೇ ಸದಕ್ಷಿಣಾಃ nol 

ಅಶ್ಚಮೇಧ ರಾಜಸೂಯ ಪುಂಡರೀಕ ಗೋಸವ ಇಂತಹ ಮಹಾಯಜ್ಞಗಳೂ 
ಇನ್ನೂ ಅನೇಕ ಮಹಾಯಜ್ಞಗಳೂ ದಕ್ಷಿಣಾಪೂರ್ವಕವಾಗಿ ನಿನ್ನಿಂದ ಮಾಡಲ್ಪಟ್ಟಿವೆ. 


ರಾಜನ್‌ ಪರೀತಯಾ ಬುದ್ಧ್ಯಾ ವಿಷಮಾಕ್ಷಪರಾಜಯೇ | 

ಪಾರ್ಥ ಮಿತ್ರಾಣಿ ಗಾಶ್ಸೆವ ವಸೂನಿ ಚ ಪರಾಜಿತಃ । 

ರಾಜ್ಯಂ ಪಶೂನಾಯುಧಾನಿ ಭ್ರಾತ್ಮನ್‌ ಮಾಂ ಚಾಪಿ ನಿರ್ಜಿತಃ ॥1೧೭॥ 

ಎಲೈ ರಾಜನೇ! ವಿಪರೀತವಾದ ಬುದ್ದಿಯನ್ನುಹೊಂದಿ ವಿಷಮವಾದ 
ಅಕ್ಷದ್ಯೂತದಲ್ಲಿಪರಾಜಯವನ್ನು ಹೊಂದಿ ನೀನು ಮಿತ್ರರನ್ನೂ ಗೋವುಗಳ ಸಂಪತ್ತನ್ನೂ 
ಕಳೆದುಕೊಂಡಿದ್ದೀಯೆ. ರಾಜ್ಯವನ್ನೂ ಪಶುಗಳನ್ನೂ ಆಯುಧಗಳನ್ನೂ ತಮ್ಮಂದಿರನ್ನು 
ಮತ್ತು ನನ್ನನ್ನೂ ಪಣಕ್ಕೊಡ್ಡಿ ಪರಾಜಿತನಾಗಿದ್ದೀಯೆ. 

ಖಯಜೋರದೋರ್ವದಾನ್ಯಸ್ಯ ಡ್ರೀಮತ: ಸತ್ಯವಾದಿನಃ । 

ಕಥಮಕ್ಷವ್ಯಸನಜಾ ಬುದ್ಧಿರಾಪತಿತಾ ತವ (೧೮ 

ಯಜುಸ್ವಭಾವವುಳ್ಳ ಮೃದುವೂ ಪ್ರಿಯಭಾಷಿಯೂ ವಿನಯಶೀಲನ.- 
ಸತ್ಯವಾದಿಯೂ ಆದ ನಿನಗೆ ಈ ಅಕ್ಷದ್ಯೂತ ವ್ಯಸನದ ಬುದ್ಧಿಯು ಹೇಗೆ 
ಉಂಟಾಯಿತು? 


-262- ಮಹಾಭಾರತ ವನಪರ್ವ 


ಅತೀವ ಮೋಹ ಆಯಾತಿ ಮನಶ್ಚ ಪರಿದೂಯತೇ । 
ನಿಶಾಮ್ಯ ವ್ಯಸನಂ ಪಾರ್ಥ ತವೇದಮತಿದುಃಸಹ 11೧೯॥ 


ಎಲೈ ಪಾರ್ಥನೇ! ನಿನ್ನ ಅತಿದುಃಸಹವಾದ ಈ ವ್ಯಸನವನ್ನುನೋಡಿ ನನ್ನಮನಸ್ಸು 
ದುಃಖಪಡುತ್ತಿದೆ. ನನಗೆ ಮೋಹ ಉಂಟಾಗುತ್ತಿದೆ. 


ಅತ್ರಾಪ್ಯದಾಹರಂತೀಮಮಿತಿಹಾಸಂ ಪುರಾತನಮ್‌ । 
ಈಶ್ವರಸ್ಯ ವಶೇ ಲೋಕ: ತಿಷ್ಠತೇ ನಾತ್ಮನೋ ಯಥಾ ole] 


ಜಗತ್ತು ಈಶ್ವರನ ವಶದಲ್ಲಿದೆ ನಮ್ಮ ವಶದಲ್ಲಿಇಲ್ಲಎಂಬ ವಿಷಯದಲ್ಲಿಜ್ಞಾನಿಗಳು 
ಪುರಾತನವಾದ ಈ ಒಂದು ಇತಿಹಾಸವನ್ನು ಹೇಳುತ್ತಾರೆ. 


ಧಾತೈವ ಖಲು ಭೂತಾನಾಂ ಸುಖದುಃಖೇ ಪ್ರಿಯಾಪ್ರಿಯೇ । 
ದದಾತಿ ಸರ್ವಮೀಶಾನಃ ಪುರಸ್ತಾಚ್ಛುಕ್ರಮುಚ್ಚರನ್‌ 11೨೧1 


ಈಶಾನನಾದ ನಾರಾಯಣನು ಸೃಷ್ಟಿಗಿಂತ ಮೊದಲು ಶೋಕರಹಿತನಾಗಿ ಇದ್ದು 
ಅನಂತರ ಪ್ರಕಾಶವನ್ನು ಹೊಂದಿ ಸೂರ್ಯನಂತೆ ಎಲ್ಲಜೀವರಿಗೂ ಸುಖದುಃಖಗಳು 
ಪ್ರಿಯಾಪ್ರಿಯಗಳು ಈ ಎಲ್ಲವನ್ನೂಕೊಡುತ್ತಾನೆ. 


ಯಥಾ ದಾರುಮಯೀಂ ಯೋಷಾಂ ನರಃ ಸ್ಥಿರಸಮಾಹಿತಃ 1 
ಇಂಗಯತ್ಯಂಗಮಂಗಾನಿ ತಥಾ ರಾಜನ್ನಿಮಾಃ ಪ್ರಜಾಃ 12೨ 


ಹೇಗೆ ಅಲುಗಾಡದೆ ಸಮಾಧಾನದಿಂದ ಕುಳಿತ ಮನುಷ್ಯನು ಮರದಿಂದ ಮಾಡಿದ 
ಸ್ತೀಬೊಂಬೆಯನ್ನು ದಾರಗಳಿಂದ ಕುಣಿಸುತ್ತಾನೆಯೋ ಹಾಗೆ ಎಲೈ ರಾಜನೇ! ಈಶ್ವರನು 
ಎಲ್ಲಾಪ್ರಜೆಗಳನ್ನೂಕುಣಿಸುತ್ತಾನೆ. 

ಆಕಾಶಾ ಇವ ಭೂತಾನಿ ವ್ಯಾಪ್ಯ ಸರ್ವಾಣಿ ಭಾರತ । 

ಈಶ್ವರೋ ವಿದಧಾತೀಹ ಕಲ್ಯಾಣಂ ಯಚ್ಚ ಪಾಪಕಮ್‌ ।ಟ 

ಈಶ್ವರಸ್ಯ ವಶೇ ಲೋಕಾಸ್ತಿಷ್ಠಂತೇ ನಾತ್ಮನೋ ಯಥಾ 11೨೩1 


ಶಕುನಿಸ್ತಂತುಬದ್ದೋ ವಾ ನೀಯತೇಠ5ಯಮನೀಶ್ವರಃ । 
ಈಶ್ವರಸ್ಯ ವಶೇ ತಿಷ್ಕನ್ನಾನ್ಯೇಷಾಮಾತ್ಮನಃ ಪ್ರಭುಃ 11೨೪1 


ಕೈರಾತಪರ್ವ -263- 


ಎಲೈ ಭಾರತನೇ! ಆಕಾಶದಂತೆ ಎಲ್ಲಜೀವರಲ್ಲೂವ್ಯಾಪಿಸಿ ಈಶ್ವರನೇ ಜೀವರಿಗೆ 
ಕಲ್ಯಾಣವನ್ನಾಗಲೀ ಅಮಂಗಳವನ್ನಾಗಲೀ ವಿಧಾನಮಾಡುತ್ತಾನೆ. ಎಲ್ಲಲೋಕಗಳೂ 
ಈಶ್ವರನ ವಶವಾಗಿವೆ. ಅವರವರ ವಶದಲ್ಲಿಇಲ್ಲ. ಈ ಜೀವನು ಈಶ್ವರನ ವಶದಲ್ಲಿ 
ಇದ್ದು ಅಸ್ಪತಂತ್ರನಾಗಿ ದಾರದಿಂದ ಕಟ್ಟಿದ ಪಕ್ಷಿಯಂತೆ ಎಳೆದೊಯ್ಯಲ್ಲಡುತ್ತಾನೆ. 


ಮಣಿಃ ಸೂತ್ರ ಇವ ಪ್ರೋತೋ ನಸ್ಕೋತ ಇವ ಗೋವೃಷ: । 
ಧಾತುರಾದೇಶಮನ್ಹೇತಿ ತನ್ನಯೋ ಹಿ ತದರ್ಪಿತಃ (1೨೫1 


ಸೂತ್ರದಲ್ಲಿಪೋಣಿಸಿದ ಮಣಿಗಳಂತೆ ಮೂಗುದಾರವನ್ನು ಹಾಕಿದ ಎತ್ತಿನಂತೆ 
ಜೀವನು ನಾರಾಯಣನ ಆದೇಶವನ್ನು ಅನುಸರಿಸುತ್ತಾನೆ. ಜೀವನು ಈಶ್ವರನನ್ನೇ 
ಪ್ರಧಾನವಾಗಿ ಉಳ್ಳವನು ಮತ್ತು ಈಶ್ಚರಾಧಾರನೂ ಆಗಿದ್ದಾನೆ. 

ನಾತ್ಕಾಧೀನೋ ಮನುಷ್ಯೋರಯಂ ಕಲ್ಕಂ ಭವತಿ ಕಶ್ಚನ । 

ಸ್ರೋತಸೋ ಮಧ್ಯಮಾಪನ್ನಃ ಕೂಲವೃಕ್ಷ ಇವ ಚ್ಯುತಃ ॥1೨೬।॥ 

ಪ್ರವಾಹದ ಮಧ್ಯದಲ್ಲಿಬಿದ್ದತೀರವೃಕ್ಷದಂತೆ ಮನುಷ್ಯನು ತನ್ನ ಪ್ರಯತ್ನದಿಂದ 
ಯಾವ ಕಲ್ಯಾಣವನ್ನೂ ಪಡೆಯುವುದಿಲ್ಲ. 

ಅಜ್ಞೋ ಜಂತುರನೀಶೋಠಯಮಾತ್ಮನಃ ಸುಖದುಃಖಯೋಃ । 

ಈಶ್ವರಪ್ರೇರಿತೋ ಗಚ್ಛೇತ್‌ ಸ್ಪರ್ಗಂ ನರಕಮೇವ ವಾ 11೨೭। 

ಅಜ್ಞಾನಿಯಾದ' ಈ ಜಂತುವು ತನ್ನ ಸುಖದುಃಖಗಳಿಗೆ ಎಂದೂ 
ಪ್ರಭುವಾಗಿರುವುದಿಲ್ಲ. ಈಶ್ವರಪ್ರೇರಿತನಾಗಿ ಸ್ವರ್ಗಕ್ಕಾಗಲೀ ಅಥವಾ ನರಕ್ಕಾಗಲೀ 
ಹೋಗುತ್ತಾನೆ. 

ಯಥಾ ವಾಯೋಸ್ಪಣಾಗ್ರಾಣಿ ವಶಂ ಯಾಂತಿ ಬಲೀಯಸಃ ! 

ಧಾತುರೇವಂ ವಶಂ ಯಾಂತಿ ಸರ್ವಭೂತಾನಿ ಭಾರತ 11೨೮॥ 


ಎಲೈ ಭಾರತನೇ! ಹುಲ್ಲಿನ ಚೂರುಗಳು ಪ್ರಬಲವಾದ ಗಾಳಿಗೆ ವಶವಾಗುವಂತೆ 
ಎಲ್ಲಜೀವರೂ ನಾರಾಯಣನ ವಶರಾಗುತ್ತಾರೆ. 


-264- ಮಹಾಭಾರತ ವನಪರ್ವ 


ಆರ್ಯಕರ್ಮಣಿ ಯುಂಜಾನಃ ಪಾಪೇ ವಾ ಪುನರೀಶ್ನರಃ | 
ವ್ಯಾಪ್ಯ ಭೂತಾನಿ ಚರತೇ ನ ಚಾಯಮಿತಿ ಲಕ್ಷ ಡೇ 2c 


ಈಶ್ವರನು ಜೀವರನ್ನು ವ್ಯಾಪಿಸಿ ಶ್ರೇಷ್ಠಕರ್ಮಗಳಲ್ಲಿ ಅಥವಾ ಪಾಪಕರ್ಮಗಳಲ್ಲಿ 
ತೊಡಗಿಸುತ್ತಾನೆ. ಆದರೆ ಯಾರಿಗೂ ತನ್ನನ್ನು ತೋರಿಸಿಕೊಳುವುದಿಲ್ಲ. 


ಹೇತುಮಾತ್ರಮಿದಂ ಧಾತುಃ ಶರೀರಂ ಕ್ಷೇತ್ರಸ ಂಜ್ಞಿತಮ್‌ । 
ಯೇನ ಕಾರಯತೇ ಕರ್ಮ ಮನರುದಫಲಕ ವಿಭುಃ aol 


ಸ್ವತಂತ್ರವಾಗಿ ಪ್ರೇರಿಸಿ ಕರ್ಮವನ್ನು ಮಾಡಿಸುವ ಈಶ್ರರನಿಗೆ ಕ್ಷೇತ್ರವೆಂದು 
ಕರೆಯಲ್ಲಡುವ ಈ ನಮ್ಮ ಶರೀರವು ನಿಮಿತ್ತಮಾತ್ರ. ವಿಭುವಾದ ನಾರಾಯಣನು 
ಅಂತಹ ಶರೀರಗಳಿಂದ ಕರ್ಮವನ್ನು ಮಾಡಿಸುತ್ತಾ ಶುಭಾಶುಭಫಲಗಳನ್ನು 
ಕೊಡುತ್ತಾನೆ. 


ಪಶ್ಯ ಮಾಯಾಪ್ರಭಾವೋತಯಮೀಶ್ನರೇಣ ಯಥಾ ಕೃತಃ । 
ಯೋ ಹಂತಿ ಭೂತೈರ್ಭೂತಾನಿ ಮೋಹಯಿತ್ತಾssತ್ಸಮಾಯಯಾ I 


ಈಶ್ವರನಿಂದ ಮಾಡಲ್ಪಟ್ಟ ಈ ಮಾಯಾಪ್ರಭಾವವನ್ನು ನೋಡು. ಅವನೇ ತನ್ನ 
ಮಾಯೆಯಿಂದ ಎಲ್ಲಜೀವರನ್ನೂಮೋಹಿಸಿ ಎಲ್ಲರನ್ನೂ ಸಂಹರಿಸುತ್ತಾನೆ. 


ಅನ್ಯಥಾ ಪರಿದೃಷ್ಟಾನಿ ಮುನಿಭಿರ್ವೇದದರ್ಶಿಭಿಃ । 

ಅನ್ಯಥಾ ಪರಿವರ್ತಂತೇ ವೇಗಾ ಇವ ನಭಸ್ವತಃ 11೩೨! 

ವೇದದ್ರಷ್ಟುರರಾದ ಖಯಷಿಗಳು ಬೇರೆ ರೀತಿಯಲ್ಲಿ ಯೋಚಿಸಿದ ಒಂದು 
ಕಾರ್ಯವು ದಕ್ಕ ಬದಲಿಸುವ ವಾಯುವೇಗದಂತೆ ಬೇರೆ ರೀತಿಯೇ ಉಂಟಾಗುತ್ತದೆ. 

ಅನ್ಯಥೈವ ಹ ವರ್ತಂತೇ ಪುರುಷಾಸ್ತಾನಿ ತಾನಿ ವೈ । 

ಅನ್ಯಥೈವ ಪ್ರಭುಸ್ತಾನಿ ಕರೋತಿ ವಿಕರೋತಿ ಚ 11೩೩ 

ಪುರುಷರು ಅವರ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಬೇರೆ 


ರೀತಿಯಾಗಿಯೇ ಇರುತ್ತವೆ. ಪ್ರಭುವಾದ ನಾರಾಯಣನು ಅವುಗಳನ್ನು ಬೇರೆ 
ರೀತಿಯಲ್ಲಿಯೇ ಮಾಡುತ್ತಾನೆ ಮತ್ತು ವಿಕಾರಗೊಳಿಸುತ್ತಾನೆ. 


ಇ ಕಾಷ್ಟೇನ ವಾ ಕಾಷ್ಠಮಶ್ಶಾನಂ ವಾಠಶ್ಠನಾ ಪುನಃ । 
ಸಾ ಚಾಪ್ಯಯಶ್ಚಿಂದ್ಯಾನ್ನಿರ್ವಿಚೇಷ್ಠಮಚೇತನಮ್‌ 11೩ 
) ಸ ಭಗವಾನ್‌ ದೇವಃ ಸ್ವಯಂಭೂಃ ಪ್ರಪಿತಾಮಹಃ । 
; ಭೂತೈರ್ಭೂತಾನಿ ಜನ್ಮ ಕೃತ್ವಾ ಯುಧಿಷ್ಠಿರ 112. 


ಯುಧಿಷ್ಠಿರನೇ! ಚೇಷ್ಟಾರಹಿತವೂ ಅಚೇತನವೂ ಆದ ಕಾಷ್ಠವನ್ನು ಕಾಷ್ಠ: 
ಲ್ಲಿನಿಂದ ಮತ್ತು ಕಬ್ಬಿಣವನ್ನು ಕಬ್ಬಿಣದಿಂದ ಛೇದಿಸಿದಂತೆ ಸ್ವತಂತ್ರ: 
ಕೊ ಜಗತ್ತಿಗೆ ಪ್ರಪಿತಾಮಹನೂ ಭಗವಂತನೂ ಆದ ನಾರಾಯಣದೇಃ 
ಗೆ ಜನ್ಮವನ್ನು ಕೊಟ್ಟು ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಯ 
NS 


ಯೋಜ್ಯ ವಿಯೋಜ್ಯೈವಂ ಕರ್ಮಕಾರಕರಃ ಪ್ರಭುಃ । 
ತೇ ಭಗವಾನ್‌ ಭೂತೈರ್ಬಾಲ: ಕ್ರೀಡನಕ್ಕೆರಿವ Hat 


ರನ್ನು ಒಟ್ಟಿಗೆ ಸೇರಿಸಿ ಹೀಗೆ ವಿಯೋಗಗೊಳಿಸಿ ಅವರು ಕರ್ಮಗಳ 
ಂತೆ ಮಾಡಿ ಪ್ರಭುವಾದ ಭಗವಂತನು ಮಕ್ಕಳು ಆಟಿಕೆಯ ಜೊತೆಯ 
1 ಜೀವರ ಜೊತೆಯಲ್ಲಿಆಡುತ್ತಾನೆ. 


ಸತೃಪಿತೃವದ್‌ ರಾಜನ್‌ ಧಾತಾ ಭೂತೇಷು ವರ್ತತೇ । 
ಸಾದಿವ ಪ್ರವೃತ್ತೋರಯಂ ಯಥಾsಯಮಿತರೋ ಜನಃ 1೭ 


ರಾಜನೇ! ಧಾತೃ ಆದ ನಾರಾಯಣನು ತಂದೆಯಂತೆ ಅಥವಾ ತಾಯಿಯ 
ವರಲ್ಲೂವರ್ತಿಸುವುದಿಲ್ಲ. ಪಾಮರ ಜನರಂತೆ ಅವನು ರೋಷದಿ 
ತ್ತಾನೆ. 

ರ್ಣನ್‌ ಶೀಲವತೋ ದೃಷ್ಟ್ವಾ ಪ್ರೀಮತೋ ವೃತ್ತಿಕರ್ಶಿತಾನ್‌ ! 
ರ್ಯಾನ್‌ ಸುಖನಶ್ಚೈೆವ ಚಿಂತಯಾಮ್ಯತಿವಿಹ್ಹಲಾ 11೩೮ 


ರೂ ಶೀಲವುಳ್ಳವರೂ ವಿನಯಸಂಪನ್ನರೂ ಆದ ಪುರುಷಃ 
ೇಪಾಯವಿಲ್ಲದೆ ಬಳಲುವುದನ್ನೂ ಮತ್ತು ಅನಾರ್ಯರು ಸುಖಿಗಳಾ 


ವಾ ಸತ ೨೨ dm 


-266- ಮಹಾಭಾರತ ವನಪರ್ವ 


ತವೇಮಾಮಾಪದಂ ದೃಷ್ಟ್ಯಾ ಸಮೃದ್ದಿಂ ಚ ಸುಯೋಧನೇ । 
ಧಾತಾರಂ ಗರ್ಹಯೇ ಪಾರ್ಥ ವಿಷಮಂ ಯೋತನುಪಶ್ಯತಿ  ॥೩೯॥ 


ಎಲೈ ಪಾರ್ಥನೇ! ನಿನ್ನಈ ಆಪತ್ತನ್ನೂದುರ್ಯೋಧನನ ಸಂಪತ್ತನ್ನೂ ನೋಡಿ 
ವಿಷಮವಾಗಿ ಎಲ್ಲವನ್ನೂ ನೋಡುವ ಆ ಈಶ್ತರನನ್ನೇ ನಿಂದಿಸುತ್ತೇನೆ. 


ಆರ್ಯಶಾಸ್ತ್ರಾತಿಗೇ ಕ್ರೂರೇ ಲುಬ್ಬೇ ಧರ್ಮಾಪಲಾಪಿನಿ । 
ಧಾರ್ತರಾಷ್ಟೇ ಶ್ರಿಯಂ ದತ್ತ್ವಾಧಾತಾ ಕಿಂ ಫಲಮಶುತೇ voll 


ಆರ್ಯರ ನಡತೆಗೆ ಬಹಳ ದೂರನಾದ, ಕ್ರೂರನೂ ಲೋಭಿಯೂ 
ಧರ್ಮನಾಶಕನೂ, ಆದ ದುರ್ಯೊಧನನಿಗೆ ಸಂಪತ್ತನ್ನುಕೊಟ್ಟುಭಗವಂತನಿಗೆ ಯಾವ 
ಪ್ರಯೋಜನವು ಉಂಟಾಗುತ್ತದೆ? (ಎಷ್ಟು ಐಶ್ವರ್ಯವಿದ್ದರೂ ಅವನು 
ಭಗವದಾರಾಧನೆಯನ್ನು ಮಾಡುವುದಿಲ್ಲವಾದ್ಧರಿಂದ ಅವನ ಐಶ್ವರ್ಯವು 
ನಿಷ್ಠಮೋಜನ ಎಂದು ಅಭಿಪ್ರಾಯ) 


ಕರ್ಮ ಚೇತ್‌ ಕೃತಮನ್ವೇತಿ ಕರ್ತಾರಂ ನಾನ್ನಮಚತಿ । 


| 

ಕರ್ಮಣಾ ತೇನ ಪಾಪೇನ ಲಿಪ್ಯತೇ ನೂನಮೀಶರಾತ್‌ Poll 

ಒಂದು ಕರ್ಮವು ಆ ಜೀವನು ಹಿಂದೆಮಾಡಿದ ಕರ್ಮವನ್ನು ಅನುಸರಿಸುತ್ತದೆ 
ಎಂದಾದರೆ ಆ ಹಿಂದಿನ ಕರ್ಮಕ್ಕೂ ಈಶ್ವರನೇ ಸ್ಪತಂತ್ರಕರ್ತೃವಾದವನು. ಜೀವನು 
ಅಸ್ವಶಂತ್ರನಾದವನು. ಆದ್ದರಿಂದ ತನ್ನ ಸ್ವಾತಂತ್ರ ದಿಂದ ಕರ್ಮವನ್ನು ಮಾಡಿಸಿದ 
ಈಶ್ವರನಿಗೆ ಆ ಕರ್ಮದ ಪಾಪದ ಫಲವು ದೊರೆಯಬೇಕು. (ಹೀಗೆ ಪೂರ್ವಪಕ್ಷವನ್ನು 
ಮಾಡಿ ಲಿಪ್ಯತೇ ನೂನಮೀಶ್ಚರಾತ್‌ ಎಂಬ ಅಂಶದಿಂದ ಸಮಾಧಾನವನ್ನು ಹೇಳುತ್ತಾರೆ. 
ನು ಊನಂ ಈಶ್ವರಾತ್‌ ಎಂದು ಪದಚ್ಚೇದ. ಲಿಪ್ಯತೇ ಎಂಬುದನ್ನು 
ಅನುವೃತ್ತಿಮಾಡಿಕೊಳ್ಳಬೇಕು.) ಜೀವ ಸಮುದಾಯವು ಈಶ್ನರನಿಗಿಂತ ಊನವಾಗಿದೆ 
ಎಂದರೆ ಈಶ್ವರನಿಗಿರುವ ಸ್ವಾತಂತ್ರಾ ದಿಗುಣಗಳು ಜೀವರಿಗೆ ಇಲ್ಲ. ಆದ್ದರಿಂದ 
ಸ್ವತಂತ್ರನಾದ ಈಶ್ವರನು ಸ್ವಾತಂತ್ರ್ಯ ಇರುವ ಕಾರಣದಿಂದಲೇ ತನಗೆ 
ಪಾಪಲೇಪವಾಗದಂತೆ ನೋಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಆದ್ದರಿಂದ 
ಅವನಿಗೆ ಪಾಪಲೇಪವಾಗುವುದಿಲ್ಲ. ಜೀವನು ಅಸ್ವತಂತ್ರನಾದರೂ ಕರ್ತೃತ್ವವನ್ನು 


ಕೈರಾತಪರ್ವ -267- 


ಹೊಂದಿರುವುದರಿಂದ . ಲೋಕದಲ್ಲಿ ಪರಾಧೀನಪಾಪಕರ್ಸ್ಯವಿಗೂ ಶಿಕ್ಷೆಯು ಇರುವಂತೆ 
ಜೀವನಿಗೆ ಪಾಪಲೇಪವಿದೆ. ಮತ್ತು ಜೀವನಿಗೆ ಪಾಪಲೇಪವನ್ನು ಪರಿಹರಿಸಿಕೊಳ್ಳುವ 
ಸ್ವಾತಂತ್ರ ತ ಅಥವಾ ಸಾಮರ್ಥ್ಯವಿಲ್ಲದಿರುವುದರಿಂದ ಅವನು ಪಾಪದ ಫಲವನ್ನು 
ಅನುಭವಿಸುತ್ತಾನೆ. 


ಅಥ ಕರ್ಮಕೃತಂ ಪಾಪಂ ನ ಚೇತ್‌ ಕರ್ತಾರಮೃಚ್ಛತಿ | 
ಕಾರಣಂ ಬಲಮೇವೇಹ ಜಾನಂಶೋಚಾಮಿ ದುರ್ಬಲಾನ್‌ 1೪೨॥ 


ಮತ್ತು ಕರ್ಮದಿಂದ ಉಂಟಾದ ಪಾಪವು ಸತಂತ್ರಕರ್ಕ್ಯವಾದ ನಾರಾಯಣನನ್ನು 
ತಲುಪದಿದ್ದರೆ ಅದಕ್ಕೆ ಸ್ವಾತಂತ್ರ್ಯ ರೂಪವಾದ ಬಲವೇ ಕಾರಣ. ಆದ್ದರಿಂದ ನಿಮ್ಮ 
ಶತ್ರುಗಳು ನಿಮ್ಮಿಂದ ರಾಜ್ಯವನ್ನು ಅಪಹರಿಸಿದರೂ ನಿಮಗೆ ನಿವಾರಿಸಿಕೊಳ್ಳುವ 
ಸಾಮರ್ಥ್ಯವಿಲ್ಲದಿರುವುದರಿಂದ ನೀವು ದುರ್ಬಲರು. ಹೀಗೆ ತಿಳಿದು ದುರ್ಬಲರಾದ 
ನಿಮ್ಮನ್ನು ನೋಡಿ ನಾನು ಶೋಕಪಡುತ್ತಿದ್ದೇನೆ. 
| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ಸಪ್ತವಿಂಶೋ5ಧ್ಯಾಯಃ ॥1 
|| ಕೈರಾತಪರ್ವಣಿ ಸಪ್ತದಶೋತಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇಪ್ಪತ್ತೇಳನೆಯ ಅಧ್ಯಾಯ ಮುಗಿಯಿತು. 
ರರ ರ ೫ 
ಇಪ್ಪತ್ತೆಂಟನೆಯ ಅಧ್ಯಾಯ 
(ದ್ರೌಪದಿಯನ್ನು ಕುರಿತು ಯುಧಿಷ್ಠಿರನಿಂದ ಧರ್ಮದ ಸಫಲತ್ವ ಪ್ರತಿಪಾದನೆ.) 
ಯುಧಿಷ್ಠಿರಃ 
ಫಲ್ಲು ಚಿತ್ರಪದಂ ಶಕ್ಷ್ಯಂ ಯಾಜ್ಞಸೇನಿ ತ್ವಯಾ ವಚಃ । 
ಉಕ್ತಂ ಯಚ್ಛುತಮಸ್ಕಾಭಿರ್ನಾಸ್ತಿಕ್ಕಂ ಸಂಪ್ರಭಾಷಸೇ Le 
ಯಾಜ್ಞಸೇನಿಯೇ! ನಾನು ಕೇಳಿದ ನೀನು ಆಡಿದ ಮಾತುಗಳು ಮಧುರವಾಗಿ 
ಸುಂದರಪದಗಳಿಂದ ಕೂಡಿದ್ದರೂ ಅಲ್ಲವಾದುದು (ನಿರರ್ಥಕವಾದುದು) ನೀನು 
ನಾಸ್ತಿಕ್ಯವಾದವನ್ನು ಹೇಳುತ್ತಿದ್ದೀಯೆ. 


-268- ಮಹಾಭಾರತ ವನಪರ್ವ 


ನಾಹಂ ಧರ್ಮಫಲಾಕಾಂಕ್ಷೀ ರಾಜಪುತ್ರಿ ಚರಾಮ್ಯುತ । 
ದದಾಮಿ ದೇಯಮಿತ್ಯೇವ ಯಜೇ ಯಷ್ಟವೃಮಿತ್ಯುತ 11೨। 


ರಾಜಪುತ್ರಿಯೇ! ನಾನು ಧರ್ಮದ ಫಲವನ್ನು ಬಯಸಿ ಧರ್ಮವನ್ನು 
ಆಚರಿಸುತ್ತಿಲ್ಲ. ದಾನಮಾಡಬೇಕೆಂದಷ್ಟೇ ದಾನಮಾಡುತ್ತೇನೆ. 
ಯಾಗಮಾಡಬೇಕೆಂದಷ್ಟೇ ಯಾಗವನ್ನು ಮಾಡುತ್ತೇನೆ. 


ಅಸ್ತು ವಾಠತ್ರ ಫಲಂ ಮಾ ವಾ ಕರ್ತವ್ಯಂ ಪುರುಷೇಣ ಯತ್‌ । 
ಗೃಹೇ ನಿವಸತಾ ಕೃಷ್ಣೇ ಯಥಾಶಕ್ತಿ ಕರೋಮಿ ತತ್‌ IAI 


ಫಲವಿರಲಿ ಇಲ್ಲದಿರಲಿ ಗೃಹಸ್ವನಾದವನು ತನ್ನಕರ್ತವ್ಯವನ್ನು ಮಾಡಬೇಕು.ನಾನು 
ನನ್ನ ಶಕ್ತಿಯಿದ್ದಷ್ಟುಕರ್ತವ್ಯವನ್ನು ಮಾಡುತ್ತೇನೆ. 


ಧರ್ಮವಾಣಿಜ್ಯಕೋ ದೀನೋ ಜಘನ್ಯೋ ಧರ್ಮವಾದಿನಾಮ್‌ । 
ಧರ್ಮಂ ಚರಾಮಿ ಸುಶ್ರೋಣಿ ನ ಧರ್ಮಥಲಕಾರಣಾತ್‌ 11೪1 


ಎಲೌ ಸುಪ್ರೋಣಿಯೇ! ಧರ್ಮದವ್ಯಾಪಾರವನ್ನುಮಾಡುವವನಾಗಿ, ದೀನನಾಗಿ, 
ಧರ್ಮವಾದಿಗಳಲ್ಲಿನೀಚನಾಗಿ, ಧರ್ಮದ ಫಲವನ್ನು ಉದ್ದೇಶಿಸಿ ನಾನು ಧರ್ಮವನ್ನು 
ಆಚರಿಸುವುದಿಲ್ಲ. 

ಆಗಮಾನನತಿಕ್ರಮ್ಯ ಸತಾಂ ವೃತ್ತಮವೇಕ್ಸ್ಯ ಚ 1 

ಧರ್ಮ ಏವ ಮನಃ ಕೃಷ್ಣೇ ಸಭಾವಾಚ್ಛಿವ ಮೇ ಧೃತಮ್‌ 11೫11 


ದ್ರೌಪದಿಯೇ ಶಾಸ್ತ್ರಗಳನ್ನು ಮೀರದೆ ಸಜ್ಜನರ ಶೀಲವನ್ನು ನೋಡಿ ನನಗೆ 
ಸ್ವಾಭಾವಿಕವಾಗಿಯೇ ಧರ್ಮದಲ್ಲಿಯೇ ಮನಸ್ಸುನಿಂತಿದೆ. 


ನ ಧರ್ಮಫಲಮಾಪ್ನೋತಿ ಯೋ ಧರ್ಮಂ ದೋಗ್ನುಮಿಚ್ಛತಿ 1 
ಯಶ್ಚೈನಂ ಶಂಕತೇ ಕೃತ್ವಾ ನಾಸ್ತಿಕ್ಯಾತ್‌ ಪಾಪಚೇತನಃ । 
ನ ತಸ್ಯ ಜಾಯತೇ ಧರ್ಮೋ ನಿಷ್ಠಿಯಸ್ಯ ವರಾನನೇ 11೬1! 


ಎಲೌ ಸುಂದರಿಯೇ! ಯಾರು ಧರ್ಮವನ್ನು ಆಚರಿಸಿ ಅದರಿಂದ ಫಲವನ್ನು 
ಪಡೆಯಲು ಬಯಸುತ್ತಾರೆಯೋ ಅಥವಾ ಯಾವನು ಧರ್ಮವನ್ನು ಆಚರಿಸಿದರೂ 


ಕೈರಾತಪರ್ವ -269- 


ಪಾಪಬುದ್ಧಿಯುಳ್ಳವನಾಗಿ ಇದಕ್ಕೆ ಫಲವಿದೆಯೋ ಇಲ್ಲವೋ ಎಂದು ಶಂಕೆಯನ್ನು 
ಮಾಡುತ್ತಾನೆಯೋ ಅಂತಹವನು ಮಾಡುವ ಕರ್ಮವು ವ್ಯರ್ಥವಾಗುವುದರಿಂದ 
ಧರ್ಮವೇ ಉತ್ಪತ್ತಿಯಾಗುವುದಿಲ್ಲ. 


ಅತಿವಾದಾನ್ಮದಾಚ್ಛೆವ ಮಾ ಧರ್ಮಮತಿಶಂಕಥಾಃ । 
ಧರ್ಮಾತಿಶಂಕೀ ಪುರುಷಃ ತಿರ್ಯಗ್ಗತಿಮವಾಪ್ಟ್ಯತಿ 11೭1! 


ಧರ್ಮೋ ಯಸ್ಯಾತಿಶಂಕ್ಯ: ಸ್ಯಾದ್‌ ದೋಷೋಸೌದುರ್ಬಲಾತ್ಮನಃ। 
ವೇದಾಚ್ಛೂದ್ರ ಇವಾಪೇಯಾತ್‌ ಸ ಲೋಕಾದಜರಾಮರಾತ್‌  1೮॥ 


ಅತಿವಾದಗಳಿಂದಾಗಲೀ ಅಥವಾ ಮದದಿಂದಾಗಲೀ ಧರ್ಮವನ್ನುಶಂಕಿಸಬೇಡ. 
ಧರ್ಮದಲ್ಲಿಸಂಶಯಪಡುವ ಪುರುಷನು ನೀಚಯೋನಿಗಳನ್ನು ಹೊಂದುವನು. 
ಧರ್ಮವನ್ನು ಯಾವನು ಶಂಕಿಸುತ್ತಾನೆಯೋ ಅದು ದುರ್ಬಲ ಮನಸ್ಸುಳ್ಳ ಅವನ 
ದೋಷ. ವೇದಗಳಿಂದ ಶೂದ್ರನು ಹೊರಗೆ ಉಳಿದಂತೆ ಅಂತಹ ಅತಿಶಂಕೆಯನ್ನು 
ಮಾಡುವವನ ಅಜರಾಮರವಾದ ಲೋಕಗಳಿಂದ ಹೊರಗೆ ಉಳಿಯುತ್ತಾನೆ. 


ವೇದಾಧ್ಯಾಯೀ ಧರ್ಮರತಃ ಕುಲೇ ಜಾತೋ ಯಶಸ್ವಿನಿ | 

ಸ್ಫವಿರೇಷು ಸ ಯೋಕ್ತವ್ಯೋ ರಾಜಭಿರ್ಧರ್ಮಚಾರಿಭಿಃ Wal 

ಎಲೌ ಯಶಸ್ವಿನಿಯೇ! ವೇದಾಧ್ಯಯನವನ್ನುಮಾಡಿ ಸತ್‌ಕುಲಪ್ರಸೂತನಾಗಿ 
ಧರ್ಮರತನಾಗಿರುವ ಪುರುಷನನ್ನು ಧರ್ಮಾನುಷ್ಠಾನ ತತ್ಸರರಾದ ರಾಜರು ದೊಡ್ಡವರ 
ಜೊತೆಯಲ್ಲಿ ಸಂಯೋಜಿಸಬೇಕು. 

ಪಾಪೀಯಾನ್‌ ಸ ಹಿ ಶೂದ್ರೇಭ್ಯಃ ತಸ್ಕರೇಭ್ಯೋ ವಿಶೇಷತಃ । 

ಶಾಸ್ಟ್ರಾತಿಗೋ ಮಂದಬುದ್ಧಿರ್ಯೋ ಧರ್ಮಮತಿಶಂಕತೇ 11೧೦॥ 

ಯಾವ ಮಂದಬುದ್ದಿಯುಳ್ಳವನು ಶಾಸ್ತ್ರಗಳನ್ನುಮೀರಿ ಜೀವಿಸುತ್ತಾ ಧರ್ಮವನ್ನು 
ಶಂಕಿಸುತ್ತಾನೆಯೋ ಅವನು ಶೂದ್ರರಿಗಿಂತಲೂ ಮತ್ತು ಕಳ್ಳರಿಗಿಂತಲೂ ವಿಶೇಷವಾಗಿ 
ಪಾಪಿಷ್ಠನಾದವನು. 

ಪ್ರತ್ಯಕ್ಷಂ ಹಿ ತ್ಹಯಾ ದೃಷ್ಟ ಖುಷಿರ್ಗಚ್ಛನ್‌ಮಹಾತಪಾಃ | 

ಮಾರ್ಕಂಡೇಯೋ5ಪ್ರಮೇಯಾತ್ಮಾ ಧರ್ಮೇಣ ಚಿರಜೀವಿತಃ 11೧೧॥ 


-270- ಮಹಾಭಾರತ ವನಪರ್ವ 


ಇಲ್ಲಿಗೆ ಬಂದು ಹೋದ ಮಹಾತಪಸ್ಸಿಗಳಾದ ಅಪ್ರಮೇಯವಾದ ಅನುಭಾವವುಳ್ಳ 
ಮಾರ್ಕಂಡೇಯರು ಧರ್ಮದಿಂದಲೇ ಚಿರಜೀವಿಗಳಾಗಿದ್ದಾರೆ ಎಂದು ನೀನು 
ಪ್ರತ್ಯಕ್ಷವಾಗಿ ನೋಡಿದ್ದೀಯೆ. 


ವ್ಯಾಸೋ ವಸಿಷ್ಠೋ ಮೈತ್ರೇಯೋ ನಾರದೋ ರೋಮಶಃ ಶುಕಃ | 
ಅನ್ಯೇ ಚಾಪ್ಕಷಯಃ ಸರ್ವೇ ಧರ್ಮೇಣೈವ ಸುತೇಜಸಃ 11೧೨! 


ವ್ಯಾಸರು ವಸಿಷ್ಠರು ಮೈತ್ರೇಯರು ನಾರದರು ರೋಮಶರು ಶುಕಾಚಾರ್ಯರು 
ಇನ್ನೂ ಎಲ್ಲಾ ಯಷಿಗಳೂ ಸಹ ಧರ್ಮದಿಂದಲೇ ಒಳ್ಳೆಯ ಸಾಮರ್ಥ್ಯವನ್ನು 
ಪಡೆದಿದ್ದಾರೆ. 


ಪ್ರತ್ಯಕ್ಷಂ ಪಶ್ಯಸಿ ಹ್ಯೇತಾನ್‌ ದಿವ್ಯಯೋಗಸಮನಿತಾನ್‌ । 
ಶಾಪಾನುಗ್ರಹಣೇ ಶಕ್ತಾನ್‌ ದೇವೇಭ್ಯೋಠಪಿ ಗರೀಯಸಃ 11೧೩ 


ದಿವ್ಯಯೋಗಸಂಪನ್ನರಾದ ಶಾಪಾನುಗ್ರಹ ಶಕ್ತಿಸಂಪನ್ನರಾದ ದೇವತೆಗಳಿಗಿಂತಲೂ 
ಶ್ರೇಷ್ಠರಾದ ಇಂತಹವರನ್ನುನೀನು ಪ್ರತ್ಯಕ್ಷವಾಗಿ ನೋಡುತ್ತಿದ್ದೀಯೆ. 


ಏತೇ ಹಿ ಧರ್ಮಮೇವಾದೌ ವರ್ಣಯಂತಿ ಸದಾ ಮಮ । 
ಕರ್ತವ್ಯಮಮರಪ್ರಖ್ಯಾಃ ಪ್ರತ್ಯಕ್ಟಾಗಮಬುದ್ದಯಃ en Il 
A [=] 


ಪ್ರತ್ಯಕ್ಷ ಮತ್ತು ಆಗಮಾನುಸಾರಿಯಾದ ಬುದ್ಧಿಯುಳ್ಳ ಇವರೆಲ್ಲರೂ ಮೊದಲು 
ಧರ್ಮವನ್ನೇ ಅನುಷ್ಠಾನಮಾಡಬೇಕೆಂದು ನನಗೆ ಯಾವಾಗಲೂ ಹೇಳುತ್ತಿದ್ದಾರೆ. 


ಅತೋ ನಾರ್ಹಸಿ ಕಲ್ಯಾಣಿ ಧಾತಾರಂ ಧರ್ಮಮೇವ ಚ ಟ 
ರಜೋಮೂಢೇನ ಮನಸಾ ಕ್ಷೇಪ್ಪಂ ಶಂಕಿತುಮೇವ ಚ । 
ಉನ್ನತ್ತಾನ್‌ ಮನ್ಯತೇ ಬಾಲಃ ಸರ್ವಾನಾಗತನಿಶ್ಚಯಾನ್‌ OHH 


ಎಲೌ ಕಲ್ಯಾಣಿಯೇ! ಆದ್ದರಿಂದ ನಾರಾಯಣನನ್ನಾಗಲೀ ಧರ್ಮವನ್ನಾಗಲೀ 
ದೋಷಯುಕ್ತವಾದ ಮನಸ್ಸಿನಿಂದ ನಿಂದಸಬೇಡ. ಅಥವಾ ಶಂಕಿಸಬೇಡ. 
ಬಾಲನಾದವನು ಎಲ್ಲವನ್ನೂ ತಿಳಿದ ದೊಡ್ಡವರನ್ನುನೋಡಿ ಅವರನ್ನುಹುಚ್ಚರೆಂದು 
ಭಾವಿಸುತ್ತಾನೆ. 


ಕೈರಾತಪರ್ವ -೨ಿ71- 


ಸರ್ವಾತಿಶಂಕೀ ನಾನ್ಯಸ್ಥಿನ್‌ ಪ್ರಮಾಣಮಧಿಗಚ್ಛತಿ । 

ಆತ್ಮಪ್ರಮಾಣಶ್ಟೋನ್ನದ ಶ್ರೇಯಸೋ ಹ್ಯವಮನ್ಯತೇ 11೧೬॥ 

ಎಲ್ಲರನ್ನೂ ಶಂಕಿಸುವವನು ಇನ್ನೊಬ್ಬ ಪುರುಷನಲ್ಲಿವಿಶ್ವಾಸವನ್ನು ಹೊಂದುವುದಿಲ್ಲ. 
ತಾನೇ ತನಗೆ ಪ್ರಮಾಣಭೂತನಾಗಿ ದರ್ಪಿಷ್ಠನಾಗಿ ಶ್ರೇಷ್ಠರಾದವರನ್ನು 
ಅವಮಾನಮಾಡುತ್ತಾನೆ. 


ಇಂದ್ರಿಯಪ್ರತಿಸಂಬದ್ಧಂ ಯದಿದಂ ಲೋಕಸಾಕ್ಷಿಕಮ್‌ । 
ಏತಾವನ್ನನ್ಯತೇ ಬಾಲೋ ಮೋಹಮನೃತ್ರ ಗಚ್ಛತಿ 11೧೭ 


ಲೋಕಕ್ಕೆ ಪ್ರಮಾಣಭೂತರಾದ ಧರ್ಮಪ್ರದರ್ಶಕರಾದ ಯಷಿಗಳ ಕಥೆಯನ್ನು 
ಕೇಳಿ ಅವರನ್ನು ನಮ್ಮಂತೆ ಇಂದ್ರಿಯಲಂಪಟರು ಎಂದು ಭಾವಿಸಿ ಬಾಲಿಶನಾದ ತಾನೂ 
ಸಹ ವನಿತಾದಿಗಳಲ್ಲಿಆಸಕ್ತನಾಗುತ್ತಾನೆ. 


ಪ್ರಾಯಶ್ಚಿತ್ತಂ ನ ತಸ್ಕಾಸ್ತಿ ಯೋ ಧರ್ಮಮತಿಶಂಕತೇ । 
ಧ್ಯಾಯನ್‌ ಸ ಕೃಪಣಃ ಪಾಪೋ ನ ಲೋಕಾನ್‌ ಪ್ರತಿಪದ್ಯತೇ ॥೧೮॥ 


ಯಾವನು ಧರ್ಮವನ್ನು ಶಂಕಿಸುತ್ತಾನೆಯೋ ಅವನಿಗೆ ಪ್ರಾಯಶ್ಚಿತ್ವವಿಲ್ಲ. 
ಕೃಪಣನೂ ಪಾಪಿಯೂ ಆದ ಅವನು ಧರ್ಮದ ಫಲವನ್ನೇ ಚಿಂತಿಸುತ್ತಾ ಶ್ರೇಷ್ಠವಾದ 
ಲೋಕಗಳನ್ನು ಹೊಂದುವುದಿಲ್ಲ. 


ಪ್ರಮಾಣಾನ್ಯತಿವೃತ್ತೋ ಹಿ ವೇದಶಾಸ್ಟಾರ್ಥನಿಂದಕ: 1 


ಕಾಮಲೋಭಾನ್ವಿತೋ ಮೂಢೋ ನರಕಂ ಪ್ರತಿಪದ್ಯತೇ (1೧೯॥ 

ಪ್ರಮಾಣಗಳನ್ನು ತಿರಸ್ಕರಿಸಿ ವೇದಶಾಸ್ಟ್ರಾರ್ಥಗಳನ್ನುನಿಂದಿಸಿ ಕಾಮಕ್ಕೂಲೋಭಕ್ಕೂ 
ವಶನಾದ ಮೂಢನು ನರಕವನ್ನು ಹೊಂದುತ್ತಾನೆ. 

ಯಸ್ತು ನಿತ್ಯಂ ಕೃತಮತಿರ್ಧರ್ಮಮೇವಾಭಿಪದ್ಯತೇ । 

ಅಶಂಕಮಾನಃ ಕಲ್ಯಾಣಿ ಸೋರಮುತ್ರಾನಂದಮಶ್ನುತೇ 11೨೦॥॥ 


ಎಲೌ ಕಲ್ಯಾಣಿಯೇ। ಯಾವ ಸುಶಿಕ್ಷಿತಬುದ್ಧಿಯುಳ್ಳವನು ಧರ್ಮವನ್ನುಶಂಕಿಸದೆ 
ನಿತ್ಯವೂ ಧರ್ಮವನ್ನೇ ಆಚರಿಸುತ್ತಾನೆಯೋ ಅವನು ಪರಲೋಕದಲ್ಲಿ ಆನಂದವನ್ನು 
ಪಡೆಯುತ್ತಾನೆ. 


-272- ಮಹಾಭಾರತ ವನಪರ್ವ 


ಆರ್ಷಂ ಪ್ರಮಾಣಮುತ್ತೃಜ್ಯ ಧರ್ಮಂ ನಪ್ರತಿಪಾಲಯನ್‌ ।ಟ 
ಧರ್ಮಶಾಸ್ತ್ರಾತಿಗೋ ಮೂಢ ಆಜನ್ನಸು ನ ನಂದತಿ 11೨೧॥ 


ಯಷಿಗಳಿಗೂ ಪ್ರಮಾಣವಾದ ವೇದವನ್ನುತಿರಸ್ಕರಿಸಿ ಧರ್ಮವನ್ನು ಆಚರಿಸದೆ 
ಧರ್ಮಶಾಸ್ತವನ್ನು ಮೀರುವ ಮೂಢನು ಜನ್ಮದಿಂದ ಆರಂಭಿಸಿ ಎಂದೂ ಒಳ್ಳೆಯದನ್ನು 
ಪಡೆಯುವುದಿಲ್ಲ. 


ಯಸ್ಯ ನಾಕ್ಷಂ ಪ್ರಮಾಣಂ ಸ್ಯಾತ್‌ ಶಿಷ್ಠಾಚಾರಶ್ವ ಭಾಮಿನಿ । 
ನೈವ ತಸ್ಯ ವಶೇ ಲೋಕೋ ನಾಯಮಸ್ತೀತಿ ನಿಶ್ಚಯಃ 19೨M 


ಎಲೌ ಭಾಮಿನಿಯೇ! ಯಾವನಿಗೆ ಪ್ರತ್ಯಕ್ಷವಾಗಲೀ ಅಥವಾ ಶಿಷ್ಟಾಚಾರವಾಗಲೀ 
ಪ್ರಮಾಣವಾಗುವುದಿಲ್ಲವೋ ಅಂತಹವನಿಗೆ ಈ ಲೋಕವು ವಶವಾಗುವುದಿಲ್ಲ 
ಎಂಬುದು ನಿಶ್ಚಿತವಾದುದು. 


ಶಿಷ್ಟೈರಾಚರಿತಂ ಧರ್ಮಂ ಕೃಷ್ಣೇ ಮಾ ಸ್ಥಾತಿಶಂಕಥಾಃ 1 

ಪುರಾಣಮೃಷಿಭಿಃ ಪ್ರೋಕ್ತಂ ಸರ್ವಜ್ಞಃ ಸರ್ವದರ್ಶಿಭಿಃ 11೨೩1 

ಎಲೌ ಕೃಷ್ಣೆಯೇ! ಸರ್ವಜ್ಞರೂ ಸರ್ವದರ್ಶಿಗಳೂ ಶಿಷ್ಟರೂ ಆದ ಯಷಿಗಳು 
ಉಪದೇಶಮಾಡಿ ಆಚರಿಸಿದ ಪುರಾತನ ಧರ್ಮವನ್ನುಎಂದೂ ಶಂಕಿಸಬೇಡ. 

ಧರ್ಮ ಏವ ಪವೋ ನಾನ್ಯಃ ಸ್ವರ್ಗಂ ದ್ರೌಪದಿ ಗಚ್ಛತಾಮ್‌ | 

ಸ ವೈ ನೌಃ ಸಾಗರಸ್ಯೇವ ವಣಿಜಃ ಪಾರಮಿಚ್ಛತಃ 12೪1 


ದ್ರೌಪದಿಯೇ! ಸಾಗರವನ್ನು ದಾಟಲು ಇಚ್ಛಿಸುವ ವ್ಯಾಪಾರಿಗೆ ಹಡಗು ಇದ್ದಂತೆ 
ಸರ್ಗಕ್ಕೆ ಹೋಗಲು ಬಯಸುವ ಸಜ್ಜನರಿಗೆ ಧರ್ಮವೇ ಹಡಗು. ಬೇರೆ ಉಪಾಯವಿಲ್ಲ. 


ಅಚಲೋ ಯದಿ ಧರ್ಮಃ ಸ್ಯಾತ್‌ ಚರಿತೋತಧರ್ಮಚಾರಿಭಿಃ । 
ಅಪ್ರತಿಷ್ಠೇ ತಮಸ್ಯೇತದ್‌ ಜಗನ್ಮಜ್ಜೇದನಿಂದಿತೇ 11೨೫ 


ಎಲೌ ಅನಿಂದಿತೆಯೇ! ಅಧರ್ಮಾಚಾರಿಗಳಿಂದ ಭಕ್ಷಿಸಿ ನಾಶಮಾಡಲ್ಪಟ್ಟ 
ಧರ್ಮವು ಅಚಲವೇ ಆದ ಕಾರಣದಿಂದ (ನಾಶವು ಶಾಶ್ವತವಾದ ಕಾರಣದಿಂದ) 
ಧರ್ಮವನ್ನುನಿಂದಿಸುವ ಈ ಜಗತ್ತು ನಿರಾಧಾರವಾದ ತಮಸಿನಲ್ಲಿ ಮುಳುಗುತ್ತದೆ. 


ಕೈರಾತಪರ್ವ ಟು 


ನಿರ್ವಾಣಂ ನಾಧಿಗಚ್ಛೇಯುರ್ಜೀವೇಯುಃ ಪಶುಜೀವಿತಾಃ | 
ವಿಘಾತೇನೈವ ಯುಜ್ಯೇಯುರ್ನ ಚಾರ್ಥಂ ಕಂಚಿದಾಪ್ನಯುಃ 1|೨೬॥। 
ತಪಶ್ಚ ಬ್ರಹ್ಮಚರ್ಯಂ ಚ ಯಜ್ಞಃ ಸ್ವಾಧ್ಯಾಯ ಏವ ಚ । 
ದಾನಮಾರ್ಜವಮೇತಾನಿ ಯದಿ ಸ್ಕುರಫಲಾನಿ ವೈ ೨೭H 


ಒಂದುಪಕ್ಷ ತಪಸ್ಸು ಬ್ರಹ್ಮಚರ್ಯ ಯಜ್ಞ ಸ್ವಾಧ್ಯಾಯ ದಾನ ಆರ್ಜವ ಇವುಗಳು 
ನಿಷ್ಠಲವಾದರೆ ಯಾರಿಗೂ ಮೋಕ್ಷವು ದೊರೆಯಲಾರದು ಮನುಷ್ಯರೆಲ್ಲರೂ 
ಪಶುಗಳಂತೆ ಜೀವಿಸುವರು. ಒಬ್ಬರನ್ನೊಬ್ಬರು ನಾಶಮಾಡುವುದರಲ್ಲೇ ಆಸಕ್ಕರಾದಾರು. 
ಯಾರೂ ಯಾವ ಅರ್ಥವನ್ನೂಸಂಪಾದಿಸಲಾರರು. 


ನಾಚರಿಷ್ಯನ್‌ ಪರೇ ಧರ್ಮಂ ಪರೇ ಪರತರೇ ಚ ಯೇ । 
ವಿಪ್ರಲಂಭೋಠ5ಯಮತ್ಯಂತಂ ಯದಿ ಸ್ಕುರಘಲಾಃ ಕ್ರಿಯಾಃ ॥೨೮॥ 


ಯಾರು ಉಳಿದ ಪುರುಷರಿಗೆ ಅನ್ನದಾನಾದಿಧರ್ಮಗಳನ್ನು ಸ್ಪರ್ಗಾದಿಗಳ 
ವಿಷಯಗಳಲ್ಲಿಯಜ್ಞಾದಿಧರ್ಮಗಳನ್ನು ಪರತರನಾದ ನಾರಾಯಣನ ವಿಷಯದಲ್ಲಿ 
ಪೂಜಾಧರ್ಮವನ್ನು ಆಚರಿಸದೆ ಕೇವಲ ತಾವು ಉಪದೇಶಮಾಡುತ್ತಾರೆಯೋ ಅವರ 
ಧರ್ಮವಚನವು ಮೋಸದಿಂದ ಕೂಡಿದುದು. ಅವರ ಎಲ್ಲಾ ಕ್ರಿಯೆಗಳೂ ನಿಷ್ಠ 
ಲವಾಗುತ್ತವೆ. 


ಖಷಯಕ್ಸೆವ ದೇವಾಶ್ಚ ಗಂಧರ್ವಾಸುರರಾಕ್ಚಸಾಃ । 

ಈಶ್ಟರಾಃ ಕಸ್ಯ ಹೇತೋಸ್ತೇ ಚರೇಯುರ್ಧರ್ಮಮಾದೃತಾಃ ॥1೨೯॥॥ 

ಸರ್ವಸಮರ್ಥರಾದ ಯಷಿಗಳು ದೇವತೆಗಳು ಗಂಧರ್ವರು ಅಸುರರು ಮತ್ತು 
ರಾಕ್ಷಸರು ಯಾವ ಕಾರಣಕ್ಕಾಗಿ ಆದರದಿಂದ ಧರ್ಮವನ್ನು ಆಚರಿಸುತ್ತಾರೆ? 

ಸಫಲಂ ತ್ವಿಹ ವಿಜ್ಞಾಯ ಧಾತಾರಂ ಶ್ರೇಯಸಿ ಸ್ಥಿತಮ್‌ । 

ವ lo 

ಧರ್ಮಂ ತೇ ಹ್ಯಾಚರನ್‌ ಕೃಷ್ಣೇ ತದ್ದಿ ಧರ್ಮಂ ಸನಾತನಮ್‌ ॥೩೦॥ 

ಎಲೌ ದ್ರೌಪದಿಯೇ! ಅವರು ಧರ್ಮವನ್ನು ಸಫಲವೆಂದು ತಿಳಿದು ನಾರಾಯಣನು 
ಶ್ರೇಯಸ್ಸನ್ನು ಮಾಡುವನೆಂದು ತಿಳಿದು ಧರ್ಮವನ್ನು ಆಚರಿಸಿದರು. ಎಲೌ 
ದ್ರೌಪದಿಯೇ ಅದೇ ಸನಾತನವಾದ ಧರ್ಮ. 


-274- ಮಹಾಭಾರತ ವನಪರ್ವ 


ಸ ಚಾಯಂ ಸಫಲೋ ಧರ್ಮೋ ನ ಧರ್ಮೋಠಫಲಮತ್ನುತೇ। 
ದೃಶ್ಯಂತೇತಪಿ ಹಿ ವಿದ್ಯಾನಾಂ ಫಲಾನಿ ತಪಸಾಂ ತಥಾ 11೩೧॥ 


ಅಂತಹ ಈ ಧರ್ಮವು ಸಫಲವಾದುದು. ಧರ್ಮವು ಅಫಲವಾಗುವುದಿಲ್ಲ. 
ವಿದ್ಯೆ ಮತ್ತು ತಪಸ್ಸಿನ ಫಲಗಳು ಪ್ರತ್ಯಕ್ಷವಾಗಿ ಕಾಣುತ್ತವೆಯಷ್ಟೇ ? 


ತ್ವಯ್ಯೇತದ್ವೈ ವಿಜಾನೀಹಿ ಜನ್ಮ ಕೃಷ್ಣೇ ಯಥಾ ಶ್ರುತಮ್‌ । 

ವೇತ್ವ ಚಾಪಿ ಯಥಾ ಜಾತೋ ದೃಷ್ಟದ್ಯುಮ್ನಃ ಪ್ರತಾಪವಾನ್‌ ॥೩೨॥ 

ದ್ರೌಪದಿಯೇ, ನಾನು ಕೇಳಿರುವಂತೆ ನಿನ್ನ ಜನನವನ್ನೇ ವಿಚಾರಮಾಡು. 
ಪ್ರತಾಪಶಾಲಿಯಾದ ಧೃಷ್ಟದ್ಯುಮನು ಹೇಗೆ ಜನಿಸಿದನೆಂದು ನೀನು ತಿಳಿದಿದ್ದೀಯೆ. 


ಏತಾವದೇವ ಪರ್ಯಾಪ್ರಮುಪಮಾನಂ ಶುಚಿಸ್ಥಿತೇ I 
ಕರ್ಮಣಾಂ ಫಲಮಸ್ತೀತಿ ಧೀರೋತಲ್ಪೇನಾಪಿ ತುಷ್ಯತಿ 11೩೩1 


ಶುಚಿಸ್ಥಿತೆಯೇ! ಕರ್ಮಗಳಿಗೆ ಫಲವಿದೆ ಎಂಬ ವಿಷಯದಲ್ಲಿ ಈ ದೃಷ್ಟಾಂತವೇ 
ಸಾಕು. ಧೀರನಾದವನು ಅಲ್ಬದಿಂದಲೂ (ಅಲ್ಪ ದೃಷ್ಟಾಂತದಿಂದಲೂ) 
ಸಂತುಷ್ಠಾಗುತ್ತಾನೆ. 


ಬಹುನಾಪಿ ಹ್ಯವಿದ್ಯಾಂಸೋ ನೈವ ತುಪ್ಯಂತ್ಯಬುದ್ಧಯಃ । 
ತೇಷಾಂ ನ ಧರ್ಮತಃ ಕಿಂಚಿತ್‌ ಪ್ರೇತ್ಯ ಕರ್ಮಾಸ್ತಿ ಶರ್ಮ ವಾ ॥೩೪॥ 


ಅವಿದ್ವಾಂಸರಾದವರು ಸದ್ದುದ್ದಿ ಇಲ್ಲದೆ ಬಹುಲಾಭವಾದರೂ 
ಸಂತುಷ್ಠರಾಗುವುದಿಲ್ಲ. ಅವರಿಗೆ ಧರ್ಮದಿಂದ ಮುಂದೆ ಮರಣಾನಂತರದಲ್ಲಿ 
ಉಂಟಾಗುವ ಯಾವುದೇ ಕಾರ್ಯವಾಗಲೀ ಅಥವಾ ಸುಖವಾಗಲೀ ಇಲ್ಲ. 


ಕರ್ಮಣಾಮುತ ಪುಣ್ಯಾನಾಂ ಪಾಪಾನಾಂ ಚ ಫಲೋದಯಃ ।ಟ 
ಪ್ರಭವಶ್ಚಾಪ್ಯಯಶ್ಚೆವ ದೇವಗುಹ್ಯಾನಿ ಭಾಮಿನಿ UAB 


ಎಲೌ ಭಾಮಿನಿಯೇ! ಪುಣ್ಯ ಮತ್ತು ಪಾಪಕರ್ಮಗಳ ಫಲೋದಯ ಅವುಗಳ 
ಉತ್ಪತ್ತಿ ಮತ್ತು ನಾಶಗಳು ದೇವಗುಹ್ಯವಾದವು. (ಕೋಪವುಳ್ಳ ಸ್ಟೀಗೆ ಭಾಮಿನಿ ಎಂದು 
ಹೆಸರು. ದ್ರೌಪದಿಯೂ ಈಗ ದುರ್ಯೋಧನನ ಮೇಲೆ ಕೋಪಹೊಂದಿರುವುದರಿಂದ 
ಧರ್ಮರಾಜನು ಅವಳನ್ನು ಪುನಃಪುನಃ ಭಾಮಿನಿ ಎಂದು ಸಂಬೋಧಿಸುತ್ತಾನೆ.) 


ಕೈರಾತಪರ್ವ -275- 


ನೈತಾನಿ ವೇದ ಯಃ ಕಶ್ಚಿನ್ಮಾನವಃ ಶುಭದರ್ಶನೇ । 
ಅಪಿ ಕಲ್ಪಸಹಸ್ರೇಣ ನರಃ ಶ್ರೇಯೋತಧಿಗಚ್ಛತಿ । 
ರಕ್ಷಾ *ಣ್ಯೇತಾನಿ ದೇವಾನಾಂ ಗೂಢಮಾಯಾ ಹಿ ದೇವತಾ: ॥೩೬॥ 


ಶುಭದರ್ಶನೆಯೇ! ಇವುಗಳು ಯಾವ ಮಾನವನಿಗೂ ತಿಳಿಯುವುದಿಲ್ಲ. 
ಧರ್ಮಾಚರಣೆಯನ್ನುಮಾಡುವ ಮನುಷ್ಯನು ಒಂದು ಸಹಸ್ರ ಕಲ್ಪದ ನಂತರವಾದರೂ 
ಶ್ರೇಯಸ್ಸನ್ನು ಹೊಂದುತ್ತಾನೆ. ಈ ದೇವಗುಹ್ಯವನ್ನು ರಕ್ಷಣೆಮಾಡಬೇಕು. ದೇವತೆಗಳಿಗೆ 
ತಮ್ಮ ಸಾಮರ್ಥ್ಯವನ್ನು ಗೂಹನ ಮಾಡುವುದರಲ್ಲೇ ಪ್ರೀತಿ. 

ಕೃಶಾಂಗಾಃ ಸುವ್ರತಾಶ್ಚೆವ ತಪಸಾ ದಗ್ಗಕಿಲ್ಲಿಹಾಃ । 

ಪ್ರಸನ್ಸೈರ್ಮಾನಸೈರ್ಯುಕ್ತಾಃ ಪಶ್ಯಂತ್ಯೇತಾನಿ ವೈ ಪ್ರಜಾಃ AL 

ಕೃಶಾಂಗರು, ಒಳ್ಳೆಯ ವ್ರತಧಾರಿಗಳು, ತಪಸ್ಸಿನಿಂದ ಪಾಪವನ್ನು 
ಕಳೆದುಕೊಂಡವರು, ಪ್ರಸನ್ನಮನಸ್ಸಿನಿಂದ ಯುಕ್ತರಾದವರು, ಇಂತಹ ಪುರುಷರನ್ನು 
ಪ್ರಜೆಗಳು ನೋಡುತ್ತಾರಷ್ಟೆ? 

ನ ಫಲಾದರ್ಶನಾದ್ದರ್ಮ:ಃ ಶಂಕಿತವ್ಯೋ ನ ದೇವತಾಃ | 

ಯಷ್ಟವ್ಯಂ ಚಾಪ್ರಮತ್ತೇನ ದಾತವ್ಯಂ ಚಾನಸೂಯತಾ 11೩೮॥ 

ಫಲವು ಕಾಣುವುದಿಲ್ಲ ಎಂಬ ಕಾರಣದಿಂದಾಗಿ ಧರ್ಮವನ್ನಾಗಲೀ 
ದೇವತೆಗಳನ್ನಾಗಲೀ ಶಂಕಿಸಬಾರದು. ಆಲಸ್ಯವನ್ನು ಮಾಡದೆ ಯಾಗವನ್ನು 
ಮಾಡಬೇಕು. ಮಾತ್ಸರ್ಯವಿಲ್ಲದೆ ದಾನವನ್ನು ಮಾಡಬೇಕು. 

ಕರ್ಮಣಾಂ ಫಲಮಸ್ತೀತಿ ತಥ್ಳೆತದ್‌ ಧರ್ಮಶಾಸನಮ್‌ । 

ಬ್ರಹ್ಮಾ ಪ್ರೋವಾಚ ಪುತ್ರಾಣಾಂ ಯದ್ಭಷಿರ್ವೇದ ಕಾಶ್ಯಪಃ 11೩೯। 

ತಸ್ಪಾತ್ತೇ ಸಂಶಯಃ ಕೃಷ್ಣೇ ನೀಹಾರ ಇವ ನಶ್ಯತು । 

ವಿಮೃಶ್ಯ ಧರ್ಮಮಸ್ತೀತಿ ನಾಸ್ತಿಕ್ಕಂ ಭಾವಮುತ್ತಜ Mel 


ಕರ್ಮಗಳಿಗೆ ಫಲವಿದೆ ಎಂಬುದು ಧರ್ಮಶಾಸನ. ಇದನ್ನು ಬ್ರಹ್ಮದೇವರು ತಮ್ಮ 
ಮಕ್ಕಳಿಗೆ ಹೇಳಿದರು. ಕಾಶ್ಯಪರು ಇದನ್ನು ತಿಳಿದಿದ್ದಾರೆ. ಆದ್ದರಿಂದ ಎಲೌ ಕೃಷ್ಣೆಯೇ! 


-276- ಮಹಾಭಾರತ ವನಪರ್ವ 


ನಿನ್ನ ಸಂಶಯವು ಮಂಜಿನಂತೆ ಕರಗಿಹೋಗಲಿ. ಧರ್ಮವಿದೆ ಎಂದು ವಿಮರ್ಶೆಮಾಡಿ 
ತಿಳಿದು ನಾಸ್ತಿಕ್ಕಭಾವವನ್ನುತೊರೆ. 

ಈಶ್ವರಂ ಚಾಪಿ ಭೂತಾನಾಂ ಧಾತಾರಂ ಮಾ ವಿಚಿಕ್ಕಿಪ | 

ಶಿಕ್ಷಸ್ಥೆ ಕೈನಂ ನಮಸ್ವೆ ನಂ ಮಾಭೂತ್‌ ತೇತಬುದ್ಧಿರೀದೃಶೀ Ivo 


ಎಲ್ಲಜೀವರಿಗೆ ಒಡೆಯನಾದ ನಾರಾಯಣನನ್ನು ನಿಂದಿಸಬೇಡ. ಅವನನ್ನು ತಿಳಿ. 
ಅವನಿಗೆ ನಮಸ್ಕರಿಸು. ನಿನಗೆ ಇಂತಹ ದುರ್ಬುದ್ದಿಯು ಬರುವುದು ಬೇಡ. 

ಯಸ್ಯ ಪ್ರಸಾದಾತ್ತದ್ದಕ್ರೋ ಮರ್ತ್ಯೋ ಗಚ್ಛತ್ಯಮರ್ತ್ಯತಾಮ್‌ ।ಟ 

ಉತ್ತಮಾ ದೇವತಾಃ ಕೃಷ್ಣೇ ಮಾತಿವೋಚಃ ಕಥಂಚನ 11೪೨! 


ಅವನ ಅನುಗ್ರಹದಿಂದ ಮರಣಶೀಲನಾದ ಅವನ ಭಕ್ತನು ಮುಕ್ತನಾಗುತ್ತಾನೆ. 
ಕೃಷ್ಣೆಯೇ, ಉತ್ತಮ ದೇವತೆಗಳನ್ನು ಯಾವ ರೀತಿಯಲ್ಲಯೂ ನಿಂದಿಸಬೇಡ. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಅಷ್ಟಾವಿಂಶೋ5ಧ್ಯಾಯಃ ॥ 
॥ ಕೈರಾತಪರ್ವಣಿ ಅಷ್ಟುದಶೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇಪ್ಪಕ್ತೆಂಟನೆಯ ಅಧ್ಯಾಯ ಮುಗಿಯಿತು. 
XR 
ಇಪ್ಪತೊಂಬತ್ತನೆಯ ಅಧ್ಯಾಯ 
(ಯುಧಿಷ್ಠಿರನನ್ನು ಕುರಿತು ದ್ರೌಪದಿಯಿಂದ ಬೃಹಸ್ಥತಿಗಳು 
ಹೇಳಿದ ನೀತಿಯ ಕಥನ.) 
ದ್ರೌಪದೀ 
ನಾವಮನ್ಯೇ ನ ಗರ್ಹೇ ಚ ಧರ್ಮಂ ಪಾರ್ಥ ಕದಾಚನ ॥ 
ಈಶ್ವರಂ ಕುತ ಏವಾಹಮವಮಂಸ್ಯೇ ಪ್ರಜಾಪತಿಮ್‌ moll 


ಎಲೈ ಪಾರ್ಥನೇ! ನಾನು ನಿನ್ನನ್ನಾಗಲೀ ಅಥವಾ ಧರ್ಮವನ್ನಾಗಲೀ ಎಂದೂ 
ಅವಮಾನಮಾಡುತ್ತಿಲ್ಲ. ಪ್ರಜಾಪತಿಯಾದ ಈಶ್ತರನಿಗೆ ಏಕೆ ಅವಮಾನವನ್ನು 
ಮಾಡುತ್ತೇನೆ? 


ಕೈರಾತಪರ್ವ 2719 


ಆರ್ತಾ5ಹಂ ಪ್ರಲಪಾಮೀಹ ಇತಿ ಮಾಂ ವಿದ್ಧಿ ಭಾರತ । 
ಭೂಯಶ್ಚ ವಿಲಪಿಷ್ಯಾಮಿ ಸುಮನಾಸ್ತನ್ನಿಬೋಧ ಮೇ 11೨11 


ಎಲೈ ಭಾರತನೇ! ನಾನು ಆರ್ತಳಾಗಿ ಪ್ರಲಾಪವನ್ನುಮಾಡುತ್ತಿದ್ದೇನೆಂದು ನನ್ನನ್ನು 
ತಿಳಿ, ಶುದ್ಧವಾದ ಮನಸ್ಸನ್ನೇ ಹೊಂದಿ ಪುನಃ ವಿಲಾಪವನ್ನು ಮಾಡುವೆನು ಅದನ್ನು 
ನೀನು ಕೇಳು. 


ಕರ್ಮ ಖಲಿಹ ಕರ್ತವ್ಯಂ ಜಾತೇನಾಮಿತ್ರಕರ್ಶನ । 
ಅಕರ್ಮಾಣೋ ಹಿ ಜೀವಂತಿ ಸ್ಥಾವರಾ ನೇತರೇ ಜನಾಃ Hall 


ಶತ್ರುಕರ್ಶನನೇ! ಈ ಭೂಮಿಯಲ್ಲಿ ಹುಟ್ಟಿದವನು ಕರ್ಮವನ್ನು ಮಾಡಬೇಕು. 
ಕರ್ಮವನ್ನು ಮಾಡದೇ ಜೀವಿಸುವವು ಮರಗಿಡಗಳು ಮಾತ್ರ. ಮನುಷ್ಯಾದಿಗಳಲ್ಲ. 


ಆಮಾತೃಸ್ತನ್ಯಪಾನಾಚ್ಹ ಯಾವಚ್ಛೈೆತ್ಯೋಪಸರ್ಪಣಾತ್‌ । 

ಜಂಗಮಾಃ ಕರ್ಮಣಾ ವೃತ್ತಿಮಾಪ್ನವಂತಿ ಯುಧಿಷ್ಠಿರ Dal 

ಎಲ್ಫೆ ಯುಧಿಷ್ಠಿರನೇ! ತಾಯಿಯ ಸ್ವನ್ಯಪಾನದಿಂದ ಆರಂಭಿಸಿ ಚಿತೆಯನ್ನು 
ಏರುವವರೆಗೆ ಚಲಿಸುವ ಪ್ರಾಣಿಗಳೆಲ್ಲವೂ ಕರ್ಮದಿಂದಲೇ ಜೀವನವನ್ನುಸಾಗಿಸುತ್ತವೆ. 
(ಮರಣದವರೆಗೆ ಎಂದು ಹೇಳದೆ ಚಿತೆಯವರೆಗೆ ಎಂದು ಹೇಳಿ ಶವದಾಹ ಜನಿತವಾದ 
ಪುಣ್ಯವು ಮೃತವ್ಯಕ್ತಿಗೆ ಸೇರುತ್ತದೆ ಎಂದು ಸೂಚಿಸುತ್ತಾರೆ- ವಾದಿರಾಜರು) 

ಜಂಗಮೇಷು ವಿಶೇಷೇಣ ಮನುಷ್ಯಾ ಭರತರ್ಷಭ 1 

ಇಚ್ಛಂತಿ ಕರ್ಮಣಾ ವೃತ್ತಿಮವಾಪುಂ ಪ್ರೇತ್ಯ ಚೇಹ ಚ 11೫11 

ಎಲ್ಫೆ ಭರತಶ್ರೇಷ್ಠನೇ। ಚಲಿಸುವ ಪ್ರಾಣಿಗಳಲ್ಲಿವಿಶೇಷವಾಗಿ ಮನುಷ್ಯರು ತಮ್ಮ 
ಕರ್ಮದಿಂದಲೇ ಇಲ್ಲಿಯೂ ಮತ್ತು ಪರಲೋಕದಲ್ಲಿಯೂ ಜೀವನವನ್ನುಮಾಡಲು 
ಇಚ್ಛಿಸುತ್ತಾರೆ. 

ಉತ್ಸಾನಮಭಿಜಾನಂತಿ ಸರ್ವಭೂತಾನಿ ಭಾರತ ! 


ಪ್ರತ್ಯಕ್ಷಂ ಫಲಮಶ್ನಂತಿ ಕರ್ಮಣಾಂ ಲೋಕಸಾಕ್ಷಿಕಮ್‌ (EH 


-278- ಮಹಾಭಾರತ ವನಪರ್ವ 


ಪಶ್ಯಂತಃ ಸಂ ಸಮುತ್ನಾನಮುಪಜೀವಂತಿ ಜಂತವಃ । 
ಅಪಿ ಧಾತಾ ವಿಧಾತಾ ಚ ಯಥಾ5ಯಮುದಕೇ ಬಕಃ 11೭1! 


ಎಲೈ ಭಾರತನೇ! ಜ್ಞಾನಿಗಳು ಕರ್ಮಗಳ ಉತ್ಪತ್ತಿಗೆ ಆದಿಕಾರಣನಾದ 
ಲೋಕಸಾಕ್ಷಿಯಾದ ನಾರಾಯಣನನ್ನು ತಿಳಿಯುತ್ತಾರೆ. ಮತ್ತು ಪ್ರತ್ಯಕ್ಷವಾಗಿ ಫಲವನ್ನು 
ಅನುಭವಿಸುತ್ತಾರೆ. ಯಾವ ಧಾತೃವೆಸಿದ ನಾರಾಯಣನೂ ವಿಧಾತೃವೆನಿಸಿದ ಬ್ರಹ್ಮನೂ 
ಇದ್ದಾನೆಯೋ ಅವರಿಂದ ಈ ಕರ್ಮಗಳ ಉತ್ಕಾನವನ್ನು ಜಂತುಗಳು ತಿಳಿದು ಆ 
ಕರ್ಮಗಳನ್ನು ಉಪಜೀವಿಸುತ್ತಾರೆ. ಮೀನನ್ನು ಹಿಡಿಯುವ ಬಕವು ನೀರಿನಲ್ಲಿ 
ಉತ್ಲಿತವಾದ ಮೀನನ್ನು ಹಿಡಿದು ಉಪಜೀವಿಸುವಂತೆ ಉಪಜೀವಿಸುತ್ತಾರೆ. 
(ಮೀನಿನಂತೆ ಕರ್ಮ. ಮೀನನ್ನು ಮೆಲಕ್ಕಿತ್ತುವ ಜಲದಂತೆ ನಾರಾಯಣ ಮತ್ತು ಬ್ರಹ್ಮರು. 
ಮತ್ತು ಕಾಮ್ಯಕರ್ಮಗಳ ನಿಂದೆಯನ್ನುಸೂಚಿಸುವುದಕ್ಕೋಸ್ಕರ ಬಕ ದೃಷ್ಟಾಂತ ಎಂದು 
ತಿಳಿಯಬೇಕು.) 


ಸ್ವತರ್ಮ ಕುರು ಮಾ ಗ್ಲಾಸೀಃ ಕರ್ಮಣಾ ಭವ ದಂಶಿತಃ । 

ಅಕರ್ಮಣಾ ವೈ ಭೂತಾನಾಂ ವೃದ್ಧಿ ಸ್ಯಾನಹ ಕಾಚನ । 

ತೇ ಚೈವ ಹಿ ಪ್ರಪದ್ಯೇರನ್‌ ನ ವಿಹನ್ಯುಃ ಕಥಂಚನ । 

ಕೃತ್ಯಂ ಹಿ ಯೋಇಭಿಜಾನಾತಿ ಸಹಸ್ರೇ ನಾಸ್ತಿ ಸೋಪಸ್ತಿ ವಾ nol 


ನಿನಗೆ ವಿಹಿತವಾದ ಕರ್ಮವನ್ನು ಮಾಡು ಆಲಸ್ಯವನ್ನು ಮಾಡಬೇಡ. 
ಯಾವಾಗಲೂ ಕರ್ಮವನ್ನು ಮಾಡುವುದರಲ್ಲಿ ಸನ್ನದ್ಧನಾಗಿರು. ಕರ್ಮವನ್ನು 
ಮಾಡದಿರುವುದರಿಂದ ಯಾರಿಗೂ ಯಾವ ವೃದ್ಧಿಯೂ ಉಂಟಾಗುವುದಿಲ್ಲ. ಯಾರು 
ಕರ್ಮವನ್ನು ಮಾಡುತ್ತಾರೆಯೋ ಅವರೇ ಫಲವನ್ನು ಪಡೆಯುತ್ತಾರೆ. ಅವರು 
ಕರ್ಮವನ್ನು ವಿಘಾತಮಾಡುವುದಿಲ್ಲ. ಮಾಡಬೇಕಾದ ಕರ್ತವ್ಯವನ್ನು ಯಾವನು 
ತಿಳಿಯುತ್ತಾನೆಯೋ ಅಂತಹವನು ಸಹಸ್ರದಲ್ಲಿ ಒಬ್ಬನಾದರೂ ದೊರೆಯುತ್ತಾನೋ 
ಅಥವಾ ಇಲ್ಲವೋ. 


ತಸ್ಯ ಚಾಪಿ ಭವೇತ್‌ ಕಾರ್ಯಂ ವಿವೃದ್ದ್‌ ರಕ್ಷಣೇ ತಥಾ । 
ಭಕ್ಷ್ಯಮಾಣೋ ಪ್ರವೃದ್ಧೋ ಹಿ ಕ್ಲೀಯತೇ ಹಿಮವಾನಪಿ Tal 


ಕೈರಾತಪರ್ವ -279- 


ಅಂತಹವನಿಗೂ ಕರ್ಮನಾಶರೂಪವಾದ ಫಲವು ಆಗುತ್ತದೆ. ಆದ್ದರಿಂದ 
ಕರ್ಮಫಲವನ್ನು ರಕ್ಷಣೆಮಾಡಿ ಅಭಿವೃದ್ಧಿಯನ್ನು ಮಾಡುವ ಪ್ರಯತ್ನವನ್ನು 
ಮಾಡಬೇಕು. ದೊಡ್ಡದಾಗಿ ಬೆಳೆದ ಹಿಮಾಲಯವೂ ಸಹ ಯಾವಾಗಲೂ 
ತಿನ್ನಲ್ಪಡುತ್ತಿದ್ದರೆ ನಾಶವನ್ನು ಹೊಂದುತ್ತದೆ. 


ಉತ್ತೀದೇರನ್‌ ಪ್ರಜಾಃ ಸರ್ವಾ ನ ಕುರ್ಯುಃ ಕರ್ಮ ಚೇದಿಹ । 

ತಥಾ ಹ್ಯೇತಾ ನ ವರ್ದೇರನ್‌ ಕರ್ಮ ಚೇದಫಲಂ ಭವೇತ್‌ ॥ 

ಅನ್ಯಥಾ ಚಾಭಿಜಾನಂತಿ ಸಂತಿ ಲೋಕೇ ಹಿ ಡಾಂಭಿಕಾಃ । 

ಅಪಿ ಚಾಪ್ಯಫಲಂ ಕರ್ಮ ಪಶ್ಯಾಮಃ ಕುರ್ವತೋ ಜನಾನ್‌ ॥೧೦॥ 


ಈ ಲೋಕದಲ್ಲಿ ಕರ್ಮವನ್ನು ಮಾಡದಿದ್ದರೆ ಎಲ್ಲಾ ಪ್ರಜೆಗಳೂ ನಾಶವನ್ನು 
ಹೊಂದುವರು. ಮಾಡಿದ ಕರ್ಮಗಳು ನಿಷ್ಠಲವಾದರೆ ಈ ಯಾವ ಪ್ರಜೆಗಳೂ 
ಅಭಿವೃದ್ಧಿಯನ್ನು ಹೊಂದುತ್ತಿರಲಿಲ್ಲ. ಕೆಲವರು ಮಾಡಬೇಕಾದ ಕಾರ್ಯವನ್ನುತಪ್ಪಾಗಿ 
ತಿಳಿಯುತ್ತಾರೆ. ಲೋಕದಲ್ಲಿ ಡಾಂಭಿಕರೂ ಇದ್ದಾರೆ. ಅಂತಹ ಜನರು ಮಾಡುವ 
ಕರ್ಮವು ನಿಷ್ಠಲವಾಗುವುದನ್ನು ನಾವು ನೋಡುತ್ತೇವೆ. 


ಯಶ್ಚ ದಿಷ್ಠಫಲೋ ಲೋಕೇ ಯಶ್ಚಾಯಂ ಹಠವಾದಕಃ । 


ಉಭಾವಪಶದಾವೇತೌ ಕರ್ಮಬುದ್ಧಿ ಪ್ರಶಸ್ಯತೇ ele] 
ಯೋ ಹಿ ದಿಷ್ಠಮುಪಾಸೀತ ನಿರ್ವಿಚೇಷ್ಟ ಸ್ವಪನ್‌ ಸುಖಮ್‌ । 
ಅವಸೀದೇತ್‌ ಸುದುರ್ಬುದ್ಧಿರಾಮೋ ಘಟ ಇವಾಂಭಸಿ 11೧೨! 


ಯಾವನು ಲೋಕದಲ್ಲಿದೈವದಿಂದಲೇ ಎಲ್ಲಫಲವೂ ಉಂಟಾಗುತ್ತದೆ ಎಂದು 
ಹೇಳುತ್ತಾನೋ, ಯಾವನು ತನ್ನ ಯೋಗ್ಯತೆಯಿಂದಲೇ ಎಲ್ಲಾ ಫಲವು 
ಉಂಟಾಗುತ್ತದೆಯೆಂದು ಹೇಳುತ್ತಾನೋ, ಪ್ರಯತ್ನವನ್ನುಮಾಡದಿರುವ ಅವರಿಬ್ಬರೂ 
ನೀಚರಾದವರು. ರಾಜ್ಯಸಾಧಕವಾದ ಯುದ್ಧದಲ್ಲಿ ಮೋಕ್ಷಸಾಧಕವಾದ 
ಶ್ರವಣಾದಿಕರ್ಮಗಳಲ್ಲಿಪ್ರಯತ್ನಮಾಡುವುದರಲ್ಲಿಯಾವನ ಬುದ್ಧಿಯಿರುತ್ತದೋ 
ಅವನು ಪ್ರಶಂಸಿಸಲ್ಪಡುತ್ತಾನೆ. ಯಾವನು ದೈವವನ್ನೇ ನಂಬಿ ಏನೂ ಪ್ರಯತ್ನಮಾಡದೆ 
ಸುಖವಾಗಿ ಮಲಗಿ ನಿದ್ರಿಸುತ್ತಾನೋ ಅಂತಹ ದುರ್ಬುದ್ಧಿಯುಳ್ಳ ಪುರುಷನು ಹಸಿಯ 
ಮಡಕೆಯು ನೀರಿನಲ್ಲಿಕರಗಿಹೋಗುವಂತೆ ನಾಶವನ್ನುಹೊಂದುತ್ತಾನೆ. 


-280- ಮಹಾಭಾರತ ವನಪರ್ವ 


ತಥೈವ ಹಠಬುದ್ಧಿರ್ಯಃ ಶಕ್ತಃ ಕರ್ಮಣ್ಯಕರ್ಮಕೃತ್‌ । 
ಆಸೀತ ನ ಚಿರಂ ಜೀವೇದನಾಥ ಇವ ದುರ್ಬಲಃ 11೧೩1 


ಅದರಂತೆ ಯಾವನು ನನ್ನಯೋಗ್ಯತೆಯಿಂದಲೇ ಎಲ್ಲವೂ ಆಗುತ್ತದೆಯೆಂದು 
ತಿಳಿದು ಕರ್ಮವನ್ನು ಮಾಡುವ ಸಾಮರ್ಥ್ಯವಿದ್ದರೂ ಕರ್ಮವನ್ನು ಮಾಡದೆ 
ಸುಮ್ಮನಿರುತ್ತಾನೆಯೋ ಅವನು ದುರ್ಬಲನಾದ ಅನಾಥನಂತೆ ಬಹುಕಾಲ 
ಬದುಕುವುದಿಲ್ಲ. 


ಅಕಸ್ಸಾದಪಿ ಯಃ ಕಶ್ಚಿದ್‌ ಅರ್ಥಂ ಪ್ರಾಪ್ನೋತಿ ಪೂರುಷಃ | 
ತಂ ಹಠೇನೇತಿ ಮನ್ಯಂತೇ ಸ ಹಿ ಯತ್ನೋ ನ ಕಸ್ಯಚಿತ್‌ 11೧೪॥ 


ಯಾವನಾದರೂ ಪುರುಷನು ಅಕಸ್ಥಾತ್‌ ಎಂದರೆ ವಾಣಿಜ್ಯಾದಿ ಉಪಾಯಗಳಿಲ್ಲದೆ 
ಅಥವಾ ಪೂಜೆಗಳಿಂದ ಪ್ರಸನ್ನವಾದ ದೈವವಿಲ್ಲದೆ ಬಹಳ ಧನವನ್ನು ಪಡೆಯುತ್ತಾನೋ 
ಅದನ್ನು ಅವನ ಯೋಗ್ಯತೆಯಿಂದ ಪಡೆದುದು ಎಂದು ಅಲ್ವಜ್ಯರು ತಿಳಿಯುತ್ತಾರೆ. 
ಸರ್ವೋತ್ತತ್ತಿಗೆ ನಿಮಿತ್ತ ಕಾರಣವಾದ ಕರ್ಮರೂಪವಾದ ಅದೃಷ್ಟವನ್ನೂ ಮತ್ತು 
ದೈವವನ್ನೂ ಎಂದೂ ಪರಿಗಣಿಸದೆ ಇರಲು ಸಾಧ್ಯವಿಲ್ಲವಾದ್ದರಿಂದ ಆ ಹಠವೆಂಬ 
ಯೋಗ್ಯತೆಯು ಯಾರ ಪ್ರಯತ್ನವೂ ಅಲ್ಲಪ್ರಸನ್ನವಾದ ದೈವವೂ ಅಲ್ಲ. 


ಯಚ್ಚಾಪಿ ಕಶ್ಚಿತ್‌ ಪುರುಷೋ ದಿಷ್ಟ್ಯಾ ಚಾಲಭತೇ ಧನಮ್‌ । 
ದೈವೇನ ವಿಧಿನಾ ಪಾರ್ಥ ತದ್ದೆ ಫೈವಮಿತಿ ನಿಶ್ಚಿತಮ್‌ 11೧೫1! 


ಯಾವನಾದರೂ ಒಬ್ಬ ಪುರುಷನು ಏನೂ ಪ್ರಯತ್ನವನ್ನು ಮಾಡದೆ 
ವಾಣಿಜ್ಯಾದಿವ್ಯಾಪಾರವಿಲ್ಲದೆ ತನ್ನ ಪ್ರಯತ್ನವೂ ಇಲ್ಲದೆ (ವೇದವ್ಯಾಸರ 
ಅನುಗ್ರಹದಿಂದ ಕೀಟವು ರಾಜ್ಯವನ್ನು ಪಡೆದಂತೆ) ಸಂಪತ್ತನ್ನು ಪಡೆದರೆ ಅದನ್ನು 
ದೈವದಿಂದ ಪಡೆದುದೆಂದು ಅಲ್ಪಜ್ಯರು ತಿಳಿಯುತ್ತಾರೆ. 

ಯತ್ತ್ವಯಂ ಕರ್ಮಣಾ ಕಿಂಚಿತ್‌ ಫಲಮಾಪ್ನೋತಿ ಪೂರುಷಃ । 

ಪ್ರತ್ಯಕ್ಷಂ ಚಕ್ಷುಷಾ ದೃಷ್ಟಂ ತತ್‌ ಪೌರುಷಮಿತಿ ಸ್ಮೃತಮ್‌ HOE 

ಯಾರಾದರೂ ಒಬ್ಬ ಪುರುಷನು ಪ್ರತ್ಯಕ್ಷವಾಗಿ ಸ್ನಯೋಗ್ಯ ವಾಣಿಜ್ಯಾದಿ 
ವ್ಯಾಪಾರದಿಂದ ಧನವನ್ನು ಗಳಿಸಿದರೆ ಅದು ಪುರುಷ ಪ್ರಯತ್ನ ಲಭ್ಯವಾದುದರಿಂದ 
ಅದು ಪೌರುಷವೆಂದು ತಿಳಿಯುತ್ತಾರೆ. 


ಕೈರಾತಪರ್ವ -281- 


ಸ್ವಭಾವತಃ ಪ್ರವೃತ್ತೋತನ್ಯಃ ಪ್ರಾಪ್ನೋತ್ಯರ್ಥಾನಕಾರಣಾತ್‌ । 
ತತ್ಸ್ವಭಾವಾತ್ಮಕಂ ವಿದ್ಧಿ ಫಲಂ ಪುರುಷಸತ್ತಮ 11೧೭। 


ಸ್ವಭಾವದಿಂದಲೇ ಪ್ರವೃತ್ತನಾದ ಒಬ್ಬಪುರುಷನು ಬೇರೆ ಕಾರಣವಿಲ್ಲದೆ ಅರ್ಥವನ್ನು 
ಪಡೆದರೆ ಎಲೈ ಪುರುಷಶ್ರೇಷ್ಠನೇ! ಆ ಫಲವನ್ನು ಸ್ವಭಾವಾತ್ಮಕವೆಂದು ತಿಳಿ. 
(ಸಭಾವವೆಂದರೂ ಹಠವೆಂದರೂ ಒಂದೇ ವಸ್ತು. ಒಂದೆ ಬಳದು ಹೇಳಿದ 
ವಿಷಯವನ್ನು ಇಲ್ಲಿಸಭಾವವೆಂದು ಇನ್ನೊಮ್ಮೆ ಹೇಳುತ್ತಿದ್ದಾರೆ.) 


ಏವಂ ಹಠಾಚ್ಚ ದೈವಾಚ್ಚ ಸಭಾವಾತ್‌ ಕರ್ಮಣಸ್ತಥಾ | 
ಯಾನಿ ಪ್ರಾಪ್ನೋತಿ ಪುರುಷಃ ತತ್ಫಲಂ ಪೂರ್ವಕರ್ಮಣಃ noch 


ಹೀಗೆ ಸ್ಹಭಾವರೂಪವಾದ ಹಠದಿಂದಾಗಲೀ ದೈವದಿಂದಾಗಲೀ ಅಥವಾ 
ಪ್ರಯತ್ನದಿಂದಾಗಲೀ ಪುರುಷನು ಏನನ್ನು ಪಡೆಯುತ್ತಾನೋ ಅದು ಪೂರ್ವಕರ್ಮದ 
ಫಲವಾಗಿರುತ್ತದೆ. (ಪ್ರತಿಯೊಂದು ಫಲಪ್ರಾಪ್ತಿಗೂ ಯೋಗ್ಯತೆಯೂ ದೈವಪ್ರಸಾದವೂ 
ಮತ್ತು ಪ್ರಯತ್ನವೂ ಮೂರು ಅವಶ್ಯಕವಾಗಿವೆ. ಒಂದೊಂದರಿಂದಲೇ 
ಫಲವುಂಟಾಗುತ್ತದೆ ಎಂದು ತಾತ್ಮಾಲಿಕ ದರ್ಶಿಗಳಾದ ಅಲ್ಪಜ್ಞರು ತಿಳಿಯುತ್ತಾರೆ. ಆದರೆ 
ಎಲ್ಲಾಕರ್ಮವೂ ಪೂರ್ವಕರ್ಮದ ಫಲ ಎಂದು ಹೇಳಿರುವುದರಿಂದ ಈ ಜನ್ಮದಲ್ಲಿ 
ಪ್ರಯತ್ನವು ಮಾತ್ರ ಕಂಡುಬಂದರೆ ಅದರ ಜೊತೆಯಲ್ಲಿ ಹಿಂದಿನ ಜನ್ಮದ 
ದೇವತಾರಾಧನೆಯನ್ನೂ ಯೋಗ್ಯತಾರೂಪವಾದ ಹಠವನ್ನೂತೆಗೆದುಕೊಳ್ಳಬೇಕು. 
ಅದರಂತೆ ದೈವವೇ ಕಾರಣವೆಂದು ತೋರುವ ಸ್ಥಳದಲ್ಲಿಯೂ ಹಿಂದಿನ ಜನ್ನದ ಅವನ 
ಪ್ರಯತ್ನವನ್ನೂ ಮತ್ತು ಹಠವನ್ನೂತೆಗೆದುಕೊಳ್ಳಬೇಕು. ಮತ್ತು ಹಠದಿಂದಲೇ ಫಲವೂ 
ತೋರುವ ಸ್ಥಳದಲ್ಲಿಯೂ ಹಿಂದಿನ ಜನ್ಮದಲ್ಲಿ ಪ್ರಸನ್ನವಾದ ದೈವವನ್ನೂ ಮತ್ತು 
ಪ್ರಯತ್ನವನ್ನೂ ತೆಗೆದುಕೊಳ್ಳಬೇಕು. ಹೀಗಾಗಿ ಮಿಲಿತವಾದ ಈ ಮೂರು 
ಕಾರಣಗಳಿಂದ ಪ ಪ್ರಮೇಯಕ್ಕೆ ಎಲ್ಲಿಯೂ ವ್ಯಭಿಚಾರವಿಲ್ಲ. ಒಂದೊಂದೇ ಕಾರಣವೆಂದು 
ತಿಳಿದುಕೊಳ್ಳುವವರು 'ಅಲ್ಲಜ್ಞರು. ಜ್ಞಾನಿಗಳು ಮಾತ್ರ ಇವು ಮೂರು 
ಮಿಲಿತವಾದಕಾರಣವೆಂದು ತಿಳಿಯುತ್ತಾರೆ. ಗಃ ಶ್ಲೋಕಗಳಲ್ಲಿಇದನ್ನೇ ಎಂದರೆ 
ಇವು ಮೂರೇ ಕಾರಣ ನಾಲ್ಕನೆಯ ಕಾರಣವಿಲ್ಲವೆಂದು ಸ್ಪಷ್ಟಪಡಿಸುತ್ತಾರೆ.) 


-282- ಮಹಾಭಾರತ ವನಪರ್ವ 


ಧಾತಾಂಪಿಹಿ ಸ್ವಕರ್ಮೈವ ತೈಸ್ಸೈರ್ಹೇತುಭಿರೀಶ್ವರಃ । 
ವಿದಧಾತಿ ವಿಭಜ್ಯೇಹ ಫಲಂ ಪೂರ್ವಕೃತಂ ನೃಣಾಮ್‌ eal 


ಫಲಪ್ರದನಾದ ನಾರಾಯಣನೂ ಸಹ ಹಿಂದಿನಜನ್ನದ ಕರ್ಮವನ್ನು ಅನುಸರಿಸಿ 
ಉಳಿದ ಕಾರಣಗಳನ್ನು ಗಮನಿಸಿ ಜೀವರ ಕರ್ಮಕ್ಕೆ ಅನುಗುಣವಾದ ಫಲಗಳನ್ನು 
ವಿಭಾಗಮಾಡಿ ಬೇರೆಬೇರೆ ಜೀವರಿಗೆ ಬೇರೆಬೇರೆ ರೀತಿಯಲ್ಲಿಕೊಡುತ್ತಾನೆ. 


ಯದ್ಧಿ ಯ: ಪುರುಷಃ ಕಶ್ಚಿತ್‌ ಕುರುತೇ ವೈ ಶುಭಾಶುಭಮ್‌ । 
ತದ್‌ ಧಾತ್ರಾ ವಿಹಿತಂ ವಿದ್ಧಿ ಪೂರ್ವಕರ್ಮಫಲೋದಯಮ್‌ ॥೨೦॥ 


ಯಾವುದೇ ಪುರುಷನು ಯಾವುದೇ ಶುಭವನ್ನಾಗಲೀ ಅಶುಭವನ್ನಾಗಲೀ 
ಮಾಡಿದರೂ ಅದು ಪೂರ್ವಕರ್ಮದ ಫಲರೂಪವಾಗಿ ಧಾತೃವಾದ 
ನಾರಾಯಣನಿಂದ ವಿಹಿತವಾದದ್ದುಎಂದು ತಿಳಿ. 


ಕಾರಣಂ ತಸ್ಯ ದೇಹೋತಯಂ ಧಾತುಃ ಕರ್ಮಣಿ ಕರ್ಮಣಿ | 
ಸ ಯಥಾ ಪ್ರೇರಯತ್ಯೇನಂ ತಥಾsಯಂ ಕುರುತೇತವಶಃ 11೨೧1 


ಆ ಧಾತೃವಿನ ಪ್ರೇರಣೆಯಿಂದ ಉಂಟಾಗುವ ಪ್ರತಿಯೊಂದು ಕರ್ಮದಲ್ಲಿಯೂ 
(ಕರ್ಮಕ್ಸೂ) ಜೀವನ ಈ ದೇಹವು ಕಾರಣವಾಗಿದೆ. ಅವನು ಹೇಗೆ ಪ್ರೇರಿಸುತ್ತಾನೋ 
ಅದರಂತೆ ಜೀವನು ಅವಶನಾಗಿ ನಡೆದು ಕೊಳ್ಳುತ್ತಾನೆ. 


ತೇಷು ತೇಷು ಹಿ ಕೃತ್ಯೇಷು ವಿನಿಯೋಕ್ತಾ ಮಹೇಶ್ವರಃ । 
ಸರ್ವಭೂತಾನಿ ಕೌಂತೇಯ ಕಾರಯತ್ಯವಶಾನ್ಯಪಿ 11೨೨! 


ಎಲೈ ಕೌಂತೇಯನೇ! ಜೀವರನ್ನು ಆಯಾಕಾರ್ಯಗಳಲ್ಲಿತೊಡಗಿಸುವವನು ಆ 
ಮಹೇಶ್ವರ. ಅವನು ಜೀವರು ಅವಶರಾಗಿ ಆ ಕಾರ್ಯಗಳನ್ನು ಮಾಡುವಂತೆ 
ಪ್ರೇರಿಸುತ್ತಾನೆ. 


ಮನಸಾ ತದ್‌ ವಿನಿಶ್ಚಿತ್ಯ ಪಶ್ಚಾತ್‌ ಪ್ರಾಪ್ನೋತಿ ಕರ್ಮಣಾ । 
ಬುದ್ಧಿಪೂರ್ವಂ ಸ್ವಯಂ ಧೀರಃ ಪುರುಷಸ್ತತ್ರ ಕಾರಣಮ್‌ 11೨೩! 


ಕೈರಾತಪರ್ವ -283- 


ಮನಸಿನಿಂದ ಭವಿಷ್ಯತ್‌ ಫಲವನ್ನು ನಿಶ್ಚಯಿಸಿ ಅನಂತರ ಬುದ್ಧಿಪೂರ್ವಕವಾಗಿ 
ಧೀರನಾದವನು ಆ ಫಲವನ್ನು ತಾನು ಪಡೆಯುತ್ತಾನೆ. ಅಲ್ಲಿ ಪುರುಷ ಪ್ರಯತ್ನವು 
ಕಾರಣ. 


ಸಂಖ್ಯಾತುಂ ನೈವ ಶಕ್ಕಾನಿ ಕರ್ಮಾಣಿ ಪುರುಷರ್ಷಭ । 
ಅಗಾರನಗರಾಣಾಂ ಹಿ ಸಿದ್ಧಿಃ ಪುರುಷಹೈತುಕೀ 11೨೪ 


ಎಲೈ ಪುರುಷಶ್ರೇಷ್ಠನೇ। ಕರ್ಮಗಳನ್ನು ಎಣಿಸಲು ಸಾಧ್ಯವಿಲ್ಲ. ಗೃಹ ನಗರ 
ಮೊದಲಾದ ವಸ್ತುಗಳ ಸಿದ್ಧಿಯು ಬಡಗಿ ಕಮ್ಮಾರ ಮೊದಲಾದವರ 
ಪುರುಷಪ್ರಯತ್ನದಿಂದಲೇ ಉಂಟಾಗುತ್ತದೆ. (ಅದೃಷ್ಟರೂಪ ಕಾರಣವಾದರೂ 
ದೃಷ್ಟಕಾರಣವನ್ನು ಮೇಳನಮಾಡಿ ಕಾರ್ಯವನ್ನು ಉತ್ಪಾದನೆ ಮಾಡುವುದರಿಂದ 
ದೈವಪ್ರಸಾದ ಮತ್ತು ಯೋಗ್ಯತೆ ಎಂಬ ಅದೃಷ್ಟಕಾರಣಗಳಿದ್ದರೂ ದೃಷ್ಟವಾದ 
ಪ್ರಯತ್ನವಿಲ್ಲದೆ ಈ ಲೋಕದಲ್ಲಿಯಾವುದೂ ಸಾಧ್ಯವಾಗುವುದಿಲ್ಲ. ಹೀಗೆ ಹಠದಿಂದ 
ಅಥವಾ ದೈವದಿಂದ ರಾಜ್ಯಪ್ರಾಪ್ತಿಯಾದರೂ ನಿಧಿನಿಕ್ಷೇಪಗಳಿಂದ ಧನಲಾಭವಾಗುತ್ತದೆ. 
ಅನಂತರ ಧನನಿಮಿತ್ತವಾದ ಗಜ ತುರಗ ಸೇನಾಪ್ರಾಪ್ತಿ ಸೇನೆಯಿಂದ ಶತ್ರುಗಳ 
ಪರಾಜಯ ಅದರಿಂದ ರಾಜ್ಯಲಾಭ ಹೀಗೆ ಎಲ್ಲಕಡೆಗಳಲ್ಲಿಯೂ ಪುರುಷ ಪ್ರಯತ್ನವು 
ಅವಶ್ಯಕವಾಗಿದೆ. ಆದರೆ ಅಷ್ಟೇ ಸಾಲದು ಮೂರೂ ಸೇರಿ ಕಾರಣವಾಗುತ್ತದೆ ಎಂದು 
ಅಭಿಪ್ರಾಯ.) 


ತಿಲೇ ತೈಲಂ ಗವಿ ಕ್ಷೀರಂ ಕಾಷ್ಟೇ ವಾ ಪಾವಕಂ ತಥಾ । 
ಧಿಯಾ ಧೀರೋ ವಿಜಾನೀಯಾದುಪಾಯಾಶ್ಚಾರ್ಥ ಸಿದ್ದಯೇ 11೨೫1 


ತಿಲದಲ್ಲಿತೈಲವನ್ನುಪಡೆಯಲು ತೈಲಯಂತ್ರಾದಿ ಪುರುಷಪ್ರಯತ್ನ ಗೋವಿನಿಂದ 
ಕ್ಷೀರವನ್ನು ಪಡೆಯಲು ದೋಹನಾದಿ ಪ್ರಯತ್ನ ಕಾಷ್ಠದಿಂದ ಅಗ್ನಿಯನ್ನು ಪಡೆಯಲು 
ಮಥನಾದಿ ಪ್ರಯತ್ನ, ಅರ್ಥಸಿದ್ಧಿಗಾಗಿ ಧೀರನಾದವನು ಈ ಉಪಾಯಗಳನ್ನು 
ಮುಂಚೆಯೇ ತಿಳಿಯಬೇಕು. 

ತತಃ ಪ್ರವೃಣುತೇ ಪಶ್ಚಾತ್‌ ಕಾರಣಂ ಚಾಸ್ಯ ಸಿದ್ಧಯೇ । 

ತಾಂ ಸಿದ್ಧಿಮುಪಜೀವಂತಿ ಕರ್ಮಣಾಮಿಹ ಜಂತವಃ 11೨೬।॥ 


-284- ಮಹಾಭಾರತ ವನಪರ್ವ 


ಅನಂತರ ಅವನು ಅರ್ಥಸಿದ್ದಿಗಾಗಿ ಯೋಗ್ಯವಾದ ಕಾರಣಗಳನ್ನು 
ತೊಡಗಿಸುತ್ತಾನೆ. ಪ್ರಯತ್ನವನ್ನುಮಾಡಿ ಆ ಫಲಸಿದ್ದಿಯನ್ನು ಪಡೆದು ತನ್ನಕರ್ಮದಿಂದ 
ಎಂದರೆ ಪ್ರಯತ್ನದಿಂದ ಉಪಜೀವಿಸುತ್ತಾನೆ. 


ಕುಶಲೇನ ಕೃತಂ ಕರ್ಮ ಕರ್ತಾ ಸಾಧು ವಿನಿಶ್ಚಿತಮ್‌ । 
ಇದಂ ಚಾಕುಶಲೇನೇತಿ ವಿಶೇಷಾದುಪಲಭ್ಯತೇ 11೨೭1! 


ನಿಪುಣನಾದವನು ಮಾಡಿದ ಕರ್ಮವು ಚೆನ್ನಾಗಿರುವುದು. ಅಕುಶಲನು ಮಾಡಿದ 
ಕಾರ್ಯವು ಚೆನ್ನಾಗಿಲ್ಲದಿರುವುದು ಪ್ರತ್ಯಕ್ಷದಿಂದಲೇ ತಿಳಿಯುತ್ತದೆ. (ಪುರುಷ ಪ್ರಯತ್ನಕ್ಕೆ 
ಕಾರಣತ್ತವೇ ಇಲ್ಲದಿದ್ದರೆ ಈ ವೈಲಕ್ಷಣ್ಯವು ಕೂಡುವುದಿಲ್ಲ.) 


ಇಷ್ಟಾಪೂರ್ತಫಲಂ ನ ಸ್ಯಾನ್ನ ಶಿಷ್ಯೋ ನ ಗುರುರ್ಭವೇತ್‌ । 
ಪುರುಷಃ ಕರ್ಮಸಾಧ್ಯೇಷು ಸ್ಯಾಚ್ಛೇದಯಮಕಾರಣಮ್‌ (1೨೮1 


ಈಗ ಪ್ರಯತ್ನವನ್ನು ಮಾಡುವ ಪುರುಷನು ಕರ್ಮಸಾಧ್ಯಫಲಗಳಿಗೆ 
ಕಾರಣವಲ್ಲದಿದ್ದರೆ ಇಷ್ಟಾಪೂರ್ತದಲ್ಲಿ ಯಾರೂ ಪ್ರಯತ್ನಮಾಡಲಾರರು. 
ಇಷ್ಟಾಪೂರ್ತಫಲವು ದೊರೆಯಲಾರದು. ಶಿಷ್ಯನನ್ನು ಸಂಪಾದಿಸಲು ಅಥವಾ 
ಅಧ್ಯಯನಮಾಡಲು ಯಾರೂ ಪ್ರಯತ್ನಪಡಲಾರರು. ಆದ್ದರಿಂದ ಶಿಷ್ಯನೂ 
ಸಿದ್ಧಿಸಲಾರ ಗುರುವೂ ಸಿದ್ಧಿಸಲಾರ. (ಇಷ್ಟಎಂದರೆ ಯಾಗಾದಿಗಳು ಪೂರ್ತವೆಂದರೆ 
ಕೆರೆಭಾವಿಗಳ ನಿರ್ಮಾಣಾದಿಗಳು). 


ಕರ್ತೃತ್ವಾದೇವ ಪುರುಷಃ ಕರ್ಮಸಿದ್ಧೈ ಪ್ರಶಸ್ಯತೇ । 


ಅಸಿದ್ಧೌ ನಿಂದ್ಯತೇ ಚಾಪಿ ಕರ್ಮನಾಶಃ ಕಥಂ ತ್ವಿಹ 11೨೯ 

ಪುರುಷನಿಗೆ ಕರ್ತೃತ್ವವಿರುವುದರಿಂದಲೇ (ಪುರುಷ ಪ್ರಯತ್ನಕ್ಕೆ 
ಕಾರಣತ್ವವಿರುವುದರಿಂದಲೇ) ಕರ್ಮಸಿದ್ದಿಯು ಉಂಟಾದಾಗ ಆ ಪುರುಷನು 
ಪ್ರಶಂಸಿಸಲ್ಪಡುತ್ತಾನೆ. ಕರ್ಮಸಿದ್ಧಿಯಾಗದಿದ್ದರೆ ಕರ್ಮಸಿದ್ದಿಯಾಗದಿರುವುದಕ್ಕೆ ಏನು 
ಕಾರಣವೆಂದು ವಿಚಾರಮಾಡಿ ಅಂತಹ ಪ್ರಯತ್ನವನ್ನು ಮಾಡಿದ ಪುರುಷನು 
ನಿಂದಿಸಲ್ಪಡುತ್ತಾನೆ. 


ಕೈರಾತಪರ್ವ -285- 


ತತಃ ಪ್ರವರ್ತತೇ ಪಶ್ಚಾಶ್‌ ತ್ರಿಭಿಸ್ತಸ್ಯೇಹ ಕಾರಣ್ಯೆ: । 
ಕರ್ಮಣೈಕೇ ಹಠೇನೈಕೇ ದಿಪ್ಟೇನೈಕೇ ವದಂತ್ಯುತ । 
ಪುರುಷಪ್ರಯತ್ನಜಂ ಕಿಂಚಿದ್‌ ತೈಧಮೇತತ್ಛಶಸ್ಯತೇ Aon 


ಆದ್ದರಿಂದ ಈ ಮೂರು ಕಾರಣಗಳಿಂದ ಇಲ್ಲಿ ಎಲ್ಲಾ ಕರ್ಮಗಳೂ 
ಪ್ರವೃತ್ತವಾಗುತ್ತವೆ. ಕೆಲವರು ಕೇವಲ ಪ್ರಯತ್ನದಿಂದಲೇ ಎಂದೂ ಕೆಲವರು ಕೇವಲ 
ಯೋಗ್ಯತೆಯಿಂದಲೇ ಎಂದೂ ಕೆಲವರು ಕೇವಲ ದೈವದಿಂದಲೇ ಎಂದೂ ಹೇಳುತ್ತಾರೆ. 
ಅವು ಮೂರೂ ಸರಿಯಾದುದಲ್ಲ. ಕೇವಲ ಪುರುಷಪ್ರಯತ್ನದಿಂದ ಯಾವುದೂ 
ಸಿದ್ಧಿಸುವುದಿಲ್ಲ . ಮೂರೂ ಸೇರಿ ಸಿದ್ಧಿಸುತ್ತದೆ ಎಂಬ ವಿಷಯವು ಪ್ರಶಂಸಿಸಲ್ಪಡುತ್ತದೆ. 


ನ ಚೈವೈತಾವತಾ ಕಾರ್ಯಂ ಮನ್ಯಂತ ಇತಿ ಚಾಪರೇ । 
ಅಸ್ತಿ ಸರ್ವಮದೃಶ್ಯಂ ತತ್‌ ದೈವಾದ್‌ದೃಶ್ಯಂ ತಥಾ ಹಠಃ AO 


ಈ ಮೂರರಿಂದ ಕಾರ್ಯವಾಗುವುದಿಲ್ಲವೆಂದು ಇನ್ನು ಕೆಲವರು 
ಅಭಿಪ್ರಾಯಪಡುತ್ತಾರೆ. ಸ್ವಭಾವ ಪುರುಷ(ಜೀವ) ಪ್ರಯತ್ನಮತ್ತು ದೈವಗಳಲ್ಲಿಜೀವ 
ಮತ್ತು ಅವನ ಪ್ರಯತ್ನವು ದೃಶ್ಯವಾದರೂ ಉಳಿದೆರಡು ಅದೃಶ್ಯವಾದವುಗಳು 
ಆದ್ದರಿಂದ ನಿರೀಶ್ವರವಾದಿಗಳು ಅಂತಹ ಕಾರಣವನ್ನು ಒಪ್ಪದೆ ಅದೃಷ್ಟಮತ್ತು ಪುರುಷ 
ಪ್ರಯತ್ನಎರಡೇ ಕಾರಣಗಳು ಸಾಕು ಎಂದು ಹೇಳುತ್ತಾರೆ. ಆದರೆ ಅದು ಸರಿಯಲ್ಲ. 
ದೈವವು ಕಾಣುವುದಿಲ್ಲ ಎಂಬ ಕಾರಣದಿಂದ ಅದನ್ನು ಒಪ್ಪದಿದ್ದರೆ ದೈವದಂತೆ 
ಅದೃಷ್ಟವೂ ಕಾಣುವುದಿಲ್ಲವಾದ್ದರಿಂದ ಅದನ್ನೂ ಒಪ್ಪಬಾರದು. ಒಂದನ್ನು ಒಪ್ಪಿ ಒಂದನ್ನು 
ಬಿಡುವುದು ನ್ಯಾಯವಲ್ಲ ಮತ್ತು ದೈವವಾಗಲೀ ಯೋಗ್ಯತೆಯಾಗಲೀ 
ಅದೃಶ್ಯವೆಂಬುದು ಸರಿಯಲ್ಲ. ಏಕೆಂದರೆ ದೈವವೂ ಅದೃಷ್ಟವೂ ಮತ್ತು ತ್ರಿವಿಧ ಪುರುಷ 
ಸ್ವಭಾವವೂ ದೃಷ್ಟವಾಗಿದೆ. ದೈವವು ಯೋಗಿಗಳಿಂದ ದೃಷ್ಟವಾಗಿದೆ. ತ್ರಿವಿಧ ಪುರುಷ 
ಸ್ವಭಾವವು ಎಲ್ಲರಿಂದಲೂ ದೃಷ್ಟವಾಗಿದೆ. 

ದೃಶ್ಯತೇ ವೈ ಹಠಾಚ್ಛೆವ ದಿಷ್ಟಾಚ್ಚಾರ್ಥಸ್ಯ ಸಂಗತಿ: । 

ಕಿಂಚಿದ್ದೈವಾದ್ಧಶಾತ್ಮಿಂಚಿತ್‌ ಕಿಂಚಿದೇವ ಸ್ಪಕರ್ಮತಃ 11೩೨॥ 


-286- ಮಹಾಭಾರತ ವನಪರ್ವ 


ಪುರುಷಃ ಫಲಮವಾಪ್ನೋತಿ ಚತುರ್ಥಂ ನಾತ್ರ ಕಾರಣಮ್‌ । 
ಕುಶಲಾಃ ಪ್ರತಿಜಾನಂತಿ ಯೇ ತತ್ತ್ವವಿದುಷೋ ಜನಾಃ HAAN 


ಹಠದಿಂದಲೂ ದೈವದಿಂದಲೂ ಅರ್ಥದ ಸಿದ್ದಿಯಾಗುವುದು ಕಂಡು ಬರುತ್ತದೆ. 
ಹಠದಿಂದ ಸಲ್ಪಭಾಗವೂ ದೈವದಿಂದ ಸ್ವಲ್ಪಭಾಗವೂ ಮತ್ತು ಪುರುಷ ಪ್ರಯತ್ನದಿಂದ 
ಸ್ವಲ್ಪಭಾಗವೂ ಉಂಟಾಗುತ್ತದೆ. ಒಂದು ಕಾರ್ಯಸಿದ್ದಿಗೆ ಈ ಮೂರು ಕಾರಣಗಳನ್ನು 
ಬಿಟ್ಟುನಾಲ್ಲನೆಯ ಕಾರಣವಿಲ್ಲ. ಕುಶಲರಾದ ತತ್ವಜ್ಞಾನಿಗಳು ಪ್ರ ಪ್ರತಿಕಾರ್ಯದಲ್ಲಿಯೂ 
ಈ ಮೂರಕ್ಕೂ ಕಾರಣತ್ತಗಳನ್ನು ತಿಳಿಯುತ್ತಾರೆ. 


ತಥೈವ ಧಾತಾ ಭೂತಾನಾಮಿಷ್ಟಾನಿಷ್ಠಫಲಪ್ರದಃ । 
ಯದಿನ ಸ್ಯಾನ್ನ ಭೂತಾನಾಂ ಕೃಪಣೋ ನಾಮ ಕಶ್ಚನ 11೩೪ 


ಹಾಗೆಯೇ ಜೀವರಿಗೆ ಇಷ್ಟಾನಿಷ್ಟ ಫಲಪ್ರದನಾದ ಒಬ್ಬ ದೇವರು ಇಲ್ಲದಿದ್ದರೆ 
ಮನುಷ್ಯರಲ್ಲಿ ಯಾವನೂ ದರಿದ್ರನಾಗಿರಬಾರದಾಗಿದ್ದಿತು. (ಹೀಗೆ 
ಪೂರ್ವಪಕ್ಷಮಾಡುವವರಿಗೆ ಜೀವನ ಯೋಗ್ಯತೆ ಮತ್ತು ಪ್ರಯತ್ನ ಎಲ್ಲರಿಗೂ 
ಸಮವಾಗಿರುವುದರಿಂದ ಒಬ್ಬನು ಶ್ರೀಮಂತ ಒಬ್ಬನು ದರಿದ್ರ ಎಂಬ ವಿಭಾಗಕ್ಕೆ 
ಕಾರಣವಿಲ್ಲವೆಂದು ಅಭಿಪ್ರಾಯ.) 


ಯಂ ಯಮರ್ಥಮಭಿಪ್ರೇಪ್ಟು! ಕುರುತೇ ಕರ್ಮ ಪೂರುಷಃ । 
ತತ್ತಸ್ಯ ಫಲಮೇವ ಸ್ಯಾದ್‌ ಯದಿ ನ ಸ್ಯಾತ್‌ ಕಿಲಾಶುಭಮ್‌  ॥೩೫॥ 


ಯಾವಯಾವ ಫಲವನ್ನುಪಡೆಯುವ ಉದ್ದೇಶದಿಂದ ಪುರುಷನು ಪ್ರಯತ್ನವನ್ನು 
ಮಾಡುತ್ತಾನೆಯೋ ಅದಕ್ಕೆ. ಪ್ರತಿಬಂಧಕವಿಲ್ಲದಿದ್ದರೆ ಅವನು ಆ ಫಲಗಳನ್ನು 


ಪಡೆಯಲೇಬೇಕಾಗಿದ್ದಿತು. 
ತ್ರಿದ್ದಾರಾಮರ್ಥಸಿದ್ದಿಂ ವೈ ನಾನುಪಶ್ಯಂತಿ ಯೇ ನರಾಃ । 


೦ 


ತಥ್ಭೆವಾನರ್ಥಸಿದ್ದಿಂ ಚ ಯಥಾ ಲೋಕಾಸ್ತಥೈವ ತೇ 11೩೬1! 


[=] 
ಯಾರು ಇಂತಹ ಅರ್ಥಸಿದ್ಧಿಯು ಅಥವಾ ಅನರ್ಥಸಿದ್ಧಿಯು 
ಮೂರುಕಾರಣಗಳಿಂದ ಉಂಟಾಗುವುವು ಎಂದು ತಿಳಿಯುವುದಿಲ್ಲವೋ ಅವರು 
ಪಾಮರಜನರಂತೆ ಇರುತ್ತಾರೆ. ತತ್ವಜ್ಞರಲ್ಲ. 


ಕೈರಾತಪರ್ವ -287- 


ಕರ್ತವ್ಯಂ ತ್ವೇವ ಕರ್ಮೇತಿ ಮನೋರೇಷ ವಿನಿಶ್ಚಯಃ । 
ಏಕಾಂತೇನ ಹ್ಯನೀಹೋತಯಂ ಪರಾಭವತಿ ಪೂರುಷಃ 11೩೭! 


ಕರ್ಮವನ್ನುಮಾಡಲೇ ಬೇಕು ಎಂದು ಮನುವಿನ ದೃಢವಾದ ನಿಶ್ಚಯ. ಏನೂ 
ಪ್ರಯತ್ನವನ್ನು ಮಾಡದಿರುವ ಪುರುಷನು ನಿಯಮೇನ ಪರಾಭವವನ್ನುಹೊಂದುತ್ತಾನೆ. 


ಕುರ್ವತೋ ಹಿ ಭವತ್ಯೇವ ಕರ್ಮ ಚಾಸ್ಯ ಪ್ರಶಸ್ಯತೇ । 
ಏಕಾಂತಘಲಸಿದ್ದಿಂ ತು ನ ವಿಂದತ್ಯಲಸಃ ಕ್ಲಚಿತ್‌ 11೩೮॥ 


ಪ್ರಯತ್ನವನ್ನು ಮಾಡುವವನಿಗೆ ಫಲವು ದೊರೆತೇ ದೊರೆಯುತ್ತದೆ. ಅವನ ಆ 
ಕರ್ಮವು ಪ್ರಶಂಸಿಸಲ್ಪಡುತ್ತದೆ. ಆದರೆ ಯಾರು ಆಲಸ್ಯದಿಂದ 
ಪ್ರಯತ್ನಮಾಡುವುದಿಲ್ಲವೋ ಅವನಿಗೆ ನಿಶ್ಚಯವಾಗಿ ಎಂದೂ 
ಫಲಸಿದ್ಧಿಯಾಗುವುದಿಲ್ಲ. ಸ 

ಅಸಂಭವೇ ತತ್ರ ಹೇತುಃ ಪ್ರಾಯಶ್ಚಿತ್ತಂ ತು ಲಕ್ಷ್ಯತೇ । 

ಕೃತೇ ಕರ್ಮಣಿ ರಾಜೇಂದ್ರ ತಥಾ55ನೃಣ್ಯಮವಾಪ್ನತೇ HAI 


ಆಲಸ್ಯವುಳ್ಳ ಮನುಷ್ಯನಿಗೆ ಫಲವು ದೊರೆಯದಿರುವುದಕ್ಕೆ ಹೆಚ್ಚಾಗಿ ಅವನ ಮನಸ್ಸೇ 
ಕಾರಣವೆಂದು ತಿಳಿಯುತ್ತದೆ. ಎಲ್ಫೆ ರಾಜೇಂದ್ರನೇ! ತನಗೆ ವಿಹಿತವಾದ ಕರ್ಮವನ್ನು 
ಮಾಡಿದರೆ ಆ ಪುರುಷನು ಯಣ ಮುಕ್ತನಾಗುತ್ತಾನೆ. 


ಅಲಕ್ಷ್ಮೀರಾವಿಶತ್ಯೇನಂ ಶಯಾನಮಲಸಂ ನರಮ್‌ । 
ನಿಃಸಂಶಯಂ ಫಲಂ ಲಬ್ಬ್ವಾ ದಕ್ಟೋ ಭೂರಿಮುಪಾಶ್ನುತೇ 11೪೦॥ 


ಯಾವ ಪುರುಷನು ಆಲಸ್ಯದಿಂದ ಮಲಗಿರುತ್ತಾನೆಯೋ ಅವನನ್ನು ಅಲಕ್ಷ್ಮಿಯು 
ಪ್ರವೇಶಿಸುತ್ತಾಳೆ. ದಕ್ಷನಾದವನು ಪ್ರಯತ್ನವನ್ನು ಮಾಡಿ ಫಲವನ್ನು ಪಡೆದು ಮಹಾ 
ವೈಭವವನ್ನು ಅನುಭವಿಸುತ್ತಾನೆ. 

ಅನರ್ಥಂ ಸಂಶಯಾವಸಂ ವೃಣೇ ಮುಕ್ತಸಂಶಯಾಃ । 


ಛು 


ಧೀರಾ ನರಾಃ ಕರ್ಮರತಾ ನ ತು ನಿಃಪಂಶಯಂ ಕ್ವಚಿತ್‌ YON 


-288- ಮಹಾಭಾರತ ವನಪರ್ವ 


ಸಂಶಯಾವಸ್ಥೆಯಲ್ಲಿಇರುವವನನ್ನುಸಂಶಯಾವಸ್ಥೆಯಲ್ಲಿಇರುವ ಉಳಿದವರು 
ತಮ್ಮ ವಶವನ್ನಾಗಿ ಮಾಡಿಕೊಳ್ಳುತ್ತಾರೆ. ಅವನಿಗೆ ಅನರ್ಥವು ಉಂಟಾಗುತ್ತದೆ. 
ಸಂಶಯರಹಿತನಾದ ಪುರುಷನು ಅಂತಹವರಿಗೆ ವಶನಾಗುವುದಿಲ್ಲ. ಅಂತಹ ಧಿ 
€ರಪುರುಷರು ತಮ್ಮ ಕರ್ಮಗಳಲ್ಲಿತಾವು ನಿರತರಾಗಿರುತ್ತಾರೆ. 


ಏಕಾಂತೇನ ಹ್ಯನರ್ಥೋ5ಯಂ ವರ್ತತೇತಸ್ಥಾಸು ಸಾಂಪ್ರತಮ್‌ । 
ಸ ತು ನಿಃಸಂಶಯಂ ನ ಸ್ಯಾತ್‌ ತ್ವಯಿ ಕರ್ಮಣ್ಯವಸ್ಥಿತೇ | 
ಅಥವಾ ಸಿದ್ದಿರೇವ ಸ್ಯಾನ್ನಹಿಮಾನಂ ತದೈವ ತೇ 11೪೨11 


ಸದ್ಯದಲ್ಲಿ ನಮಗೆ ಈ ವನವಾಸರೂಪವಾದ ಅನರ್ಥವು ನಿಶ್ಚಯವಾಗಿ 
ಉಂಟಾಗಿದೆ. ನೀನು ಪರಾಕ್ರಮವನ್ನುವಹಿಸುವುದಾದರೆ ಈ ಅನರ್ಥವು ಖಂಡಿತವಾಗಿ 
ನಿವೃತ್ತವಾಗುತ್ತದೆ. (ರಾಜ್ಯಲಾಭಾದಿಕಾರ್ಯಸಿದ್ದಿಯು ಆಗುತ್ತದೆ.) 


ವೃಕೋದರಸ್ಯ ಬೀಭತ್ಪೋರ್ಭ್ರಾತ್ರೋಶ್ಚ ಯಮಯೋರಪಿ । 
ಅನ್ಯೇಷಾಂ ಕರ್ಮ ಸಫಲಮಸ್ಥಾಕಮಪಿ ವಾ ಪುನಃ । 
ವಿಪ್ರಕರ್ಷೇಣ ಬುಧ್ಯೇತ ಕೃತಕರ್ಮಾ ಯಥಾಬಲಮ್‌ 11೪೩1 


ಪೃಥಿವೀಂ ಲಾಂಗಲೇನೈವ ಕೃಷ್ಣಾ ಬೀಜಂ ವಪತ್ಯುತ ॥ 
ಆಸ್ಟೇತತ್ರ ಕರ್ಷಕಸ್ತೂಷ್ಲೀಂ ಪರ್ಜನ್ಯಸ್ತತ್ರ ಕಾರಣಮ್‌ । 
ವೃಷ್ಟಿಶ್ಚವಾನುಗೃಹ್ಹೀಯಾದನೇನಾಸ್ತತ್ರ ಕರ್ಷಕ: ad 


ಅಥವಾ ರಾಜ್ಯರೂಪವಾದ ಲಾಭವೇ ಸಿದ್ಧಿಯಾಗುತ್ತದೆ. ನೀನು 
ಕಾರ್ಯಪ್ರವೃತ್ತನಾದರೆ ಪ್ರಯತ್ನವನ್ನುಮಾಡುವ ಕಾಲದಲ್ಲಿಯೇ ನಿನ್ನವೃಕೋದರನ 
ಅರ್ಜುನನ ಮತ್ತು ನಕುಲ ಸಹದೇವರ ಸಾಮರ್ಥ್ಯವು (ಮಹಿಮೆಯು) ನಿನಗೆ 
ತಿಳಿಯುತ್ತದೆ. ಅಥವಾ ಮಾಡಬೇಕಾದ ಪ್ರಯತ್ನವನ್ನುನಿನ್ನ ಶಕ್ತಿಯಿದ್ದಷ್ಟುಮಾಡಿದರೆ 
ಹದಿಮೂರುವರ್ಷದ ಅನಂತರವಾದರೂ ನಮ್ಮ ಕರ್ಮವು ಸಫಲವೋ ಅಥವಾ 
ದುರ್ಯೋಧನಾದಿಗಳ ಕರ್ಮವು ಸಫಲವೋ ಎಂದು ನಿನಗೆ ತಿಳಿಯುತ್ತದೆ. 
ಭೂಮಿಯನ್ನುನೇಗಿಲಿನಿಂದ ಉತ್ತು ಕೃಷೀವಲನು ಬೀಜವನ್ನು ಬಿತ್ತುತ್ತಾನೆ. ಬೀಜವನ್ನು 
ಬಿತ್ತಿ ಸುಮ್ಮನೆ ಇರುತ್ತಾನೆ. ಫಲವನ್ನು ಪಡೆಯುವುದಕ್ಕೆ ಅಲ್ಲಿ ಪರ್ಜನ್ಯನು 
ಕಾರಣಎಷ್ಟಿಯು ಅನುಗ್ರಹವನ್ನುಮಾಡಿದರೆ ಅಲ್ಲಿಕರ್ಷಕನು ನಿರ್ದುಃಖನಾಗುತ್ತಾನೆ. 


ಕೈರಾತಪರ್ವ -289- 


ಯದನ್ಯಃ ಪುರುಷಃ ಕುರ್ಯಾತ್‌ ಕೃತಂ ತತ್‌ ಸಕಲಂ ಮಯಾ । 
ತಚ್ಚೇದಂ ಫಲಮಸ್ಕಾಕಂ ನಾಪರಾಧೋಶಸ್ತಿ ನಃ ಕ್ವಚಿತ್‌ । 
ಇತಿ ಧೀರೋತನ್ನವೇಕ್ಷೈವ ನಾತ್ಕಾನಂ ತತ್ರ ಗರ್ಹಯೇತ್‌ ॥೪೬॥ 


ಇನ್ನೊಬ್ಬಪುರುಷನು ಏನು ಮಾಡುತ್ತಾನೋ ಅದೆಲ್ಲವನ್ನೂನಾನು ಮಾಡಿದ್ದೇನೆ. 
ಆದರೆ ನನಗೆ ದೊರೆತಿರುವ ಫಲ ಈ ರೀತಿಯದು. ಇದರಲ್ಲಿನನ್ನಯಾವ ಅಪರಾಧವೂ 
ಇಲ್ಲಎಂದು ಧೀರನಾದ ವಿವೇಕಿಯು ತಿಳಿದು ತನ್ನನ್ನು ತಾನು ನಿಂದಿಸಿಕೊಳ್ಳುವುದಿಲ್ಲ. 


ಕುರ್ವತೋ ನಾರ್ಥಸಿದ್ದಿರ್ಮೇ ಭವತೀತಿ ಹಿ ಭಾರತ । 
ನಿರ್ವೇದೋ ನಾತ್ರ ಕರ್ತವ್ಯೋ ದ್ವಾದೇತೌ ಹ್ಯಸ್ಯ ಕರ್ಮಣಃ ॥೪೭॥ 


ಎಲೈ ಭಾರತನೇ! ಪ್ರಯತ್ನವನ್ನು ಮಾಡುವ ವ್ಯಕ್ತಿಯು ನನಗೆ ಅರ್ಥಸಿದ್ಧಿಯು 
ಉಂಟಾಗುವುದಿಲ್ಲ ಎಂದು ವೈರಾಗ್ಯದಿಂದ ವಿಮುಖನಾಗಬಾರದು. ಏಕೆಂದರೆ 
ಪ್ರತಿಯೊಂದು ಕರ್ಮಕ್ಕೂ ಜೀವ ಮತ್ತು ಈಶ್ವರ ಇಬ್ಬರೂ ಕರ್ತೃಗಳು. 

ಸಿದ್ದಿರ್ವಾತಪ್ಯಥವಾಸಿದ್ದಿರಪ್ರವೃತ್ತಿರತೋತನ್ಯಥಾ । 

ಬಹೂನಾಂ ಸಮವಾಯೇ ಹಿ ಭಾವನಾ ಕರ್ಮ ಸಿಧ್ಯತಿ YS 

ಅರ್ಥಸಿದ್ಧಿ ಅಥವಾ ಅಸಿದ್ಧಿಪ್ರವೃತ್ತಿ ಅಥವಾ ಅಪ್ರವೃತ್ತಿ (ಪ್ರಯತ್ನ ಅಪ್ರಯತ್ನ) 
ಈ ನಾಲ್ಕರ ಸಮುದಾಯದಲ್ಲಿ ಎಲ್ಲಿ ಪ್ರಯತ್ನವಿದೆಯೊ ಅಲ್ಲಿಯೇ ಕರ್ಮವು 
ಸಿದ್ದಿಸುತ್ತದೆ. 

ಗುಣಭಾವೇ ಫಲಂ ನ್ಯೂನಂ ಭವತ್ಯಫಲಮೇವ ವಾಟ 

ಅನಾರಂಭೇ ತು ನ ಫಲಂ ನ ಗುಣೋ ದೃಶ್ಯತೇ ಕ್ಷಚಿತ್‌ IYI 


ಜೀವನ ಪ್ರಯತ್ನವು ಉತ್ತಮವಾಗಿದ್ದರೆ ಹರಿಯ ಅನುಗ್ರಹದಿಂದ ಪೂರ್ಣಫಲವೇ 
ಉಂಟಾಗುತ್ತದೆ. ಮಧ್ಯಮವಾಗಿದ್ದರೆ ನ್ಯೂನಫಲವು ಉಂಟಾಗುತ್ತದೆ. ಅಧಮವಾಗಿದ್ದರೆ 
ಫಲವುಂಟಾಗುವುದಿಲ್ಲ. ಆದರೆ ಪ್ರಯತ್ನವನ್ನೇ ಮಾಡದಿದ್ದರೆ ಯಾವ ಫಲವೂ 
ದೊರೆಯುವುದಿಲ್ಲ. ಪ್ರಯತ್ನದ ಚಮತ್ಸಾರವು ಕಣ್ಣಿಗೆ ಕಾಣಿಸುವುದಿಲ್ಲ. 


-290- ಮಹಾಭಾರತ ವನಪರ್ವ 


ದೇಶಕಾಲಾನುಪಾಯಾಂಶ್ಚ ಮಾಂಗಲ್ಯಸ್ವಸ್ತಿಸಿದ್ದಯೇ । 
ಯುನಕ್ತಿ ಮೇಧಯಾ ಧೀರೋ ಯಥಾಯೋಗಂ ಯಥಾಬಲಮ್‌ ॥ 


ಧೀರನಾದವನು ತನ್ನ ಬುದ್ಧಿಶಕ್ತಿಯಿಂದ ತನ್ನ ಯೋಗ್ಯತೆಯಿದ್ದಷ್ಟು ಮತ್ತು 


ಬಲವಿದ್ದಷ್ಟು ದೇಶ ಕಾಲ ಉಪಾಯ ಇವುಗಳನ್ನು ಮಾಂಗಲ್ಯ ಸ್ವಸ್ತಿಸಿದ್ಧಿಗಾಗಿ 
ಒಂದುಗೂಡಿಸುತ್ತಾನೆ. 


ಅಪ್ಪೃಪಾಯೇನ ತತ್ಕಾರ್ಯಮುಪದೇಷ್ಟಾ ಪರಾಕ್ರಮಃ । 
ಭೂಯಿಷ್ಠಂ ಕರ್ಮ ಯೋಗೇಷು ದಿಷ್ಠಮೇವ ಪರಾಕ್ರಮ: ISO 


ಶತ್ರುಪರಾಭವರೂಪವಾದ ಕಾರ್ಯವನ್ನು ಉಪಾಯದಿಂದ ಮಾಡಬೇಕು. 
ಅಂತಹ ಉಪಾಯವನ್ನು ಉಪದೇಶಮಾಡುವವರು ಕೃಷ್ಣನಂತೆ ಯಾರಾದರೂ 
ದೊರೆಯುತ್ತಾರೆ. ಎಲ್ಲಾ ಉಪಾಯಗಳಲ್ಲಿ ಸದ್ಯಕ್ಕೆ ಪರಾಕ್ರಮವೇ ಶ್ರೇಷ್ಠವಾದ 
ಉಪಾಯ. (ನಿಮ್ಮೆಲ್ಲರ ಪರಾಕ್ರಮಗಳು ಶ್ರೇಷ್ಠವಾದ ಉಪಾಯ.) 


ಯತ್ರ ಧೀರೋತನ್ನವೇಕ್ಷೇತ ಶ್ರೇಯಾಂಸಂ ಬಹುಭಿರ್ಗುಣ್ಯೆಃ । 


ಸಾಮ್ನೆ ಪವಾರ್ಥಂ ತತೋ ಲಿಪ್ಲೇತ್‌ ಕರ್ಮ ನಾಸ್ಗೆ ಗ ಪ್ರಯೋಜಯೇತ್‌॥ 


ಎಲ್ಲಿ ಧೀರನಾದವನು ಸಾಮವೇ ಅನೇಕಗುಣಗಳಿಗಿಂತ ಶ್ರೇಷ್ಠವಾದುದೆಂದು 
ಸೂಚಿಸುತ್ತಾನೆಯೋ ಅಲ್ಲಿಸಾಮೋಪಾಯದಿಂದಲೇ ಅರ್ಥವನ್ನುಸಾಧಿಸಬೇಕು. 
ಅಲ್ಲಿದಂಡರೂಪವಾದ ಪ್ರಯತ್ನವನ್ನು ಪ್ರಯೋಗಿಸಬಾರದು. 


ವ್ಯಸನಂ ನಾಭಿಕಾಂಕ್ಟೇತ ನಿಧನಂ ವಾ ಯುಧಿಷ್ಠಿರ । 
ಅಪಿ ಸಿಂಧೋರ್ಗಿರೇರ್ವಾಠಪಿ ಕಿಂ ಪುನರ್ಮದುಧರ್ಮಿಣಃ 1೫೩॥ 


ಎಲೈ ಯುಧಿಷ್ಠಿರನೇ! ಅಗಾಧವಾದ ಸಮುದ್ರಕ್ಕೂ ಉನ್ನತವಾದ ಪರ್ವತಕ್ಕೂ 
ದುಃಖವನ್ನಾಗಲೀ ನಾಶವನ್ನಾಗಲೀ ಅಪೇಕ್ಷಿಸಬಾರದು. ಆದರೆ ನಮಗೆ ಮತ್ತು ಇಂತಹ 
ನಾಶವನ್ನು ತಂದುಕೊಟ್ಟ ಧರ್ಮವನ್ನು ಉಲ್ಲಂಘಿಸಿದ ಮರಣಶೀಲನಾದ 
ದುರ್ಯೋಧನನಿಗೆ ಮತ್ತು ನಿಧನಗಳನ್ನು ಮಾಡಲೇಬೇಕು. (ಇದರಲ್ಲಿ 
ಯೋಚನೆಮಾಡುವ ಅಗತ್ಯವಿಲ್ಲ.) 


ಕೈರಾತಪರ್ವ -291- 


ಉತ್ಸಾನಯುಕ್ತಃ ಸತತಂ ಪರೇಷಾಮಂತರೇಕ್ಬಣೇ । 
ಆನೃಣ್ಯಮಾಪ್ಲೋತಿ ನರಃ ಪರಸ್ಯಾತ್ಮನ ಏವ ಚ 11೫೪।1 


ಯಾವಾಗಲೂ ಪ್ರಯತ್ನಯುಕ್ತನಾಗಿ ಶತ್ರುಗಳ ರಂಧ್ರಾನ್ಹೇಷಣೆಯನ್ನು ಮಾಡುವ 
ಪುರುಷನು ಪರಮಾತ್ಮನಿಂದಲೂ ಮತ್ತು ತನ್ನಿಂದಲೂ ಆನ್ಫಣ್ಯವನ್ನು ಪಡೆಯುತ್ತಾನೆ. 
(ತನ್ನಕರ್ತವ್ಯವನ್ನು ಮಾಡಿ ಯಣಮುಕ್ತನಾಗುತ್ತಾನೆ). 

ನ ತ್ವೇವಾತ್ಮಾ5ವಮಂತವ್ಯಃ ಪುರುಷೇಣ ಕದಾಚನ । 

ನ ಹ್ಯಾತ್ಮಪರಿಭೂತಸ್ಯ ಭೂತಿರ್ಭವತಿ ಭಾರತ TEE 


ಎಲೈ ಭಾರತನೇ! ಪುರುಷನು ತನ್ನನ್ನುತಾನೇ ನಿಂದಿಸಿಕೊಳ್ಳಬಾರದು. ತನ್ನಿಂದ 
ತಾನೇ ಪರಿಭವವನ್ನು ಹೊಂದುವ ಪುರುಷನಿಗೆ ಎಂದೂ ಸಂಪತ್ತಾಗಲೀ 
ಮಂಗಳವಾಗಲೀ ಉಂಟಾಗುವುದಿಲ್ಲ. 


₹1 


ವಂ ಸುಸಂಸ್ಥಿತಾ ಬುದ್ಧಿರಿಯಂ ಲೋಕಸ್ಯ ಪಾಂಡವ 


ಚಿತ್ರಾ ಸಿದ್ಧಿಗತಿಃ ಪ್ರೋಕ್ತಾ ಕಾಲಾವಸ್ಥಾವಿಭಾಗಶಃ ISL 
ಎಲೈ ಪಾಂಡವನೇ!ಇದು ಜ್ಞಾನಿಲೋಕದ ಸುಸ್ಥಿರವಾದ ಬುದ್ಧಿ ಕರ್ಮಸಿದ್ಧಿಯ 
ಪ್ರಕಾರಗಳು ಕಾಲ ಮತ್ತು ಅವಸ್ಥೆಗಳ ವಿಭಾಗವನ್ನು ಅನುಸರಿಸಿ ವಿಚಿತ್ರವಾಗಿರುತ್ತವೆ 


ಎಂದು ಹೇಳಲ್ಪಡುತ್ತದೆ. 
ಬ್ರಾಹ್ಮಣಂ ಮೇ ಪಿತಾ ಪೂರ್ವಂ ವಾಸಯಾಮಾಸ ಪಂಡಿತಮ್‌ ।ಟ 
ಸರ್ವಂ ಚಾರ್ಥಮಿಮಂ ಪ್ರಾಹ ಪಿತ್ರೇ ಮೇ ಭರತರ್ಷಭ HELI 


ಎಲೈ ಭರತರ್ಷಭನೇ! ಹಿಂದೆ ನನ್ನ ತಂದೆಯು ನಮ್ಮ ಮನೆಯಲ್ಲಿ ಒಬ್ಬ 
ಬ್ರಾಹ್ಮಣನನ್ನು ವಾಸಮಾಡಲು ಇರಿಸಿಕೊಂಡಿದ್ದನು. ಆ ಬ್ರಾಹ್ಮಣನು ಈ ಎಲ್ಲಾ 
ವಿಷಯವನ್ನೂನನ್ನತಂದೆಗೆ ಹೇಳಿದನು. 


ನೀತಿಂ ಬೃಹಸ್ಪಶಿಪ್ರೋಕ್ತಾಂ ಭಾತ್ಮನ್‌ ಮೇ5ಗ್ರಾಹಯತ್‌ ಪುರಾ। 


ತೇಷಾಂ ಸಂಕಥಮಶ್ರೌಷಮಹಮೇತಾಂ ತದಾ ಗೃಹೇ ns 


-292- ಮಹಾಭಾರತ ವನಪರ್ವ 


ಬೃಹಸ್ಪತಿಯಿಂದ ಹೇಳಲ್ಪಟ್ಟ ಈ ನೀತಿಯನ್ನು ಅವನು ನನ್ನ ಸಹೋದರರಿಗೆ 
ಉಪದೇಶಿಸಿದನು. ಅವರು ಹೀಗೆ ಮಾತನಾಡುತ್ತಿರುವಾಗ ನಾನು ಮನೆಯಲ್ಲಿಆ 
ಮಾತುಗಳನ್ನುದೂರದಿಂದ ಕೇಳಿದೆ. 


ಸ ಮಾಂ ರಾಜನ್‌ ಕರ್ಮವತೀಮಾಗತಾಮಾಹ ಸಾಂತ್ಚಯನ್‌ । 
ಶುಶ್ರೂಷಮಾಣಾಂ ಹ್ಯಾಸೀನಾಂ ಪಿತುರಂಕೇ ಯುಧಿಷ್ಠಿರ BEI 


ಎಲ್ಫೆ ರಾಜನೇ! ಕೆಲಸಮಾಡುತ್ತಿದ್ದನಾನು ಆ ಬ್ರಾಹ್ಮಣನು ಸಮೀಪಕ್ಕೆ ಬಂದಾಗ 
ಅವನು ನನ್ನನ್ನು ಸಮಾಧಾನಪಡಿಸುತ್ತಾ ನನ್ನ ತಂದೆಯ ತೊಡೆಯಮೇಲೆ ಕುಳಿತು 
ಅವನ ಮಾತುಗಳನ್ನು ಕೇಳುತ್ತಿದ್ದನನಗೆ ಎಲ್ಲವನ್ನೂ ಹೇಳಿದನು. 

॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ಏಕೋನತ್ರಿಂಶೋ5ಧ್ಯಾಯಃ ॥ 
|| ಕೈರಾತಪರ್ವಣಿ ಏಕೋನವಿಂಶೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇಪ್ಪತ್ತೊಂಬತ್ತನೆಯ ಅಧ್ಯಾಯ ಮುಗಿಯಿತು. 
XR 


ಮಹಾಭಾರತತಾತ್ಸರ್ಯನಿರ್ಣಯ- ೨೨ನೇ ಅಧ್ಯಾಯ 


ಇತೀರಿತೋ ಧರ್ಮಜ: ಕೃಷ್ಣಯೈವ 
ನಿರುತ್ತರತ್ನಂ ಗಮಿತಸ್ತ್ವಭರ್ತ್ವಯತ್‌ । 
ಕುತರ್ಕಮಾಶ್ರಿತ್ಯ ಹರೇರಪಿ ತ್ವಂ 
ಅಸ್ವಾಶಂತ್ರಂಸಾಧಯಸೀತಿ ಚೋಕ್ತಾ ಸ 11೭೫1! 


ದ್ರೌಪದಿ ಹೀಗೆ ಹೇಳಿದಾಗ ಧರ್ಮರಾಜ ನಿರುತ್ತರನಾದ. ನೀನು ಕುತರ್ಕ 
ಬಲದಿಂದ ಹರಿಗೂ ಅಸ್ವಾತಂತ್ರ್ಯ್ಯವನ್ನು ಸಾಧಿಸುತ್ತಿರುವಿ ಎಂದು ಹೇಳುತ್ತ 
ದ್ರೌಪದಿಯನ್ನು ಬೈದುಬಿಟ್ಟ. 
ಛಲೇನ ತೇನ ಪ್ರತಿಭರ್ತಿತಾ ಸಾ 
ಕ್ಹ್ಣಮಾಪಯಾಮಾಸ ನೃಪಂ ಯತಃ ಸ್ವೀ 1 


ಕೈರಾತಪರ್ವ -293- 


ವಾಚಾಲತಾ ನಾತಿತರಾಂ ಹಿ ಶೋಭತೇ 
ಸ್ವೀಣಾಂ ತತಃ ಪ್ರಾಹ ವೃಕೋದರಸ್ತಂ ANT 


ಧರ್ಮರಾಜ ಹೀಗೆ ಛಲದಿಂದ ದ್ರೌಪದಿಯನ್ನು ಬೈದಾಗ ಅವಳು ಸತಿಯಾದ್ದರಿಂದ 
ಪತಿಯ ಮುಂದೆ ಸತಿ ಇಂಥ ವಿಷಯದಲ್ಲಿ ಹೆಚ್ಚು ಮಾತನಾಡುವುದು 
ಶೋಭಿಸುವುದಿಲ್ಲವಾದ್ದರಿಂದ ಕ್ಷಮ ಬೇಡಿ ಸುಮ್ಮನಾದಳು. ಆಗ ಭೀಮ ಮಾತನಾಡಲು 
ತೊಡಗಿದ. 


ರಾಜನ್‌ವಿಷ್ಟುಃ ಸರ್ವಕರ್ತಾ ನ ಚಾನ್ಯ: 
ತತ್ತಂತ್ರಮೇವಾನ್ಯದಸೌ ಸ್ವತಂತ್ರ: । 
ತಥಾಪಿ ಪುಂಸಾ ವಿಹಿತಂ ಸ್ವತರ್ಮ 
ಕಾರ್ಯಂ ತ್ಯಾಜ್ಯಂ ಚಾನ್ಯದತ್ಯಂತಯತ್ನಾತ್‌ Hh 


ರಾಜನೇ, ವಿಷ್ಣುವೆ ಸರ್ವಕರ್ತ. ಬೇರೆ ಯಾರೂ ಅಲ್ಲ. ಅವನಿಗಿಂತ ಬೇರೆ 
ಎಲ್ಲವೂ ಅವನ ಅಧೀನ. ಅವನು ಸ್ವತಂತ್ರ. ಆದರೂ ಜೀವ ವಿಹಿತ ಸ್ವಕತರ್ಮವನ್ನು 
ಅತ್ಯಂತ ಪ್ರಯತ್ನದಿಂದ ಮಾಡಲೇಬೇಕು. ನಿಷಿದ್ದಕರ್ಮವನ್ನು ಹಾಗೇ 
ತ್ಯಜಿಸಲೂಬೇಕು. 


ಪ್ರತ್ಯಕ್ಷಮೇತತ್‌ ಪುರುಷಸ್ಯ ಕರ್ಮ 
ತೇನಾನುಮೇಯಾ ಪ್ರೇರಣಾ ಕೇಶವಸ್ಯ । 
ಸಕರ್ಮ ಕೃತ್ವಾ ವಿಹಿತಂ ಹಿ ವಿಷ್ಣುನಾ 
ತತ್ವೇರಣೇತ್ಯೇವ ಬುಧೋಶನುಮನ್ಯತೇ 11೭೮॥ 


ಜೀವನು ಕರ್ಮ ಮಾಡುವುದು ಪ್ರತ್ಯಕ್ಷವೇ ಇದೆ. ಅದರಿಂದ ವಿಷ್ಣುಪ್ರೇರಣೆಯನ್ನು 
ಅನುಮಾನದಿಂದ ಊಹಿಸಿ ತಿಳಿಯಬಹುದು. ಜ್ಞಾನಿಯು ಎಷ್ಟು ವಿಧಿಸಿದ 
ಸಕರ್ಮವನ್ನು ತಾನು ಮಾಡಿ ಅವನ ಪ್ರೇರಣೆಯೆಂದು ಭಾವಿಸುತ್ತಾನೆ. 
ತೇನೈತಿ ಸಮ್ಯಗ್‌ಗತಿಮಸ್ಯ ವಿಷ್ಣೋ 
ರ್ಜನೋತಶುಭೋ ದೈವಮಿತ್ಯೇವ ಮತ್ತಾ । 
ಹಿತ್ಪಾಸ್ಸಕಂ ಕರ್ಮ ಗತಿಂ ಚ ತಾಮಸೀಂ 
ಪ್ರಯಾತಿ ತಸ್ಮಾತ್‌ ಕಾರ್ಯಮೇವ ಸ್ವಕರ್ಮ 11೭೯॥ 


-294- ಮಹಾಭಾರತ ವನಪರ್ವ 


ಜ್ಞಾನಿ ಹರಿಪ್ರೇರಣೆ ಎಂದುಕೊಂಡು ಕರ್ಮ ಮಾಡುವುದರಿಂದ ಹರಿಯ 
ಅನುಗ್ರಹದಿಂದ ವಿಷ್ಣುಲೋಕವನ್ನುಪಡೆಯುತ್ತಾನೆ. ಅವಿವೇಕಿ ದೈವವೇ ಎಲ್ಲವನ್ನೂ 
ಮಾಡುತ್ತದೆ ಎನ್ನುತ್ತ ವಿಹಿತವಾದ ಸಕರ್ಮವನ್ನು ತ್ಯಾಗಮಾಡಿ ತಾಮಸಗತಿಯನ್ನು 
ಹೊಂದುತ್ತಾನೆ. ಅದಕರತ ಪ್ರತಿಯೊಬ್ಬನೂ ಸ; ಸಕರ್ಮ ಮಾಡಲೇಬೇಕು. 


ಜ್ಞಾತವ್ಯಂ ಚೈವಾಸ್ಯ ವಿಷ್ಲೋರ್ವಶತ್ನಂ 
ಕರ್ತವ್ಯಂ ಚೈವಾತ್ಗನಃ ಕಾರ್ಯಕರ್ಮ ಟ 
ಪ್ರತ್ಯಕ್ಷೈಷಾ ಕರ್ತೃತಾ ಜೀವಸಂಸ್ಥಾ 
ತಥಾಗಮಾದನುಮಾನಾಚ್ಚ ಸರ್ವಂ moll 


ವಿಷ್ಣೋರ್ವಶೇ ತನ್ನ ಹೇಯಂ ದ್ವಯಂಚ 
ಜಾನನ್‌ ವಿದ್ವಾನ್‌ ಕುರುತೇ ಕಾರ್ಯಕರ್ಮ । 
ತತ್ವೇರಕಂ ವಿಷ್ಣುಮೇವಾಭಿಜಾನನ್‌ 
ಭವೇತ್‌ ಪ್ರಮಾಣತ್ರಿತಯಾನುಗಾಮಿ? 11೮೧॥ 


ಕರ್ಮಕರ್ತನಾದ ಜೀವ ಹರಿಯ ಅಧೀನನೆಂಬುದನ್ನುತಿಳಿಯಲೇಬೇಕು. ತನ್ನ 
ಯೋಗ್ಯ ಕರ್ಮವನ್ನು ಆಚರಿಸಲೂಬೇಕು. ಜೀವನದಲ್ಲಿರುವ ಈ ಕತೃ ೯ತ್ವ ಪ್ರತ್ಯಕ್ಷ 
ಸಿದ್ದ. ಹಾಗೇ ಅನುಮಾನಗಮನಗಳಿಂಡಲೂ ಸಿದ್ಧವಾಗಿದೆ. ಎಲ್ಲವೂ ವಿಜ್ಞುವಿನ 
ಅಧೀನವೆಂಬುದೂ ಪ್ರತ್ಯ ಕ್ಲಾನುಮಾನಾಗಮಗಳಿಂದ ಸಿದ್ಧವಾಗಿದೆ. ತ 
ಜೀವಕರ್ತೃತ್ವಮತ್ತು ಹರಿಯಧೀನತ್ತ ಇವೆರಡನ್ನೂತಿಳಿದ ಜ್ಞಾನಿ ತನಗೆ ಯೋಗ್ಯವಾದ 
ಕರ್ಮ ಮಾಡುತ್ತಾನೆ. ಹೀಗೆಯಾರು ಜೀವಕತೃ ತತ ವಿಷ್ಣುಪ್ರೇರಕ ಎಂದು 
ತಿಳಿಯುವನೋ ಅವನು ಮೂರೂ ಪ್ರಮಾಣಗಳನ್ನು ಅನುಸರಿಸಿದಂತಾಗುವುದು. 


ಪೂರ್ಣಂ ಪ್ರಮಾಣ ತತ್ವಯಂ ಚಾವಿರೋಧೇ- 
ನೈಕತ್ರಸ್ಥಂ ತತ್ತಯಂ ಚಾವಿರೋಧಿ 1 
ಪೃಥಜ್‌ಮಧ್ಯಂ ಚಾಪ್ರಮಾಣಂ ವಿರೋಧಿ 
ಸ್ಯಾತ್‌ ತತ್‌ ತಸ್ಮಾತ್‌ ತ್ರಯಮೇಕತ್ರ ಕಾರ್ಯಂ SH 


ಪ್ರತ್ಯಕ್ಷ ಅನುಮಾನ ಆಗಮ ಇವು ಮೂರೂ ಒಂದೇ ವಿಷಯದಲ್ಲಿ ಪರಸ್ಪರ 
ಅವಿರೋಧಿಯಾಗಿ ಕೂಡಿಬಂದರೆ ಅದು ಪೂರ್ಣಪ್ರಮಾಣವೆನಿಸುತ್ತದೆ. ಮೂರು 


ಕೈರಾತಪರ್ವ -295- 


ಪ್ರಮಾಣಗಳು ಬೇರೆ ಬೇರೆ ವಿಷಯಗಳನ್ನು ಹೊಂದಿ ಪರಸರ ವಿರೋಧ 
ಪರಿಹರಿಸಿಕೊಂಡರೆ ಮಧ್ಯಮ ಪ್ರಮಾಣವಾಗುವುದು. ಪರಸ್ಪರ ವಿರೋಧಿಯೇ 
ಆಗಿದ್ದರೆ ಅಪ್ರಮಾಣವೇ ಆಗುವುದು. ಅದರಿಂದ ಮೂರನ್ನೂ ಒಂದೇ ವಿಷಯದಲ್ಲಿ 
ಅವಿರೋಧವಾಗಿ ಕೂಡಿಸಬೇಕು. 


ಅಜ್ಜಃ ಪ್ರತ್ಯಕಂ ತ್ರಹಹಾಯೈವ ವೈವಂ 
ಣಾ ಶಬ ಆ ಸ್ರ ೮ 
ಮತ್ತಾ ಕರ್ತ ಸಾತಕರ್ಮ ಪ್ರಜಹ್ನಾತ್‌ । 
ದ ಬ E> ೨ ರ 
ವಿದ್ವಾನ್‌ಜೀವಂ ವಿಷ್ಣುವಶೇ ವಿದಿತ್ವಾ 
ಕರೋತಿ ಕರ್ತವ್ಯಮಜಸ್ರಮೇವ SAN 


ಅಜ್ಞಾನಿ ಪ್ರತ್ಯಕ್ಸಸಿದ್ದವಾದ ಜೀವಕರ್ತೃತ್ವವನ್ನು ಬಿಟ್ಟು ದೈವವೇ ಕರ್ತ ಎಂದು 
ತಿಳಿದು ಸ್ವಕರ್ಮ ಭ್ರಷ್ಟನಾಗುತ್ತಾನೆ. ಜ್ಞಾನಿ ಜೀವನನ್ನು ವಿಷ್ಣಧೀನನೆಂದು ತಿಳಿದು 
ಕರ್ತವ್ಯ ಕರ್ಮವನ್ನು ನಿರಂತರ ಮಾಡುತ್ತಾನೆ. 


ಸಭಾವಾಖ್ಯಾ ಯೋಗ್ಯತಾ ಯಾ ಹಠಾಖ್ಯಾ 
ಯಾನಾದಿಸಿದ್ದಾ ಸರ್ವಜೀವೇಷು ನಿತ್ಯಾ । 
ಸಾ ಕಾರಣಂ ಪ್ರಥಮಂ ತು ದ್ವಿತೀಯ- 
ಮನಾದಿಕಮೈವ ತಥಾ ತೃತೀಯಂ 11೮೪। 


ಜೀವಪ್ರಯತ್ನಃ ಪೌರುಷಾಖ್ಯಸ್ತದೇತತ್‌ 
ತ್ರಯಂ ವಿಷ್ಣೋರ್ವಶಗಂ ಸರ್ವದೈವ । 
ಸ ಕಸ್ಯಚಿನ್ನ ವಶೇ ವಾಸುದೇವಃ 
ಷರಾತ್‌ಪರಃ ಪರಮೋತಸೌ ಸ್ವತಂತ್ರ: 11೮೫1 
ಸರ್ವಜೀವರಲ್ಲಿಯೂ ಅನಾದಿಸಿದ್ದವಾದ ನಿತ್ಯವಾದ ಯೋಗ್ಯತೆಯ ಕರ್ಮಕ್ಕೆ 
ಮೊದಲನೇ ಕಾರಣ. ಈ ಯೋಗ್ಯತೆಗೇ ಸ್ವಭಾವವೆಂದೂ ಹೆಸರು. ಹಠ ಎಂದೂ 
ಹೆಸರು. ಅನಾದಿ ಕರ್ಮ ಎರಡನೇ ಕಾರಣ. ಜೀವಪ್ರಯತ್ನ ಮೂರನೇ ಕಾರಣ. 
ಇದಕ್ಕೇ ಪೌರುಷ ಎಂದೂ ಹೆಸರು. ಇವು ಮೂರೂ ಸದಾ ಹರಿಯ ಅಧೀನ ಹೊರತು, 
ಹರಿ ಯಾರಿಗೂ ಅಧೀನನಲ್ಲ. ಏಕೆಂದರೆ ಅವನು ಸರ್ವೋತ್ತಮ ಪರಮಸ್ಪತಂತ್ರ. 


-296- ಮಹಾಭಾರತ ವನಪರ್ವ 


ಹಠಶ್ಚಾಸೌ ತಾರತಮ್ಯಸ್ಥಿತೋ ಹಿ 
ಬ್ರಹ್ಮಾಣಮಾರಭ್ಯ ಕಲಿಶ್ಚ ಯಾವತ್‌ । 
ಹಠಾಚ್ಚ ಕರ್ಮಾಣಿ ಭವಂತಿ ಕರ್ಮಜೋ 
ಯತ್ನೋ ಯತೋ ಹಠಕರ್ಮಪ್ರಯೋಕ್ತಾ 11೮೬ 


ಜೀವಯೋಗ್ಯತೆ ಬ್ರಹ್ಮನಿಂದ ತೊಡಗಿ ಕಲಿಪರ್ಯಂತವೂ ತಾರತಮ್ಯದಿಂದ 
ಇರುತ್ತದೆ. ಆ ಯೋಗ್ಯತೆಯ ತಾರತಮ್ಯದಿಂದ ಪೂರ್ವಕರ್ಮಗಳು ತಾರತಮ್ಯದಿಂದ 
ಉಂಟಾಗುತ್ತವೆ. ಪೂರ್ವಕರ್ಮಗಳಿಂದ ಈಗಿನ ಪ್ರಯತ್ನಗಳು ತಾರತಮ್ಯದಿಂದ 
ಉಂಟಾಗುತ್ತದೆ. ಪುರುಷಪ್ರಯತ್ನ ಯೋಗ್ಯತೆಗೂ ಪೂರ್ವಕರ್ಮಕ್ಕೂ 
ಪ್ರಯೋಜಕವಾಗಿದೆ. 


ವಿನಾ ಯತಂ ನ ಹಠೋ ನಾಪಿ ಕರ್ಮ 

ಫಲಪ್ರದೋ ವಾಸುದೇವೋತಖಿಲಸ್ಯ । 
ಸ್ವಾತಮ್ಮ್ಯಶಕ್ತೇರ್ವಿನಿಯಾಮಕೋ ಹಿ 

ತಥಾಪ್ಯೇತಾನ್‌ ಸೋತಪ್ಯಪೇಕ್ಷೆ $೮ವ ಯುಂಜೇತ್‌ NTA 


ಪ್ರಯತ್ನವಿಲ್ಲದೆ ಯೋಗ್ಯತೆಯೂ ಫಲಕೊಡುವುದಿಲ್ಲ. ಪೂರ್ವಕರ್ಮವೂ 
ಫಲಕೊಡುವುದಿಲ್ಲ. ಈ ಮೂರಕ್ಕೂ ಅನುಗುಣವಾಗಿ ಫಲಕೊಡುವವನು ಶ್ರೀಹರಿ. 
ಸ್ವಾತಂತ್ರ | ಶಕ್ತಿ ಇರುವುದರಿಂದ ಅವನೇ ಈ ಮೂರಕ್ಕೂ ನಿಯಾಮಕ. ಆದರೂ 
ಅವುಗಳನ್ನು ಅನುಸರಿಸಿಯೇ ಫಲ ಕೊಡುತ್ತಾನೆ. 


ಏತಾನಪೇಕ್ಷೆ $0 ಫಲಂ ದದಾನೀ- 
ತ್ಯಸ್ಕೈವ ಸಂಕಲ್ಪ ಇತಿ ಸ್ತತಂತ್ರತಾ । 
ನಾಸ್ಯಾಪಗಚ್ಛೇತ್‌ಸ ಹಿ ಸರ್ವಶಕ್ತಿ 
ರ್ನಾಶಕ್ತತಾ ಕೃಚಿದಸ್ಯ ಪ್ರಭುತ್ವಾತ್‌ 11೮೮॥ 


ಯೋಗ್ಯತಾ ಕರ್ಮಪ್ರಯತ್ನಗಳನ್ನು ಅನುಸರಿಸಿಯೇ ಫಲ ನೀಡುವೆನೆಂದು 
ಹರಿಯ ಸಂಕಲ್ಪ. ಅದರಿಂದ ಅವನಲ್ಲಿಸ್ವಾತಂತ್ರ ್ಯಕ್ಕೆ ಕುಂದಿಲ್ಲ. ಅವನು ಸರ್ವಶಕ್ತ. 
ಸಕಲ ಕಾರ್ಯದಲ್ಲಿಯೂ ಅತ್ಯಂತ ಸಮರ್ಥನಾದ್ದರಿಂದ ಯಾವ ವಿಷಯದಲ್ಲಿಯೂ 
ಅಶಕ್ತಿ ಇಲ್ಲ. 


ಕೈರಾತಪರ್ವ -297- 


ಗ 


ತತ್ಪೂಜಾರ್ಥಂ ತೇನ ತತ್ಪಾಪ್ತಿರೇವ | 
ಅತೋತನ್ಯಥಾ ನಿರಯಃ ಸರ್ವಥಾ ಸ್ಯಾತ್‌ 
ಸ್ವಕರ್ಮ ವಿಪ್ರಸ್ಯ ಜಪೋಪದೇಶೌ SE 


ತಸ್ಮಾತ್‌ ಕಾರ್ಯಂ ತೇನ ಕ್ಷಪಂ ಸ್ವಕರ್ಮ 


ವಿಷ್ಣೋರ್ಮುಖಾದ್‌ವಿಪ್ರಜಾತಿಃ ಪ್ರವೃತ್ತಾ 
ಮುಖೋತ್ಟಿತಂ ಕರ್ಮ ತೇನಾಸ್ಯ ಸೋರದಾತ್‌ 1೯೦॥ 


ಜೀವನಿಗೆ ಕರ್ತೃತ್ತವಿರುವುದರಿಂದ ಅವನು ಹರಿ ವಿಧಿಸುವ ಸ್ವಯೋಗ್ಯ 
ಕರ್ಮವನ್ನು ಹರಿಪೂಜೆಗಾಗಿ ಮಾಡಬೇಕು. ಅದರಿಂದಲೇ ಮೋಕ್ಟಸಾಧ್ಯ . ಹಾಗೆ 
ಕರ್ಮ ಮಾಡದಿದ್ದರೆ ಸರ್ವಥಾ ನರಕವೇ ಸಿಗುವುದು. ಬ್ರಾಹ್ಮಣನಿಗೆ ಸ್ನಯೋಗ್ಯ 
ಕರ್ಮ ಜಪ ಮತ್ತು ಉಪದೇಶ. ಏಕೆಂದರೆ ಬ್ರಾಹ್ಮಣ ಜಾತಿ ವಿಷ್ಣುವಿನ ಮುಖದಿಂದ 
ಉದ್ಭವಿಸಿತು. ಅದರಿಂದ ಅವನಿಗೆ ಮುಖದಿಂದಾಗುವ ಕರ್ಮವನ್ನೇ ವಿಧಿಸಿದ್ದಾನೆ 
ಹರಿ. 


ಬಾಹ್ವೋರ್ಜಾತಃ ಕೃತ್ರಿಯಸ್ತೇನ ಬಾಹ್ಲೋಃ 
ಕರ್ಮಾಸ್ಯ ಪಾಪಪ್ರತಿವಾರಣಂ ಹಿ | 
ಪ್ರವರ್ತನಂ ಸಾಧುಧರ್ಮಸ್ಯ ಚೈವ 
ಮುಖಸ್ಯ ಬಾಹ್ಹೋಶ್ಚಾತಿಸಾಮೀಷ್ಯತೋತಸ್ಯ sell 
ವ ಚ 
ಜಪೋಪದೇಶೌ ಕೃತ್ರಿಯಸ್ಯಾಪಿ ವಿಷ್ಣು- 
ಶ್ರೇ ಧರ್ಮೌ ಯಜ್ಞಕರ್ಮಾಷಿ ವಿಪ್ರೇ । 
ಇ 
ವೈಶ್ಯೋ ಯಸ್ಮಾದೂರುಜಸ್ತೇನ ತಸ್ಯ 
ಪ್ರಜಾವೃದ್ಧಿಸ್ತಜಕಮೆಣ್ಯವ ಧರ್ಮಃ ne 
ಇಲ ಲಿ 
ಕರೋರುವೋಃ ಸನ್ನಿಕೃಷ್ಟತ್ತ ಹೇತೋಃ । 
ವಾರ್ತಾತ್ಮಕಂ ಕರ್ಮ ಧರ್ಮಂ ಚಕಾರ 
ವಿಷ್ಣುಸ್ತಸ್ಥೈವಾಂಘ್ರಿಜಃ ಶೂದ್ರ ಉಕ್ತ: EAI 


ತತಾದ್ರಶ್ತಾತ್‌ ಸಾವರಾಣಾಂ ಚ ವೃದ್ಧಿ 
ಟು 


-298- ಮಹಾಭಾರತ ವನಪರ್ವ 


ಗತಿ ಪ್ರಧಾನಂ ಕರ್ಮ ಶುಶ್ರೂಷಣಾಖ್ಯಂ 
ಸಾದೃಶ್ಯತೋ ಹಸ್ತಪದೋಸ್ತಥೈವ । 
ಹಸ್ತೋದ್ದವಂ ಕರ್ಮ ತಸ್ಯಾಪಿ ಧರ್ಮಃ 
ಸಂತಾನವೃದ್ಧಿಶ್ಚ ಸಮೀಪಗತ್ವಾತ್‌ HEV 
ವಿಷ್ಣುವಿನ ಬಾಹುಗಳಿಂದ ಕೃತ್ರಿಯ ಹುಟ್ಟಿದ. ಅದರಿಂದ ಅವನಿಗೆ ಸ್ವಕರ್ಮ, 
ದುಷ್ಟನಿಗ್ರಹ ಜೊತೆಗೆ ವೈಷ್ಣವ ಧರ್ಮಪ್ರಚಾರವೂ ಅವನಿಗೆ ಕರ್ತವ್ಯವಾಗಿರುತ್ತದೆ. 
ಏಕೆಂದರೆ ಮುಖ ಮತ್ತು ಬಾಹುಗಳಿಗೆ ಅತ್ಯಂತ ಸಾಮೀಪ್ಯವಿರುವುದರಿಂದ ಜಪ 
ಉಪದೇಶಗಳನ್ನು ಕೃತ್ರಿಯನಿಗೂ ಉಪದೇಶಿಸಿದ್ದಾನೆ, ಮತ್ತು ಯಜ್ಞಕರ್ಮವನ್ನು 
ಬ್ರಾಹ್ಮಣನಿಗೂ ಉಪದೇಶಿಸಿದ್ದಾನೆ. ವೈಶ್ಯ ತೊಡೆಗಳಿಂದ ಹುಟ್ಟಿದ ಪ್ರಯುಕ್ತ 
ತೊಡೆಗಳಿಂದಾಗುವ ಸಂತಾನವೃದ್ಧಿ ಅವನಿಗೆ ಧರ್ಮ. ಸಂತಾನವೃದ್ಧಿ ಗೋರಕ್ಷಣೆಗಳಿಗೆ 
ಸದೃಶವಾದ ಸ್ಥಾವರವೃದ್ಧಿ ಅಂದರೆ ಕೃಷಿ ಬೇಸಾಯ ವೃತ್ತಿಯೂ ಅವನಿಗೆ ಧರ್ಮ. 
ಕೈಗಳಿಗೂ ತೊಡೆಗಳಿಗೂ ಸಾಮೀಪ್ಯವಿರುವುದರಿಂದ ವೈಶ್ಯನಿಗೆ ವಾಣಿಜ್ಯ ಕೃಷಿ 
ಗೋರಕ್ಷಣ ಬಡ್ಡಿ ವ್ಯವಹಾರ ರೂಪವಾದ ಕರ್ಮವನ್ನೂಹರಿ ವಿಧಿಸಿದ್ದಾನೆ. ಅವನ 
ಕಾಲುಗಳಿಂದ ಶೂದ್ರ ಜನಿಸಿದನೆಂದು ಉಕ್ತವಾಗಿರುವುದರಿಂದ ಓಡಾಡುವುದೇ 
ಹೆಚ್ಚಾಗಿರುವ ಶುಶ್ರೂಷಣವೆಂಬ ಕರ್ಮ ಅವನಿಗೆ ಧರ್ಮ. ಕೈಗಳಿಗೂ ಕಾಲುಗಳಿಗೂ 
ಸಾದೃಶ್ಯವಿರುವುದರ್ದೂಕ್ಳಗಳಿಂದಾಗುವ ಯುದ್ಧವೂ ಕೃಷಿ ವಾಣಿಜ್ಯಾದಿಗಳೂ ಶೂದ್ರನಿಗೆ 
ವಿಹಿತವೇ. ಕಾಲು ತೊಡೆಗಳಿಗೆ ಸಾಮೀಪ್ಯವಿರುವುದರಿಂದ ಸಂತಾನವೃದ್ಧಿಯೂ 
ಶೂದ್ರನಿಗೆ ವಿಹಿತವೆ. 


ಭುಜಾವುರೋ ಹೃದಯಂ ಯದ್‌ಬಲಸ್ಯ 
ಜ್ಞಾನಸ್ಯ ಚ ಸ್ಥಾನಮತೋ ನೃಪಾಣಾಂ 1 
ಬಲಂ ಜ್ಞಾನಂ ಚೋಭಯಂ ಧರ್ಮ ಉಕ್ತಃ 
ಪಾಣೌ ಕೃತೀನಾಂ ಕೌಶಲಂ ಕೇವಲಂ ಹಿ | 
ತಸ್ಮಾತ್‌ ಪಾಣ್ಯೋರೂರುಪದೋರುಪಸ್ಥಿತೇಃ 
ವಿಟ್‌ ಛೂದ್ರಕೌ ಕರ್ಮಣಾಂ ಕೌಶಲೇತೌ 11೯೫! 


ಕೈರಾತಪರ್ವ -299- 


ಬಾಹುಗಳು ಮತ್ತು ಎದೆ ಇವು ಬಲದ ಸ್ಥಾನಗಳು. ಹೃದಯ ಜ್ಞಾನಕ್ಕೆ ಸ್ಥಾನ. 
ಅದರಿಂದ ರಾಜರಿಗೆ ಬಲಕಾರ್ಯಜ್ಞಾನಕಾರ್ಯಗಳೆರಡೂ ಧರ್ಮವೆಂದು 
ವಿಹಿತವಾಗಿವೆ. ಕೈಯು ಕೇವಲ ಕರ್ಮ ನಿಪುಣತಗೆ ಸ್ಥಾನ. ಬಾಹುವಿನಂತೆ ಬಲದ 
ಸ್ಥಾನವಲ್ಲ. ಅದರಿಂದ ಕೈಗಳಿಗೂ ತೊಡೆ ಕಾಲುಗಳಿಗೂ ಸಾಮೀಪ್ಯವಿರುವುದರಿಂದ 
ವೈಶ್ಯ ಶೂದ್ರರು ಕರ್ಮಕೌಶಲಯುಕ್ತರಾಗಿರಬೇಕು. 


ಪ್ರಾಧಾನ್ಯತೋ ಧರ್ಮವಿಶೇಷ ಏಷ 
ಸಾಮಾನ್ಯತಃ ಸರ್ವ ಏವಾಖಿಲಾನಾಂ । 
ವಯಂ ಹಿ ದೇವಾಸ್ತೇನ ಸರ್ವಂ ಹಿ ಕರ್ಮ 
ಪ್ರಾಯೇಣ ನೋ ಧರ್ಮತಾಮೇತಿ ಶಶ್ಚತ್‌ WEL 


ಇದು ಪ್ರಾಧಾನ್ಯದೃಷ್ಟಿಯಿಂದ ಹೇಳಿದ ವಿಶೇಷ ಧರ್ಮ ವ್ಯವಸ್ಥೆ A ಸಾಮಾನ್ಯವಾಗಿ 
ಅಮುಖ್ಯ ದೃಷ್ಟಿಯಿಂದ ಹೇಳುವುದಾದರೆ ಎಲ್ಲರಿಗೂ ಎಲ್ಲ ಧರ್ಮವೂ 
ಅನುಮತವಾಗಿದೆ. ಏಕೆಂದರೆ ನಾವು ದೇವತೆಗಳಾಗಿರುವುದರಿಂದ ಪ್ರಾಯಃ ಎಲ್ಲ 
ಕರ್ಮವೂ ನಮಗೆ ಯಾವಾಗಲೂ ಧರ್ಮವೆಂದೇ ಎನಿಸುತ್ತದೆ. 


ಏತೈರ್ಧರ್ಮೈವರ್ವಿಷ್ಟುನಾ ಪೂರ್ವಕ್ಸೃಪ್ರಃ 
ಸರ್ವೈರ್ವರ್ಣೈರ್ವಿಷ್ಣುರೇವಾಭಿಪೂಜ್ಯಃ | 

ತದ್ಧಕ್ಷರೇವಾಖಿಲಾನಾಂ ಚ ಧರ್ಮೋ 
ಯಥಾಯೋಗ್ಯಂ ಜ್ಞಾನಮಸ್ಯಾಪಿ ಪೂಜಾ 11೯೭! 


ಶ್ರೀಹರಿ ಆದಿ ಸೃಷ್ಟಿಯಲ್ಲಿಯೇ ಕೃಪ್ತಗೊಳಿಸಿರುವ ಈ ಧರ್ಮಗಳಿಂದ ಎಲ್ಲ 
ವರ್ಣದವರೂ ಅವನನ್ನು ಆರಾಧಿಸಬೇಕು. ಅವನಲ್ಲಿಯಥಾಯೋಗ್ಯ ಭಕ್ತಿ ಮಾಡಿ 
ಜ್ಞಾನಸಂಪಾದಿಸುವುದೇ ಎಲ್ಲವರ್ಣದವರಿಗೂ ಧರ್ಮ. ಅದೇ ಆರಾಧನೆ. 


ಪಿತಾ ಗುರುಃ ಪರಮಂ ದೈವತಂ ಚ 
ವಿಷ್ಣು ಸರ್ವೇಷಾಂ ತೇನ ಪೂಜ್ಯಃ ಸ ಏವ | 
ತದ್ದಕ್ರತ್ವಾದ್‌ದೇವತಾಶ್ಟಾಭಿಪೂಜ್ಯಾ 


ವಿಶೇಷತಸ್ತೇಷು ಯೇತತ್ಯಂತಭಕ್ತಾಃ Tas] 


-300- ಮಹಾಭಾರತ ವನಪರ್ವ 


ಹರಿಯೇ ಎಲ್ಲರಿಗೂ ತಂದೆ ಗುರು ಪರದೇವತೆಯೂ ಕೂಡ. ಅದರಿಂದ ಅವನೇ 
ಪೂಜ್ಯ. ಅವನ ಭಕ್ತರಾದ್ದರಿಂದ ದೇವತೆಗಳೂ ಪೂಜ್ಯರಾಗುತ್ತಾರೆ. ಅವರಲ್ಲಿಯೂ 
ಅತ್ಯಂತ ಭಕ್ತರು ವಿಶೇಷವಾಗಿ ಪೂಜ್ಯರು. 


ಸಂಪೂಜಿತೋ ವಾಸುದೇವಃ ಸ ಮುಕ್ತಿಂ 

ದದ್ಯಾದೇವಾಪೂಜಿತೋ ದುಃಖಮೇವ । 
ಸ್ಪತಂತ್ರತಾತ್‌ಸುಖದುಃಖಪ್ರದೋತಸೌ 
ಆ ವ 

ನಾನ್ಯಃ ಸ್ಪತಂತ್ರಸ್ತದ್ದಠಾ ಯತ್‌ಸಮಸ್ತಾಃ Taal 

ಚೆನ್ನಾಗಿ ಆರಾಧಿಸಿದರೆ ಹರಿ ಮೋಕ್ಷ ಸುಖವನ್ನು ನಿಶ್ಚಯವಾಗಿ ಕೊಡುತ್ತಾನೆ. 

ಆರಾಧಿಸದಿದ್ದರೆ ದುಃಖವನ್ನೇ ಕೊಡುತ್ತಾನೆ. ಸ್ವತಂತ್ರನಾದ್ದರಿಂದ ಅವನೇ 
ಸುಖದುಃಖಗಳನ್ನು ನೀಡುವವನು ಬೇರೆ ಯಾರೂ ಸ್ವತಂತ್ರನಿಲ್ಲ. ಎಲ್ಲರೂ ಅವನ 
ಅಧೀನರೆ. 


ಸ್ಪತಂತ್ರತ್ವಾತ್‌ಸುಖಸಜ್ಞಾನಶಕ್ತಿ 

ಜೇ ಡಿ 

ಪೂರ್ವೆರ್ಗುಣೈ: ಪೂರ್ಣ ಏಷೋಖಖಲೈಶ್ಚ!। 
ಸ್ವತಂತ್ರತ್ವಾತ್‌ಸರ್ವದೋಷೋಜ್ಜಿತಶ್ಚ 


ನಿಸ್ಸೀಮಶಕ್ತಿರ್ಹಿ ಯತಃ ಸ್ವತಂತ್ರ: 1೧೦೦1! 


ತ 


ಹರಿ ಸತಂತ್ರನಾದ್ಧರಿಂದ ಆನಂದ ನಿರ್ಮಲಜ್ಞಾನ, ಬಲ ಮುಂತಾದ ಎಲ್ಲ 
ಗುಣಗಳಿಂದ ಪೂರ್ಣನಾಗಿದ್ದಾನೆ. ಸ್ಪತಂತ್ರನಾದ್ದರಿಂದಲೆ ಸಕಲ 
ದೊಷರಹಿತನಾಗಿದ್ದಾನೆ. ಏಕೆಂದರೆ ಅಪರಿಮಿತ ಶಕ್ತಿ ಉಳ್ಳವನು ಸ್ವತಂತ್ರನೇ 
ಆಗಿರುತ್ತಾನೆ. 


ದೋಷಾಸ್ಪೃಷ್ಠೌಗುಣಪೂರ್ತಾ ಚ ಶಕ್ತಿ- 
ರ್ನಿಸ್ಸೀಮತ್ವಾದ್‌ವಿದ್ಯತೇ ತಸ್ಯ ಯಸ್ಮಾತ್‌ | 
ಏವಂ ಗುಣೈೆರಖಲೈಶ್ಟಾಪಿ ಪೂರ್ಹೂ 


ನಾರಾಯಣಃ ಪೂಜ್ಯತಮಃ ಸ್ಥಧಮೆಣ್ಯಃ 11೧೦೧॥ 


ಕೈರಾತಪರ್ವ -301- 


ಅಸ್ಮಾಕಂ ಯತ್‌ತೇನ ನಾತಿಕ್ಷಮೈವ 

ಧರ್ಮೋ ದುಷ್ಟಾನಾಂ ವಾರಣಂ ಹ್ಯೇವ ಕಾರ್ಯಂ । 
ಹನ್ಯಾದ್‌ದುಷ್ಟಾನ್‌ಯಃ ಕ್ಷತ್ರಿಯಃ ಕೃತ್ರಿಯಾಂಶ್ಚ 

ವಿಶೇಷತೋ ಯುದ್ಧಗತಾನ್‌ ಸ್ಮರನ್‌ ಹರಿಂ 11೧೦೨॥ 
ಸಬಾಹುವೀರ್ಯೇಣ ಚ ತಸ್ಯ ಬಾಹೂ 

ಚೈತನ್ಯಮಾತ್ರೌ ಭವತಃ ಸದೇಹೌ । 
ಪಾಪಾಧಿಕಾಂಶ್ಸೆವ ಬಲಾಧಿಕಾಂಶ್ಚ 

ಹತ್ವಾ ಮುಕ್ತಾವಧಿಕಾನಂದವೃದ್ಧಿಃ 100೩1 


ದೋಷರಹಿತನಾಗಿರುವುದಕ್ಕೂ ಗುಣಪೂರ್ಣನಾಗಿರುವುದಕ್ಕೂ ಶ್ರೀಹರಿಗೆ 
ಸಾಮರ್ಥವಿದೆ. ಏಕೆಂದರೆ ಅವನ ಶಕ್ತಿ ಅಪರಿಮಿತ. ಅದರಿಂದ ಅವನು ಸಕಲ 
ಗುಣಗಳಿಂದಲೂ ಪೂರ್ಣ, ಸರ್ವದೋಷಗಳಿಂದಲೂ ರಹಿತನಾಗಿದ್ದು ನಮಗೆ 
ಸ್ವಧರ್ಮದಿಂದ ಅತ್ಯಂತ ಪೂಜ್ಯನೆನಿಸಿದ್ದಾನೆ. ಅದರಿಂದ ನಾವು ದುಷ್ಪರಾದ ಕೌರವರಲ್ಲಿ 
ಹೆಚ್ಚುಕ್ಕಮೆ ತೋರುವುದು ಧರ್ಮವಾಗುವುದಿಲ್ಲ. ನಿಗ್ರಹವನ್ನೆ ಮಾಡಬೇಕು. ದುಷ್ಟರನ್ನು 
ನಿಗ್ರಹಿಸುವವನೇ ಕ್ಷತ್ರಿಯ. ವಿಶೇಷವಾಗಿ ರಣರಂಗದಲ್ಲಿ ಇದಿರಾಗುವ ದುಷ್ಟ 
ಕ್ಷತ್ರಿಯರನ್ನು ಸರಿಸ್ಮರಣಪೂರ್ವಕ ತನ್ನತೋಳ್ಪಲದಿಂದ ಯಾರು ಸಂಹರಿಸುವನೋ 
ಅವನ ಬಾಹುಗಳೂ ದೇಹವೂ ಚಿನ್ನಯವಾಗುತ್ತವೆ. ಶತ್ರುವಿನಲ್ಲಿ ಪಾಪವೂ ಬಲವೂ 
ಹೆಚ್ಚಿದಷ್ಟು ಅವನ ನಿಗ್ರಹದಿಂದ ಮೋಕ್ಷದಲ್ಲಿ ಅಧಿಕ ಆನಂದ ವೃದ್ಧಿಯಾಗುವುದು. 


ಪ್ರೀತಿಶ್ಟ ವಿಷ್ಣೋ: ಪರಮೈವ ತತ್ರ 
ತಸ್ನಾದಂತವ್ಯಾಃ ಪಾಪಿನಃ ಸರ್ವಥೈವ । 
6 ಕ 
ಯೇ ತಕ್ಷಧೂರ್ತಾ ಗ್ರಹಣಂ ಗತಾ ವಾ 
ಪಾಪಾಸ್ತೇನನ್ಶೈರ್ಫಾತನೀಯಾಃ ಸಧೋರ್ಭ್ಯಾಂ I 
ರಾಜಾನಂ ವಾ ರಾಜಪುತ್ರಂ ತಥೈವ 
ರಾಜಾನುಜಂ ವಾಭಿಯಾತಂ ನಿಹನ್ಯಾತ್‌ 11೧೦೪॥ 


ಮಹಾಪಾಪಿಗಳಾದ ಬಲಿಷ್ಠರಾದ ಶತ್ರುಗಳ ನಿಗ್ರಹದಲ್ಲಿಹರಿಗೆ ಬಹಳ ಪ್ರೀತಿ. 
ಅದರಿಂದ ಪಾಪಿಗಳನ್ನು ಸರ್ವಥಾ ಸ್ವತಃ ನಿಗ್ರಹಿಸಬೇಕು. ಕಪಟದ ಜೂಜಾಡುವ 


-302- ಮಹಾಭಾರತ ವನಪರ್ವ 


ಶಕುನಿಯಂಥವರನ್ನು ಅಥವಾ ಯುದ್ಧದಲ್ಲಿಸೆರೆ ಸಿಗುವ ಪಾಪಿಗಳನ್ನು ಬೇರೆಯವರ 
ಕೈಯಿಂದ ಕೊಲ್ಲಿಸಬೇಕು. ರಣರಂಗದಲ್ಲಿಇದಿರಾಗಿ ಬರುವ ದುರ್ಯೋಧನನಂಥ 
ರಾಜನನ್ನಾಗಲಿ, ರಾಜಕುಮಾರರನ್ನಾಗಲಿ ದುಃಶಾಸನನಂಥ ರಾಜಸೋದರರನ್ನಾಗಲಿ 
ತನ್ನ ಕೈಗಳಿಂದಲೆ ಸಂಹರಿಸಬೇಕು. 


ರಾಜ್ಞಃ ಪುತ್ರೋಪ್ಯಕೃತೋದ್ವಾಹಕೋಯ: 
ಸ ಘಾತನೀಯೋ ನ ಸ್ಹಯಂ ವಧ್ಯ ಏವ । 
ಕ್ರೂರಂ ಚಾನ್ಯದ್ಧರ್ಮಯುಕ್ತಂಪರೈಸ್ತತ್‌ 
ಪ್ರಸಾಧನೀಯಂ ಕೃತ್ರಿಯೈರ್ನ ಸಕಾರ್ಯಂ (1೧೦೫ 


ರಾಜಕುಮಾರ ಭೀಷ್ನನಂತೆ ಅವಿವಾಹಿತನಾಗಿದ್ದಲ್ಲಿ ಬೇರೆಯವರ ಕೈಯಿಂದ 
ಕೊಲ್ಲಿಸಬೇಕು. ಸತಃ ಕೊಲ್ಲಕೂಡದು. ಹಾಗೆಯೆ ಧರ್ಮಸಮ್ಮತವಾದ ಬೇರೆ ಯಾವುದೇ 
ಕ್ರೂರಕರ್ಮವನ್ನುಕ್ಪತ್ರಿಯರು ಬೇರೆಯವರಿಂದಲೆ ಮಾಡಿಸಬೇಕು, ಹೊರತು ಸತಃ 
ಮಾಡಬಾರದು. 


ಏವಂ ಧರ್ಮೋ ವಿಹಿತೋ ವೇದ ಏವ 
ವಾಕ್ಯಂ ವಿಷ್ಣೋಃ ಪಂಚರಾತ್ರೇಷು ತಾದ್ಭಕ್‌ । 
ಅಕ್ಷದ್ಯೂತಂ ನಿಕೃತಿ: ಪಾಪಮೇವ 
ಕೃತಂ ತ್ವಯಾ ಗರ್ಹಿತಂ ಸೌಬಲೇನ 1೧೦೬ 


ಹೀಗೆ ಧರ್ಮ ವೇದದಲ್ಲಿಯ ವಿಹಿತವಾಗಿದೆ. ಪಂಚರಾತ್ರಗಳಲ್ಲಿವಿಷ್ಣುವಚನವೂ 
ಹಾಗೇ ಇದೆ. ಜೂಜು ಮೋಸದಿಂದ ಕೂಡಿದ್ದುಪಾಪಕರವಾಗಿದೆ. ನಿಂದ್ಯವಾಗಿದೆ. 
ಅಂಥ ಜೂಜನ್ನುನೀನು ಶಕುನಿಯೊಡನೆ ಆಡಿರುವೆ. 


ನ ಕುತ್ರಚಿದ್‌ ವಿಧಿರಸ್ಯಾಸ್ತಿ ತೇನ 
ನ ತದ್‌ದತ್ತಂ ದ್ಯೂತಹೃತಂ ವದಂತಿ । 
ಭೀತೇನ ದತ್ತಂ ದ್ಯೂತದತ್ತಂ ತಥೈವ 
ದತ್ತಂ ಕಾಮಿನ್ಶೈ ಪುನರಾಹಾರ್ಯಮೇವ (1೧೦೭। 


ಕೈರಾತಪರ್ವ -303- 


ಜೂಜಾಡಲು ಶಾಸ್ತ್ರದಲ್ಲಿಎಲ್ಲಿಯೂ ವಿಧಿಯಿಲ್ಲ. ಅದರಿಂದ ಜೂಜಿನಲ್ಲಿ ಅವರು 
ಅಪಹರಿಸಿದ ಸೊತ್ತನ್ನು ದತ್ತ ಎನ್ನುವುದಿಲ್ಲ. ಭಯದಿಂದ ಕೊಟ್ಟಿದ್ದು ಜೂಜಿನಲ್ಲಿಕೊಟ್ಟಿದ್ದು 
ವೇಶ್ಯೆಗೆ ಕೊಟ್ಟಿದ್ದು ಇವೆಲ್ಲವೂ ಬಂಧುಗಳು ಹಿಂದೆ ತೆಗೆದುಕೊಳ್ಳಲು 
ಯೋಗ್ಯವಾಗಿರುತ್ತವೆ. 


ಏವಂ ಧರ್ಮಃ ಶಾಶ್ಚತೋ ವೈದಿಕೋ ಹಿ 
ದ್ಯೂತೇ ಸ್ವಿಯಾಂ ನಾಲ್ಲಮಾಹಾರ್ಯಮಾಹುಃ । 
ಯದ್ಯೇಷಾಂ ವೈ ಭೋಗ್ಯಮಲ್ಲಂ ತದೀಯಂ 
ಭೋಗೇನ ತದ್ಬಂಧುಭಿಸ್ತಚ್ಚ ಹಾರ್ಯಂ 11೧೦೮। 


ನಿವಾರಣೇ ಪುರುಷಸ್ಯ ತ್ಹಶಕ್ತೌ 
ತದ್‌ರಾಜ್ಯಂ ನಃ ಪುನರಾಹಾರ್ಯಮೇವ । 
ತಂ ಧರ್ಮನಿಷ್ಠಶ್ಚಾಗ್ರಜಶ್ಚೇತಿ ರಾಜನ್‌ 
ಖತೇಶನುಜ್ಞಾಂ ನ ಮಯಾ ತತ್‌ಕೃತಂ ಚ 1೧೦೯॥ 


ಹೀಗೆ ವೇದೋಕ್ತ ಸನಾತನ ಧರ್ಮವಿದೆ. ಜೂಜಿನಲ್ಲಾಗಲಿ ವೇಶ್ಯಾಸ್ತಿಯ 
ಕೈಯಲ್ಲಾಗಲಿ ಕೊಟ್ಟಿದ್ದು ಅಲ್ಪವಾಗಿದ್ದರೆ ಹಿಂದೆ ತೆಗೆದುಕೊಳ್ಳಲು ಯೋಗ್ಯವಲ್ಲ. ಕೊಟ್ಟ 
ಆಸ್ತಿಗೆ ಆ ವ್ಯಕ್ತಿಯ ಬಂಧುಗಳು ವಾರಸುದಾರರಾಗಿದ್ದುಅವರು ಅವನನ್ನು ಅಶಕ್ಕಿಯಿಂದ 
ತಡೆಯದೆ ಬಿಟ್ಟಿದ್ದರೆ ಆ ಆಸ್ತಿ ಅಲ್ಲವಾಗಿದ್ದರೂ ಹಕ್ಕು ಇರುವುದರಿಂದ ಹಿಂದೆ 
ಪಡೆಯಬಹುದು. ಅಲ್ಲವಾದ ಭೋಗಕ್ಕೆ ಪ್ರತಿಯಾಗಿ ಬಹುಧನವನ್ನುವೇಶ್ಕೆಯಾಗಲಿ 
ಜೂಜುಕೋರನಾಗಲಿ ವಂಚನೆಯಿಂದ ಬಾಲಕನ ಕೈಯಿಂದ ಪಡೆದಿದ್ದರೆ ಅದನ್ನೂ 
ಹಿಂದೆ ಪಡೆಯಬಹುದು. ಅದರಿಂದ ರಾಜನೇ! ನಮ್ಮ ರಾಜ್ಯವನ್ನು ಈಗಲೂ ನಾವು 
ಹಿಂತಿರುಗಿ ಪಡೆಯಬಹುದು. ನೀನು ಧರ್ಮನಿಷ್ಠಹಿರಿಯನೆಂದು ನಿನ್ನಾಜ್ಞೆ. ಇಲ್ಲದೆ 
ನಾನು ಆ ಕಾರ್ಯವನ್ನುಮಾಡಲಿಲ್ಲ. 


ದಾತಾಸ್ಯನುಜ್ಞಾಂ ಯದಿ ತಾನ್‌ನಿಹತ್ಯ 
ತ್ಹಯ್ಯೇವ ರಾಜ್ಯಂ ಸ್ಥಾಪಯಾಮ್ಯದ್ಯ ಸಮ್ಯಕ್‌ । 
ಸತ್ಯಂ ಪಾಪೇಷ್ಟಪಿ ಕರ್ತುಂ ಯದೀಚ್ಛಾ 


ತಥಾಪಿ ಮಾಸಾ ದ್ವಾದಶ ನ: ಪ್ರಯಾತಾಃ 11೧೧೦॥॥ 


-304- ಮಹಾಭಾರತ ವನಪರ್ವ 


ಈಗಲೂ ನೀನು ಅನುಮತಿ ಇತ್ತರೆ ಆ ಶತ್ರುಗಳನ್ನು ಸಂಹರಿಸಿ ರಾಜ್ಯವನ್ನು ಚೆನ್ನಾಗಿ 
ನಿನ್ನವಶದಲ್ಲಿತಂದಿರಿಸುತ್ತೇನೆ. ಪಾಪಿಗಳೆಲ್ಲಿಯೂ ನೀನು ಕೊಟ್ಟ ಮಾತನ್ನುಉಳಿಸಲು 
ಬಯಸುವಿಯಾದರೆ ಅದಕ್ಕೂ ಮಾರ್ಗವಿದೆ. ನಮಗೆ ಈಗಾಗಲೆ ವನವಾಸದಲ್ಲಿ 
ಹನ್ನೆರಡು ತಿಂಗಳು ಕಳೆದಿವೆ. 


ವೇದಪ್ರಾಮಾಣ್ಯಾದ್‌ ವತ್ತರಾಸ್ತೇ ಹಿ ಮಾಸ: 
ಸಹಸ್ರಾಬ್ಬಂ ಸತ್ರಮುಕ್ತಂ ನರಾಣಾಂ । 
ಅಜ್ಞಾತಮೇಕಂ ಮಾಸಮುಷ್ಯಾಥ ಶತ್ರೂನ್‌ 
ನಿಹತ್ಯ ರಾಜ್ಯಂ ಪ್ರತಿಪಾದಯಾಮಃ 11೧೧೧॥ 


ಸಾವಿರ ವರ್ಷಗಳ ಸತ್ರಯಾಗವನ್ನುಮನುಷ್ಯರಿಗೆ ಸಾವಿರ ತಿಂಗಳಲ್ಲಿಮಾಡಲು 
ವೇದದಲ್ಲಿಹೇಳಿರುವುದರಿಂದ ಆ ವೇದ ಪ್ರಾಮಾಣ್ಯದ ಆಧಾರದಿಂದ ನಾವು ಕಳೆದ 
ಹನ್ನೆರಡು ತಿಂಗಳು ಹನ್ನೆರಡು ವರ್ಷಗಳೇ ಆದುವು. ಇನ್ನು ಒಂದು ತಿಂಗಳು 
ಅಜ್ಞಾತವಾಸ ಮಾಡಿ ಶತ್ರುಗಳನ್ನು ಸಂಹರಿಸಿ ರಾಜ್ಯವನ್ನುತಂದುಕೊಡುತ್ತೇವೆ. 


ಮಾ ಮಿತ್ರಾಣಾಂ ತಾಪಕಸ್ತ ಫಿ ಭವೇಧಾ 
ಸ್ತಥಾಮಿತ್ರಾಣಾಂ ನಂದಕಶ್ಸೆವ ರಾಜನ್‌ । 
ಜ್ವಲಸ್ಥಾರೀಣಾಂ ಮೂರ್ಧ್ನಿ ಮಿತ್ರಾಣಿ ನಿತ್ಯ- 
ಮಾಹ್ನಾದಯನ್‌ ವಾಸುದೇವಂ ಭಜಸ್ವ 11೧೧೨॥ 


ರಾಜನೆ, ಮಿತ್ರ ರಾಜರಿಗೆ ದುಃಖದಾಯಕನಾಗಬೇಡ, ಶತ್ರುರಾಜರಿಗೆ 
ಸುಖದಾಯಕನಾಗಬೇಡ. ಶತ್ರುಗಳ ತಲೆಯಲ್ಲಿಬೆಂಕಿಯಂತೆ ಪ್ರಜ್ವಲಿಸು, ಮಿತ್ರರನ್ನು 
ಸುಖಪಡಿಸುತ್ತ ಶ್ರೀಹರಿಯನ್ನು ಆರಾಧಿಸು. 
ಸ್ವತಂತ್ರತ್ಹಂ ವಾಸುದೇವಸ್ಯ ಸಮ್ಯಕ್‌ 
ಪ್ರತ್ಯಕ್ಷತೋ ದೃಶ್ಯತೇ ಹ್ಯದ್ಯ ರಾಜನ್‌ । 
ಯಸ್ಮಾತ್‌ಕೃಷ್ಣೋ ವ್ಯಜಯಚ್ಛಂಕರಾದೀನ್‌ 
ಜರಾಸುತಾದೀನ್‌ ಕಾದಿವರೈರಜೇಯಾನ್‌ 1೧೧೩11 


ಕೈರಾತಪರ್ವ -305- 


ರಾಜನೇ, ಶ್ರೀಹರಿ ಸತಂತ್ರನೆಂಬುದು ನಮಗೆ ಈಗಲೇ ಚೆನ್ನಾಗಿ ಪ್ರತ್ಯಕ್ಷ ಕಾಣುತ್ತದೆ. 
ಏಕೆಂದರೆ ರುದ್ರಾದಿಗಳನ್ನೂ ಬ್ರಹ್ಮಾದಿಗಳ ಪರಬಲದಿಂದ ಅಜೇಯರಾದ 


ಜರಾಸಂಧಾದಿಗಳನ್ನೂ ಶ್ರೀಕೃಷ್ಣ ಗೆದ್ದಿದ್ದಾನೆ. 


ಬ್ರಹ್ಮಾದೀನಾಂ ಪ್ರಕೃತೇಸ್ತದ್ದಶತ್ತಂ 
ದೃಷ್ಟಂ ಹಿ ನೋ ಬಹುಶೋ ವ್ಯಾಸದೇಹೇ । 
ಪಾರಾಶರ್ಯೋ ದಿವ್ಯದೃಷ್ಟಿಂ ಪ್ರದಾಯ 
ಸ್ವಾತಂತ್ರ್ಯ ಂ ನೋ5ದರ್ಶಯತ್‌ ಸರ್ವಲೋಕೇ 11೧೧೪॥ 


ಬ್ರಹ್ಮಾದಿಗಳು ಮಹಾಲಕ್ಷ್ಮಿಯ ಅಧೀನರು. ಮಹಾಲಕ್ಷ್ಮಿ ಶ್ರೀಹರಿಗೆ ಅಧೀನಳು 
ಎಂಬುದು ಅನೇಕ ಬಾರಿ ವೇದವ್ಯಾಸರೂಪಿ ಹರಿಯಲ್ಲಿಕಂಡಿದೆ. ವೇದವ್ಯಾಸರು 
ನಮಗೆ ಅನೇಕ ಬಾರಿ ದಿವ್ಯದೃಷ್ಟಿಕೊಟ್ಟುಸಕಲ ಲೋಕದ ವಿಷಯದಲ್ಲಿತನಗಿರುವ 
ಸ್ವಾತಂತ್ರ (ವನ್ನು ಪ್ರತ್ಯಕ್ಷ ತೋರಿಸಿದ್ದಾರೆ. 
ತಸ್ಕಾದ್‌ರಾಜನ್ನಭಿನಿರ್ಯಾಹಿ ಶತ್ರೂನ್‌ 
ಹಂತುಂ ಸರ್ವಾನ್‌ಭೋಕ್ತುಮೇವಾಧಿರಾಜ್ಯಂ ಟ 
ಏವಂ ಚ ತೇ ಕೀರ್ತಿಧರ್ಮೌ ಮಹಾಂತೌ 
ಪ್ರಾಪ್ತೌ ರಾಜನ್‌ ವಾಸುದೇವಪ್ರಸಾದಾತ್‌ 11೧೧೫ 


ಅದರಿಂದ ರಾಜನೇ, ಎಲ್ಲಶತ್ರುಗಳನ್ನು ಸಂಹರಿಸುವುದಕ್ಕೆ, ಎಲ್ಲರಾಜ್ಯವನ್ನು 
ಭೋಗಿಸುವುದಕ್ಕೆ ಹೊರಡು. ರಾಜನೆ, ನಾನು ಹೇಳುವಂತೆ ಮಾಡಿದರೆ ನಿನಗೆ ಹರಿಯ 
ಅನುಗ್ರಹದಿಂದ ಮಹತ್ತಾದ ಕೀರ್ತಿ ಪುಣ್ಯಗಳು ಲಭಿಸುವುವು. 


La SS 


-306- ಮಹಾಭಾರತ ವನಪರ್ವ 


ಮೂವತ್ತನೆಯ ಅಧ್ಯಾಯ 
(ಭೀಮಸೇನನ ವಚನ. ತಕ್ಷಣ ಯುದ್ಧಕ್ಕೆ ಹೊರಡುವಂತೆ ಒತ್ತಾಯ) 
ವೈಶಂಪಾಯನ: 
ಯಾಜ್ಞಸೇನ್ಯಾ ವಚಃ ಶ್ರುತ್ವಾ ಭೀಮಸೇನೋತತ್ಯಮರ್ಷಣಃ 1 
ನಿಃಶ್ವಸನ್ನುಪಸಂಗಮ್ಯ ಕ್ರುದ್ಧೋ ರಾಜಾನಮಬ್ರವೀತ್‌ Vell 


ಯಾಜ್ಞಸೇನಿಯ ಮಾತುಗಳನ್ನು ಕೇಳಿ ಭೀಮಸೇನನು ಬಹಳ ಕೋಪದಿಂದ 
ನಿಟ್ಟುಸಿರನ್ನುಬಿಡುತ್ತಾ ಕೋಪದಿಂದಲೇ ರಾಜನ ಬಳಿಗೆ ಬಂದು ಮಾತನಾಡಿದನು. 


ಭೀಮಃ 
ರಾಜ್ಯಸತ್ಸ್ಗದವೀಂ ಧರ್ಮ್ಯಾಂ ವ್ರಜ ಸತ್ತುರುಷೋಚಿತಾಮ್‌ । 
ಧರ್ಮಕಾಮಾರ್ಥಹೀನಾನಾಂ ಕಿಂ ನೋ ವಸ್ತುಂ ತಪೋವನೇ 11೨1 


ಧರ್ಮಸಮೃತವಾದ ಸತ್ತುರುಷರಿಗೆ ಉಚಿತವಾದ ರಾಜ್ಯದ ಶ್ರೇಷ್ಠಪದವಿಯನ್ನು 
ಹೊಂದು. ಧರ್ಮಾರ್ಥಕಾಮಗಳನ್ನು ತೊರೆದು ಕಾಡಿನಲ್ಲಿ ವಾಸಿಸುವುದರಿಂದ ನಮಗೆ 
ಏನು ಪ್ರಯೋಜನ? 


ನೈವ ಧರ್ಮೇಣ ತದ್ರಾಜ್ಯಂ ನಾರ್ಜವೇಣ ನ ಚೌಜಸಾ | 
ಅಕ್ಕಕೂಟಮಧಿಷ್ಠಾಯ ಹೃತಂ ದುರ್ಯೋಧನೇನ ವೈ 11೩ 


ಗೋಮಾಯುನೇವ ಸಿಂಹಾನಾಂ ದುರ್ಬಲೇನ ಬಲೀಯಸಾಮ್‌ 1 
ಆಮಿಷಂ ವಿಘಸಾಶೇನ ತದ್ದದ್ರಾಜ್ಯಂ ಹಿ ನೋ ಹೃತಮ್‌ 11೪11 


ದುರ್ಯೋಧನನು ನಮ್ಮ ರಾಜ್ಯವನ್ನು ಧರ್ಮದಿಂದಾಗಲೀ ನೇರವಾದ 
ಮಾರ್ಗದಿಂದಲಾಗಲೀ ಅಥವಾ ಪರಾಕ್ರಮದಿಂದಾಗಲೀ ಜಯಿಸಲಿಲ್ಲ. ಮೋಸದ 
ಅಕ್ಷದ್ಯೂತವನ್ನು ಮಾಡಿ ಅಪಹರಿಸಿದನು. ನರಿಯು ಸಿಂಹದ ಅಹಾರವನ್ನು 
ಕಸಿದುಕೊಂಡಂತೆ, ದುರ್ಬಲನಾದವನು ಬಲಿಷ್ಠನಾದವನ ಆಹಾರವನ್ನು 
ತೆಗೆದುಕೊಂಡಂತೆ, ನಾಯಿಯು ಯಜ್ಞಯೋಗ್ಯವಾದ ಹವಿಸ್ಸನ್ನು 
ಅಪಹರಣಮಾಡಿದಂತೆ, ನಮ್ಮ ರಾಜ್ಯವು ಅಪಹರಿಸಲ್ಪಟ್ಟಿತು. 


ಕೈರಾತಪರ್ವ -307- 


ಧರ್ಮಲೇಶಪ್ರತಿಚ್ಛನ್ನಃ ಪ್ರಭವಂ ಧರ್ಮಕಾಮಯೋಃ | 

ಅರ್ಥಮುತ್ತೃಜ್ಯ ಕಿಂ ರಾಜನ್‌ ದುಃಖೇನ ಪರಿತಪ್ಯಸೇ 11೫1! 

ರಾಜನೇ! ಧರ್ಮಲೇಶವನ್ನು ಆಶ್ರಯಿಸಿ ಮಹಾಧರ್ಮಗಳನ್ನು ತಿರಸ್ಕರಿಸಿ 
ಧರ್ಮಕಾಮಗಳಿಗೆ ಕಾರಣವಾದ ಅರ್ಥವನ್ನು ಪರಿತ್ಯಾಗಮಾಡಿ ಏಕೆ ದುಃಖದಿಂದ 
ಪರಿತಾಪವನ್ನು ಪಡುತ್ತಿದ್ದೀಯೆ? 

ಭವತೋತನವಧಾನೇನ ರಾಜ್ಯಂ ನಃ ಪಶ್ಯತಾಂ ಹೃತಮ್‌ । 

ಅಹಾರ್ಯಮಪಿ ಶಕ್ರೇಣ ಗುಪ್ತಂ ಗಾಂಡೀವಧನ್ನನಾ Ie 

ನಿನ್ನ ಪ್ರಮಾದದಿಂದ ನಮ್ಮ ಕಣ್ಣೆದುರಿಗೇ ಇಂದ್ರನಿಂದಲೂ ಜಯಿಸಲಾಗದ 
ಅರ್ಜುನನಿಂದ ಗುಪ್ತವಾದ ನಮ್ಮರಾಜ್ಯವು ಅಪಹರಿಸಲ್ಪಟ್ಟಿತು. 


ಕುಣೀನಾಮಿವ ಬಿಲ್ಜಾನಿ ಪಂಗೂನಾಮಿವ ಧೇನವಃ । 

ಹೃತಮೈಶ್ಚರ್ಯಮಸ್ಕಾಕಂ ಜೀವತಾಂ ಭವತಃ ಕೃತೇ 11೭1! 

ಸೊಟ್ಟಕ್ಕೆ ಮನುಷ್ಯನಿಂದ ಬಿಲ್ವ (ನಾಣ್ಯ)ಗಳನ್ನು ಕಸಿದುಕೊಂಡಂತೆ, ಕುಂಟರ 
ಧೇನುಗಳನ್ನು ಕಸಿದುಕೊಂಡಂತೆ, ನಾವು ಬದುಕಿರುವಾಗಲೇ ನಿನ್ನ ತಮ್ಮಂದಿರಾದಿಯಾಗಿ 
ನಮ್ಮ ಐಶ್ಚರ್ಯವು ಅಪಹೃತವಾಯಿತು. 

ಭವತಃ ಪ್ರಿಯಮಿತ್ಯೇವಂ ಮಹದ್ದ ಕಸನಮೀದೃಶಮ್‌ । 

ಧರ್ಮಕಾಮಪ್ರತೀತಸ್ಕ ಪ್ರತಿಷನ್ನಾಃ ಸ್ಮ ಭಾರತ SH 

ಎಲೆ ಭಾರತನೇ! ಯಾವಾಗಲೂ ಧರ್ಮಕಾಮವುಳ್ಳವನೆಂದು ಪ್ರಸಿದ್ಧವಾದ ನಿನಗೆ 
ಪ್ರಿಯವೆಂಬ ಕಾರಣದಿಂದ ಇಂತಹ ದೊಡ್ಡ ವ್ಯಸನರೂಪವಾದ ವನವಾಸವನ್ನು 
ಹೊಂದಿದ್ದೇವೆ. 

ಕರ್ಶಯಾಮಃ ಸಮಿತ್ರಾಣಿ ನಂದಯಾಮಶ್ಚ ಶಾತ್ರವಾನ್‌ | 

ಆತ್ಮಾನಂ ಭವತಃ ಶಾಸ್ತ್ರೇ ನಿಯಮ್ಯ ಭರತರ್ಷಭ HE 

ಎಲೈ ಭರತರ್ಷಭನೇ! ನಮ್ಮನ್ನು ನಿನ್ನ ಶಾಸನಕ್ಕೆ ಒಳಪಡಿಸಿ ನಮ್ಮ ಹಿತೈಷಿಗಳನ್ನು 
ದುಃಖಪಡಿಸುತ್ತಿದ್ದೇವೆ. ಮತ್ತು ಶತ್ರುಗಳನ್ನು ಸಂತೋಷಪಡಿಸುತ್ತಿದ್ದೇವೆ. 


-308- ಮಹಾಭಾರತ ವನಪರ್ವ 


ತದ್‌ ವಯಂ ಹಿ ತದೈವೈತಾನ್‌ ಧಾರ್ತರಾಷ್ಟಾನ್‌ ನಿಹನ್ನಹಿ I 

ಭವತಃ ಶಾಸ್ತಮಾಸ್ನಾಯ ತನ್ನಸ್ತಪತಿ ದುಷ್ಕತಮ್‌ ele] 

ನಾವು ಆಗಲೇ ಈ ದುರ್ಯೋಧನಾದಿಗಳನ್ನು ಕೊಂದುಬಿಡುತ್ತಿದ್ದೆವು ನಿನ್ನ 
ಶಾಸನವನ್ನು ಅವಲಂಬಿಸಿ ಅವರನ್ನು ಕೊಲ್ಲದಿದ್ದ ಪಾಪವು ಈ ದಿನ ನಮ್ಮನ್ನು 
ಪೀಡಿಸುತ್ತಿದೆ. 

ಅಥೈನಾಮನ್ನವೇಕ್ಟಸ್ತ ಮೃಗಚರ್ಯಾಮಿವಾತ್ಮನಃ । 

ವ ಆಯದ ಲ [2 

ಅಧೀರಾಚರಿತಂ ರಾಜನ್ನಬಲಸ್ಥೆ ಕ್ಟೈರ್ನಿಷೇವಿತಾಮ್‌ Hoo 

ಎಲೈ ರಾಜನೇ! ಹೇಡಿಗಳಿಂದ ಆಚರಿಸಲ್ಪಡುವ, ದುರ್ಬಲರಿಂದ ಸ್ವೀಕೃತವಾದ, 
ನಿನ್ನವನಸಂಚಾರ ರೂಪವಾದ, ಈ ಮೃಗಚರ್ಯೆಯನ್ನು ಗಮನಿಸು. 


ಯಾಂ ನ ಕೃಷ್ಣೋ ನ ಬೀಭತ್ತುರ್ನಾಭಿಮನ್ಯುರ್ನ ಸೃಂಜಯಾಃ | 
ನ ಚಾಹಮಭಿನಂದಾಮಿ ನ ಚ ಮಾದ್ರೀಸುತಾವುಭೌ 11೧೨। 


ಈ ನಿನ್ನ ಮೃಗಚರ್ಯೆಯನ್ನು ಕೃಷ್ಣನಾಗಲೀ ಅರ್ಜುನನಾಗಲೀ 
ಅಭಿಮನ್ಯುವಾಗಲೀ ಸೃಂಜಯರಾಗಲೀ ನಾನಾಗಲೀ ಅಥವಾ 
ಮಾದ್ರೀಸುತರಿಬ್ಬರಾಗಲೀ ಅಭಿನಂದಿಸುವುದಿಲ್ಲ. 


ಭವಾನ್‌ ಧರ್ಮೋ ಧರ್ಮ ಇತಿ ಸತತಂ ಧರ್ಮಕರ್ಶಿತಃ 1 
ಕಚ್ಚಿದ್ರಾಜನ್ನ ನಿರ್ವೇದಾದಾಪನ್ನಃ ಕ್ಲೀಬಜೀವಿಕಾಮ್‌ 11೧೩! 


ರಾಜನೇ ನೀನು ಯಾವಾಗಲೂ ಧರ್ಮವೆನ್ನುತ್ತಾ ಧರ್ಮಪೀಡಿತನಾಗಿದ್ದೀಯೆ. 
ರಾಜನೇ ನೀನೇನಾದರೂ ರಾಜ್ಯದ ಮೇಲಿನ ವೈರಾಗ್ಯದಿಂದ ಇಂತಹ 
ನಪುಂಸಕಜೀವನವನ್ನುನಡೆಸುತ್ತಿದ್ದೀಯಾ? 


ದುರ್ಮನುಷ್ಯೋ ಹಿ ನಿರ್ವೇದಮಥಫಲಂ ಸರ್ವಘಾತಿನಮ್‌ । 
ಪ್ರತಿಪನ್ನೋ ವಿಷೀದೇತ ಪಂಕೇ ಗೌರಿವ ದುರ್ಬಲಾ 1 
ಅಶಕ್ತಾಃ ಶ್ರಿಯಮಾಹರ್ತುಮಾತ್ಮನಃ ಕುರ್ವತೇ ಪ್ರಿಯಮ್‌ 11೧೪॥ 


ಕೈರಾತಪರ್ವ -309- 


ದುಷ್ಟಮನುಷ್ಯನು ಮಾತ್ರ ಸರ್ವನಾಶಕವಾದ ನಿಷ್ಠಲವಾದ ವೈರಾಗ್ಯವನ್ನು ಹೊಂದಿ 
ದುರ್ಬಲವಾದ ಗೋವು ಕೆಸರಿನಲ್ಲಿಮುಳುಗಿದಂತೆ ನಾಶಹೊಂದುತ್ತಾನೆ. ತಮಗೆ 
ಸಂಪತ್ತನ್ನು ಸಾಧಿಸಿಕೊಳ್ಳಲು ಸಾಧ್ಯವಿಲ್ಲದವರು ಇನ್ನೊಬ್ಬರಿಗೆ ಪ್ರಿಯವನ್ನು ಮಾಡುತ್ತಾರೆ. 


ಸ ಭವಾನ್‌ ದೃಷ್ಟಿಮಾನ್‌ ಶಕ್ತಃ ಪಶ್ಯನ್ನಾತ್ಮನಿ ಪೌರುಷಮ್‌ । 
ಆನ್ಫಶಂಸ್ಯಪರೋ ರಾಜನ್‌ ನಾತ್ಕಾರ್ಥಮವಬುಧ್ಯಸೇ 11೧೫! 


ಅಂತಹ ಜ್ಞಾನವುಳ್ಳನೀನು ನಿನ್ನಲ್ಲಿಪೌರುಷವನ್ನು ಗಮನಿಸಿ ಶಕ್ತಿಯುತನಾಗಿದ್ದರೂ 
ಕೂಡ ಮಾರ್ದವಯುಕ್ತನಾಗಿ ನಿನ್ನಪ್ರಯೋಜನವನ್ನೇ ನೀನು ಗಮನಿಸುತ್ತಿಲ್ಲ. 


ಅಸ್ಮಾನಮೀ ಧಾರ್ತರಾಷ್ಟ್ರಾ ಕ್ಷಮಮಾಣಾನಹಿಂಸತಃ | 
ಅಶಕ್ತಾನೇವ ಮನ್ಯಂತೇ ತದ್‌ ದುಃಖಂ ನಾಹವೇ ವಧಃ 11೧೬॥ 


ಹಿಂಸೆಮಾಡದೆ ಸಹನೆಯಿಂದ ಇರುವ ನಮ್ಮನ್ನು ಈ ಧೃತರಾಷ್ಟ್ರಪುತ್ರರು 
ಅಶಕ್ತರೆಂದು ಭಾವಿಸುತ್ತಾರೆ. ಯುದ್ದವಿಲ್ಲದೆ ಉಂಟಾಗಿರುವ ಈ ವಧೆಯು 
ದುಃಖಕರವಾದುದು.ಯುದ್ಧದಲ್ಲಿವಧೆಯು ದುಃಖವಲ್ಲ. 


ತತ್ರ ಚೇದ್‌ ಯುಧ್ಯಮಾನಾನಾಮಜಿಹ್ಮಮನಿವರ್ತಿನಾಮ್‌ । 
ಸರ್ವತೋ ಹಿ ವಧಃ ಶ್ರೇಯಾನ್‌ ಪ್ರೇತ್ಯ ಲೋಕಾನ್‌ ಲಭೇಮಹಿ ॥! 


ಯುದ್ಧದಲ್ಲಿಯುದ್ದಭೂಮಿಯಿಂದ ಹಿಮ್ಮೆಟ್ಟದೆ ಮೋಸವಿಲ್ಲದೆ ಯುದ್ಧಮಾಡುವ 
ನಮಗೆ ಎಲ್ಲ ರೀತಿಯಲ್ಲಿಯೂ ವಧೆಯುಂಟಾದರೆ ಅದು ಶ್ರೇಯಸ್ಕರವಾದುದು. 
ಮರಣವನ್ನು ಹೊಂದಿ ಉತ್ತಮ ಲೋಕವನ್ನುಪಡೆಯುತ್ತೇವೆ. 


ಅಥವಾ ವಯಮೇವೈತಾನ್‌ ನಿಹತ್ಯ ಭರತರ್ಷಭ ॥ 

ಆದದೀಮಹಿ ಗಾಂ ಸರ್ವಾಂ ತಥಾಪಿ ಶ್ರೇಯ ಏವ ನಃ moc 

ಅಥವಾ ಭರತಶ್ರೇಷ್ಠನೇ ಯುದ್ಧದಲ್ಲಿ ನಾವೇ ಅವರೆಲ್ಲರನ್ನೂ ಕೊಂದು 
ಸಮಗ್ರವಾದ ಭೂಮಿಯನ್ನು ಪಡೆದುಕೊಳ್ಳಬಹುದು. ಆಗಲೂ ಅದು ನಮಗೆ 
ಶ್ರೇಯಸ್ಕರವಾದುದೇ. 


-310- ಮಹಾಭಾರತ ವನಪರ್ವ 


ಸರ್ವಥಾ ಕಾರ್ಯಮೇತನ್ನಃ ಸ್ವಧರ್ಮಮನುತಿಷ್ಯತಾಮ್‌ | 
ಕಾಂಕ್ಚತಾಂ ವಿಪುಲಾಂ ಕೀರ್ತಿಂ ವೈರಂ ಪ್ರತಿಚಿಕೀರ್ಷತಾಮ್‌  ॥೧೯॥ 


ದುರ್ಯೋಧನಾದಿಗಳು ಮಾಡಿದ ಅಪಕಾರಕ್ಕೆ ಪ್ರತೀಕಾರವನ್ನುಮಾಡಲು 
ಇಚ್ಛಿಸುವ, ನಮ್ಮ ಧರ್ಮವನ್ನು ನಾವು ಅನುಷ್ಠಾನಮಾಡುತ್ತಿರುವ, ವಿಪುಲವಾದ 
ಕೀರ್ತಿಯನ್ನು ಬಯಸುವ, ನಮಗೆ ದುರ್ಯೋಧನಾದಿಗಳ ಜೊತೆಯಲ್ಲಿವೈರವು 
(ವೈರನಿಮಿತ್ತವಾದ) ಯುದ್ಧವು ಅವಶ್ಯವಾಗಿ ಮಾಡಲ್ಲಡಬೇಕಾದುದು. 


ಆತ್ಮಾರ್ಥಂ ಯುಧ್ಯಮಾನಾನಾಂ ವಿದಿತೇ ಕೃತ್ಯಲಕ್ಷಣೇ I 
ಅನ್ಯೈರಪಿ ಹೃತೇ ರಾಜ್ಯೇ ಪ್ರಶಂಸೈವ ನ ಗರ್ಹಣಾ 11೨೦॥ 


ಯುದ್ಧವು ಕರ್ತವ್ಯವೆಂದು ತಿಳಿದಿರುವಾಗ ನಮ್ಮ ಸಲುವಾಗಿ ನಾವು ಯುದ್ಧವನ್ನು 
ಮಾಡುತ್ತಾ ಪರರು ನಮ್ಮ ರಾಜ್ಯವನ್ನು ಅಪಹರಿಸಿದರೆ ಅದು ನಮ್ಮ ಪ್ರಶಂಸೆಯೇ 
ಹೊರತು ನಿಂದೆಯಲ್ಲ. 


ಕರ್ಶಿತಾರ್ಥೋ ಹಿ ಯೋ ಧರ್ಮೋ ವಿಪ್ರಾಣಾಮಾತ್ಮನಸ್ತಥಾ | 
ವ್ಯಸನಂ ನಾಮ ತದ್ರಾಜನ್‌ ನ ಸ ಧರ್ಮಃ ಕುವರ್ತೃ ತತ್‌ 11೨೧॥ 


ರಾಜನೇ ಯಾವ ಧರ್ಮವು ಬ್ರಾಹ್ಮಣರಿಗೂ ಮತ್ತು ನಮಗೂ ಕ್ಲೇಶವನ್ನು 
ಉಂಟುಮಾಡುತ್ತದೆಯೋ ಅದು ಧರ್ಮವಲ್ಲ ಅದೊಂದು ವ್ಯಸನ (ಚಟ). ಅದು 
ಕೆಟದಾರಿ. 


ಸರ್ವಥಾ ಧರ್ಮನಿತ್ಯಂ ತು ಪುರುಷಂ ಧನದುರ್ಬಲಮ್‌ । 
ಜಹತಃ ಪಾರ್ಥ ಧರ್ಮಾರ್ಥೌ ಪ್ರೇತಂ ದುಃಖಸುಖೇ ಯಥಾ ॥೨೨॥ 


ಎಲ್ಫೆ ಪಾರ್ಥನೇ ಧನಹೀನನಾಗಿ ಎಲ್ಲರೀತಿಯಿಂದಲೂ ನಿತ್ಯವೂ ಧರ್ಮವನ್ನು 
ಆಚರಿಸುವ ಪುರುಷನನ್ನುಮೃತನಾದವನು ಸುಖದುಃಖಗಳನ್ನು ಪರಿತ್ಯಜಿಸುವಂತೆ 
ಧರ್ಮಾರ್ಥಗಳೆರಡೂ ಪರಿತ್ಯಜಿಸುತ್ತವೆ. 


ಯಸ್ಯ ಧರ್ಮೋ ಹಿ ಧರ್ಮಾರ್ಥಕ್ಷೇಶಭಾಜ್‌ ನ ಸ ಪಂಡಿತಃ । 
ನ ಸ ಧರ್ಮಸ್ಯ ವೇದಾರ್ಥಂ ಸೂರ್ಯಸ್ಯಾಂಧಃ ಪ್ರಭಾಮಿವ ॥೨೩॥ 


ಕೈರಾತಪರ್ವ -311- 


ಯಾವನ ಧರ್ಮವು ಬಹಳವಾದ ಧರ್ಮ ಮತ್ತು ಅರ್ಥಗಳಿಗೆ 
ಕ್ಲೇಶವನ್ನುಂಟುಮಾಡುತ್ತದೆಯೋ ಅವನು ಪಂಡಿತನಲ್ಲ. ಕುರುಡನು 
ಸೂರ್ಯಪ್ರಭೆಯನ್ನು ತಿಳಿಯದಿರುವಂತೆ ಅವನು ಧರ್ಮಶಾಸ್ತ್ರದ ಅರ್ಥವನ್ನು 
ತಿಳಿದಿರುವುದಿಲ್ಲ. 


ಯಸ್ಯ ಚಾರ್ಥಾರ್ಥ ಏವಾರ್ಥಃ ಸ ಚ ನಾರ್ಥಸ್ಯ ಕೋವಿದ: । 
ರಕತೇ ಭ್ರತಕಃ ಪುಣ್ಯಂ ಯಥಾ ಸ್ಕಾತ್‌ ತಾದ್ದಗೇವ ಸಃ UIP 
EY |) [) ಶೆ ಲ 


ಯಾವನ ಧನವು ಧನದ ಸಂಪಾದನೆಯ ಸಲುವಾಗಿಯೇ ಇದೆಯೋ ಅವನೂ 
ಧನದ ತತ್ತವನ್ನು ತಿಳಿದವನಲ್ಲ. ಪುಣ್ಯವನ್ನುಮಾರಿ ಭೋಜನವನ್ನು ಮಾಡುವವನು 
ಹೇಗೆ ಭೋಜನಕ್ಕಾಗಿ ಪುಣ್ಯವನ್ನು ರಕ್ಷಿಸುತ್ತನೆಯೋ ಆ ಅರ್ಥಾರ್ಥಿಯು ಅಂತಹವನೇ 
ಆಗುತ್ತಾನೆ. 


ಅತಿವೇಲಂ ತು ಯೋ5ರ್ಥಾರ್ಥೀ ನೇತರಾವನುತಿಷ್ಯತಿ । 


ಸ ವಧ್ಯಃ ಸರ್ವಭೂತಾನಾಂ ಬ್ರಹ್ಮಹೇವ ಜುಗುಪ್ಪಿತಃ 11೨೫ 


ಯಾವನು ಬಹಳವಾದ ಅರ್ಥದ ಆಸೆಯಿಂದ ಧರ್ಮಕಾಮಗಳನ್ನು 
ಅನುಷ್ಠಾನಮಾಡುವುದಿಲ್ಲವೋ ಅವನು ಬ್ರಹ್ಮಹತ್ಯೆಯನ್ನು ಮಾಡಿದವನಂತೆ 
ಜುಗುಪ್ಲಿತನಾದವನು ಮತ್ತು ಎಲ್ಲರಿಂದಲೂ ಕೊಲ್ಲಲ್ಲಡಬೇಕಾದವನು. 


ಸತತಂ ಯಶ್ಚ ಕಾಮಾರ್ಥೀ ನೇತರಾವನುತಿಷ್ಯತಿ । 
ಮಿತ್ರಾಣಿ ತಸ್ಯ ನಶ್ಯಂತಿ ಧರ್ಮಾರ್ಥಾಭ್ಯಾಂ ಚ ಹೀಯತೇ 1೨೬॥ 


ಯಾವನು ಸತತವಾಗಿ ಕಾಮವನ್ನೇ ಬಯಸಿ ಧರ್ಮಾರ್ಥಗಳನ್ನು ಅನುಷ್ಠಾನ 
ಮಾಡುವುದಿಲ್ಲವೋ ಅವನಿಗೆ ಮಿತ್ರರು ನಾಶವನ್ನುಹೊಂದುತ್ತಾರೆ. ಧರ್ಮಾರ್ಥಗಳೂ 
ನಾಶವನ್ನು ಹೊಂದುತ್ತವೆ. 

ತಸ್ಯ ಧರ್ಮಾರ್ಥಹೀನಸ್ಯ ಕಾಮಾಂತೇ ನಿಧನಂ ಧ್ರುವಮ್‌ । 

ಕ್ರೀಡತೋ ರಮಮಾಣಸ್ಯ ಮೀನಸ್ಯೇವಾಂಭಸಃ ಕ್ಷಯೇ । 

ತಸ್ಮಾದ್‌ ಧರ್ಮಾರ್ಥಯೋರ್ನಿತ್ಯಂ ನ ಪ್ರಮಾದ್ಯಂತಿ ಪಂಡಿತಾಃ ॥1 


-312- ಮಹಾಭಾರತ ವನಪರ್ವ 


ನೀರಿನಲ್ಲಿ ಸಂಚರಿಸಿ ಸಂತೋಷಪಡುತ್ತಿರುವ ಮೀನು ನೀರು ಒಣಗಿದಾಗ 
ನಾಶವಾಗುವಂತೆ ಧರ್ಮಾರ್ಥಹೀನನಾದ ಮನುಷ್ಯನು ಕಾಮದ ಕೊನೆಯಲ್ಲಿ 
ನಾಶವನ್ನು ಖಂಡಿತವಾಗಿ ಹೊಂದುತ್ತಾನೆ. ಆದ್ದರಿಂದ ಪಂಡಿತರಾದವರು 
ಧರ್ಮಾರ್ಥವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರುತ್ತಾರೆ. ಎಂದೂ ಪ್ರಮಾದವನ್ನು 
ಮಾಡುವುದಿಲ್ಲ. 


ಪ್ರಕೃತಿಸ್ಥೋ ಹಿ ಕಾಮಸ್ಯ ಪಾವಕಸ್ಯಾರಣಿರ್ಯಥಾ 11೨೮॥॥ 


ಅಗ್ನಿಗೆ ಕಾಷ್ಠವು(ಅರಣಿಯು) ಮೂಲವಾಗಿರುವಂತೆ ಕಾಮಕ್ಕೆ ಪುರುಷನು 
ಮೂಲಕಾರಣನಾಗಿದ್ದಾನೆ. 


ಸರ್ವಥಾ ಧರ್ಮಮೂಲೋರ5ರ್ಥೋ ಧರ್ಮಶ್ಚಾರ್ಥಪರಿಗ್ರಹಃ। 
ಇತರೇತರಯೋರ್ನೀತೌ ವಿದ್ಧಿ ಮೇಘೋದಧೀ ಯಥಾ 1|೨೯॥ 


ಎಲ್ಲ ರೀತಿಯಿಂದಲೂ ಅರ್ಥವು ಧರ್ಮವನ್ನೇ ಮೂಲವಾಗಿ ಹೊಂದಿದೆ. 
ಧರ್ಮವಾದರೂ ಕೂಡ ಅರ್ಥದಿಂದ ಸಂಪಾದಿಸಲು ಸಾಧ್ಯವಾದುದು. ಪರಸ್ಪರ 


ಸಂಕ್ರಾಂತವಾದ ಧರ್ಮಾರ್ಥಗಳು ಮೇಘಗಳು ಮತ್ತು ಸಮುದ್ರವಿದ್ದಂತೆ ಎಂದು 
ತಿಳಿ. 


ವ್ಯಾರ್ಥಸರ್ಶಸಂಯೋಗೇ ಯಾ ಪ್ರೀತಿರುಪಜಾಯತೇ 1 


[5°] 


ಮಾಶ್ಚಿತ್ರಸಂಕಲ್ಪ ಶರೀರಂ ನಾಸ್ಯ ದೃಶ್ಯತೇ AOI 


ಚ 


೫ 0 


ಪರಿಮಳಾದಿದ್ರವ್ಯಗಳು ಧನ ಮತ್ತು ವಸ್ತವನಿತಾದಿ ವಿಷಯಗಳು ಇವುಗಳ 
ಸಂಬಂಧವಾದರೆ ಯಾವ ಮನಃಪ್ರಸಾದವು ಉಂಟಾಗುತ್ತದೆಯೋ ಅದು ಚಿತ್ತದಲ್ಲಿ 


ಅಪೇಕ್ಷಿತವಾದ ಕಾಮವೆನಿಸುತ್ತದೆ. ಅದು ಪುರುಷಾರ್ಥ. ಅಂತಹ ಕಾಮಕ್ಕೆ ಒಂದು 
ಶರೀರವು ಕಾಣುವುದಿಲ್ಲ. 


ಅರ್ಥಾರ್ಥೀ ಪುರುಷೋ ರಾಜನ್‌ ಬೃಹಂತಂ ಧರ್ಮಮಿಚ್ಛತಿ | 
ಕಾಮಾರ್ಥೀ ಪುರುಷೋ ಲೋಕೇ ನ ಕಾಮಾದನ್ಯಮೃಚ್ಛತಿ 11೩.೧ 


ಕೈರಾತಪರ್ವ -313- 


ರಾಜನೇ ಅರ್ಥವನ್ನು ಬಯಸುವ ಪುರುಷನು ದೊಡ್ಡದಾದ ಧರ್ಮವನ್ನು 
ಮಾಡಲು ಬಯಸುತ್ತಾನೆ. ಕಾಮವನ್ನು ಬಯಸುವ ಪುರುಷನು ಲೋಕದಲ್ಲಿ 
ಕಾಮದಿಂದ ಬೇರೆ ಏನನ್ನೂಸಂಪಾದಿಸುವುದಿಲ್ಲ. 


ನ ಹಿ ಕಾಮೇನ ಕಾಮೋಠನ್ಯಃ ಸಿಧ್ಯತೇ ಫಲಮೇವ ತತ್‌ | 
ಉಪಯೋಗಾತ್‌ ಫಲಸ್ಯೇವ ಕಾಷ್ಸಾದ್‌ ಭಸ್ಮೇವ ಪಂಡಿತಃ 12೨1 


ಒಂದು ಕಾಮದಿಂದ ಇನ್ನೊಂದು ಕಾಮವು ಸಿದ್ಧಿಸುವುದಿಲ್ಲ. ಕಾಮವು ಕೊನೆಯ 
ಫಲವೇ ಆಗಿದೆ. ಫಲವನ್ನು ಭಕ್ಷಣೆ ಮಾಡಿದರೆ ಇನ್ನೊಂದು ಫಲವು ಹೇಗೆ 
ಉಂಟಾಗುವುದಿಲ್ಲವೋ, ಕಾಷ್ಠವನ್ನು ಭಸ್ಮಮಾಡಿದ ಮೇಲೆ ಹೇಗೆ ಅದರಿಂದ ಇನ್ನೊಂದು 
ಕಾಷ್ಠವುಂಟಾಗುವುದಿಲ್ಲವೋ ಹಾಗೆ ಕಾಮದಿಂದ ಇನ್ನೊಂದು ಫಲವು 
ಉಂಟಾಗುವುದಿಲ್ಲಎಂದು ಪಂಡಿತನು ತಿಳಿಯುತ್ತಾನೆ. 


ಇಮಾನ್‌ ಶಕುನಕಾನ್‌ ರಾಜನ್‌ ಹಂತಿ ವೈತಂಸಿಕೋ ಯಥಾ । 
ಏತದ್ರೂಪಮಧರ್ಮಸ್ಯ ಭೂತೇಷು ಚ ವಿಹಿಂಸತಾಮ್‌ AAI 


ರಾಜನೇ ಈ ಮಾಂಸಜೀವಿಯಾದ ಪುರುಷನನ್ನುನೋಡು. ಅವನು ಈ ಪಕ್ಷಿಗಳನ್ನು 
ಕೊಲುತ್ತಾನೆ. ಅದರ ಮಾಂಸವನ್ನು ಭಕ್ಷಣೆಮಾಡಿದ ಮೇಲೆ ಅಥವಾ ಮಾರಿದ ಮೇಲೆ 
ಅದರಿಂದ ಇನ್ನೊಂದು ಮಾಂಸವು ಉಂಟಾಗುವುದಿಲ್ಲ. ಪ್ರಾಣಿಗಳನ್ನು ಹಿಂಸೆಮಾಡಿ 
ಅಧರ್ಮವನ್ನು ಆಚರಿಸುವವರಿಗೂ ಇದೇ ದೃಷ್ಟಾಂತ. ಸ್ಪಸ್ತೀಗಮನದಂತೆ 
ಪರಸ್ವೀಗಮನವು ತಾತ್ಕಾಲಿಕ ಸುಖವನ್ನೇ ಕೊಡುತ್ತದೆ. ಅದರಿಂದ ಇನ್ನೊಂದು ಸುಖವು 
ಉಂಟಾಗುವುದಿಲ್ಲ. 

ಕಾಮಾಲ್ಲೋಭಾಚ್ಚ ಧರ್ಮಸ್ಯ ಪ್ರವೃತ್ತಿಂ ಯೋ ನ ಗಚ್ಛಂತಿ । 

ಸ ವಧ್ಯಃ ಸರ್ವಭೂತಾನಾಂ ಪ್ರೇತ್ಯ ಚೇಹ ಚ ದುರ್ಗತಿ: NET 

ಕಾಮಕ್ಕೂ ಮತ್ತು ಲೋಭಕ್ಕೂ ವಶನಾಗಿ ಯಾವನು ಧರ್ಮಾಚರಣೆಯನ್ನು 
ಮಾಡುವುದಿಲ್ಲವೋ ಅವನು ಎಲ್ಲರಿಂದಲೂ ವಧ್ಯನಾಗುತ್ತಾನೆ. ಅವನು ಇಲ್ಲಿಯೂ 
ಮತ್ತು ಪರಲೋಕದಲ್ಲಿಯೂ ದುರ್ಗತಿಯನ್ನು ಹೊಂದುತ್ತಾನೆ. 


-314- ಮಹಾಭಾರತ ವನಪರ್ವ 


ವ್ಯಕ್ತಂ ತೇ ವಿದಿತೋ ರಾಜನ್ನರ್ಥೋ ದ್ರವ್ಯಪರಿಗ್ರಹಃ । 
ಪ್ರಕೃತಿಂ ಚಾಪಿ ವೇತ್ಥಾಸ್ಯ ವಿಕೃತಿಂ ಚಾಪಿ ಭೂಯಸೀಮ್‌ 112.೫ 


ರಾಜನೇ ಅರ್ಥವು ಗಜತುರಗಾದಿವಸ್ತುಗಳನ್ನು ಪರಿಗ್ರಹಿಸುವುದಕ್ಕೆ ಕಾರಣವೆಂದು 
ನೀನು ಸ್ಪಷ್ಟವಾಗಿ ತಿಳಿದಿದ್ದೀಯೆ. ಅರ್ಥಕ್ಕೆ ಮೂಲಕಾರಣವಾದುದು 
ಸ್ವಪಿತ್ರಾರ್ಜಿತವಾದ ಭೂಮಿ ಎಂಬುದನ್ನೂ ತಿಳಿದಿದ್ದೀಯೆ. ಅದರಿಂದ ಪುನಃ 
ಉಂಟಾಗುವ ಅರ್ಥದ ಅಭಿವೃದ್ಧಿಯನ್ನುತಿಳಿದಿದ್ದೀಯೆ. 


ತಸ್ಯ ನಾಶಂ ವಿನಾಶಂ ವಾ ಜರಯಾ ಮರಣೇನ ವಾ | 
ಅನರ್ಥಮಿತಿ ಮನ್ಯಂತೇ ಸೋರಯಮಸ್ಕಾಸು ವರ್ತತೇ HAL 


ಮುಪ್ಪಿನಿಂದ ಅಥವಾ ಮರಣದಿಂದ ಅದರ ವಿನಾಶವನ್ನಾಗಲೀ ಅಥವಾ ಅದರಲ್ಲಿ 


ವೈರಾಗ್ಯವನ್ನಾಗಲೀ ಜನರು ಅನರ್ಥವೆಂದು ಪರಿಗಣಿಸುತ್ತಾರೆ ಅಂತಹ ಅನರ್ಥವು 
ಈಗ ನಮ್ಮಲ್ಲಿದೆ. 


ಇಂದ್ರಿಯಾಣಾಂ ಚ ಪಂಚಾನಾಂ ಮನಸೋ ಹೃದಯಸ್ಯ ಚ । 
ವಿಷಯೇ ವರ್ತಮಾನಾನಾಂ ಯಾ ಪ್ರೀತಿರುಪಜಾಯತೇ । 
ಸ ಕಾಮ ಇತಿ ಮೇ ಬುದ್ಧಿಃ ಕರ್ಮಣಾಂ ಫಲಮುತ್ತಮಮ್‌ ॥೩೭॥ 


ಐದು ಇಂದ್ರಿಯಗಳಿಗೆ ಮತ್ತು ಮನಸ್ಸು ಬುದ್ದಿಗಳಿಗೆ ಹಿತವಾದ ವಿಷಯವನ್ನು 
ಸೇವಿಸುವವರಿಗೆ ಯಾವ ಸಂತೋಷವು ಉಂಟಾಗುತ್ತದೆಯೋ ಅದನ್ನು ಕಾಮವೆಂದು 
ಕರೆಯುತ್ತಾರೆ ಎಂದು ನನ್ನನಿಶ್ಚಯ. ಅದು ಮಾಡಿದ ಕರ್ಮಗಳಿಗೆ ಶ್ರೇಷ್ಠವಾದ ಫಲ. 


ಏವಮೇವ ಪೃಥಗ್‌ ದೃಷ್ಟ್ವಾ ಧರ್ಮಾರ್ಥೋ ಕಾಮಮೇವ ಚ ಟ 

ನ ಧರ್ಮಪರ ಏವ ಸ್ಯಾನ್ನ ಚಾರ್ಥಪರಮೋ ನರಃ । 

ನ ಕಾಮಪರಮೋ ವಾ ಸ್ಯಾತ್‌ ಸರ್ವಾನ್‌ ಸೇವೇತ ಸರ್ವದಾ 11೩೮1 
ಹೀಗೆ ಧರ್ಮಾರ್ಥಕಾಮಗಳನ್ನು ಪ್ರತ್ಯೇಕವಾಗಿ ವಿಮರ್ಶೆಮಾಡಿ ಮನುಷ್ಯನು 


ಕೇವಲ ಧರ್ಮಪರನಾಗಿರಬಾರದು. ಕೇವಲ ಅರ್ಥಪರಗಿರಬಾರದು ಅಥವಾ ಕೇವಲ 
ಕಾಮಪರನಾಗಿರಬಾರದು. ಎಲ್ಲವನ್ನೂಯಾವಾಗಲೂ ಸೇವಿಸಬೇಕು. 


ಕೈರಾತಪರ್ವ -315- 


ಧರ್ಮಂ ಪೂರ್ವಂ ಧನಂ ಮಧ್ಯೇ ಜಘನ್ಯೇ ಕಾಮಮಾಚರೇತ್‌ । 
ಅಹನ್ನನುಚರೇದೇವಂ ಏಷ ಶಾಸ್ತಕ್ರತೋ ವಿಧಿಃ 11೩೯॥| 


ಒಂದು ದಿವಸದಲ್ಲಿಮೊದಲು (ಅರುಣೋದಯದಿಂದ ಮಧ್ಯಾನ್ಹದವರೆಗೆ) 
ಧರ್ಮವನ್ನು ಆಚರಿಸಬೇಕು. ಮಧ್ಯಕಾಲದಲ್ಲಿ ಮಧ್ಯಾಹ್ನದಿಂದ ರಾತ್ರಿಒಂದು 
ಯಾಮದವರೆಗೆ ಅರ್ಥವನ್ನುಸಂಪಾದಿಸಬೇಕು. ಕೊನೆಯಕಾಲದಲ್ಲಿಅದರ ನಂತರ 
ಕಾಮವನ್ನು ಅನುಭವಿಸಬೇಕು. ಇದು ಶಾಸ್ತ್ರಕಾರರ ಮಾತು. 


ಕಾಮಂ ಪೂರ್ವೇ ಧನಂ ಮಧ್ಯೇ ಜಘನ್ಯೇ ಧರ್ಮಮಾಚರೇತ್‌। 
ವಯಸ್ಕನುಚರೇದೇವಮೇಷ ಶಾಸ್ತಕ್ಟತೋ ವಿಧಿಃ 11೪೦॥ 


ತನ್ನ ಆಯುಸ್ಲಿನಲ್ಲಿಮಾತ್ರ ಪೂರ್ವವಯಸ್ಸಿನಲ್ಲಿಕಾಮವನ್ನು ಅನುಭವಿಸಬೇಕು. 
ಮಧ್ಯವಯಸ್ಸಿನಲ್ಲಿ ಧನಾರ್ಜನೆಯನ್ನು ಮಾಡಬೇಕು. ಕೊನೆಯವಯಸ್ಸಿನಲ್ಲಿ 
ಧರ್ಮಾಚರಣೆಯನ್ನು ಮಾಡಬೇಕು. ಇದೂ ಸಹ ಶಾಸ್ತ್ರಕಾರರ ಅನುಶಾಸನ. 


ಧರ್ಮಂ ಚಾರ್ಥಂ ಚ ಕಾಮಂ ಚ ಯಥಾವದ್‌ ವದತಾಂ ವರ | 
ವಿಭಜ್ಯ ಕಾಲೇ ಕಾಲಜ್ಞು ಸರ್ವಾನ್‌ ಸೇವೇತ ಪಂಡಿತಃ 11೪೧ 


ಮಾತನಾಡುವವರಲ್ಲಿ ಶ್ರೇಷ್ಠನಾದವನೇ, ಧರ್ಮಅರ್ಥಕಾಮಗಳನ್ನು ಸರಿಯಾಗಿ 
ವಿಂಗಡಿಸಿ ಅವುಗಳ ಕಾಲವನ್ನು ತಿಳಿದು ಅಯಾಕಾಲದಲ್ಲಿ ಅವುಗಳೆಲ್ಲವನ್ನು 
ಪಂಡಿತನಾದವನು ಸೇವಿಸಬೇಕು. 

ಮೋಕ್ಟೋ ವಾ ಪರಮಂ ಶ್ರೇಯ ಏಷ ರಾಜನ್‌ ಸುಖಾರ್ಥಿನಾಮ್‌ । 

ಪ್ರಾಪ್ತಂ ವಾ ಬುದ್ಧಿಮಾಸ್ಥಾಯ ಸೋಪಾಯಂ ಕುರುನಂದನ 11೪೨1 

ತದಾಶು ಕ್ರಿಯತಾಂ ರಾಜನ್‌ ಪ್ರಾಪ್ತಿಂ ಚಾಪ್ಯಧಿಗಮ್ಯತಾಮ್‌ ! 

ಜೀವಿತಂ ಹ್ಯಾತುರಸ್ಯೆೈವ ದುಃಖಮಂತರವರ್ತಿನಃ AI 

ರಾಜನೇ ಸುಖವನ್ನು ಬಯಸುವವರಿಗೆ ಮೋಕ್ಷವೇ ಫಲರೂಪವಾದ 


ಪರಮಶ್ರೇಯಸ್ಪು ಎಲೈ ಕುರುನಂದನನೇ ಆಯಾಕಾಲದಲ್ಲಿ ಪ್ರಾಪ್ತವಾದ 
ಧರ್ಮಾದಿಗಳನ್ನು ಬುದ್ದಿಪೂರ್ವಕವಾಗಿ ಶೀಘ್ರವಾಗಿ ಅನುಷ್ಠಾನಮಾಡು. ರಾಜನೇ 
ದ್‌್‌ 


-316- ಮಹಾಭಾರತ ವನಪರ್ವ 


ಅದರ ಫಲವನ್ನು ಪಡೆಯುವವನಾಗು. ಧರ್ಮಾರ್ಥಗಳನ್ನು ಬಿಟ್ಟು ಜೀವಿಸುವ 
ಜೀವನವು ರೋಗಗ್ರಸ್ತನಾದವನ ಜೀವನದಂತೆ ನಿರರ್ಥಕವಾದುದು. 


ವಿದಿತಶ್ಸೈೆವ ತೇ ಧರ್ಮಾಃ ಸತತಂ ಚರಿತಾಶ್ಚತೇ । 
ಜಾನಂತಸ್ತು ಪ್ರಶಂಸಂತಿ ಸುಹೃದಃ ಕರ್ಮಚೋದನಾಮ್‌ 11೪೪॥ 


ನಿನಗೆ ಆ ಧರ್ಮಗಳು ತಿಳಿದಿವೆ ಮತ್ತು ಸತತವಾಗಿ ಅವುಗಳನ್ನು ಆಚರಿಸಿದ್ದೀಯ. 
ವಿವೇಕವುಳ್ಳ ನಮ್ಮ ಹಿತೈಷಿಗಳು ನಾವು ಯುದ್ಧರೂಪವಾದ ಕರ್ತವ್ಯದಲ್ಲಿ 
ತೊಡಗುವುದನ್ನೇ ಪ್ರಶಂಸಿಸುತ್ತಾರೆ. 


ದಾನಂ ಯಜ್ಞಾ ಸತಾಂ ಪೂಜಾ ವೇದಧಾರಣಮಾರ್ಜವಮ್‌ । 
ಏಷ ಧರ್ಮಃ ಪರೋ ರಾಜನ್‌ ಸಫಲ: ಪ್ರೇತ್ಯ ಚೇಹ ಚ 11೪೫ 


ರಾಜನೇ, ದಾನ ಯಜ್ಞ ಸಜ್ಜನರಪೂಜೆ ವೇದಧಾರಣ ಆರ್ಜವ ಇವು ಶ್ರೇಷ್ಠವಾದ 
ಧರ್ಮ. ಇಲ್ಲಿಯೂ ಪರಲೋಕದಲ್ಲಿಯೂ ಇದರಿಂದ ಶ್ರೇಷ್ಠವಾದ ಫಲವಿದೆ. 


ಏಷ ನಾರ್ಥವಿಹೀನೇನ ಶಕ್ಯೋ ರಾಜನ್‌ ನಿಷೇವಿತುಮ್‌ ।ಟ 
ಅಖಲಾಃ ಪುರುಷವ್ಯಾಘ್ರ ಗುಣಾಃ ಸೀದಂತಿ ನಿರ್ಧನೇ HVE 


ರಾಜನೇ, ಅರ್ಥಹೀನನಾದ ಮನುಷ್ಯನಿಂದ ಈ ಧರ್ಮಗಳನ್ನು ಸೇವಿಸುವುದು 
ಸಾಧ್ಯವಿಲ್ಲ. ಪುರುಷವ್ಯಾಪ್ರನೇ, ಅಧನನಾದ ಪುರುಷನಿಗೆ ಎಲ್ಲಗುಣಗಳೂ ನಾಶವನ್ನು 
ಹೊಂದುತ್ತವೆ. 


ಧರ್ಮಮೂಲಂ ಜಗದ್‌ ರಾಜನ್‌ ನಾನ್ಯದ್‌ ಧರ್ಮಾದ್‌ ವಿಶಿಷ್ಯತೇ | 
ಧರ್ಮಾಶ್ಚಾರ್ಥೇನ ಮಹತಾ ಶಕ್ಕೋ ರಾಜನ್ನಿಷೇವಿತುಮ್‌ 11೪೭11 


ರಾಜನೇ, ಜಗತ್ತು ಧರ್ಮಮೂಲವಾಗಿದೆ. ಧರ್ಮಕ್ಕಿಂತ ಶ್ರೇಷ್ಠವಾದುದು 
ಇನ್ನೊಂದಿಲ್ಲ. ಪ್ರಭೂತವಾದ ಅರ್ಥದಿಂದ ಧರ್ಮವನ್ನುಸಂಪಾದಿಸಲು ಸಾಧ್ಯ. 


ನ ಚಾರ್ಥೋ ಬೈಕ್ಟ್ಯಚರ್ಯೇಣ ನಾಪಿ ಕ್ಲೈಬ್ಯೇನ ಕರ್ಹಿಚಿತ್‌ । 
ವೇತ್ತುಂ ಶಕ್ಕಸ್ತದಾ ರಾಜನ್‌ ಕೇವಲಂ ಧರ್ಮಬುದ್ಧಿನಾ PSU 


ಕೆರಾತಪರ್ವ AT 


ಎಲೈ ರಾಜನೇ, ಅಂತಹ ಅರ್ಥವನ್ನು ಬೈಕ್ಷ್ಯಚರ್ಯೆಯಿಂದಲಾಗಲೀ ಅಥವಾ 
ನಪುಂಸಕನಂತೆ ಸುಮ್ಮನಿರುವುದರಿಂದಲಾಗಲೀ ಕೇವಲ ಧರ್ಮಬುದ್ಧಿಯುಳ್ಳ 
ಮನುಷ್ಯನಿಂದ ಎಂದೂ ಸಂಪಾದಿಸಲು ಸಾಧ್ಯವಿಲ್ಲ. 


ಪ್ರತಿಷಿದ್ದಾ ಹಿ ತೇ ಯಾಂಚಾ ಯಯಾ ಸಿಧ್ಯಂತಿ ವೈ ದ್ವಿಜಾಃ । 


ವ 
ತೇಜಸೈವಾರ್ಥಲಿಪ್ಲಾಯಾಂ ಯತಸ್ವ ಪುರುಷರ್ಷಭ YE 
ಪುರುಷರ್ಷಭನೇ, ಬ್ರಾಹ್ಮಣರಿಗೆ ಸಿದ್ದಿಯನ್ನು ಉಂಟುಮಾಡುವ ಯಾಚನೆಯು 
ಕ್ಷತ್ರಿಯನಾದ ನಿನಗೆ ನಿಷಿದ್ಧವಾಗಿದೆ. ಆದ್ದರಿಂದ ಪರಾಕ್ರಮದಿಂದಲೇ ಅರ್ಥವನ್ನು 
ಸಂಪಾದಿಸಲು ಪ್ರಯತ್ನಮಾಡು. 

ಭೈಕ್ಸ್ವಚರ್ಯಾ ನ ವಿಹಿತಾ ನ ಚ ವಿಟ್‌ಶೂದ್ರಜೀವಿಕಾ । 

ಕೃತ್ರಿಯಸ್ಯ ವಿಶೇಷೇಣ ಧರ್ಮಸ್ತು ಬಲಮೌರಸಮ್‌ ISO 


ನಿನಗೆ ಭೈಕ್ಷ್ಯಚರ್ಯೆಯು ವಿಹಿತವಲ್ಲ, ವೈಶ್ಯಶೂದ್ರರಂತೆ ಜೀವಿಸುವುದೂ 
ವಿಹಿತವಲ್ಲ. ಕ್ಷತ್ರಿಯನಿಗೆ ವಿಶೇಷವಾದ ಧರ್ಮವೆಂದರೆ ಔರಸ ಬಲ (ಔರಸ 
ಬಲದಿಂದ ಉಂಟಾದ ಪರಾಕ್ರಮ) 

ಸ್ವಧರ್ಮಂ ಪ್ರತಿಪದ್ಯಸ್ವ ಜಹಿ ಶತ್ರೂನ್‌ ಸಮಾಗತಾನ್‌ । 

ಧಾರ್ತರಾಷ್ಟವನಂ ಪಾರ್ಥ ಮಯಾ ಪಾರ್ಥೇನ ನಾಶಯ 11೫೧॥ 

ಪಾರ್ಥನೇ, ನಿನ್ನ ಧರ್ಮವನ್ನು ನೀನು ಅನುಷ್ಠಾನಮಾಡು. ಸಮಾಗತರಾದ 
ಶತ್ರುಗಳನ್ನು ಸಂಹಾರಮಾಡು. ನನ್ನ ಮತ್ತು ಅರ್ಜುನರ ಸಹಾಯದಿಂದ 
ಧಾರ್ತರಾಷ್ಟ್ರವನವನ್ನುನಾಶಮಾಡು. 

ಉದಾರಮೇವ ವಿದ್ದಾಂಸೋ ಧರ್ಮಂ ಪ್ರಾಹುರ್ಮನೀಷಿಣಃ | 


ಉದಾರಂ ಪ್ರತಿಪದ್ಯಸ್ವ ನಾವರೇ ಸ್ಥಾತುಮರ್ಹಸಿ 11೫೨ 


ಮೇಧಾವಿಗಳಾದ ವಿದ್ವಾಂಸರು ಉತ್ಕಷ್ಟವಾದುದನ್ನೇ ಧರ್ಮವೆಂದು ಹೇಳುತ್ತಾರೆ. 
ಉತ್ಕಷ್ಟವಾದ ವರ್ತನೆಯನ್ನು ಹೊಂದು. ಅವಿಹಿತವರ್ತನೆಯಲ್ಲಿ ತೊಡಗಬೇಡ. 


-318- ಮಹಾಭಾರತ ವನಪರ್ವ 


ಪ್ರತಿಷದ್ಯಸ್ವ ರಾಜೇಂದ್ರ ಸ್ವಾರ್ಥಧರ್ಮಾನ್‌ ಸನಾತನಾನ್‌ । 
ಕ್ರೂರಕರ್ಮಾಭಿಜಾತೋಶಸಿ ಯಸ್ಸಾದುದ್ದಿಜತೇ ಜನಃ 11೫೩1 


ಎಲೈ ರಾಜೇಂದ್ರನೇ, ಸ್ವಾರ್ಥಸಾಧಕವಾದ ಸನಾತನಧರ್ಮಗಳನ್ನು 
ಅನುಷ್ಠಾನಮಾಡು. ದುಷ್ಪನಿಗ್ರಹರೂಪವಾದ ಕ್ರೂರಕರ್ಮವುಳ್ಳ ರಾಜಕುಲದಲ್ಲಿ 
ಜನಿಸಿದ್ದೀಯೆ. ಅಂತಹವನಿಗೆ ಜನರು ಹೆದರುತ್ತಾರೆ. 


ಪ್ರಜಾಪಾಲನಸಂಭೂತಂ ಫಲಂ ರಾಜ್ಞಾಂ ನ ಗರ್ಜಿತಮ್‌ ।ಟ 
ಏಷ ತೇ ವಿಹಿತೋ ರಾಜನ್‌ ಧಾತ್ರಾ ಧರ್ಮಃ ಸನಾತನಃ 11೫೪॥ 


ರಾಜರಿಗೆ ಪ್ರಜಾಪಾಲನದಿಂದ ಉಂಟಾದ ಫಲವು ನಿಂದಿತವಲ್ಲ ರಾಜನೇ, 
ಇದು ನಾರಾಯಣನು ನಿನಗೆ ವಿಧಿಸಿದ ಸನಾತನವಾದ ಧರ್ಮ. 


ತಸ್ಮಾದ್‌ ವಿಚಲಿತಃ ಪಾರ್ಥ ಲೋಕೇ ಹಾಸ್ಯಂ ಗಮಿಷ್ಯತಿ । 
ಸಧರ್ಮಾದ್ದಿ ಮನುಷ್ಯಾಣಾಂ ಚಲನಂ ನ ಪ್ರಶಸ್ಯತೇ 11೫೫11 


ಎಲೈ ಪಾರ್ಥನೇ, ಅದರಿಂದ ವಿಚಲಿತವಾದರೆ ಲೋಕದಲ್ಲಿ ನೀನು ಹಾಸ್ಯಕ್ಕೆ 


ಗುರಿಯಾಗುವಿ. ಮನುಷ್ಯರಿಗೆ ಸ್ಪವಿಹಿತವಾದ ಧರ್ಮದಿಂದ ಚಲನೆಯು 
ಪ್ರಶಂಸಿಸಲ್ಪಡುವುದಿಲ್ಲ. 


ಸ ಕ್ಷಾತ್ರಂ ಹೃದಯಂ ಕೃತ್ವಾ ತ್ಯಜೇದಂ ಶಿಥಿಲಂ ಮನಃ । 
ವೀರ್ಯಮಾಸ್ನಾಯ ಕೌಂತೇಯ ಧುರಮುದ್ದಹ ಧುರ್ಯವತ್‌ ॥೫೬॥ 


ಎಲ್ಫೆ ಕೌಂತೇಯನೇ, ಅಂತಹ ನೀನು ಕ್ಷತ್ರಿಯ ಹೃದಯವನ್ನು ತಾಳಿ ಈ 


ದುರ್ಬಲವಾದ ಮನಸ್ಸನ್ನು ತ್ಯಜಿಸು. ಪರಾಕ್ರಮವನ್ನು ತಾಳಿ ಎತ್ತಿನಂತೆ ರಾಜ್ಯದ 
ಭಾರವನ್ನುಹೊರು. 


ನ ಹಿ ಕೇವಲಧರ್ಮೇಣ ಪೃಥಿವೀಂ ಶಾಸ್ತಿ ಕಶ್ಚನ । 
ಪಾರ್ಥಿವೋ ಹ್ಯಜಯದ್‌ ರಾಜನ್ನ ಭೂತಿಂ ನ ಪುನಃ ಶ್ರಿಯಮ್‌ ॥೫೭1॥ 
ಕೇವಲ ಧರ್ಮದಿಂದ ಯಾವನೂ ಭೂಮಿಯನ್ನುಆಳುವುದಿಲ್ಲ. ಯಾವ ರಾಜನು 


ಕೇವಲ ಧರ್ಮದಿಂದ ಅಮಂಗಳವನ್ನು ಜಯಿಸಿದನೋ ಆದರೆ ಸಂಪತ್ತನ್ನು 
ಜಯಿಸಲ್ಲಿಲವೋ ಅವನು ಭೂಮಿಯನ್ನು ಆಳುವುದಿಲ್ಲ. 


ಕೈರಾತಪರ್ವ -319- 


ಜಿಹ್ಮಂ ದತ್ತ್ವಾ ಬಹೂನಾಂ ಹಿ ಕ್ಲುದ್ರಾಣಾಂ ಲುಬ್ಬಚೇತಸಾಮ್‌ । 
ನಿಕೃತ್ಯಾ ಲಭತೇ ರಾಜ್ಯಮಾಹಾರಮಿವ ಶಲ್ಯಕಃ 11೫೮। 


ಅನೇಕ ಲೋಭಿಗಳಾದ ನೀಚರಿಗೆ ಮೋಸವನ್ನು ಮಾಡಿ ಮುಳ್ಳುಹಂದಿಯು 
ಅಹಾರವನ್ನು ಪಡೆದಂತೆ ರಾಜನು ರಾಜ್ಯವನ್ನು ಪಡೆಯುತ್ತಾನೆ. 


ಭ್ರಾತರಃ ಪೂರ್ವಜಾತಾಶ್ಚ ಸುಸಮೃದ್ಧಾಶ್ಹ ಸರ್ವಶಃ । 
ನಿಕೃತ್ಯಾ ನಿರ್ಜಿತಾ ದೇವೈರಸುರಾಃ ಪಾಂಡುನಂದನ 11೫೯॥ 


ಏವಂ ಬಲವತಃ ಸರ್ವಮಿತಿ ಬುದ್‌ಧ್ವಾ ವಿಶಾಂಪತೇ । 
ಜಹಿ ಶತ್ರೂನ್‌ ಮಹಾಬಾಹೋ ಪರಾಂ ನಿಕೃಶಿಮಾಸ್ಸಿತಾನ್‌ ॥೬೦॥ 


ಎಲೆ ಪಾಂಡವನಂದನನೇ, ಸಹೋದರರೂ ತಮಗಿಂತಲೂ ಮೋದಲೇ 
ಜನಿಸಿದವರೂ ಎಲ್ಲರೀತಿಯಲ್ಲೂಸಮೃದ್ಧರಾದವರೂ ಆದ ಅಸುರರು ದೇವತೆಗಳಿಂದ 
ಮೋಸದಿಂದಲೇ ಜಯಿಸಲ್ಪಟ್ಟರು. ಎಲೈ ರಾಜನೇ, ಹೀಗೆ ಬಲಿಷ್ಠರಾದವರಿಗೆ 
ಅತಿಶಯಿತವಾದ ಬುದ್ಧಿಯಿಂದ ಎಲ್ಲ ಕಾರ್ಯವೂ ಸಿದ್ಧಿಸುತ್ತದೆ. ಎಲೈ 
ಮಹಾಬಾಹುವೇ, ಬಹಳ ಮೋಸವನ್ನು ಅವಲಂಬಿಸಿರುವ ಶತ್ರುಗಳನ್ನು ಸಂಹರಿಸು. 


ನ ಹ್ಯರ್ಜುನಸಮಃ ಕಶ್ಚಿದ್‌ ಯುಧಿ ಯೋದ್ದಾ ಧನುರ್ಧರಃ I 
ಭವಿತಾ ನ ಪುಮಾನ್‌ ಕಶ್ಚಿನ್ನತ್ತಮೋತನ್ಯೋ ಗದಾಧರ: mon 


ಸತ್ತೆ ೩ನ ಕುರುತೇ ಯುದ್ಧಂ ರಾಜನ್‌ ಸುಬಲವಾನಪಿ । 
ನ ಪ್ರಮಾಣೇನ ನೋತ್ಪಾಹಾತ್‌ ಸತ್ತ ಸ್ನೋ ಭವ ಪಾರ್ಥಿವ ॥೬೨॥ 


ರಾಜನೇ, ಬಹಳ ಬಲವುಳ್ಳರಾಜನು ಸತ್ತದಿಂದ ಪರಾಕ್ರಮದಿಂದಲೇ ಯುದ್ಧವನ್ನು 
ಮಾಡುತ್ತಾನೆ. ಧರ್ಮಶಾಸ್ತ್ರದಲ್ಲಿ ಉತ್ಸಾಹದಿಂದಲೇ ಆಗಲಿ ಅಥವಾ 
ಗಜತುರಗಾದಿಸ್ಸೆ ಸೈನ್ಯದ ಉತ್ಪಾಹದಿಂದಲಾಗಲೀ ಯುದ್ಧವನ್ನು ಮಾಡುವುದಿಲ್ಲ. ಎಲ್ಫೆ 
ರಾಜನೇ ಆದ್ದರಿಂದ ನೀನು ವಿಕ್ರಮಶಾಲಿಯಾಗು. 


ಸತ್ತ್ವಂ ಹಿ ಮೂಲಮರ್ಥಸ್ಯ ವಿತಥಂ ಯದತೋಶನ್ಯಥಾ 1 
ನ ಶು ಪ್ರಸಕ್ತಂ ಭವತಿ ವೃಕ್ಚಚ್ಚಾಯೇವ ಹೈಮನೀ MLA 


-320- ಮಹಾಭಾರತ ವನಪರ್ವ 


ಪರಾಕ್ರಮವು ಅರ್ಥಕ್ಕೆ ಮೂಲವಷ್ಟೆ? ಪರಾಕ್ರಮವಿಲ್ಲದಿದ್ದರೆ ಅರ್ಥವು 
ವ್ಯರ್ಥವಾಗುತ್ತದೆ. ಛಳಿಗಾಲದ ವೃಕ್ಷಚ್ಚಾಯೆಯಂತೆ ಅದು ದೀರ್ಥನವಾಗಿ 
ಬೆಳೆಯುವುದಿಲ್ಲ. 


ಅರ್ಥತ್ಯಾಗೋಠಪಿ ಕಾರ್ಯಃ ಸ್ಯಾದ್‌ ಅರ್ಥಂ ಶ್ರೇಯಾಂಸಮಿಚ್ಛತಾ | 
ಬೀಜೌಪಮ್ಯೇನ ಕೌಂತೇಯ ಮಾ ತೇ ಭೂದತ್ರ ಸಂಶಯಃ 11೬೩॥ 


ಎಲೈ ಕೌಂತೇಯನೇ, ಸ್ವಲ್ಪಬೀಜವನ್ನು ಭೂಮಿಗೆ ಹಾಕಿ ಹೆಚ್ಚು ಬೀಜವನ್ನು 
ಪಡೆದಂತೆ ಬಹಳ ಅರ್ಥವನ್ನು ಗಳಿಸಲು ಬಯಸುವವನು ಅಲ್ಲವಾದ ಅರ್ಥದ 
ತ್ಯಾಗವನ್ನೂಮಾಡಬೇಕಾಗುತ್ತದೆ. ಈ ವಿಷಯದಲ್ಲಿನಿನಗೆ ಸಂಶಯವು ಬೇಡ. 


ಅರ್ಥೇನ ತು ಸಮೋಠ5ನರ್ಥೋ ಯತ್ರ ಲಬ್ಲೋ ಧನೋದಯಃ । 
ನ ತತ್ರ ವಿಪಣಂ ಕಾರ್ಯಂ ಕರಕಂಡೂಯನಂ ಹಿ ತತ್‌ LVI 


ಅರ್ಥದಿಂದ ಉಂಟಾಗುವ ಧನಲಾಭಕ್ಕೂ ಮತ್ತು ಅದರಿಂದ ಉಂಟಾಗುವ 
ಅನರ್ಥಕ್ಕೂ ಸಾಮ್ಯವೇ ಇದ್ದರೆ (ಅಥವಾ ಅನರ್ಥಕ್ಕೆ ಆಧಿಕ್ಯವಿದ್ದರೆ) 
ಅಲ್ಲಿವ್ಯವಹಾರವನ್ನುಮಾಡಬಾರದು. ಅದು ಕೈಯಿಂದ ಕೆರೆದುಕೊಂಡಂತೆ. 


ಏವಮೇವ ಮನುಷ್ಯೇಂದ್ರ ಧರ್ಮಂ ತೃ್ಯಕ್ತಾ ೨ಲ್ಲಕಂ ನರಃ 1 
ಬೃಹಂತಂ ಧರ್ಮಮಾಪ್ನೋತಿ ಬುಧಾನಾಮೇಷ ನಿಶ್ಚಯಃ 1೬೫! 


ಎಲೈ ರಾಜನೇ, ಬೀಜವನ್ನು ಬಿತ್ತಿದಂತೆ ಮನುಷ್ಯನು ಅಲ್ಲವಾದ ಧರ್ಮವನ್ನು 
ತ್ಯಜಿಸಿ ಬಹಳ ಧರ್ಮವನ್ನು ಸಂಪಾದನೆಮಾಡುತ್ತಾನೆ. ಇದು ಜ್ಞಾನಿಗಳ ನಿಶ್ಚಯ. 


ಅಮಿತ್ರಂ ಮಿತ್ರಸಂಪನ್ನಂ ಮಿತ್ರರ್ಭಿಂದಂತಿ ಪಂಡಿತಾಃ ಟ 
ಭಿನ್ನೆ ಆರ್ಮಿತ್ರೆಃ ಪರಿತ್ಯಕ್ತಂ ದುರ್ಬಲಂ ಕುರುತೇ ವಶೇ WLI 


ಮಿತ್ರರಿಂದ ಕೂಡಿದ ಶತ್ರುವಿಗೆ ಪಂಡಿತರು ಮಿತ್ರಬೇಧವನ್ನು ಮಾಡುತ್ತಾರೆ. 


ವಿರೋಧಿಗಳಾದ ಮಿತ್ರರು ಅವನನ್ನು ಪರಿತ್ಯಾಗಮಾಡಿದ ಮೇಲೆ ದುರ್ಬಲನಾದ 
ಆ ಶತ್ರುವನ್ನು ತಮ್ಮ ವಶದಲ್ಲಿ ಇಟ್ಟುಕೊಳ್ಳುತ್ತಾರೆ. 


ಸತ್ತೇ ನ ಕುರುತೇ ಯುದ್ಧಂ ರಾಜನ್‌ ಸುಬಲವಾನಪಿ । 
ನೋದ್ಯಮೇನ ನ ಮಾತ್ರಾಭಿಃ ಸರ್ವಾಃ ಸ್ವೀಕುರುತೇ ಪ್ರಜಾಃ 1೬೭ 


ಕೈರಾತಪರ್ವ -321- 


ರಾಜನೇ, ಯಾವನು ಬಲವಿದ್ದರೂ ಮತ್ತು ಪರಾಕ್ರಮವಿದ್ದರೂ ಯುದ್ಧವನ್ನು 
ಮಾಡುವುದಿಲ್ಲವೋ ಅವನ ಉದ್ಯಮದಿಂದ ಅಥವಾ ಅವನು ಕೊಟ್ಟಎಲ್ಲದಾನದ 
ಕಾರಣದಿಂದ ಎಲ್ಲಾಪ್ರಜೆಗಳು ಅವನನ್ನು ಸ್ವೀಕರಿಸುವುದಿಲ್ಲ. 


ಸರ್ವಥಾ ಸಹಿತೈರೇವ ದುರ್ಬಲೈರ್ಬಲವಾನಪಿ । 
ಅಮಿತ್ರಃ ಶಕ್ಯತೇ ಹಂತುಂ ಮಧುಹಾ ಭ್ರಮರೈರಿವ XS) 


ಜೇನುಕೀಳುವವನನ್ನು ಜೇನುಹುಳುಗಳು ಕೊಂದಂತೆ ದುರ್ಬಲರಾದವರೂ ಸಹ 
ಅನೇಕರು ಜೊತೆಗೂಡಿದರೆ ಬಲಿಷ್ಠನಾದ ಶತ್ರುವನ್ನು ಕೊಲ್ಲಲು ಸಾಧ್ಯವಾಗುತ್ತದೆ. 

ಯಥಾ ರಾಜನ್‌ ಪ್ರಜಾಃ ಸರ್ವಾಃ ಸೂರ್ಯಃ ಪಾತಿ ಗಭಸ್ತಿಭಿಃ॥ 

ಹಂತಿ ಚೈವ ತಥೈವ ತಂ ಸವಿತುಃ ಸದೃಶೋ ಭವ HE 


ಹೇಗೆ ಸೂರ್ಯನು ಪ್ರಾತಃಕಾಲ ಮತ್ತು ಸಾಯಂಕಾಲದಲ್ಲಿ ತನ್ನ 
ಮೃದುಕಿರಣಗಳಿಂದ ಎಲ್ಲಾ ಪ್ರಜೆಗಳನ್ನು ಪಾಲಿಸುತ್ತಾನೆಯೋ ಮಧ್ದಾಹ್ನದಲ್ಲಿ ತನ್ನ 
ಉಷ್ಣಕಿರಣಗಳಿಂದ ಎಲ್ಲರನ್ನು ಕೊಲ್ಲುತ್ತಾನೆಯೋ ಅದರಂತೆ ನೀನು ಸೂರ್ಯನಿಗೆ 
ಸದ್ಭಶನಾಗು. 

ಏತದ್ಭ್ಯಪಿ ತಪೋ ರಾಜನ್‌ ಪುರಾಣಮಿತಿ ನಃ ಶ್ರುತಮ್‌ । 

ವಿಧಿನಾ ಪಾಲನಂ ಭೂಮೇರ್ಯತೃತಂ ನಃ ಪಿತಾಮಹ: 11೭೦॥1 

ಎಲ್ಫೆ ರಾಜನೇ, ನಮ್ಮ ಪಿತಾಮಹರು ಮಾಡಿದ ಶಾಸ್ತ್ರರೀತಿಯಿಂದ ಭೂಮಿಯ 
ಪಾಲನೆಯು ಏನಿದೆಯೋ ಅದೂ ಕೂಡ ಪರಂಪರಾಗತ ತಪಸ್ಪೆಂದು ನಾನು 
ಕೇಳಿದ್ದೇನೆ. 

ಅಪೇಯಾತ್‌ ಕಿಲ ಭಾಃ ಸೂರ್ಯಾಲ್ಲಕ್ಷ್ಮ್ಯ ಚಂದ್ರಮಸ ಸ್ತಥಾ ! 

ಇತಿ ಲೋಕೋ ವ್ಯವಸಿತೋ ದೃಷ್ಟೇಮಾಂ ಭವತೋ ವ್ಯಥಾಮ್‌॥೭೧॥ 

ನಿನ್ನ ಈ ವ್ಯಸನವನ್ನು ನೋಡಿ ಜನರು ಸೂರ್ಯನಿಂದ ಪ್ರಕಾಶವೂ ಚಂದ್ರನಿಂದ 
ಚಿಹ್ನೆಯೂ ಹೊರಟು ಹೋಗುವುದೆಂದು ನಿಶ್ಚಯಿಸಿದ್ದಾರೆ. 


-322- ಮಹಾಭಾರತ ವನಪರ್ವ 


ಭವತತಶ್ವ ಪ್ರಶಂಸಾಭಿರ್ನಿಂದಾಭಿರಿತರಸ್ಕಿ ಚ 1 
ಕಥಯಂತ್ಯ: ಪರಿಷದಃ ಪೃಥಗ್‌ ರಾಜನ್‌ ಸಮಾಗತಾಃ 11೭೨1 


ರಾಜನೇ, ಅನೇಕ ಜನರ ಸಮೂಹಗಳು ನಿನ್ನ ಪ್ರಶಂಸಾವಚನಗಳನ್ನೂ ಶತ್ರುಗಳ 
ನಿಂದಾವಚನಗಳನ್ನೂಹೇಳುತ್ತಾ ಇಲ್ಲಿಸಮಾಗತರಾಗಿದ್ದಾರೆ. 


ಇದಮಭ್ಯ ಧಿಕಂ ರಾಜನ್‌ ಬ್ರಾಹ್ಮಣಾಃ ಗುರುವಶ್ಚ ತೇ। 
ಸಮೇತಾಃ ಕಥಯಂತೀಹ ಮುದಿತ: ಸತ್ಯಸ ಸಂಧತಾಮ್‌ 11೭೩ 


ರಾಜನೇ, ಬ್ರಾಹ್ಮಣರು ಮತ್ತು ಗುರುಗಳು ಎಲ್ಲರೂ ಸೇರಿ ಸಂತೋಷದಿಂದ 
ನೀನು ಸತ್ಯಸ ಸರಕರ ಹೇಳುತ್ತಿರುವುದು ಒಂದು ದೊಡ್ಡವಿಷಯ. 


ಯನ್ನ ಮೋಹಾನ್ನ ಕಾರ್ಪಣ್ಯಾನ್ನ ಲೋಭಾನ್ನ ಭಯಾದಷಿ । 
ಅನೃತಂ ಕಿಂಚಿದುಕ್ತಂ ತೇ ನ ಕಾಮಾನ್ನಾರ್ಥಕಾರಣಾತ್‌ 11೭೪! 


ನೀನು ಮೋಹದಿಂದಲಾಗಲೀ ಕಾರ್ಪಣ್ಯದಿಂದಲಾಗಲೀ ಲೋಭದಿಂದಲಾಗಲೀ 
ಭಯದಿಂದಲಾಗಲೀ ಕಾಮದಿಂದಲಾಗಲೀ ಅರ್ಥದ ಕಾರಣದಿಂದಲಾಗಲೀ 
ಸ್ವಲ್ಪಸುಳ್ಳನ್ನೂ ಮಾತನಾಡಿಲ್ಲ. 


ಯದೇನಃ ಕುರುತೇ ಕಿಂಚಿದ್‌ ರಾಜಾ ಭೂಮಿಮವಾಷ್ನವನ್‌ । 
ಸರ್ವಂ ನುದತಿ ತತ್‌ ಪಶ್ಚಾತ್‌ ಯಜ್ಚೈರ್ವಿಪುಲದಕ್ಷಿಣೈ: 11೭೫! 


ರಾಜನು ಭುಮಿಯನ್ನು ಸಂಪಾದಿಸುವಾಗ ಯಾವ ಅಲ್ಲಪಾಪವನ್ನು 
ಮಾಡುತ್ತಾನೋ ಅವೆಲ್ಲವನ್ನೂ ಅನಂತರ ಬಹಳ ದಕ್ಷಿಣೆಯನ್ನುಕೊಟ್ಟು ಯಜ್ಞಗಳನ್ನು 
ಮಾಡಿ ಪರಿಹರಿಸಿಕೊಳ್ಳುತ್ತಾನೆ. 


ಬ್ರಾಹ್ಮಣೇಭ್ಯೋ ದದ್‌ ಗ್ರಾಮಾನ್‌ ಗಾಶ್ಚ ರಾಜನ್‌ ಸಹಸ್ರಶಃ। 
ಮುಚ್ಯತೇ ವೀರ ಪಾಹೇಭ್ಯಸ್ತಮೋಭಿರಿವ ಚಂದ್ರಮಾಃ 11೭೬! 
ಎಲೈ ರಾಜನೇ, ಬ್ರಾಹ್ಮಣರಿಗೆ ಗ್ರಾಮಗಳನ್ನು ಮತ್ತು ಸಹಸ್ರಸಂಖ್ಯೆಯಲ್ಲಿ 


ಗೋವುಗಳನ್ನು ಕೊಟ್ಟು ಚಂದ್ರನು ಕತ್ತಲೆಯಿಂದ ಬಿಡುಗಡೆಯಾದಂತೆ ರಾಜನು 
ಪಾಪದಿಂದ ಬಿಡುಗಡಯಾಗುತ್ತಾನೆ. 


ಕೈರಾತಪರ್ವ -323- 


ಪೌರಜಾನಪದಾಃ ಸರ್ವೇ ಪ್ರಾಯಶಃ ಕುರುನಂದನ । 
ಸವೃದ್ಧಬಾಲಾಃ ಸಹಿತಾಃ ಶಂಸಂತಿ ತ್ವಾಂ ಯುಧಿಷ್ಠಿರ 11೭೭! 


ಎಲೈ ಕುರುನಂದನನಾದ ಯುಧಿಷ್ಠಿರನೇ, ಪೌರಜಾನಪದರೂ ವೃದ್ಧರೂ 
ಬಾಲಕರೂ ಎಲ್ಲರೂ ಸೇರಿ ನಿನ್ನನ್ನು ಹೊಗಳುತ್ತಾರೆ. 

ಶ್ವದ್ಧತೌ ಕ್ಲೀರಮಾಸಕ್ತಂ ಬ್ರಹ್ಮ ವಾ ವೃಷಲೇ ಯಥಾ । 

ಸತ್ತಂ ಸೇನೇ ಬಲಂ ನಾರ್ಯಾಂ ರಾಜ್ಯಂ ದುರ್ಯೋಧನೇ ತಥಾ ॥ 


ನಾಯಿಯ ಚರ್ಮದಲ್ಲಿಹಾಲು ಇದ್ದಂತೆ, ಶೂದ್ರನಲ್ಲಿವೇದವಿದ್ದಂತೆ, ಕಳ್ಳನಲ್ಲಿ 
ಸತ್ಯವಿದ್ದಂತೆ, ನಾರಿಯಲ್ಲಿ ಬಲವಿದ್ದಂತೆ, ದುರ್ಯೋಧನನಲ್ಲಿರಾಜ್ಯವಿದೆ. 


ಇತಿ ನಿರ್ವಚನಂ ಲೋಕೇ ಚಿರಂ ಚರತಿ ಭಾರತ । 


ಅಪಿ ಚೈನಾ: ಸ್ವಿಯೋ ಬಾಲಾಃ ಸ್ವಾಧ್ಯಾಯಮಿವ ಕುರ್ವತೇ 11೭೯॥ 


ಎಲೈ ಭಾರತನೇ, ಈ ಮಾತುಗಳನ್ನು ಸ್ತ್ರೀಯರು ಮತ್ತು ಬಾಲರು 
ವೇದಮಂತ್ರವನ್ನು ಜಪಮಾಡಿದಂತೆ ಮತ್ತೆಮತ್ತೆ ಹೇಳುತ್ತಿದ್ದಾರೆ. 


ಸ ಭವಾನ್‌ ರಥಮಾಸ್ಥಾಯ ಪ್ರತಿಜ್ಞಾಯ ತಥೇತಿ ನಃ । 

ತ್ವರಮಾಣೋಇಭಿನಿರ್ಯಾತು ಚಿರಮರ್ಥೋಪಘಾತಕಮ್‌ uo 

ಅಂತಹ ನೀನು ಹಾಗೆಯೇ ಮಾಡುತ್ತೇನೆ ಎಂದು ನಮಗೆ ಪ್ರತಿಜ್ಞೆಯನ್ನುಮಾಡಿ 
ರಥವನ್ನು ಏರಿ ಬಹಳಕಾಲ ನಮ್ಮ ಅರ್ಥವನ್ನು ನಾಶಮಾಡಿದ ಶತ್ರುವಿನ ಮೇಲೆ 
ಶೀಘ್ರವಾಗಿ ಎರಗು. 

ವಾಚಯಿತ್ವಾ ದ್ವಿಜಶ್ರೇಷ್ಠಾನದ್ಯೆ ಲವ ಗೆಜಸಾಹ್ನಯಮ್‌ | 

ಅಸ್ಪವಿದ್ಧಿಃ ಪರಿವೃತೋ ಬ್ರಾತೃಭಿರ್ದೃಢದನ್ವಿಭಿಃ 11೮೧॥ 

ಬ್ರಾಹ್ಮಣಶ್ರೇಷ್ಠರಿಂದ ಸ್ವಸ್ತಿವಾಚನವನ್ನು ಮಾಡಿಸಿಕೊಂಡು ಅಸ್ವವನ್ನು ತಿಳಿದ 
ದೃಢವಾದ ಧನುಸ್ಸುಳ್ಳ ತಮ್ಮಂದಿರಿಂದ ಸುತ್ತುವರಿಯಲ್ಲಟ್ಟುಈ ದಿನವೇ ಹಸ್ತಿನಪುರಕ್ಕೆ 
ಹೋಗು. 


-324- ಮಹಾಭಾರತ ವನಪರ್ವ 


ಆಶೀವಿಷಸಮೈರ್ವೀರೈರ್ಮದುದ್ದಿರಿವ ವೃತ್ರಹಾ ॥ 
ಅಮಿತ್ರಾಂಸ್ತೇಜಸಾ ಮೃದ್ದನ್ನಸುರೇಭ್ಯ ಇವಾರಿಹಾ । 
ಶ್ರಿಯಮಾದತ್ಹ್ವ ಕೌಂತೇಯ ಧಾರ್ತರಾಷ್ಟ್ರೀಂ ಮಹಾಬಲ WS 


ಎಲೈ ಮಹಾಬಲನಾದ ಕೌಂತೇಯನೇ, ಇಂದ್ರನು ಮರುತ್ತುಗಳ ಜೊತೆಯಲ್ಲಿ 
ಹೋದಂತೆ ದೃಷ್ಟಿವಿಷಸರ್ಪಗಳಿಗೆ ಸಮರಾದ ವೀರರಾದ ತಮ್ಮಂದಿರ ಜೊತೆಯಲ್ಲಿ 
ಹೊರಟು ಚಕ್ರಧರನಾದ ನಾರಾಯಣನು ಅಸುರರನ್ನು ಮರ್ದಿಸಿದಂತೆ ನಿನ್ನ 
ತೇಜಸ್ಸಿನಿಂದ ಶತ್ರುಗಳನ್ನು ಮರ್ದಿಸಿ ವಿಷ್ಣುವು ಅಸುರರಿಂದ ಸಂಪತ್ತನ್ನು 
ತೆಗೆದುಕೊಂಡಂತೆ ದುರ್ಯೋಧನನ ಸಂಪತ್ತನ್ನುವಶಮಾಡಿಕೋ. 


ನ ಹಿ ಗಾಂಡೀವಮುಕ್ತಾನಾಂ ಶರಾಣಾಂ ಗೃದ್ರವಾಸಸಾಮ್‌ । 
ಸ್ಪರ್ಶಮಾಶೀವಿಷಾಭಾನಾಂ ಮರ್ತ್ಯಃ ಕಶ್ಚನ ಸಂಸಹೇತ್‌ HSA 


ಆಶೀವಿಷದಂತಿರುವ ಗೃದ್ರಪಕ್ಷಗಳನ್ನು ಹೊಂದಿರುವ ಗಾಂಡಿವಮುಕ್ತವಾದ 
ಬಾಣಗಳನ್ನು ಯಾವ ಮನುಷ್ಯನೂ ಸಹಿಸಲಾರ. 


ನ ಸ ವೀರೋ ನ ಮಾತಂಗೋ ನ ಸದಶ್ವೋಶಸ್ತಿ ಕಶ್ಚನ । 
ಯಃ ಸಹೇತ ಗದಾವೇಗಂ ಮಮ ಕ್ರುದ್ಧಸ್ಯ ಸಂಯುಗೇ SH 


ಯುದ್ಧದಲ್ಲಿ ಕೋಪಗೊಂಡ ನನ್ನಗದೆಯ ವೇಗವನ್ನುಸಹಿಸುವ ವೀರನಾಗಲೀ 
ಗಜವಾಗಲೀ ಶ್ರೇಷ್ಠವಾದ ಅಶ್ಚಗಳಾಗಲೀ ಯಾವುವೂ ಇಲ್ಲ. 


ಸೃಂಜಯ್ಯೆಃ ಸಹ ಕೌಂತೇಯೈರ್ವೃಷ್ಟೀನಾಮೃಷಭೇಣ ಚ । 
ಕಥಂಸ್ಟಿದ್‌ ಯುಧಿ ಕೌಂತೇಯ ರಾಜ್ಯಂ ನ ಪ್ರಾಪ್ನುಯಾಮಹೇ 11೮೫1! 


ಕೌಂತೇಯನೇ, ಸ್ಫಂಜಯದಿಂದ ಕೌಂತೇಯರಿಂದ ವೃಷ್ಟಿನಾಯಕನಾದ ಕೃಷ್ಣುಂದ 
ಕೂಡಿಕೊಂಡು ಹೋದರೆ ಯುದ್ಧದಲ್ಲಿನಾವು ಹೇಗೆ ರಾಜ್ಯವನ್ನು ಪಡೆಯದೆ ಇರುವೆವು? 
|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ತ್ರಿಂಶೋ5ಧ್ಯಾಯಃ ॥ 
॥ ಕೈರಾತಪರ್ವಣಿ ವಿಂಶೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಮೂವತ್ತನೆಯ ಅಧಾಯ ಮುಗಿಯಿತು. 
KOK | 


ಕೈರಾತಪರ್ವ -325- 


ಮಹಾಭಾರತತಾತರ್ಯನಿರ್ಣಯ - ೨೨ನೇ ಅಧ್ಯಾಯ 


ಏವಮುಕ್ತೋತಬ್ರವೀದ್‌ ಭೀಮಂ ಧರ್ಮಪುತ್ರೋ ಯುಧಿಷ್ಠಿರಃ । 
ತ್ರಯೋದಶಾಬ್ದಸ್ಕಾಂತೇsಹಂ ಕುರ್ಯಾಮೇವ ತ್ವದೀರಿತಂ  ॥೧೧೬॥ 


ಭೀಮ ಹೀಗೆ ಹೇಳಿದಾಗ ಧರ್ಮಪುತ್ರ ಯುಧಿಷ್ಠಿರ ಭೀಮನಿಗೆ ಹೇಳಿದ. "ನೀನು 
ಹೇಳಿದ್ದನ್ನು ನಾನು ಹದಿಮೂರು ವರ್ಷಗಳ ಕೊನೆಯಲ್ಲಿಮಾಡುವನು'. 


ಸತ್ಯಮೇತನ್ನ ಸಂದೇಹಃ ಸತ್ಯೇನಾತ್ಕಾನಮಾಲಭೇ | 

ಲೋಕಾಪವಾದಭೀರುಂ ಮಾ ನಾತೋತನ್ಯದ್‌ ವಕ್ತುಮರ್ಹಸಿ ॥1೧೧೭॥ 

"ಇದು ಸತ್ಯ, ಸಂಶಯವಿಲ್ಲ. ನನ್ನಾಣೆ ಇದೆ. ಲೋಕಾಪವಾದಕ್ಕೆ ಅಂಜುತ್ತಿರುವ 
ನನ್ನಮುಂದೆ ಇನ್ನು ಬೇರೆ ಏನೂ ಹೇಳಬೇಡ'. 


ತುದಸೇ ಚಾತಿವಾಚಾ ಮಾಂ ಯದ್ಯೇವಂ ಭೀಮ ಮಾಂ ವದೇಃ । 

ತದೈವ ಮೇ5ತ್ಯಯಃ ಕಾರ್ಯೋ ಹಂತವ್ಯಾಶ್ಹೆವ ಶತ್ರುವಃ । 

ನೈವಾದೃಶೈರಿದಾನೀಂ ತು ವಾಕ್ಕೈರ್ಬಾಧಿತುಮರ್ಹಸಿ (1೧೧೮1 

ನಾನು ಹೀಗೆ ಆಣೆ ಇಟ್ಟುಹೇಳಿದಾಗಲೂ ನೀನು ಹೀಗೆ ಹೇಳುತ್ತಿದ್ದರೆ ಕ್ರೂರವಾದ 
ಮಾತಿನಿಂದ ನನಗೆ ನೋವು ಉಂಟು ಮಾಡುವಿ. ನೀನು ಅಂದೇ ನನ್ನನ್ನುತಿರಸ್ಕರಿಸಿ 
ಶತ್ರುಗಳನ್ನು ಕೊಲ್ಲಬೇಕಾಗಿತ್ತು. ಈಗ ನೀನು ಇಂಥ ಮಾತುಗಳಿಂದ ನನ್ನನ್ನು 
ನೋಯಿಸುವುದು ಯುಕ್ಕವಲ್ಲ. 

ಭೀಷ್ಮದ್ರೋಣಾದಯೋಕಸ್ವಜ್ಞಾನಿವಾರ್ಯಾಶ್ಚ ಕಥಂ ಯುಧಿ । 

ಪೂಜ್ಯಾಸ್ತೇ ಬಾಹುಯುದ್ದೇನ ನ ನಿವಾರ್ಯಾಃ ಕಥಂಚನ 1೧೧೯ 

ಭೀಷ್ಮದ್ರೋಣ ಮುಂತಾದವರು ಅಸ್ಪಜ್ಞರು. ಅವರನ್ನುಯುದ್ಧದಲ್ಲಿಇದಿರಿಸುವುದು 
ಹೇಗೆ ಸಾಧ್ಯ ? ಅವರು ಪೂಜ್ಯರು. ಬಾಹುಯುದ್ಧದಿಂದ ಯಾವ ರೀತಿಯಿಂದಲೂ 
ಅವರನ್ನುಇದಿರಿಸಲಾಗದು. 

ಅಸ್ಟ್ರಾಣಿ ಚಾನನ್ನಪಿ ಹಿ ಪ್ರಯೋಜಯಸಿ ನ ಕ್ವಚಿತ್‌ । 


೧೨೦॥ 
ತಸ್ಮಾತ್‌ ತದೈವ ಗಂತವ್ಯಂ ವಿಜ್ಞಾತಾಸ್ಟೇ ಧನಂಜಯೇ | 


-326- ಮಹಾಭಾರತ ವನಪರ್ವ 


ನೀನು ಅಸ್ತ್ರಗಳನ್ನು ತಿಳಿದವನಾದರೂ ಅವುಗಳನ್ನು ಎಲ್ಲಿಯೂ 
ಪ್ರಯೋಗಿಸುವುದಿಲ್ಲ. ಅದರಿಂದ ಅರ್ಜುನ ಅಸ್ಪಗಳನ್ನು ತಿಳಿದಾಗಲೆ, ಹದಿಮೂರು 
ವರ್ಷ ದಾಟಿದಾಗಲೆ ನಾವು ಯುದ್ಧಕ್ಕೆ ಹೋಗಬೇಕು. 


ಇತ್ಯುಕ್ತೋ ಭೀಮಸೇನಸ್ತು ಸ್ನೇಹಭಂಗಯಾತ್‌ ತತಃ । 
ನೋವಾಚ ಕಿಂಚಿದ್‌ವಚನಂ ಸ್ವಾಭಿಪ್ರೇತಮವಾಪ್ಯ ಚ 11೧೨೧॥ 


ಹೀಗೆ ಧರ್ಮರಾಜ ಹೇಳಿದಾಗ ಭೀಮ ತಾನು ಇನ್ನೂ ಹೆಚ್ಚುಮಾತನಾಡಿದರೆ 
ಸೋದರ ಸ್ನೇಹಕ್ಕೆ ಕುಂದು ಬಂದೀತೆಂಬ ಭಯದಿಂದ ಮತ್ತು ತನ್ನ ಉದ್ದೇಶ ಈಗಾಗಲೆ 
ನೆರವೇರಿದೆ ಎನ್ನುವ ತೃಪ್ತಿಯಿಂದ ಏನೂ ಹೇಳಲಿಲ್ಲ. 


ಅಭಿಪ್ರಾಯೋ ಹಿ ಭೀಮಸ್ಯ ನಿಶ್ಚಯೇನ ತ್ರಯೋದಶೇ । 
ಯುಧಿಷ್ಠಿರಸ್ಯ ರಾಜ್ಯಾರ್ಥಂ ಗಮನಾರ್ಥೇ ಪ್ರತಿಶ್ರವಃ 1೧೨೨ 


ಧರ್ಮರಾಜ ಹದಿಮೂರು ವರ್ಷದ ನಂತರವಾದರೂ ರಾಜ್ಯಕ್ಕಾಗಿ 
ಯುದ್ಧಮಾಡುವ ಬಗ್ಗೆ ಪ್ರತಿಜ್ಞೆ ಮಾಡಬೇಕೆಂಬುದೇ ಭೀಮನ ಉದ್ದೇಶವಾಗಿತ್ತು. 


ಅನ್ಯಥಾತಿಮೃದುತ್ವಾತ್‌ಸ ನ ಗಚ್ಛೇದ್‌ಭಿನ್ನಧೀಃ ಹರೈ: । 

ಕೃತಕೃತ್ಯೇ ತದಾ ಭೀಮೇ ಸ್ಥಿತೇ ಧರ್ಮಾತ್ಮಜೋ ಹಿ ಸಃ 1೧೨೩ 
ಭೀಷ್ಮದ್ರೋಣಾದಿವಿಜಯಃ ಕಥಂ ಸ್ಯಾದಿತಿ ಚಿಂತಯನ್‌ । 

ನಿವಾರಣಂ ಗುರೂಣಾಂ ಹಿ ಭೀಮ ಇಚ್ಛತಿ ನ ಕ್ವಚಿತ್‌ 11೧೨೪1 


ತಸ್ಕಾತ್‌ತೇ ಹ್ಯರ್ಜುನೇನೈವ ನಿವಾರ್ಯಾ ಇತ್ಯಚಿಂತಯತ್‌ 1 
ಆಪದ್ಯೇವ ಹಿ ಭೀಮಸ್ತಾನ್ನಿವಾರಯತಿ ನಾನ್ಯಥಾ 11೧೨೫1 


ಇಲ್ಲದಿದ್ದರೆ ಮೃದುಸ್ತಭಾವದಿಂದಾಗಿ ಧರ್ಮರಾಜ ಶತ್ರುಗಳ ಮಾತುಗಳಿಂದ 
ಬುದ್ಧಿ ಪರಿವರ್ತನ ಹೊಂದಿ ಯುದ್ಧಪ್ರವೃತ್ತಿಯನ್ನುಕೈಬಿಡಬಹುದು ಎಂದು ಭೀಮನಿಗೆ 
ಚಿಂತೆಯಾಗಿತ್ತು. ಈ ರೀತಿ ಭೀಮ ಕೃತಕೃತ್ಯನಾಗಿ ಕುಳಿತಾಗ ಧರ್ಮರಾಜ ಭೀಷ್ಮ 
ದ್ರೋಣಾದಿಗಳನ್ನು ಗೆಲ್ಲುವುದು ಹೇಗೆ ಎಂದು ಚಿಂತಿಸಿದ. ಗುರುಹಿರಿಯರನ್ನು 
ಇದಿರಿಸುವುದನ್ನು ಭೀಮ ಎಲ್ಲೂ ಇಷ್ಟಪಡುವುದಿಲ್ಲ. ಅದರಿಂದ ಅರ್ಜುನನೇ 


ಕೈರಾತಪರ್ವ -327- 


ಇದಿರಿಸಬೇಕಾಗುತ್ತದೆ ಎಂದು ಚಿಂತಿಸಿದ. ಆಪತ್ಕಾಲದಲ್ಲಿ ಮಾತ್ರ ಭೀಮ 
ಗುರುಹಿರಿಯರನ್ನುಇದಿರಿಸುತ್ತಾನೆ ಹೊರತು ಬೇರೆ ಸಮಯದಲ್ಲಿಅಲ್ಲ. 


KK 
ಮೂವತ್ತೊಂದನೆಯ ಅಧ್ಯಾಯ 
(ಯುಧಿಷ್ಠಿರನ ಪ್ರತ್ಯುತ್ತರ. ಹದಿಮೂರುವರ್ಷದ ನಂತರ ಪರಾಕ್ರಮವನ್ನು 
ತೋರಿಸುವ ಪ್ರತಿಜ್ಞೆ.) 
ಯುಧಿಷ್ಠಿರಃ 
ಅಸಂಶಯಂ ಭಾರತ ಸತ್ಯಮೇತದ್‌ 
ಯನ್ಮಾಂ ತುದನ್‌ ವಾಕ್ಯಶಲೈೆ ಈ ಕ್ಲಿಣೋಷಿ | 
ನ ತ್ವಾ ವಿಗರ್ಹೇ ಪ್ರತಿಕೂಲಮೇತ- 
ನೃಮಾನಯಾದ್ಬಿ ವ್ಯಸನಂ ವ ಆಗಾತ್‌ Mell 


ಅಹಂ ಹೃಕ್ಷಾನಾನ್ನಪದ್ಯೇ ಜಿಹೀರ್ಷನ್‌ 
ರಾಜ್ಯಂ ಸರಾಷ್ಟಂ ಧೃತರಾಷ್ಟಸ್ಯ ಪುತ್ರಾನ್‌ । 
ತನ್ಮಾಂ ಶಠಃ ಕಿತವಃ ಪ್ರತ್ಯದೇವೀತ್‌ 
ಸುಯೋಧನಾರ್ಥಂ ಸುಬಲಸ್ಯ ಪುತ್ರಃ 1೨1 


ಎಲ್ಫೆ ಭಾರತನೇ ನೀನು ವಾಗ್ಧಾಣಗಳಿಂದ ನನ್ನನ್ನು ಚುಚ್ಚಿಹಿಂಸಿಸುತ್ತಿರುವುದು 
ಯುಕ್ತವಾಗಿದೆ. ನಾನು ನಿನ್ನನ್ನು ನಿಂದಿಸುವುದಿಲ್ಲ. ನಿಮಗೆ ದುಃಖವು ನನ್ನ 
ಅಪರಾಧದಿಂದ ಉಂಟಾಯಿತಷ್ನೆ? ನಾನು ಧೃತರಾಷ್ಟ್ರಪುತ್ರನಿಂದ ರಾಜ್ಯವನ್ನೂ 
ರಾಜಧಾನಿಯನ್ನೂ ಅಪಹರಿಸಲು ದಾಳಗಳನ್ನು ಹಿಡಿದೆ. ಆದರೆ ನನಗೆ ಎದುರಾಗಿ 
ಮೋಸಗಾರನೂ ದ್ವೇಷಿಯೂ ಆದ ಸುಬಲ ಪುತ್ರನಾದ ಶಕುನಿಯು ದುರ್ಯೋಧನನ 
ಸಲುವಾಗಿ ಆಡಿದನು. 


ಮಹಾಮಾಯಃ ಶಕುನಿಃ ಪಾರ್ವಶತೀಯಃ 
ಸದಾ ಸ ರಾಜಾ ಪ್ರವಪನ್ನಕ್ಷಪೂಗಾನ್‌ I 
ಅಮಾಯಿನಂ ಮಾಯಯಾ ಪ್ರತ್ಯದೇವೀತ್‌ 
ತತೋತಪಶ್ಯಂ ವೃಜಿನಂ ಭೀಮಸೇನ Hall 


-328- ಮಹಾಭಾರತ ವನಪರ್ವ 


ಕ್ಷರಂಸ್ತು ದೃಷ್ಟ್ವಾ ಶಕುನೇರ್ಯಥಾವತ್‌ 
ಕಾಮಾನುಲೋಮಾನಯುಜೋ ಯುಜಶ್ವ 1 
ಶಕ್ಕೋ ನಿಯಂತುಂ ನ ಭವಿಷ್ಯದಾತ್ಮಾ 
ಮನ್ಯುಸ್ತು ಧೈರ್ಯಂ ಪುರುಷಸ್ಯ ಹಂ Iv 


ಆ ಪರ್ವತರಾಜನಾದ ಶಕುನಿಯು ಬಹಳ ಮೋಸಗಾರ. ಅವನು ದಾಳಗಳನ್ನು 
ಉರುಳಿಸಿ ಮೋಸವನ್ನು ಮಾಡಿ ನಿಷ್ಠಪಟನಾದ ನನ್ನನ್ನುಸೋಲಿಸಿದನು. ಭೀಮಸೇನನೇ 
ಆಗ ಈ ಅನರ್ಥವು ಉಂಟಾಯಿತು. ದಾಳಗಳು ಶಕುನಿಯ ಇಚ್ಛೆಗೆ ಅನುಗುಣವಾಗಿ 
ಸಮ ಮತ್ತು ಬೆಸ ಗರಗಳನ್ನು ಕೊಡುತ್ತಿರುವುದನ್ನು ನೋಡಿ ನನ್ನ ಸಂತೋಷವು 
ನಾಶವಾಯಿತು. ಆಗ ನನ್ನನ್ನುನಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಕೋಪವು 
ಪುರುಷನ ಧೈರ್ಯವನ್ನು ನಾಶಪಡಿಸುತ್ತದೆ. 


ಯಂತುಂ ನಾತ್ಮಾ ಶಕ್ಯತೇ ಪೌರುಷೇಣ 
ಮಾನೇನ ವೀರ್ಯೇಣ ಚ ತಾತ ನದ್ದು । 
ನ ತೇ ವಾಚಂ ಭೀಮಸೇನಾಭ್ಯಸೂಯೇ 
ಮನ್ಯೇ ತಥಾ ತದ್‌ ಭವಿತವ್ಯಮಾಸೀತ್‌ 11೫ 


ಪ್ರೀತಿಪಾತ್ರನೇ, ಕೋಪಯುಕ್ತವಾದ ಮನಸ್ಸನ್ನು ಪ್ರಯತ್ನದಿಂದಲಾಗಲೀ 
ಗರ್ವದಿಂದಲಾಗಲೀ ಪರಾಕ್ರಮದಿಂದಲಾಗಲೀ ನಿಯಂತ್ರಿಸಲು ಸಾಧ್ಯವಿಲ್ಲ. 
ಭೀಮಸೇನನೇ, ನಿನ್ನ ಮಾತುಗಳನ್ನು ನಾನು ಆಕ್ಷೇಪಿಸುವುದಿಲ್ಲ. ಇದು ಹೀಗೆ 
ಆಗಬೇಕಾದುದೆಂದು ವಿಧಿಯ ಸಂಕಲ್ಪವೆಂದು ಭಾವಿಸುತ್ತೇನೆ. 


ಸ ನೋ ರಾಜಾ ಧೃತರಾಷ್ಟ್ರಸ್ಯ ಪುತ್ರೋ 
ನೃಪಾತಯದ್‌ ವ್ಯಸನೇ ರಾಜ್ಯಮಿಚ್ಛನ್‌ । 
ದಾಸ್ಯಂ ಚ ನೋ5ಗಮಯದ್‌ ಭೀಮಸೇನ 
ಯತ್ರಾಭವಚ್ಛರಣಂ ದ್ರೌಪದೀ ನಃ 11೬11 


ಧೃತರಾಷ್ಟಪುತ್ರನಾದ ಆ ದುರ್ಯೋಧನ ರಾಜನು ನಮ್ಮ ರಾಜ್ಯವನ್ನು ಬಯಸಿ 
ನಮ್ಮನ್ನು ದುಃಖದಲ್ಲಿ ಕೆಡವಿದನು. ಭೀಮಸೇನನೇ, ನಮಗೆ ದಾಸ್ಯವನ್ನು 


ಕೈರಾತಪರ್ವ -329- 


ಉಂಟುಮಾಡಿದನು. ಆಗಿ ನಮಗೆಲ್ಲಾ ದ್ರೌಪದಿಯೇ ದುಃಖದಿಂದ 
ದಾಟಿಸುವವಳಾದಳು. 


ತಂ ಚಾಪಿ ತದ್‌ ವೇತ್ಥ ಧನಂಜಯಶ್ಚ 
ಪುನರ್ದೂತಾಯಾಗತಾನಾಂ ಸಭಾಂ ನಃ । 
ಯನ್ಶಾ5ಬ್ರವೀದ್‌ ಧೃತರಾಷ್ಟ್ರಸ್ಯ ಪುತ್ರ 
ಏವಂ ಗಹಾರ್ಥಂ ಭಾರತಾನಾಂ ಸಮಕ್ಸಮ್‌ 11೭1! 


ನಾವು ಪುನಃ ದ್ಯೂತಕ್ಕೆ ಸಭೆಗೆ ಆಗಮಿಸಿದಾಗ ಧೃತರಾಷ್ಟ್ರಪುತ್ರನು ಎಲ್ಲ 
ಭರತವಂಶದವರ ಎದುರಿನಲ್ಲಿಪಣಕ್ಕಾಗಿ ಏನನ್ನು ಹೇಳಿದನೆಂದು ನೀನೂ ಮತ್ತು 
ಅರ್ಜುನನೂ ತಿಳಿದಿದ್ದೀರಿ. 


ವನೇ ಸಮಾ ದ್ವಾದಶ ರಾಜಪುತ್ರ 
ಯಥಾಕಾಮಂ ವಿದಿತಮಜಾತಶತ್ರೋ । 
ಅಥಾಪರಂ ಚಾವಿದಿತಶ್ಚರೇಥಾಃ 
ಸಹೈತಯಾ ಭ್ರಾತೃಭಿಶ್ಠನ್ನರೂಪಃ 11೮ 


ಎಲ್ಫೆ ರಾಜಪುತ್ರನಾದ ಅಜಾತಶತ್ರುವೇ, ನಿಮ್ಮ ಮನಸ್ಸಿಗೆ ಬಂದಂತೆ ಎಲ್ಲರಿಗೂ 
ಕಾಣುವಂತೆ ಹನ್ನೆರಡು ವರ್ಷ ವನವಾಸವನ್ನು ಮಾಡಬೇಕು. ಅನಂತರ ಯಾರಿಗೂ 
ತಿಳಿಯದಂತೆ ದ್ರೌಪದಿ ಮತ್ತು ತಮ್ಮಂದಿರ ಜೊತೆಯಲ್ಲಿ ಅಜ್ಞಾತವಾಸವನ್ನು 
ಮಾಡಬೇಕು. 


ತಂ ಚೈವ ತ್ವಾಂ ತಾತ ತಥಾ ಚರಂತಮ್‌ 
ಆಬುಧ್ಯಂತೇ ಭಾರತಾನಾಂ ಚರಾ ವೈ। 
ಅನ್ಯಾಂಶ್ಚರೇಥಾಸ್ತಾವತೋಶಬ್ಬಾಂಸ್ತತಸ್ತ್ವಂ 
ನಿಶ್ಚಿತ್ಯ ತತ್‌ ಪ್ರತಿಜಾನೀಹಿ ಪಾರ್ಥ wel 
ಪ್ರೀತಿಪಾತ್ರನೇ, ನೀನು ಹಾಗೆ ಅಜ್ಞಾತವಾಸವನ್ನು ಮಾಡುತ್ತಿರುವಾಗ ಭಾರತರಾದ 
ನಮ್ಮ ಗೂಢಚಾರರು ಯಾರಾದರೂ ನಿನ್ನನ್ನು ತಿಳಿದರೆ ಮತ್ತೆ ಹನ್ನೆರಡುವರ್ಷ 


-330- ಮಹಾಭಾರತ ವನಪರ್ವ 


ವನವಾಸವನ್ನೂ ಒಂದು ವರ್ಷಅಜ್ಞಾತವಾಸವನ್ನೂ ಮಾಡಬೇಕು. ಪಾರ್ಥನೇ ಇದನ್ನು 
ಮೊದಲು ನಿಶ್ಚಯಿಸಿ ಪ್ರತಿಜ್ಞೆಯನ್ನು ಮಾಡು. 


ಚರೈಶ್ಚ ನೋರನಾವಿದಿತಃ ಕಾಲಮೇತಂ 
ಯುಕ್ತೋ ರಾಜನ್‌ ಮೋಹಯಿತ್ವಾ ಮದೀಯಾನ್‌ । 
ಬ್ರವೀಮಿ ಸತ್ಯಂ ಕುರುಸಂಸದೀಹ 
ತವೈವ ತಾ ಭಾರತ ಪಂಚ ನದ್ಯಃ 11೧೦॥ 


ಎಲ್ಫೆ ರಾಜನೇ ನನ್ನಸೇವಕರನ್ನುಮೋಹಿಸಿ ಒಂದು ವರ್ಷಕಾಲ ನೀನು ಅವರಿಗೆ 
ತಿಳಿಯದಂತೆ ಅಜ್ಞಾತವಾಸವನ್ನು ಮಾಡಿದರೆ ಪರಶುರಾಮನು ಮಾಡಿದ 
ಸಮಂತಪಂಚಕ ಇರುವ ದೇಶವೆಲ್ಲವೂ ನಿನ್ನದೇ ಆಗುತ್ತದೆ. ಎಲೈ ಭಾರತನೇ, ಕೌರವರ 
ಸಭೆಯಲ್ಲಿನಾನು ಇದನ್ನುಸತ್ಯವಾಗಿ ಹೇಳುತ್ತಿದ್ದೇನೆ. 


ವಯಂ ಚೈವ ಕೌರವಾಃ ಸರ್ವ ಏವ 
ತ್ವಯಾ ಜಿತಾಃ ಕಾಲಮಪಾಸ್ಯ ಭೋಗಾನ್‌ । 
ಚರೇಮ ಇತ್ಯಾಹ ಪುರಾ ಸ ರಾಜಾ 
ಮಧ್ಯೇ ಕುರೂಣಾಂ ಸ ಮಯೋಕ್ತಸ್ರಥೇತಿ ೧೧ 


ಅಥವಾ ನಿನ್ನಿಂದಲೇ ನಾವು ಸೋತರೆ ಕೌರವರಾದ ನಾವೆಲ್ಲರೂ ನಮ್ಮ 
ಭೋಗಗಳನ್ನು ತೊರೆದು ಅಷ್ಟುಕಾಲ ವನವಾಸವನ್ನೂ ಮತ್ತು ಅಜ್ಞಾತವಾಸವನ್ನೂ 
ಮಾಡುವೆವು ಎಂದು ಆ ರಾಜನು ಕುರುಗಳ ಮಧ್ಯದಲ್ಲಿಹೇಳಿದನು.ನಾನು ಹಾಗೆಯೇ 
ಆಗಲಿ ಎಂದು ಹೇಳಿದೆ. 


ತತೋ ದ್ಯೂತಮಭವನ್ನೋ ಜಘನ್ಯಂ 
ಯಸಿನ್‌ ಜಿತಾಃ ಪ್ರವ್ರಜಿತಾಃ ಸ್ಪ ಸರ್ವೇ । 
ಲ್ರ [2 
ಇತ್ನಂ ತು ದೇಶಾನನುಸಂಚರಾಮೋ 
ವನಾನಿ ದುರ್ಗಾಣಿ ಚ ಘೋರರೂಪಾಃ 11೧೨ಟ 


ಅನಂತರ ಆ ನೀಚದ್ಯೂತವು ನಮಗೆ ಸಂಭವಿಸಿತು. ಅದರಲ್ಲಿಸೋತು ನಾವೆಲ್ಲರೂ 


ರಾಜ್ಯವನ್ನು ಬಿಟ್ಟುಬಂದಿದ್ದೇವೆ. ಹೀಗೆ ನಾವು ಘೋರರೂಪರಾಗಿ ಬೇರೆ ದೇಶಗಳನ್ನೂ 
ದುರ್ಗಮವಾದ ಕಾಡುಗಳನ್ನೂ ಸಂಚರಿಸುತ್ತಿದ್ದೇವೆ. 


ಕೈರಾತಪರ್ವ -331- 


ಸುಯೋಧನಶ್ಚಾಪಿ ನ ಶಾಂತಿಮೃಚ್ಛನ್‌ 
ಭೂಯಶ್ಚ ಮನ್ಯೋರ್ವಶಮನ್ಮಗಚ್ಛತ್‌ | 
ಉದ್ಯೋಜಯಾಮಾಸ ಕುರೂಂಶ್ಚ ಸರ್ವಾನ್‌ 
ಯೇ ಚಾಸ್ಯ ಕೇಚಿದ್‌ ವಶಮನ್ನಗಚ್ಛನ್‌ 11೧೩1 
ಸುಯೋಧನನು ಶಾಂತಿಯನ್ನು ಪಡೆಯದೆ ಪುನಃ ಕೋಪವಶನಾಗಿ ತನ್ನ 
ವಶದಲ್ಲಿದ್ದಎಲ್ಲಾ ಕುರುಗಳನ್ನೂ ನಮ್ಮ ವಿರುದ್ಧವಾಗಿ ಎತ್ತಿಕಟ್ಟಿದನು. 
ತಂ ಸಂಧಿಮಾಸ್ಥಾಯ ಸತಾಂ ಸಕಾಶೇ 
ಕೋ ನಾಮ ಜಹ್ಯಾದಿಹ ರಾಜ್ಯಹೇತೋಃ | 
ಆರ್ಯಸ್ಯ ಮನ್ಯೇ ಮರಣಾದ್‌ ಗರೀಯೋ 
ಯಃ ಸಂಧಿಮುತ್ತಮ್ಯ ಮಹೀಂ ಪ್ರಶಾಸೇ novi 
ಸಜ್ಜನರ ಎದುರಿನಲ್ಲಿ ಅಂತಹ ಪ್ರತಿಜ್ಞೆಯನ್ನು ಮಾಡಿ ಈಗ ರಾಜ್ಯದ ಸಲುವಾಗಿ 
ಯಾವ ಸತ್ತುರುಷನು ಅದನ್ನು ಬಿಡಲು ಸಾಧ್ಯ ? ನಾನು ಸಂಧಿಯನ್ನು ಮುರಿದು 
ಭೂಮಿಯನ್ನು ಆಳಿದರೆ ಅದು ಒಳ್ಳೆಯ ನಡತೆಯುಳ್ಳನನಗಿ ಮರಣಕ್ಕಿಂತ ಹೆಚ್ಚಿನ 
ದುಃಖವೆಂದು ಭಾವಿಸುತ್ತೇನೆ. 


ತದೈವ ಚೇದ್‌ ವೀರ ತಥಾಠಕರಿಷ್ಯೇ 
ಯದಾ ದ್ಯೂತೇ ಪರಿಘಂ ಪರ್ಯಮೃಕ್ಷು | 
ಬಾಹೂ ದಿಧಕ್ಸನ್‌ ವಾರಿತಃ ಫಲ್ಲುನೇನ 
ಕೋ ದುಷ್ಕತಂ ಭೀಮ ತದಾಠಕರಿಷ್ಯತ್‌ 11೧೫1 
ಎಲೈ ವೀರನೇ, ಯಾವ ದ್ಯೂತಸಮಯದಲ್ಲಿನಿನ್ನ ಬಾಹುಗಳನ್ನುಸುಡುತ್ತೇನೆ 
ಎಂದು ಹೇಳಿ ಪರಿಘವನ್ನು ನೀನು ಹಿಡಿದಾಗ ಅರ್ಜುನನಿಂದ ತಡೆಯಲ್ಪಟ್ಟೆಯೋ 
ಆಗಲೇ ಹಾಗೆಯೇ ಮಾಡಿದ್ದರೆ ಎಲೈ ಭೀಮನೇ ಯಾರು ಅಕ್ಷದ್ಯೂತವನ್ನು 
ಆಡುತ್ತಿದ್ದರು? 
ಪ್ರಾಗೇವ ಚೈವಂ ಸಮಯಕ್ರಿಯಾಯಾಃ 
ಕಿಂ ನಾಬ್ರವೀಃ ಪೌರುಷಂ ಮಾ ವಿಜಾನನ್‌ 1 


-332- ಮಹಾಭಾರತ ವನಪರ್ವ 


ಪ್ರಾಪ್ತಂ ತು ಕಾಲಂ ತ್ಹತಿಪಾತ್ಕ ಪಶ್ಚಾತ್‌ 
ಕಿಂವಾ ತ್ವಿದಾನೀಮತಿವೇಲಮಾತ್ಮ 11೧೬1 


ನನ್ನ ಸ್ವಭಾವವನ್ನು ತಿಳಿದ ನೀನು ಅಕ್ಷದ್ಯೂತಕ್ಕೆ ಸಮಯಬಂಧವನ್ನು 
(ಶರತ್ತುಗಳನ್ನು) ಮಾಡಿದಾಗಲೇ ಏಕೆ ಈ ಪರಾಕ್ರಮದ ಮಾತುಗಳನ್ನು ಆಡಲಿಲ್ಲ? 
ಮಾತನಾಡಬೇಕಾಗಿದ್ದ ಯೋಗ್ಯವಾದ ಆ ಕಾಲವನ್ನು ಮೀರಿ ಈಗ ನೀನು ಏಕೆ 
ಬಹಳವಾಗಿ ಮಾತನಾಡುತ್ತಿದ್ದೀಯೆ? 


ಭೂಯೋಅಪಿ ದುಃಖಂ ಮಮ ಭೀಮಸೇನ 
ದೂಯೇ ವಿಷಸ್ಯೇವ ರಸಂ ವಿದಿತ್ವಾ । 
ಯದ್‌ ಯಾಜ್ಞಸೇನೀಂ ಪರಿಕೃಷ್ಯಮಾಣಾಂ 
ಸಂದೃಶ್ಯ ತಾಂ ಕ್ಲಾಂತಮಿತಿ ಸ್ಮ ಭೀಮ 11೧೭! 


ಭೀಮಸೇನನೇ, ಯಾಜ್ಞಸೇನಿಯಾದ ದ್ರೌಪದಿಯು ಸಭೆಯಲ್ಲಿಎಳೆದಾಡಲ್ಪಟ್ಟಿದ್ದನ್ನು 
ನೋಡಿ ಅದು ನಮ್ಮಿಂದ ಸಹಿಸಲ್ಪಟ್ಟಿತು ಎಂಬುದು ನನ್ನ ಹೆಚ್ಚಿನದುಬುಕ್ಕೆ ಕಾರಣವಾಗಿದೆ. 
ಭೀಮನೇ ವಿಷದ ರಸವನ್ನು ಕುಡಿದಂತೆ ದುಃಖಪಡುತ್ತಿದ್ದೇನೆ. 


ನ ತ್ದದ್ಯ ಶಕ್ಕಂ ಭರತಪ್ರವೀರ 

ಕೃತ್ವಾ ಯದುಕ್ತಂ ಕುರುವೀರಮಧ್ಯೇ 1 
ಕಾಲಂ ಪ್ರತೀಕ್ಷಸ್ತ ಸುಖೋದಯಸ್ಕ 

ಇವ ಕೆ 

ಪಂಕ್ತಿಂ ಫಲಾನಾಮಿವ ಬೀಜವಾಪಃ 11೧೮॥ 
ತಥಾಪಿ ಪೂರ್ವಂ ನಿಕೃತೋ ಹಿ ಕ್ಸುದೈಃ 

ವೈರಂ ಸಪುಷ್ಠಂ ಸಫಲಂ ವಿದಿತ್ವಾ । 
ಮಹಾಗುಣಂ ಹರತಿ ಹಿ ಪೌರುಷೇಣ 

ತದಾ ವೀರೋ ಜೀವಿ ಜೀವಲೋಕೇ 11೧೯! 


ಎಲ್ಫೆ ಭರತಪ್ರವೀರನೇ, ಕುರುವೀರರ ಮಧ್ಯದಲ್ಲಿಹಾಗೆ ಪ್ರತಿಜ್ಞೆಯನ್ನುಮಾಡಿ 
ಈಗ ಅದನ್ನು ಪರಿತ್ಯಜಿಸಲು ಸಾಧ್ಯವಿಲ್ಲ. ಕರ್ಶಕನು ಬೀಜವನ್ನು ಬಿತ್ತಿ ಫಲದ 
ಗೊಂಚಲುಗಳಿಗೆ ಕಾದಂತೆ ಸುಖೋದಯದ ಕಾಲವನ್ನುನಿರೀಕ್ಷಿಸುವೆನು. ಆದರೂ 


ಕೈರಾತಪರ್ವ -333- 


ನೀಚರಿಂದ ಹಿಂದೆ ಮೋಸಗೊಳಿಸಲ್ಪಟ್ಟಯಾವ ವೀರನು ವಾಗ್‌ವಿವಾದರೂಪವಾದ 
ಪುಷ್ಪಗಳನ್ನು ಹೊಂದಿದ ಪ್ರಾಣವಿಯೋಜನ ರೂಪವಾದ ಮರಣಫಲವನ್ನುಹೊಂದಿದ 
ವೈರವನ್ನು ತಿಳಿದು ಪೌರುಷವಿದ್ದರೂ ಕ್ಷಮಾರೂಪವಾದ ಮಹಾಗುಣವನ್ನು 
ಹೊಂದುತ್ತಾನೆಯೋ ಆ ವೀರನು ಮನುಷ್ಯ ಲೋಕದಲ್ಲಿಬದುಕುತ್ತಾನೆ. 


ಶ್ರಿಯಂ ಸ ಲೋಕೇ ಲಭತೇ ಸಮಗ್ರಾಂ 
ಮನ್ಯೇ ಚಾಸ್ಕೈ ಶತ್ರವಃ ಸನ್ನಮಂತೇ । 
ಮಿತ್ರಾಣಿ ಚೈನಮತಿರಾಗಾದ್‌ ಭಜಂತೇ 
ದೇವಾ ಇವೇಂದ್ರಮುಪಜೀವಂತಿ ಚೈನಮ್‌ 11೨೦॥॥ 


ಅವನು ಸಮಗ್ರವಾದ ಸಂಪತ್ತನ್ನು ಪಡೆಯುತ್ತಾನೆ. ಶತ್ರುಗಳು ಅವನಿಗೆ 
ತಲೆಬಾಗುತ್ತಾರೆ. ಮಿತ್ರರು ಬಹಳ ಸ್ನೇಹದಿಂದ ಭಜಿಸಿ ದೇವತೆಗಳು ಇಂದ್ರನನ್ನು 
ಉಪಜೀವಿಸುವಂತೆ ಉಪಜೀವಿಸುತ್ತಾರೆ. 


ಮಮ ಪ್ರತಿಜ್ಞಾಂ ಚ ನಿಬೋಧ ಸತ್ಯಾಂ 
ಮುನೇರ್ಧರ್ಮಾದಮೃತಾಜ್ನೀವಿತಾಚ್ಚ । 

ರಾಜ್ಯಂ ಚ ಪುತ್ರಾಶ್ಚ ಯಶೋ ಧನಂ ಚ 
ಸರ್ವಂ ನ ಸತ್ಯಸ್ಯ ಕಲಾಮುಪೈತಿ 11೨೧॥ 


ನನ್ನ ಪ್ರತಿಜ್ಞೆಯು ಯಷಿಗಳ ಪ್ರತಿಜ್ಞೆಗಿಂತಲೂ ಮೋಕ್ಷಕ್ಕಿಂತಲೂ ಜೀವನಕ್ಕಿಂತಲೂ 
ಹೆಚ್ಚು ಸತ್ಯವೆಂದು ತಿಳಿ (ಮುನಿಧರ್ಮವಾದುದುರಿಂದ ಮೋಕ್ಷಪ್ರದವಾದುದರಿಂದ 
ಮತ್ತು ಜೀವನ ಸಾಫಲ್ಯಪ್ರದವಾದುದರಿಂದ ನನ್ನುಪ್ರತಿಜೆಯು ಸತ್ಯವೆಂದು ತಿಳಿ.) 
ರಾಜ್ಯವಾಗಲೀ ಪುತ್ರರಾಗಲೀ ಕೀರ್ತಿಯಾಗಲೀ ಧನವಾಗಲೀ ಎಲ್ಲವೂ ಸತ್ಯದ ಒಂದು 
ಅಂಶಕ್ಕೂಸಮವಾಗುವುದಿಲ್ಲ. 

॥। ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 

ವನಪರ್ವಣಿ ಏಕತ್ರಿಶೋ:ಧ್ಯಾಯ। ॥ 
॥। ಕೈರಾತಪರ್ವಣಿ ಏಕವಿಂಶೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಮೂವತ್ತೊಂದನೆಯ ಅಧ್ಯಾಯ ಮುಗಿಯಿತು. 
ರರ ರ್ಗ 


334- ಮಹಾಬಾರತ ವನಪರ್ವ 


ಮೂವತ್ತೆರಡನೆಯ ಅಧ್ಯಾಯ 
(ಭೀಮನಿಂದ ಯುಧಿಷ್ಠಿರನನ್ನು ಕುರಿತು ಯುಕ್ತಿಪೂರ್ವಕವಾಗಿ 
ವನವಾಸಮುಗಿಯುವುದಕ್ಕಿಂತ ಮೊದಲೇ ದುರ್ಯೋಧನನನ್ನು 
ನಿಗ್ರಹಿಸಲು ಒತ್ತಾಯ) 
ಭೀಮಸೇನಃ 

ಸಂಧಿಂ ಕೃತ್ವೈವ ಕಾಲೇನ ಹ್ಯಂತಕೇನ ಪತತ್ರಿಣಾ । 
ಅನಂತೇನಾಪ್ರಮೇಯೇಣ ಸ್ರೋತಸಾ ಸರ್ವಹಾರಿಣಾ Vell 
ಪ್ರತ್ಯಕ್ಷಂ ಮನ್ಯಸೇ ಕಾಲಂ ಮರ್ತ್ಯಃ ಸನ್‌ ಕಾಲಬಂಧನಃ ॥ 
ಫೇನಧರ್ಮಾ ಮಹಾರಾಜ ಫಲಧರ್ಮಾ ತಥೈವ ಚ 11೨ 


ಎಲೈ ಮಹಾರಾಜನೇ ಮರಣಶೀಲನಾಗಿ ಕಾಲಕ್ಕೆ ಅಧೀನನಾಗಿರುವ ನೀನು 
ಪಕ್ಷಿಯಂತೆ ಹಾರುವ ನದಿಯ ವೇಗದಂತೆ ಹರಿಯುವ, ಪ್ರತ್ಯಕ್ಷವಾಗಿ 
ಸರ್ವಪ್ರಾಣಗಳನ್ನು ಅಪಹರಿಸುವ, ಕಾಲನಾಮಕ ಮೃತ್ಯುವಿಗೆ ಅಧೀನವಾಗಿದ್ದು 
ಬಹುಕಾಲ ಬದುಕುತ್ತೇನೆ ಎಂದು ಭಾವಿಸಿದ್ದೀಯೆ. ನೀರಿನ ನೊರೆಯಂತೆ, ನಾಶವಾಗುವ 
ಹಣ್ಣಿನಂತೆ, ಇರುವ ನೀನು ಹೀಗೆ ಭಾವಿಸುತ್ತೀಯೆ. 


ನಿಮೇಷಾದಪಿ ಕೌಂತೇಯ ಯಸ್ಯಾಯುರಪಚೀಯತೇ 1 
ಸೂಚ್ಯಾ ವಾಂಜನಚೂರ್ಣಾನಿ ಕಿಮಿತಿ ಪ್ರತಿಪಾಲಯೇತ್‌ 11೩1 


ಎಲೈ ಕೌಂತೇಯನೇ ಸೂಜಿಯಿಂದ ಅಂಜನ ಚೂರ್ಣವನ್ನುತೆಗೆದಂತೆ ನಿಮಿಷ 


ನಿಮಿಷವೂ ಆಯುಸ್ಸು ನಾಶವನ್ನು ಹೊಂದುತ್ತಿರುವಾಗ ಯಾವನು ಕಾಲವನ್ನು 
ನಿರೀಕ್ಷಿಸುತ್ತಾನೆ? 


ಯೋ ನೂನಮಮಿತಾಯು: ಸ್ಯಾದಥವಾ5 5ಯುಃಪ್ರಮಾಣವಿತ್‌ ಟ 
ಸ ಕಾಲಂ ವೈ ಪ್ರತೀಕ್ಷೇತ ಸರ್ವಪ್ರತ್ಯಕ್ಟದರ್ಶಿವಾನ್‌ VI 


ಯಾವನಿಗೆ ಅಪರಿಮಿತವಾದ ಆಯುಸಿದೆಯೋ ಅಥವಾ ಯಾವನು ತನ್ನ 
ಆಯುಸ್ಸಿನಪ್ರಮಾಣವನ್ನು ತಿಳಿದಿದ್ದಾನೋ ಅಂತಹ ಸರ್ವಪ್ರತ್ಯಕ್ಷದರ್ಶಿಯಾದ 
ಪುರುಷನು ಮಾತ್ರ ಕಾಲವನ್ನು ಪ್ರತೀಕ್ಷಿಮಾಡಬಹುದು. 


ಕೈರಾತಪರ್ವ -335- 


ಪ್ರತೀಕ್ಷಮಾಣಾನ್‌ ಕಾಲೋ ನಃ ಸಮಾ ರಾಜಂಸ್ಟ್ರಯೋದಶ । 
ಆಯುಷೋ5ಪಚಯಂ ಕೃತ್ವಾ ಮರಣಾಯೋಪನೇಷ್ಯತಿ (1೫1! 


ಎಲೈ ರಾಜನೇ, ಹದಿಮೂರು ವರ್ಷಕಾಲವನ್ನು ಪ್ರತೀಕ್ಷೆಮಾಡುತ್ತಿರುವ ನಮ್ಮ 
ಆಯುಸ್ಸನ್ನು ಮೃತ್ಯುವು ವಿನಾಶವನ್ನು ಮಾಡಿ ನಮ್ಮನ್ನು ಮರಣದ ಕಡೆ 
ಕೊಂಡುಹೋಗುವುದು. 


ಶರೀರಿಣಾಂ ಹಿ ಮರಣಂ ಶರೀರೇ ನಿತ್ಯಮಾಶ್ರಿತಮ್‌ । 
ಪ್ರಾಗೇವ ಮರಣಾತ್‌ ತಸ್ಮಾದ್‌ ರಾಜ್ಯಾಯ್ಸೆವ ಘಟಾಮಹೇ 1೬॥ 


ಯೋ ನ ಯಾತಿ ಪ್ರಸಂಖ್ಯಾನಮಸ್ಪಷ್ಟೋ5 ಭೂತಿವರ್ಧನಃ । 
ಅಯಾತಯಿತ್ವಾ ವೈರಾಣಿ ಸೋತವಸೀದತಿ ಗೌರಿವ 11೭ 


ಎಲ್ಲದೇಹಿಗಳಿಗೂ ದೇಹದಲ್ಲಿಯೇ ಮರಣವಿರುತ್ತದೆ. ಆದ್ದರಿಂದ ಮರಣಕ್ಕಿಂತ 
ಮೊದಲೇ ರಾಜ್ಯವನ್ನು ಪಡೆಯಲು ಪ್ರಯತ್ನಿಸೋಣ. ಯಾವನು ವೈರಗಳನ್ನು 
ಹಿಂದಿರುಗಿಸದೆ ರಾಜ್ಯ ಶ್ಚರ್ಯವನ್ನು ಸಂಪಾದಿಸದೆ ಅಪ್ರಸಿದ್ಧನಾಗಿ ಶ್ರೇಷ್ಠರಲ್ಲಿ 
ಪರಿಗಣನೆಯನ್ನು ಹೊಂದುವುದಿಲ್ಲವೋ ಅವನು (ಕೆಸರಿನಲ್ಲಿ ಮುಳುಗುವ) 
ಗೋವಿನಂತೆ ನಾಶವನ್ನು ಹೊಂದುತ್ತಾನೆ. 


ಯೋ ನ ಯಾತಯತೇ ವೈರಮಲ್ಪಸತ್ತೊ ೇೀದ್ಯತಃ ಪುಮಾನ್‌ । 


ಅಫಲಂ ತಸ್ಯ ಜನ್ಮಾಹಂ ಮನ್ಯೇ ದುರ್ಜಾತಿಜಾಯಿನಃ Ta 

ಯಾವ ಮನುಷ್ಯನು ಅಲ್ಪಸತ್ವವುಳ್ಳವನಾಗಿ ಪ್ರಯತ್ನಪೂರ್ವಕವಾಗಿ ವೈರಕ್ಕೆ 
ಪ್ರತೀಕಾರವನ್ನು ಮಾಡುವುದಿಲ್ಲವೋ, ಕೆಟ್ಟ ಜಾತಿಯಲ್ಲಿ ಹುಟ್ಟಿದ ಅವನ ಜನ್ಮವು 
ನಿಷ್ಠಲವೆಂದು ಭಾವಿಸುತ್ತೇನೆ. 

ಹೈರಣ್ಯೋ ಭವತೋ ಬಾಹುಃ ಶ್ರುತಿರ್ಭವತಿ ಭಾರತ । 

ಹತ್ವಾ ದ್ವಿಷಂತಂ ಸಂಗ್ರಾಮೇ ಭುಂಕ್ಷ್ವ ಬಾಹ್ವಾರ್ಜಿತಂ ವಸು nel 

ಎಲೈ ಭಾರತನೇ ನಿನ್ನ ಬಾಹುಗಳು ಹಿರಣ್ಯದಾನವನ್ನು ಮಾಡುತ್ತವೆ 
(ಹಿರಣ್ಣಯವಾಗುತ್ತವೆ). ನಿನಗೆ ಕೀರ್ತಿಯುಂಟಾಗುತ್ತದೆ. ಯುದ್ಧದಲ್ಲಿಶತ್ರುವನ್ನು 
ಕೊಂದು ನಿನ್ನ ಬಾಹುಬಲದಿಂದ ಸಂಪಾದಿಸಿದ ಐಶ್ವರ್ಯವನ್ನು ಭೋಗಿಸು. 


-336- ಮಹಾಭಾರತ ವನಪರ್ವ 


ಹತ್ವಾ ಚೇತ್‌ ಪುರುಷೋ ರಾಜನ್‌ ನಿಕರ್ತಾರಮರಿಂದಮ ॥ 
ಅಹ್ನಾಯ ನರಕಂ ಗಚ್ಛೇತ್‌ ಸ್ಪರ್ಗೇಣ ವಸುಸಮ್ಮಿತಃ 11೧೦॥ 


ಎಲೈ ರಾಜನೇ, ಎಲೈ ಅರಿಂದಮನೇ, ಯಾವ ಪುರುಷನು ತನಗೆ 
ಮೋಸಮಾಡಿದವನನ್ನುಕೊಲ್ಲುತ್ತಾನೆಯೋ ಅವನು ತಾನು ಸಂಪಾದಿಸಿದ ಸ್ಪರ್ಗದಲ್ಲಿ 
ವಸುಗಳಿಗೆ ಸಮಾನವಾದ ಭೋಗವನ್ನು ಅನುಭವಿಸುತ್ತಾನೆ. ಇಲ್ಲದಿದ್ದರೆ ಶೀಘ್ರವಾಗಿ 
ನರಕಕ್ಕೆ ಹೋಗುತ್ತಾನೆ. 


ಅಮರ್ಷಜೋ ಹಿ ಸಂತಾಪಃ ಪಾವಕಾದ್‌ ದೀಪ್ತಿಮತ್ತರಃ । 
ಯೇನಾಹಮಭಿಸಂತಪ್ರೋ ನ ನಕ್ತಂ ನ ದಿವಾ ಶಯೇ ele 


ಸಿಟ್ಟಿನಿಂದ ಉಂಟಾಗುವ ತಾಪವು ಅಗ್ನಿಯಿಂದ ಉಂಟಾಗುವ ತಾಪಕ್ಕಿಂತಲೂ 
ತೀಕ್ಷ್ಮತರವಾದುದು. ನಾನು ಅದರಿಂದ ಸಂತಪ್ರನಾಗಿ ಹಗಲಾಗಲೀ ರಾತ್ರಿಯಾಗಲೀ 
ನಿದ್ರೆಮಾಡುತ್ತಿಲ್ಲ. 

ಅಯಂ ಚ ಪಾರ್ಥೋ ಬೀಭತ್ತುರ್ವರಿಷ್ಠೋ ಜ್ಯಾವಿಕರ್ಷಣೇ । 

ಆಸ್ತೇ ಪರಮಸಂತಪ್ರೋ ನುನ್ನಃ ಸಿಂಹ ಇವಾಶಯೇ eli 

ಈ ಪಾರ್ಥನಾದ ಅರ್ಜುನನು ಧರ್ನುವಿದ್ಯೆಯಲ್ಲಿ ಶ್ರೇಷ್ಠನಾದವನು.ಬಾಣಗಳ 
ಏಟಿನಿಂದ ಸಿಂಹವು ತನ್ನಗುಹೆಯಲ್ಲಿರುವಂತೆ ಅವನು ಪರಮಸಂತಪ್ಪನಾಗಿದ್ದಾನೆ. 


ಯೋಠಯಮೇಕೋ ನುದೇತ್‌ ಸರ್ವಾಂಲ್ಲೋಕೇ ರಾಜನ್‌ ಧನುರ್ಬ್ಭೃತಃ । 
ಸೋತಯಮಾತ್ನಜಮೂಷ್ಠಾಣಂ ಮಹಾಹಸ್ತೀವ ಯಚ್ಛತಿ OA 


ರಾಜನೇ, ಯಾವನು ಲೋಕದಲ್ಲಿ ಎಲ್ಲಾ ಧನುರ್ಧರರನ್ನೂ ಒಬ್ಬನೇ 


ನಿವಾರಿಸಬಲ್ಲನೋ ಅವನು ಕೋಪದಿಂದ ಉಂಟಾದ ನಿಟ್ಟುಸಿರನ್ನು ಮಹಾಗಜದಂತೆ 
ತಡೆದುಕೊಳ್ಳುತ್ತಿದ್ದಾನೆ. 


ನಕುಲಃ ಸಹದೇವಶ್ಚ ವೃದ್ಧಾ ಮಾತಾ ಚ ವೀರಸೂಃ | 
ತವೈವ ಪ್ರಿಯಮಿಚ್ಛಂತ ಆಸತೇ ಜಡಮೂಕವತ್‌ 11೧೪॥ 


ಕೈರಾತಪರ್ವ -337- 


ನಕುಲಸಹದೇವರೂ ಮತ್ತು ವೀರಪುತ್ರರನ್ನು ಪಡೆದ ವೃದ್ಗಳಾದ ತಾಯಿಯಾದ 
ಕುಂತಿಯೂ ನಿನ್ನಪ್ರಿಯವನ್ನೇ ಬಯಸುತ್ತಾ ಜಡಮೂಕರಂತೆ ಇದ್ದಾರೆ. 


ಸರ್ವೇ ತೇ ಪ್ರಿಯಮಿಚ್ಛಂತಿ ಬಾಂಧವಾಃ ಸಹ ಸೃಂಜಯ: । 
ಇಮಮೇಕಾ ಚ ಸಂತಪ್ತಾ ಮಾತಾ ಚ ಪ್ರತಿವಿಂಧ್ಯತಃ 11೧೫1 


ನಿನ್ನಎಲ್ಲಬಾಂಧವರೂ ಮತ್ತು ಸೃಂಜಯರೂ ನಿನ್ನಪ್ರಿಯವನ್ನು ಬಯಸುತ್ತಾರೆ. 
ಪ್ರತಿವಿಂಧ್ಯನ ತಾಯಿಯಾದ ಈ ದ್ರೌಪದಿಯು ಸಂತಪುಳಾಗಿದ್ದಾಳೆ. 


ಪ್ರಿಯಮೇವ ತು ಸರ್ವೇಷಾಂ ಯದ್‌ ಬ್ರವೀಮ್ಯುತ ಕಿಂಚನ । 
ಸರ್ವೇ ಹಿ ವ್ಯಸನಂ ಪ್ರಾಪ್ತಾಃ ಸರ್ವೇ ಯುದ್ಧಾಭಿನಂದಿನಃ MOLI 


ನಾನು ಏನು ಹೇಳುತ್ತಿದ್ದೇನೆಯೋ ಅದು ಎಲ್ಲರಿಗೂ ಪ್ರಿಯವಾದುದು. ಎಲ್ಲರೂ 
ವ್ಯಸನದಲ್ಲಿಸಿಲುಕಿದ್ದಾರಷ್ಟೆ? ಎಲ್ಲರೂ ಯುದ್ಧವನ್ನು ಬಯಸುತ್ತಾರೆ. 


ನಾತಃ ಪಾಪೀಯಸೀ ಕಾಚಿದ್‌ ಆಪತ್‌ ಪಾರ್ಥ ಭವಿಷ್ಯತಿ । 
ಯನ್ನೋ ನೀಚೈರಲ್ಪಬಲೈ ರಾಜ್ಯಮಾಚ್ಚಿದ್ಯ ಭುಜ್ಯತೇ 11೧೭! 


ಎಲೈ ಪಾರ್ಥನೇ, ದುರ್ಬಲರಾದ ನೀಚರು ನಮ್ಮರಾಜ್ಯವನ್ನುಕಸಿದುಕೊಂಡು 
ಭೋಗಿಸುತ್ತಿದ್ದಾರೆ. ಇದಕ್ಕಿಂತ ಘೋರವಾದ ವಿಪತ್ತು ಇನ್ನೊಂದಿಲ್ಲ. 


ಶೀಲದೋಷಾದ್‌ ಫ್ಸಣಾವಿಷ್ಟ ಆನ್ಫಶಂಸ್ಯಾತ್‌ ಪರಂತಪ । 
ಕ್ಲೇಶಾಂಸ್ತಿತಿಕ್ಟಷಸೇ ರಾಜನ್‌ ಯಾಂ ನ ಶಶ್ಚಿತ್‌ ಪ್ರಶಂಸತಿ Tesi] 


ಮಾರ್ದವರೂಪಸ್ವಭಾವದಿಂದ ಅಕ್ರೌರ್ಯವುಳ್ಳವನಾಗಿ ಕೃಪಾವಿಷ್ಟನಾಗಿ 
ಕ್ಲೇಶಗಳನು ಸಹಿಸು ಬೀಯ, ಪರಂತಪನಾದ ರಾಜನೇ, ಇದನ್ನು ಯಾರೂ 


ಫೃಣೀ ಬ್ರಾಹ್ಮಣರೂಪೋಶಸಿ ಕಥಂ ಕ್ರತ್ರೇ ವ್ಯಜಾಯಥಾಃ | 


ಲ 


ಅಸ್ಲಾಂ ಹಿ ಬ್‌ ಜಾಯಂತೇ ಪ್ರಾಯಶಃ ಕ್ರೂರಬುದ್ಧಯಃ | 


py 


ಅಶ್ರೌಷೀಸ್ತೃಂ ರಾಜಧರ್ಮಾನ್‌ ಯಥೈವ ಮನುರಬ್ರವೀತ್‌ 11೧೯ 


ಈ. 


-338- ಮಹಾಭಾರತ ವನಪರ್ವ 


ನೀನು ದಯಾಪೂರ್ಣನಾದ ಬ್ರಾಹ್ಮಣನಂತಿದ್ದೀಯೆ. ಕ್ಷತ್ರಿಯ ಕುಲದಲ್ಲಿಹೇಗೆ 
ಜನಿಸಿದ್ದೀಯೆ? ಈ ಯೋನಿಯಲ್ಲಿಪ್ರಾಯಶಃ ಕ್ರೂರಬುದ್ದಿಯುಳ್ಳವರೇ ಜನಿಸುತ್ತಾರೆ. 
ನೀನು ರಾಜಧರ್ಮಗಳು ಶಾಂತವಲ್ಲವೆಂದು ಮನುವು ಹೇಳಿರುವುದನ್ನು ಕೇಳಿದ್ದೀಯೆ. 


ಕ್ರೂರಾನ್‌ ನಿಕೃತಿಸಂಯುಕ್ತಾನಭಿತೋ ನಾಶಮಾತ್ನಕಾನ್‌ । 
ಧಾರ್ತರಾಷ್ಟಾನ್‌ ಮಹಾರಾಜ ಕ್ಷಮಸೇ ಕಿಂ ದುರಾತ್ಮನಃ 120 


ಎಲೈ ಮಹಾರಾಜನೇ, ಕ್ರೂರರೂ ಸರ್ವಥಾ ಮೋಸಗಾರರೂ ದುಷ್ಪರೂ ಆದ 
ಧೃತರಾಷ್ಟ್ರಪ್ರತ್ರರನ್ನು ಏಕೆ ಕ್ಷಮಿಸುತ್ತಿದ್ದೀಯೆ? 

ಕರ್ತವ್ಯೇ ಪುರುಷವ್ಯಾಘ್ರ ಕಿಮಾಸ್ಟೇ ಪೀಠಸರ್ಪವತ್‌ ।ಟ 

ಬುದ್ಧ್ಯಾ ವೀರ್ಯೇಣ ಸಂಯುಕ್ತಃ ಶ್ರುತ್ತೇದಂ ನಾಭಿನಂದಸೇ 1೨೧॥ 

ಪುರುಷವ್ಯಾಪುನೇ ಕಾರ್ಯೋನ್ಮುಖವಾಗಬೇಕಾದಾಗ ಏಕೆ ಕಲ್ಲಿನ ಸರ್ಪದಂತೆ 


ಸುಮ್ಮನಿದ್ದೀಯೆ? ಬುದ್ದಿಯಿಂದಲೂ ಪರಾಕ್ರಮದಿಂದಲೂ ಕೂಡಿದವನಾದರೂ ಈ 
ನನ್ನಮಾತುಗಳನ್ನುಕೇಳಿ ನೀನು ಅಭಿನಂದಿಸುತ್ತಿಲ್ಲ. 


ತೃಣಾನಾಂ ಮುಷ್ಟಿನೈಕೇನ ಹಿಮವಂತಂ ತು ಹಪರ್ವತಮ್‌ ।ಟ 
ಛನ್ನಮಿಚ್ಛಸಿ ಕೌಂತೇಯ ಯೋಶಸ್ಮಾನ್‌ ಸಂಯಂತುಮಿಚ್ಛಸಿ 11೨೨! 


ಎಲೈ ಕೌಂತೇಯನೇ, ನಮ್ಮನ್ನು ನಿಯಂತ್ರಿಸಲು ಬಯಸುವ ನೀನು ಒಂದು ಹಿಡಿ 
ಹುಲ್ಲಿನಿಂದ ಹಿಮಾಲಯಪರ್ವತವನ್ನು ಮುಚ್ಚಲು ಬಯಸುತ್ತಿದ್ದೀಯೆ. 


ಅಜ್ಞಾತಚರ್ಯಾ ಗೂಢೇನ ಪೃಥಿವ್ಯಾಂ ವಿಶ್ರುತೇನ ಚ । 
ದಿವೀವ ಪಾರ್ಥ ಸೂರ್ಯೇಣ ನ ಶಕ್ಕಾ ಚರಿತುಂ ತ್ವಯಾ 12೩1 


ಎಲೈ ಪಾರ್ಥನೇ, ಆಕಾಶದಲ್ಲಿರುವ ಸೂರ್ಯನಂತೆ ಭೂಮಿಯಲ್ಲಿಪ್ರಖ್ಯಾತನಾದ 
ನೀನು ಗೂಢವಾದ ಅಜ್ಞಾತವಾಸವನ್ನು ಆಚರಿಸಲು ಸಾಧ್ಯವಿಲ್ಲ. 

ಬೃಹತ್ನಾಲ ಇವಾವಾಪೇ ಶಾಖಾಪುಷ್ಠಪಲಾಶವಾನ್‌ । 

ಹಸ್ತೀ ಶ್ವೇತ ಇವಾಜ್ಞಾತಃ ಕಥಂ ಜಿಷ್ಣುಶ್ಚರಿಷ್ಯತಿ 11೨೪ 


ಕೈರಾತಪರ್ವ -339- 


ತನ್ನಸ್ಥಾನದಲ್ಲಿನಿಂತಿರುವ ಅನೇಕ ಶಾಖಾಪುಷ್ಠಗಳುಳ್ಳ ದೊಡ್ಡ ಸಾಲವೃಕ್ಷದಂತೆ 
ಮತ್ತು ಬಿಳಿಯಾನೆಯಂತೆ ಇರುವ ಅರ್ಜುನನು ಹೇಗೆ ಅಜ್ಞಾತವಾಸವನ್ನು 
ಮಾಡುವನು? 


ಇಮೌ ಹಿ ಸಿಂಹಸಂಕಾಶೌ ಭ್ರಾತರೌ ಸಹಿತೌ ಶಿಶೂ । 
ನಕುಲಃ ಸಹದೇವಶ್ಚ ಕಥಂ ಪಾರ್ಥ ಚರಿಷ್ಯತ: 11೨೫ 


ಎಲೈ ಪಾರ್ಥನೇ, ಸಿಂಹಸದೃಶರಾದ ಸಹೋದರರಾದ ಚಿಕ್ಕವಯಸ್ಸಿನವರಾದ 
ಯಾವಾಗಲೂ ಜೊತೆಯಲ್ಲೇ ಇರುವ ಈ ನಕುಲಸಹದೇವರು ಹೇಗೆ ಅಜ್ಞಾತವಾಸವನ್ನು 
ಮಾಡುತ್ತಾರೆ? 


ಪುಣ್ಯಕೀರ್ತೀ ರಾಜಪುತ್ರೀ ದ್ರೌಪದೀ ವೀರಸೂರಿಯಮ್‌ । 


ವಿಶ್ರುತಾ ಕಥಮಜ್ಜಾತಾ ಕೃಷ್ಣಾ ಪಾರ್ಥ ಚರಿಷ್ಯತಿ HII 


ಎಲ್ಫೆ ಪಾರ್ಥನೇ, ವೀರಪುತ್ರರನ್ನು ಪಡೆದು ಪವಿತ್ರಕೀರ್ತಿಯುಳ್ಳ ರಾಜಪುತ್ರಿಯಾದ 
ಪ್ರಖ್ಯಾತಳಾದ ಈ ದ್ರೌಪದಿಯಾದರೂ ಹೇಗೆ ಅಜ್ಞಾತವಾಸವನ್ನು ಮಾಡುವಳು? 

ಮಾಂ ಚಾಪಿ ರಾಜನ್‌ ಜಾನಂತಿ ಹ್ಯಾಕುಮಾರಮಿಮಾಃ ಪ್ರಜಾಃ । 

ಅಜ್ಞಾತಚರ್ಯಾಂ ಪಶ್ಯಾಮಿ ಮೇರೋರಿವ ನಿಗೂಹನಮ್‌ 1೨೭1 

ಎಲೈ ರಾಜನೇ ಈ ಎಲ್ಲ ಪ್ರಜೆಗಳು ಬಾಲ್ಯದಿಂದಲೂ ನನ್ನನ್ನು ತಿಳಿದಿದ್ದಾರೆ. 
ಆದ್ದರಿಂದ ಅಜ್ಞಾತಚರ್ಯೆಯು ಮೇರುಪರ್ವತವನ್ನು ಮುಚ್ಚಿದಂತೆ ಎಂದು ನಾನು 
ತಿಳಿಯುತ್ತೇನೆ. 

ತಥೈವ ಬಹವೋತಸ್ಥಾಭೀ ರಾಷ್ಟ್ರೇಭ್ಯೋ ವಿಪ್ರವಾಸಿತಾಃ । 

ರಾಜಾನೋ ರಾಜಪುತ್ರಾಶ್ಚ ಧಾರ್ತರಾಷ್ಟ್ರಮನುವ್ರತಾಃ 12S 

ಅದರಂತೆ ನಾವು ದಿಗ್ಲಿಜಯವನ್ನು ಮಾಡಿದಾಗ ಆನೇಕರಾಷ್ಟಗಳಿಂದ 
ಅನೇಕರಾಜರೂ ಮತ್ತು ರಾಜಪುತ್ರರೂ ನಿಷ್ಠಾಸಿತರಾಗಿದ್ದರೆ. ಅವರೆಲ್ಲರೂ 
ದುರ್ಯೋಧನನನ್ನು ಅನುಸರಿಸುತ್ತಿದ್ದಾರೆ. 


-340- ಮಹಾಭಾರತ ವನಪರ್ವ 


ನ ಹಿ ತೇರಪ್ರುಪಶಾಮ್ಯಂತಿ ನಿಕೃತಿಂ ತಾಂ ನಿರಾಕೃತಾಃ । 
ಅವಶ್ಯಂ ತೈರ್ನಿಕರ್ತವ್ಯಮಸ್ಕಾಕಂ ತತ್ವಿಯೈಷಿಭಿಃ 11೨೯॥॥ 


ಅವರ ನಮ್ಮಿಂದ ಸೋಲಿಸಲ್ಪಟ್ಟು ಅವಮಾನವನ್ನು ಹೊಂದಿದ ಅವರು 
ಶಾಂತಿಯನ್ನು ಹೊಂದುತ್ತಿಲ್ಲ. ದುರ್ಯೋಧನನಿಗೆ ಪ್ರಿಯವನ್ನು ಮಾಡಲು ಇಚ್ಛಿಸುವ 
ಅವರು ಅವಶ್ಯವಾಗಿ ನಮಗೆ ಪ್ರತೀಕಾರವನ್ನು ಮಾಡುತ್ತಾರೆ. 


ತೇಠಪ್ಯಸ್ಥಾಸು ಪ್ರಯುಂಜೀರನ್‌ ಪ್ರಚ್ಛನ್ನಾನ್‌ ಸುಬಹೂನ್‌ ಜನಾನ್‌ | 
ಆಚಕ್ಟೀರಂಶ್ಚ ನೋ ಜ್ಞಾತ್ವಾ ತತಃ ಸ್ಯಾತ್‌ ಸುಮಹದ್ದಯಮ್‌ ॥೩೦॥ 


ಅವರೂ ಸಹ ನಮ್ಮಮೇಲೆ ಪ್ರಚ್ನನ್ನರಾದ ಅನೇಕ ಚಾರರನ್ನು ನೇಮಿಸುತ್ತಾರೆ. ಆ 
ಚಾರರು ನಮ್ಮನ್ನು ಗುರುತುಹಿಡಿದು ಅವರಿಗೆ ಹೇಳುತ್ತಾರೆ. ಆಗ ನಮಗೆ ದೊಡ್ಡ 
ಭಯವು ಉಂಟಾಗುತ್ತದೆ. 


ಅಸ್ಥಾಭಿರುಪಿತಾಃ ಸಮ್ಯಗ್‌ ವನೇ ಮಾಸಾಸ್ತ್ವಯೋದಶ | 
ಪರಿಮಾಣೇನ ತಾನ್‌ ಪಶ್ಯ ತಾವತಃ ಪರಿವತ್ತರಾನ್‌ HAO 


ನಾವು ಕಾಡಿನಲ್ಲಿ ಸರಿಯಾಗಿ ಹದಿಮೂರು ತಿಂಗಳುಗಳನ್ನು ಕಳೆದಿದ್ದೇವೆ. 
ಮಾಸಗಳನ್ನುಸಂವತ್ತರಗಳನ್ನಾಗಿ ಪರಿವರ್ತಿಸಿ ಹದಿಮೂರು ಮಾಸಗಳನ್ನೇ ಹದಿಮೂರು 
ವರ್ಷಗಳೆಂದು ಭಾವಿಸು. 


ಅಸ್ತು ಮಾಸಃ ಪ್ರತಿನಿಧಿರ್ಯಥಾ ಪ್ರಾಹುರ್ಮನೀಷಿಣಃ 1 
ಪೂತೀಕಾಮಿವ ಸೋಮಸ್ಯ ತಥೈವ ಕ್ರಿಯತಾಮಿತಿ 11೩೨॥॥ 
ಮಾಸಗಳು ಸಂವತ್ತರಗಳಿಗೆ ಪ್ರತಿನಿಧಿಗಳೆಂದು ಜ್ಞಾನಿಗಳು ಹೇಳುತ್ತಾರೆ. ಪೂತೀಕಾ 


ಲತೆಯು (ಅಮೃತಬಳ್ಳಿಯು) ಸೋಮಲತೆಗೆ ಪ್ರತಿನಿಧಿಯಾದಂತೆ ಜ್ಞಾನಿಗಳು 
ಹೇಳುವಂತೆ ಹಾಗೆಯೇ ಆಗಲಿ. ನೀನು ಹಾಗೆಯೇ ಮಾಡು. 


ಅಥವಾರನಡುಹೋ ರಾಜನ್‌ ಸಾಧವೇ ಸಾಧುವಾಹಿನಃ । 
ಸೌಹಿತ್ಯದಾನಾದೇತಸ್ಥಾದೇನಸ: ಪ್ರತಿಮುಚ್ಯಸೇ AAI 


ಕೈರಾತಪರ್ವ -341- 


ರಾಜನೇ, ಅಥವಾ ಸಾಧುಜನರಿಗೆ ಸಾಧುವಾದ ಎತ್ತುಗಳನ್ನು ಪರಿಕರಸಹಿತವಾಗಿ 
ದಾನಮಾಡುವುದರಿಂದಲೂ ಈ ಪ್ರತಿಜ್ಞಾಭಂಗದಿಂದ ಉಂಟಾದ ಪಾಪದಿಂದ 
ನಿರ್ಮುಕ್ಮನಾಗುತ್ತೀಯೆ. 


ತಸ್ಮಾದ್‌ ರಿಪುವಧೇ ರಾಜನ್‌ ಕ್ರಿಯತಾಂ ನಿಶ್ಚಯಸ್ತ್ವಯಾ । 

ಕ್ಷತ್ರಿಯಸ್ಯ ತು ಸರ್ವಸ್ಯ ನಾನ್ಯೋ ಧರ್ಮೋಪಸ್ತಿ ಸಂಯುಗಾತ್‌ ॥೩೪॥ 

ರಾಜನೇ, ಆದ್ದರಿಂದ ಶತ್ರುವಧೆಯನ್ನುಮಾಡಲು ಈ ದಿನ ನೀನು ನಿರ್ಧರಿಸು. 
ಯಾವ ಕ್ಷತ್ರಿಯನಿಗೂ ಯುದ್ಧಕ್ಕಿಂತ ದೊಡ್ಡದಾದ ಧರ್ಮವಿಲ್ಲ. 

|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 


ವನಪರ್ವಣಿ ದ್ವಾತ್ರಿಂಶೋ5ಧ್ಯಾಯಃ ॥ 
|| ಕೈರಾತಪರ್ವಣಿ ದ್ವಾವಿಂಶೋ5ಧ್ಯಾಯಃ || 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಮೂವತ್ತೆರಡನೆಯ ಅಧ್ಯಾಯ ಮುಗಿಯಿತು. 
XK 
ಮಹಾಭಾರತತಾತ್ಸರ್ಯನಿರ್ಣಯ - ೨೨ನೇ ಅಧ್ಯಾಯ 


ಏವಂ ಚಿಂತಾಸಮಾವಿಷ್ಠಅಂ ವಿಜ್ಞಾಯೈವ ಯುಧಿಷ್ಠಿರಂ । 

ಸರ್ವಜ್ಞಃ ಸರ್ವಶಕ್ತಿಶ್ಚ ಕೃಷ್ಣದ್ದೆಪಾಯನೋತಗಮತ್‌ । 

ನೃಪತಿಂ ಬೋಧಯಾಮಾಸ ಚಿಂತಾವ್ಯಾಕುಲಮಾನಸಂ ॥೧೨೬।॥ 

ಹೀಗೆ ಚಿಂತಾಮಗ್ಗನಾಗಿದ್ದಾನೆ ಧರ್ಮರಾಜ ಎಂದು ತಿಳಿದೇ ಸರ್ವಜ್ಞರಾದ 
ಸರ್ವಶಕ್ತರಾದ ವೇದವ್ಯಾಸರು ಅವನ ಬಳಿಗೆ ಹೋದರು. ಚಿಂತೆಯಿಂದ 
ವ್ಯಾಕುಲಚಿತ್ತನಾದ ರಾಜನಿಗೆ ಬೋಧಿಸಿದರು. 

ಇಮಂ ಮಂತ್ರಂ ವದಿಷ್ಯಾಮಿ ಯೇನ ಜೇಷ್ಯತಿ ಫಲ್ಗುನ: । 

ಭೀಷ್ಮದ್ರೋಣದಿಕಾನ್‌ ಸರ್ವಾಂಸ್ತಂ ತಂ ವದ ಧನಂಜಯೇ ॥೧೨೭॥ 


ನಿನಗೆ ಒಂದು ಮಂತ್ರವನ್ನುಉಪದೇಶಿಸುತ್ತೇನೆ. ಅದನ್ನುನೀನು ಅರ್ಜುನನಿಗೆ 
ಉಪದೇಶಿಸು. ಅದರಿಂದ ಅರ್ಜುನ ಭೀಷ್ಮದ್ರೋಣಾದಿಗಳೆಲ್ಲರನ್ನೂ 
ಪರಾಭವಗೊಳಿಸುತ್ತಾನೆ. 


-342- ಮಹಾಭಾರತ ವನಪರ್ವ 


ಇತ್ಯುಕ್ತೈವಾವದನ್ನಂತ್ರಂ ಸರ್ವದೈವತದೃಷ್ಟಿದಂ । 
ನ ಸ್ವಯಂ ಹ್ಯವದತ್‌ ಪಾರ್ಥೇ ಫಲಾಧಿಕ್ಯಂ ಯತೋ ಭವೇತ್‌ ॥ 


ಹೀಗೆ ಹೇಳಿ ವೇದವ್ಯಾಸರು ಎಲ್ಲದೇವತೆಗಳ ಪ್ರತ್ಯಕ್ಷವನ್ನುನೀಡಬಲ್ಲಮಂತ್ರವನ್ನು 
ಧರ್ಮರಾಜನಿಗೆ ಉಪದೇಶಿಸಿದರು. ತಾನೇ ಅರ್ಜುನನಿಗೆ ಉಪದೇಶಿಸಲಿಲ್ಲ. ತಾನೇ 
ಉಪದೇಶಿಸಿದ್ದರೆ ಅದರ ಫಲ ಜಾಸ್ತಿಯಾಗುತ್ತಿತ್ತು. 


ಭೀಷ್ಮದ್ರೋಣಾದಿವಿಜಯ ಏತಾವದ್‌ವೀರ್ಯಮೇವ ಹಿ । 

ಅಲಂ ನಾತೋಧಧಿಕಂ ಕಾರ್ಯಮೇತಾವದ್‌ಯೋಗ್ಯಮಸ್ಯ ಚ ॥ 

ಫಲ್ಗುನಸ್ಯೇತಿ ಭಗವಾನ್‌ ನ ಸ್ವಯಂ ಹೈವದನ್ನನುಂ 11೧೨೯1 

ಭೀಷ್ಠದ್ರೋಣಾದಿಗಳನ್ನು ಗೆಲ್ಲುವುದಕ್ಕೆ ಇಷ್ಟು ಶಕ್ತಿ ಇದ್ದರೆ ಸಾಕು. ಇದಕ್ಕಿಂತ ಹೆಚ್ಚು 
ಏನು ಮಾಡಬೇಕಾಗುವುದಿಲ್ಲ. ಇಷ್ಟುಮಾಡುವುದು ಮಾತ್ರ ಅರ್ಜುನನಿಗೆ ಯೋಗ್ಯ 
ಎಂದು ಭಗವಾನ್‌ ವ್ಯಾಸರು ತಾನು ಸ್ವತಃ ಅವನಿಗೆ ಮಂತ್ರವನ್ನು ಉಪದೇಶಿಸಲಿಲ್ಲ. 

ha a 
ಮೂವತ್ಕೂರನೆಯ ಅಧ್ಯಾಯ 


(ವೇದವ್ಯಾಸರ ಆಗಮನ. ಯುಧಿಷ್ಠಿರನಿಗೆ ಮಂತ್ರೋಪದೇಶ. ಪಾಂಡವರಿಂದ 
ದ್ವೈತವನದಿಂದ ಕಾಮ್ಯಕವನಕ್ಕೆ ಗಮನ.) 


ವೈಶಂಪಾಯನಃ 
ಭೀಮಸೇನವಚಃ ಶ್ರುತ್ವಾ ಕುಂತೀಪುತ್ರೋ ಯುಧಿಷ್ಠಿರಃ | 
ನೀಶ್ಪಸ್ಯ ಪುರುಷವ್ಯಾಪುಃ ಸಂಪ್ರದಧ್ಯೌ ಪರಂತಪಃ 11೧1! 


ಭೀಮಸೇನನ ಮಾತುಗಳನ್ನು ಕೇಳಿ ಕುಂತೀಪುತ್ರನಾದ ಪುರುಷವ್ಯಾಪ್ರನಾದ 
ಶತ್ರುತಾಪನನಾದ ಯುಧಿಷ್ಠಿರನು ನಿಟ್ಟುಸಿರನ್ನು ಬಿಟ್ಟು ಚಿಂತಿಸಿದನು. 

ಶ್ರುತಾಮೇ ರಾಜಧರ್ಮಾಶ್ಚ ವರ್ಣಾನಾಂ ಚ ಪೃಥಕ್‌ಪೃಥಕ್‌ । 

ಆಯತ್ಕಾಂ ಚ ತದಾತ್ಮೇ ಚ ಯಃ ಪಶ್ಯತಿ ಸ ಪಠ್ಯತಿ 11೨11 


ಕೈರಾತಪರ್ವ -343- 


ನಾನು ರಾಜಧರ್ಮಗಳನ್ನೂ ಉಳಿದ ವರ್ಣಗಳ ಧರ್ಮಗಳನ್ನೂ ಪ್ರತ್ಯೇಕವಾಗಿ 
ಕೇಳಿದ್ದೇನೆ. ಸಂಪತ್ತಿನ ನಾಶದಲ್ಲಿಯೂ ಮತ್ತು ಸಂಪತ್ತು ಇರುವಾಗಲೂ ಯಾರು 
ರಾಜಧರ್ಮವನ್ನು ಸರಿಯಾಗಿ ತಿಳಿಯುತ್ತಾನೆಯೋ ಅವನೇ ನಿಜವಾಗಿ ತಿಳಿದವನು. 


ಧರ್ಮಸ್ಯ ಜಾನಮಾನೋತಹಂ ಗತಿಮಗ್ರಾ,್ಯುಂ ಸುದುರ್ವಿದಾಮ್‌ । 
ಕಥಂ ಬಲಾತ್ಮರಿಷ್ಯಾಮಿ ಮೇರೋರಿವ ವಿವರ್ತನಮ್‌ 11೩11 


ಧರ್ಮದ ಗತಿಯು ಶ್ರೇಷ್ಠವಾದುದು ಮತ್ತು ದುರ್ಗಮವಾದುದು ಎಂದು ತಿಳಿದ 
ನಾನು ಮೇರು ಪರ್ವತವನ್ನು ಕೈಯಿಂದ ಉರುಳಿಸಿದಂತೆ ಹೇಗೆ ಬಲಾತ್ಕಾರವನ್ನು 
ಮಾಡಲಿ? 

ಸ ಮುಹೂರ್ತಮಿವ ಧ್ಯಾತ್ವಾ ವಿನಿಶ್ಚಿತ್ಯೇತಿಕೃತ್ಯತಾಮ್‌ । 

ಭೀಮಸೇನಮಿದಂ ವಾಕ್ಯಮಪದಾಂತರಮಬ್ರವೀತ್‌ 1|೪॥| 

ಅವನು ಒಂದು ಮುಹೂರ್ತಕಾಲ ಯೋಚಿಸಿ ಮಾಡಬೇಕಾದ ಕಾರ್ಯವನ್ನು 
ನಿಶ್ಚಯಿಸಿ ಭೀಮಸೇನನನ್ನು ಕುರಿತು ಭೀಮಸೇನನು ಉತ್ತರವನ್ನು ಕೊಡಲು 
ಸಾಧ್ಯವಿಲ್ಲದಂತೆ ಮಾತನಾಡಿದನು. 


ಏವಮೇತನ್ಮಹಾಬಾಹೋ ಯಥಾ ವದಸಿ ಭಾರತ । 

ಇದಮನ್ಯತ್‌ ಸಮಾದತ್ತ್ವ ವಾಕ್ಯಂ ಮೇ ವಾಕ್ಯಕೋವಿದ 11೫11 

ಮಹಾಬಾಹುವೇ! ಭಾರತನೇ! ವಾಕ್ಯವಿಶಾರದನೇ! ಎಲ್ಲವೂ ನೀನು 
ಹೇಳಿದಂತೆಯೇ ಸರಿ. ನಾನು ಹೇಳುವ ಈ ಇನ್ನೊಂದು ವಾಕ್ಯವನ್ನು ಸ್ವೀಕರಿಸು. 


ದುರ್ಗಮಾಃ ಕಾರ್ಯಗತಯೋ ದುರ್ವಿಜ್ಮೇಯಾಸ್ತ ರಾನ್ನಿತೈಃ । 
ನಾರಬ್ಬವ್ಯಾನಿ ಕಾರ್ಯಾಣಿ ನಿವರ್ತೇಥಾ ಹಿ ಭಾರತ 11೬11 


ಭಾರತನೇ! ಕಾರ್ಯಗತಿಗಳು ದುರ್ಗಮವಾದವು. ತ್ವರೆಯಿಂದ ಕೂಡಿದವರು 
ಅದನ್ನು ತಿಳಿಯಲಾರರು. ತ್ವರೆಯಿಂದ ಕೂಡಿದವರು ಕಾರ್ಯವನ್ನು ಆರಂಭಿಸಲೂ 
ಬಾರದು. ಅದರಿಂದ ನಿವೃತ್ತರಾಗಬೇಕು. 


-244- ಮಹಾಭಾರತ ವನಪರ್ವ 


ಮಹಾಪಾಪಾನಿ ಕಾರ್ಯಾಣಿ ಯಾನಿ ಕೇವಲಸಾಹಸಾತ್‌ | 
ಆರಭ್ಯಂತೇ ಭೀಮಸೇನ ವ್ಯಥಂತೇ ತಾನಿ ಭಾರತ 11೭1 


ಕೇವಲ ಸಾಹಸದಿಂದ ಮಹಾಪಾಪಕಾರ್ಯವನ್ನು ಆರಂಭಿಸಿದರೆ ಎಲೈ 
ಭೀಮಸೇನನೇ ಅವು ವ್ಯಥೆಯನ್ನು ಉಂಟುಮಾಡುತ್ತವೆ. 


ಸುಮಂತ್ರಿತೇ ಸುವಿಕ್ರಾಂತೇ ಸುಕೃತೇ ಸುವಿಚಾರಿತೇ । 
ಸಿದ್ಧಂತ್ಯರ್ಫಾ ಮಹಾಬಾಹೋ ದೈವಂ ಚಾತ್ರ ಪ್ರದಕ್ಷಿಣಮ್‌  ॥೮॥ 


ಮಹಾಬಾಹುವೇ! ಒಳ್ಳೆಯ ಮಂತ್ರಾಲೋಚನೆಯನ್ನು ನಡೆಸಿ ಚೆನ್ನಾಗಿ 
ವಿಚಾರಮಾಡಿ ಪರಾಕ್ರಮದಿಂದ ಚೆನ್ನಾಗಿ ಮಾಡಿದ ಕಾರ್ಯಗಳು ಫಲವನ್ನು 
ಕೊಡುತ್ತವೆ. ದೈವವೂ ಅಲ್ಲಿಅನುಕೂಲವಾಗಿರುತ್ತದೆ. 


ತಂ ತು ಕೇವಲಚಾಪಲ್ಯಾದ್‌ ಬಲದರ್ಪೋಚ್ಛಿತಃ ಸ್ವಯಮ್‌ । 
ಆರಬ್ಧವ್ಯಮಿದಂ ಕಾರ್ಯಂ ಮನ್ಯಸೇ ಶೃಣು ತತ್ರ ಮೇ Tal 


ನೀನಾದರೂ ಸ್ವತಃ ಬಲದರ್ಪಗಳಿಂದ ಕೂಡಿದವನಾಗಿ ಕೇವಲ ಚಾಪಲ್ಯದಿಂದ 
ಈ ಕಾರ್ಯವನ್ನು ಮಾಡಬೇಕೆಂದು ಬಯಸುತ್ತಿದ್ದೀಯೆ. ಈ ವಿಷಯದಲ್ಲಿ ನನ್ನ 
ಮಾತನ್ನು ಕೇಳು. 


ಭೂರಿಶ್ರವಾಃ ಶಲಕ್ಷೈವ ಜಲಸಂಧಶ್ಚ ವೀರ್ಯವಾನ್‌ । 

ಭೀಷ್ಮೋ ದ್ರೋಣಶ್ಚ ಕರ್ಣಶ್ಚ ದ್ರೋಣಪುತ್ರಶ್ಚ ವೀರ್ಯವಾನ್‌ ॥1೧೦॥ 
ಧಾರ್ತರಾಷ್ಟ್ರಾ ದುರಾಧರ್ಷಾ ದುರ್ಯೋಧನಪುರೋಗಮಾಃ । 

ಸರ್ವ ಏವ ಕೃತಾಸ್ಟಾಶ್ತ್ವ ಸತತಂ ಚಾತತಾಯಿನಃ 11೧೧॥ 


ಭೂರಿಶ್ರವ ಶಲ ಪರಾಕ್ರಮಶಾಲಿಯಾದ ಜಲಸಂಧ ಭೀಷ್ಮ ದ್ರೋಣ ಕರ್ಣ 
ಪರಾಕ್ರಮಿಯಾದ ಅಶ್ವತ್ಥಾಮ ಧೃತರಾಷ್ಟ್ರ ಪುತ್ರರಾದ ದುರ್ಯೋಧನ 
ಮೊದಲಾದವರು ಎಲ್ಲರೂ ಸೋಲಿಸಲು ಅಸಾಧ್ಯರಾದವರು. ಎಲ್ಲರೂ 
ಅಸ್ಪವಿದ್ಯೆಯನ್ನು ಬಲ್ಲವರು ಮತ್ತು ಶಸ್ತ್ರವಿದ್ಯೆಯನ್ನು ಬಲ್ಲವರು. 


ಕೈರಾತಪರ್ವ -345- 
ರಾಜಾನಃ ಪಾರ್ಥಿವಾಶ್ಚೆವ ಯೇತಸ್ಥಾಭಿರುಪತಾಪಿತಾಃ | 
ಸಂಶ್ರಿತಾಃ ಕೌರವಂ ಪಕ್ಚಂ ಜಾತಸ್ನೇಹಾಶ್ಚ ಸಾಂಪ್ರತಮ್‌ mo 
ಯಾವ ರಾಜರು ನಮ್ಮಿಂದ ಪೀಡಿತರಾಗಿ ಕೌರವಪಕ್ಷವನ್ನು ಸೇರಿದ್ದಾರೆಯೋ 

ಅವರು ಸದ್ಯದಲ್ಲಿದುರ್ಯೋಧನನಲ್ಲಿಸ್ನೇಹವನ್ನು ಹೊಂದಿದ್ದಾರೆ. 


ಹ್ಮ 


ದುರ್ಯೋಧನಹಿತೇ ಯುಕ್ತಾ ನಚ ತೇಠಸ್ಕಾಸು ಭಾರತ । 
ಪೂರ್ಣಕೋಶಾ ಬಲೋಪೇತಾಃ ಪ್ರಯತಿಷ್ಯಂತಿ ರಕ್ಷಣೇ 11೧೩ 


ಎಲೈ ಭಾರತನೇ! ಅವರು ದುರ್ಯೋಧನನ ಹಿತದಲ್ಲಿ ಆಸಕ್ತರಾಗಿದ್ದಾರೆ. ನಮ್ಮ 
ಹಿತದಲ್ಲಿ ಆಸಕ್ತರಾಗಿಲ್ಲ. ಅವರು ಪೂರ್ಣವಾದ ಕೋಶವುಳ್ಳವರಾಗಿ ಸೈನ್ಯದಿಂದ 
ಕೂಡಿದವರಾಗಿ ದುರ್ಯೋಧನನನ್ನುರಕ್ಷಣೆಮಾಡಲು ಪ್ರಯತ್ನಿಸುವರು. 

ಸರ್ವೇ ಕೌರವಸ್ಥೆನ್ಯಸ್ಯ ಸಪುತ್ರಾಮಾತೃಸೈನಿಕಾಃ । 

ಸಂವಿಭಕ್ತಾ ಮಹೀಪಾಲಾಃ ಸರ್ವಭೋಗೈಶ್ನ ಕೌರವೈಃ Tel 

ಕೌರವಸೈನ್ಯದ ಎಲ್ಲಾ ಮಹೀಪಾಲರಿಗೂ ಅವರ ಪುತ್ರರಿಗೂ ಅಮಾತ್ಯರಿಗೂ 
ಮತ್ತು ಸೈನಿಕರಿಗೂ ಕೌರವರು ಎಲ್ಲಾಭೋಗಗಳನ್ನೂ ಸರಿಯಾಗಿ ಹಂಚಿದ್ದಾರೆ. 


ದುರ್ಯೋಧನೇನ ತೇ ವೀರಾ ಮಾನಿತಾಶ್ಚ ವಿಶೇಷತಃ । 


ಪ್ರಾಣಾಂಸ್ಸೃಕ್ಚ್ಯಂತಿ ಸಂಗ್ರಾಮ ಇತಿ ಮೇ ನಿಶ್ಚಿತಾ ಮತಿಃ 11೧೫! 


ದುರ್ಯೋಧನನಿಂದ ವಿಶೇಷವಾಗಿ ಸನ್ಮಾನಿಸಲ್ಪಟ್ಟ ಆ ವೀರರು ಯುದ್ಧದಲ್ಲಿ 
ದುರ್ಯೋಧನನ ಸಲುವಾಗಿ ಪ್ರಾಣಗಳನ್ನು ಬಿಡುವರು ಎಂದು ನನ್ನ ನಿಶ್ಚಿತವಾದ 
ಅಭಿಪ್ರಾಯ. 


ಸಮಾ ಯದ್ಯಪಿ ಭೀಷ್ಮಸ್ಯ ವೃತ್ತಿರಸ್ಥಾಸು ತೇಷ್ಟಪಿ । 


[3 
ದ್ರೋಣಸ್ಯ ಚ ಮಹಾಬಾಹೋ ಕೃಪಸ್ಯ ಚ ಮಹಾತ್ಮನಃ Ter 


ಮಹಾಬಾಹುವೇ! ದ್ರೋಣರ ಭೀಷ್ಮರ ಮತ್ತು ಮಹಾತ್ಮರಾದ ಕೃಪರ ವರ್ತನೆಯು 
ಯದ್ಯಪಿ ನಮ್ಮ ವಿಷಯದಲ್ಲಿಯೂ ಕೌರವರ ವಿಷಯದಲ್ಲೂ ಸಮಾನವಾಗಿದೆ. 


-346- ಮಹಾಭಾರತ ವನಪರ್ವ 


ಅವಶ್ಯಂ ರಾಜಪಿಂಡಸ್ರೆರ್ನಿರ್ವೇಶ್ಯ ಇತಿ ಮೇ ಮತಿಃ । 
ತಸಾತ್‌ ತಕ ತಿ ಸಂಗ್ರಾಮೇ ಪ್ರಾಣಾನಪಿ ಸುದುಸ್ಯಜಾನ್‌ 11೧೭ 
೬ ಕಳೆ ರ) fo] 


ಆದರೆ ಅವರು ಅವಶ್ಯವಾಗಿ ರಾಜಾನ್ನದ ಯಣವನ್ನು ತೀರಿಸಬೇಕಾಗಿದೆಯೆಂದು 

ನನ್ನ ಅಭಿಪ್ರಾಯ. ಆದ್ದರಿಂದ ಅವರು ಯುದ್ಧದಲ್ಲಿ ದುಸ್ತಜವಾದ ಪ್ರಾಣವನ್ನು 
ಸ [= ಧ್‌ ಇ 

ತ್ಯಜಿಸುವರು. 

ಸರ್ವೇ ದಿವ್ಯಾಸ್ಪವಿದುಷಃ ಸರ್ವೇ ಧರ್ಮಪರಾಯಣಾಃ 1 

ಅಜೇಯಾಶ್ನೇತಿ ಮೇ ಬುದ್ಧಿರಪಿ ದೇವೈಃ ಸವಾಸವೈಃ 11೧೮1 

ಅವರೆಲ್ಲರೂ ದಿವ್ಯಾಸ್ವವೇತ್ತರು ಧರ್ಮಪರಾಯಣರು. ಇಂದ್ರನಿಂದ ಸಹಿತವಾದ 
ದೇವತೆಗಳಿಂದಲೂ ಅವರು ಅಜೇಯರೆಂದು ನನ್ನಬುದ್ದಿ. 

ಅಮರ್ಷೀ ನಿತ್ಯಸಂರಬ್ಧಃ ತತ್ರ ಕರ್ಣೋ ಮಹಾರಥಃ । 

ಸರ್ವಾಸ್ಪವಿದನಾಧೃಷ್ಯೋತಭೇದ್ಯಕವಚಾವೃತಃ eal 

ಅವರಲ್ಲಿಮಹಾರಥನಾದ ಕರ್ಣನು ಅಭೇದ್ಯವಾದ ಕವಚದಿಂದ ಕೂಡಿದ್ದಾನೆ. 


ಅವನು ಯಾರಿಗೂ ಸೋಲದವನು. ಸರ್ವಾಸ್ವವೇತ್ತಾ ಮತ್ತು ನಿತ್ಯವೂ ನಮ್ಮಮೇಲೆ 
ಬಹಳ ಕೋಪವನ್ನು ಹೊಂದಿದವಾಗಿದ್ದಾನೆ. 


ಅನಿರ್ಜಿತ್ಯ ರಣೇ ಸರ್ವಾನ್‌ ಏತಾನ್‌ ಪುರುಷಸತ್ತಮಾನ್‌ । 

ಅಶಕ್ಕೋ ಹ್ಯಸಹಾಯೇನ ಹಂತುಂ ದುರ್ಯೋಧನಸ್ತಯಾ ॥೨೦॥ 

ಯುದ್ಧದಲ್ಲಿ ಈ ಪುರುಷಶ್ರೇಷ್ಠರನ್ನೆಲ್ಲಾಸೋಲಿಸದೆ ನೀನು ಅಸಹಾಯಕನಾಗಿ 
ದುರ್ಯೋಧನನನ್ನು ಕೊಲ್ಲುವುದು ಸಾಧ್ಯವಿಲ್ಲ. 

ನ ನಿದ್ರಾಮಧಿಗಚ್ಛಾಮಿ ಚಿಂತಯಾನೋ ವೃಕೋದರ । 

ಅತಿ ಸರ್ವಾನ್‌ ಧನುರ್ಗ್ರಾಹಾನ್‌ ಸೂತಪುತ್ರಸ್ಯ ಲಾಘವಮ್‌ ॥೨೧॥ 


ವೃಕೋದರನೇ! ಎಲ್ಲಧರ್ನುಧಾರಿಗಳಿಗಿಂತಲೂ ಅತಿಶಯಿತವಾದ ಶೀಘ್ರತೆಯನ್ನು 
ಸೂತಪುತ್ರನಾದ ಕರ್ಣನನ್ನು ಚಿಂತಿಸುತ್ತಾ ನನಗೆ ನಿದ್ರೆಯೇ ಬರುತ್ತಿಲ್ಲ. 


ಕೈರಾತಪರ್ವ -347- 


ವೈಶಂಪಾಯನಃ 
ಏತದ್‌ ವಚನಮಾಜ್ಞಾಯ ಭೀಮಸೇನೋತತ್ಯಮರ್ಷಣಃ 
ಬಭೂವ ಶಾಂತಿಸಂಯುಕ್ತೋ ಗುರೋರ್ವಚನವಾರಿತಃ 11೨೨ 


ಈ ಮಾತುಗಳನ್ನು ಕೇಳಿ ಅತ್ಯಂತಕೋಪಗೊಂಡಿದ್ದ ಭೀಮಸೇನನು ಹಿರಿಯನಾದ 
ಧರ್ಮರಾಜನ ವಚನದಿಂದ ತಡೆಯಲ್ಲಟವನಾಗಿ ಶಾಂತಿಯುಕ್ತನಾದನು. 


ತಯೋಃ ಸಂವದತೋರೇವಂ ತದಾ ರಾಜನ್ಯಯೋರ್ದ್ವಯೋಃ | 
ಆಜಗಾಮ ಮಹಾಯೋಗೀ ವ್ಯಾಸಃ ಸತ್ಯವತೀಸುತಃ SEQ 


ಅವರಿಬ್ಬರು ರಾಜರೂ ಹಿಗೆ ಮಾತನಾಡುತ್ತಿರಲು ಆ ವೇಳೆಗೆ ಸರಿಯಾಗಿ 
ಮಹಾಯೋಗಿಗಳಾದ ಸತ್ಯವತೀಕುಮಾರರಾದ ವೇದವ್ಯಾಸರು ಅಲ್ಲಿಗೆ ಬಂದರು. 


ಸೋರ5ಭಿಗಮ್ಯ ಯಥಾನ್ಯಾಯಂ ಪಾಂಡವೈರಭಿಪೂಜಿತಃ । 

ಯುಧಿಷ್ಠಿರಮಿದಂ ವಾಕ್ಯಮುವಾಚ ವದತಾಂ ವರಃ IPI 

ವಾಗ್ಮಿಗಳಲ್ಲಿ ಶ್ರೇಷ್ಠರಾದ ಅವರು ಪಾಂಡವರ ಎದುರಿಗೆ ಬಂದು 
ಯಥಾಯೋಗ್ಯವಾಗಿ ಪೂಜಿಸಲ್ಲಟ್ರು ಯುಧಿಷ್ಠಿರನನ್ನು ಕುರಿತು ಹೀಗೆ ಮಾತನಾಡಿದರು. 

ವ್ಯಾಸಃ 

ಯುಧಿಷ್ಠಿರಮಹಾಬಾಹೋ ವೇದ್ಮಿ ತೇ ಹೃದಿ ಮಾನಸಮ್‌ । 

ಮನೀಷಯಾ ತತಃ ಕ್ಲಿಪ್ರಮಾಗತೋಶಸ್ಥಿ ನರರ್ಷಭ 11೨೫ 

ಮಹಾಬಾಹುವಾದ ಯುಧಿಷ್ಠಿರನೇ! ನಿನ್ನ ಮನಸ್ಸಿನ ಅಭಿಪ್ರಾಯವನ್ನುನಾನು 
ತಿಳಿದಿದ್ದೇನೆ. ನರರ್ಷಭನೇ। ಆದ್ದರಿಂದಲೇ ನನ್ನ ಮನಸ್ಸಿನ ಇಚ್ಛೆಯಿಂದಲೇ ನಾನು 
ಇಲ್ಲಿಗೆ ಬಂದಿದ್ದೇನೆ. 
ಭೀಷ್ಮಾದ್‌ದ್ರೋಣಾತ್‌ ಕೃಪಾತ್‌ ಕರ್ಣಾದ್‌ ದ್ರೋಣಪುತ್ರಾತ್‌ ತಥೈವ ಚ । 
ದುರ್ಯೋಧನಾನ್ನ ಎಹಸುತಾತ್‌ ತಥಾ ದುಶ್ಯಾಸನಾದಪಿ (1೨೭೬।! 
ಯತ್ತೇ ಭಯಮಮಿತ್ರಫ್ನ ಹೃದಿ ಸಂಪರಿವರ್ತತೇ ॥ 


ತತ್ತೇ ಪ್ರಶಮಯಿಷ್ಕಾಮಿ ವಿಧಿದೃಷ್ಟೇನ ಹೇತುನಾ 1೨೭1 


-348- ಮಹಾಭಾರತ ವನಪರ್ವ 


ಎಲೈ ಶತ್ರುನಾಶಕನೇ! ಭೀಷರಿಂದ ದ್ರೋಣರಿಂದ ಕೃಪರಿಂದ ಕರ್ಣನಿಂದ 
ಅಶ್ವತ್ಥಾಮರಿಂದ ಹಾಗೆಯೇ ದುರ್ಯೋಧನನಿಂದ ನಿನ್ನ ಮನಸ್ಸಿನಲ್ಲಿ ಯಾವ 
ಭಯವಿದೆಯೋ ಅದನ್ನು ಶಾಸ್ತ್ರದೃಷ್ಟವಾದ ಕಾರಣದಿಂದ ನಾಶಗೊಳಿಸುವೆನು. 


ತಚ್ಛುತ್ವಾ ಧೃತಿಮಾಸ್ನಾಯ ಕರ್ಮಣಾ ಪ್ರತಿಪಾದಯ ॥ 
ಪ್ರತಿಪಾದ್ಯ ತು ರಾಜೇಂದ್ರ ತತಃ ಕ್ಷಿಪ್ರಂ ಜರಂ ಜಹಿ ॥1೨೮॥ 


ಅದನ್ನು ಕೇಳಿ ಧೈರ್ಯವನ್ನು ಅವಲಂಬಿಸಿ ಅದರಂತೆ ಕರ್ಮವನ್ನು 
ಅನುಷ್ಠಾನಮಾಡು. ಎಲೈ ರಾಜೇಂದ್ರನೇ। ಹಾಗೆ ಅನುಷ್ಠಾನ ಮಾಡಿ ನಿನ್ನ 


ಮನೋಜ್ಟರವನ್ನು ಶೀಘ್ರವಾಗಿ ನಾಶ ಮಾಡು. 
ವೈಶಂಪಾಯನಃ 
ತತ ಏಕಾಂತಮಾನೀಯ ಪಾರಾಶರ್ಯೋ ಯುಧಿಷ್ಠಿರಮ್‌ । 
ಅಬ್ರವೀದುಪಪನ್ನಾರ್ಥಮಿದಂ ವಾಕ್ಯವಿಶಾರದಃ 11೨೯॥ 


ಆಗ ಪರಾಶರರ ಮಕ್ಕಳಾದ ವಾಕ್ಯವಿಶಾರದರಾದ ವೇದವ್ಯಾಸರು ಯುಧಿಷ್ಠಿರನನ್ನು 
ಏಕಾಂತಕ್ಕೆ ಕರೆದುಕೊಂಡು ಹೋಗಿ ಆ ಕಾಲಕ್ಕೆ ಉಚಿತವಾದ ಈ ಮಾತನ್ನು ಆಡಿದರು. 


ಶ್ರೇಯಸಸ್ತೇ5ಪರಃ ಕಾಲಃ ಪ್ರಾಪ್ತೋ ಭರತಸತ್ತಮ । 
ಯೇನಾಭಿಭವಿತಾ ಶತ್ರೂನ್‌ ರಣೇ ಪಾರ್ಥೋ ಧನಂಜಯಃ 11೩೦॥ 


ಎಲೈ ಭರತಸತ್ತಮನೇ! ನಿನಗೆ ಮುಂದಿನ ಶ್ರೇಯಸ್ಸಿನ ಕಾಲವು ಪ್ರಾಪ್ತವಾಗಿದೆ. 
ಅದರಿಂದ ಪಾರ್ಥನಾದ ಧನಂಜಯನು ಯುದ್ಧದಲ್ಲಿ ಶತ್ರುಗಳನ್ನು ಸೋಲಿಸುವನು. 


ಗೃಹಾಣೇಮಾಂ ಮಯಾ ಪ್ರೋಕ್ತಾಂ ಸಿದ್ಧಿಂ ಮೂರ್ತಿಮತೀಮಿವ। 
ಎದ್ಯಾಂ ಪ್ರತಿಸ್ಕೃತಿಂ ನಾಮ ಪ್ರಪನ್ನಾಯ ಬ್ರವೀಮಿ ತೇ ॥ 
ಯಾಮವಾಪ್ಯ ಮಹಾಬಾಹುರರ್ಜುನಃ ಸಾಧಯಿಷ್ಯತಿ 11೩೧1! 
ನಾನು ಕೊಡುವ ಸಿದ್ದಿಪೂರ್ವಕವಾದ ಶರೀರವನ್ನುಧರಿಸಿದಂತಿರುವ ಈ ಪ್ರತಿಸ್ಥೃತಿ 


ಎಂಬ ವಿದ್ಯೆಯನ್ನು ಸ್ವೀಕರಿಸು. ಶರಣಾಗತನಾದ ನಿನಗೆ ಅದನ್ನು ಹೇಳುತ್ತಿದ್ದೇನೆ. ಆ 
ವಿದ್ಯೆಯನ್ನುಪಡೆದು ಅರ್ಜುನನು ಎಲ್ಲವನ್ನೂಸಾಧಿಸುವನು. 


ಕೈರಾತಪರ್ವ -349- 


ಅಸ್ಪ್ತಹೇತೋರ್ಮಹೇಂದ್ರಂ ಚ ರುದ್ರಂ ಚೈವಾಭಿಗಚ್ಛತು । 
ವರುಣಂ ಚ ಕುಬೇರಂ ಚ ಧರ್ಮರಾಜಂ ಚ ಪಾಂಡವಃ । 
ಶಕ್ತೋ ಹ್ಯೇಷ ಸುರಾನ್‌ ದ್ರಷ್ಟುಂ ತಪಸಾ ವಿಕ್ರಮೇಣ ಚ 11೩೨ 


ಅಸ್ಪವನ್ನು ಸಂಪಾದಿಸುವುದಕ್ಕಾಗಿ ಪಾಂಡುಪುತ್ರನಾದ ಅರ್ಜುನನು ರುದ್ರನನ್ನು 
ವರುಣನನ್ನು ಕುಬೇರನನ್ನು ಮತ್ತು ಯಮನನ್ನು ಉಪಸತ್ತಿಮಾಡಲಿ. ಈ ಅರ್ಜುನನು 
ತನ್ನತಪಸ್ಸುಮತ್ತು ಪರಾಕ್ರಮಗಳಿಂದ ದೇವತೆಗಳನ್ನುನೋಡಲು ಸಮರ್ಥನಾದವನು. 


ಯಷಿರೇಷ ಮಹಾತೇಜಾ ನಾರಾಯಣಸಹಾಯವಾನ್‌ । 
ಪುರಾಣಃ ಶಾಶತೋ ಭೂತಃ ವಿಷ್ಣೋರಂಶಃ ಸನಾತನಃ 11೩೩ 


ಇವನು ಮಹಾತೇಜಸ್ವಿಯಾದ ನಾರಾಯಣಸಹಾಯವುಳ್ಳ ಪ್ರಾಚೀನನೂ ಮತ್ತು 
ಶಾಶ್ತತನೂ ಆದ ಯಷಿ. ಇವನು ಸನಾತನನಾದ ವಿಷ್ಣುವಿನ ಅಂಶದಿಂದ 
ಕೂಡಿದವನಾಗಿದ್ದಾನೆ. 


ಅಸ್ಟ್ರಾಜೇಂದ್ರಾಚ್ಚ ರುದ್ರಾಚ್ಚ ಲೋಕಪಾಲೇಭ್ಯ ಏವ ಚ । 
ಸಮಾದಾಯ ಮಹಾಬಾಹುರ್ಮಹತ್‌ ಕರ್ಮ ಕರಿಷ್ಯತಿ 1೩೪॥ 


ಮಹಾಬಾಹುವಾದ ಅರ್ಜುನನು ಇಂದ್ರನಿಂದಲೂ ರುದ್ರನಿಂದಲೂ 
ಲೋಕಪಾಲಕರಿಂದಲೂ ಅಸ್ಪಗಳನ್ನು ಸ್ವೀಕರಿಸಿ ದೊಡ್ಡಕಾರ್ಯವನ್ನು ಎಸಗುವನು. 


ವನಾದಸ್ಸಾಚ್ಛ ಕೌಂತೇಯ ವನಮನ್ಯದ್‌ ವಿಚಿಂತ್ಯತಾಮ್‌ । 
ನಿವಾಸಾರ್ಥಂ ತು ಯದ್ಯುಕ್ತಂ ಭವೇತ ಪೃಥಿವೀಪತೇ । 
ಏಕತ್ರ ಚಿರವಾಸೋ ಹಿ ನ ಪ್ರೀತಿಜನನೋ ಭವೇತ್‌ 1೫1 


ಎಲೆ ಕೌಂತೇಯನೇ! ಪೃಥಿವೀಪತಿಯೇ! ಈ ವನವನ್ನು ಬಿಟ್ಟು ನಿವಾಸಾರ್ಥವಾಗಿ 
ಇನ್ನೊಂದು ಯೋಗ್ಯವಾದ ವನಕ್ಕೆ ಹೋಗುವ ವಿಷಯವನ್ನು ಚಿಂತಿಸು. ಒಂದೇ 
ಕಡೆಯಲ್ಲಿ ಬಹಳ ಕಾಲವಿದ್ದರೆ ಮನಸ್ಸಿಗೆ ಸಂತೋಷವಾಗುವುದಿಲ್ಲ. 


ತಾಪಸಾನಾಂ ಚ ಶಾಂತಾನಾಂ ಭವೇದುದ್ದೇಗಕಾರಕ: | 
ಮೃಗಾಣಾಮುಪರೋಧಶ್ಚ ವೀರುದೌಷಧಸಂಕ್ಷಯ:ಃ | 
ಬಿಭರ್ಷಿ ಚ ಬಹೂನ್‌ ವಿಪ್ರಾನ್‌ ವೇದವೇದಾಂಗಪಾರಗಾನ್‌ 1೩೬! 


-350- ಮಹಾಭಾರತ ವನಪರ್ವ 


ನೀನು ವೇದವೇದಾಂಗಪಾರಂಗತರಾದ ಆನೇಕ ಬ್ರಾಹ್ಮಣರನ್ನು 
ಪೋಷಿಸುತ್ತಿದ್ದೀಯೆ. ಒಂದೇ ಕಡೆಯಲ್ಲಿಬಹಳ ಕಾಲವಿರುವುದರಿಂದ ಶಾಂತರಾದ 
ತಪಸ್ವಿಗಳಿಗೆ ಉದ್ದೇಗ ಉಂಟಾಗುತ್ತದೆ. ಮೃಗಗಳಿಗೆ ಉಪದ್ರವವೂ ಮತ್ತು ಲತೆ ಔಷಧಿ 
ಗಳ ವಿನಾಶವೂ ಉಂಟಾಗುತ್ತದೆ. 

ಏವಮುಕ್ತಾ ಪ್ರಪನ್ನಾಯ ಶುಚಯೇ ಭಗವಾನ್‌ ಪ್ರಭುಃ । 

ಪ್ರಾಹ ಶಸ್ತಾಸ್ತತತ್ರ್ವಜ್ನೋ ಯೋಗೀ ವಿದ್ಯಾಮನುತ್ತಮಾಮ್‌  ॥೩೭॥ 


ಹೀಗೆ ಹೇಳಿ ಪ್ರಭುಗಳಾದ ಯೋಗಿಗಳಾದ ಶಸ್ತ್ರಾರ್ಥಗಳನ್ನುತಿಳಿದ ಭಗವಾನ್‌ 
ವ್ಯಾಸರು ಶರಣಾಗತನಾದ ಶುಚಿರ್ಭೂತನಾದ ಧರ್ಮರಾಜನಿಗೆ ಶ್ರೇಷ್ಠವಾದ 
ವಿದ್ಯೆಯನ್ನು ಉಪದೇಶಮಾಡಿದರು. 


ಧರ್ಮರಾಜಸ್ಯ ಧೀಮಾನ್‌ ಸ ವ್ಯಾಸಃ ಸತ್ಯವತೀಸುತಃ । 
ಅನುಜ್ಞಾಯ ಚ ಕೌಂತೇಯಂ ತತ್ರೈವಾಂತರಧೀಯತ 11೩೮॥ 


ಸತ್ಯವತೀ ಸುತರಾದ ವ್ಯಾಸರು ಮೇಧಾವಿಯಾದ ಧರ್ಮರಾಜನಿಗೆ ವಿದ್ಯೆಯನ್ನು 
ಉಪದೇಶಮಾಡಿ ಧರ್ಮರಾಜನ ಅನುಮತಿಯನ್ನು ಪಡೆದು ಅಲ್ಲಿಯೇ 
ಅದೃಶ್ಯರಾದರು. 

ಯುಧಿಷ್ಠಿರಸ್ತು ಧರ್ಮಾತ್ಮಾ ತದ್‌ ಬ್ರಹ್ಮ ಮನಸಾ ಯತಃ । 

ಧಾರಯಾಮಾಸ ಮೇಧಾವೀ ಕಾಲೇ ಕಾಲೇ ಸಮಭ್ಯಸನ್‌ 11೩೯॥ 

ಧರ್ಮಾತ್ಮನಾದ ಯುಧಿಷ್ಠಿರನಾದರೂ ಆ ವೇದವಿದ್ಯಯನ್ನು 
ನಿಯಮಪೂರ್ವಕವಾಗಿ ಮನಸ್ಸಿನಲ್ಲಿ ಧರಿಸಿ ಮೇಧಾವಿಯಾದ ಅವನು 
ಕಾಲಕಾಲಗಳಲ್ಲಿ ಅದನ್ನು ಅಭ್ಯಾಸಮಾಡಿದನು. 


ಸ ವ್ಯಾಸವಾಕ್ಯಮುದಿತೋ ವನಾದ್‌ ದೆ ಶೈತವನಾತ್‌ ತತಃ । 
ಯಯಾ ಸರಸ್ಪತೀಕೂಲೇ ಕಾಮ್ಯಕಂ ಕಾನನಂ ಮಹತ್‌ 11೪೦॥॥ 


ವ್ಯಾಸರ ಮಾತುಗಳಿಂದ ಸಂತೋಷಗೊಂಡ ಅವನು ಅನಂತರ ದ್ವೈತವನವನ್ನು 
ಬಿಟ್ಟುಸರಸ್ಪತೀತೀರದಲ್ಲಿಇದ್ದಕಾಮ್ಯಕವೆಂಬ ವನಕ್ಕೆ ಹೋದನು. 


ಕೈರಾತಪರ್ವ -351- 


ತಮನ್ನಯುರ್ಮಹಾರಾಜ ಶಿಕ್ಸಾಕ್ಷರವಿದಸ್ತಥಾ । 
ಬ್ರಾಹ್ಮಣಾಸ್ತಪಸಾ ಯುಕ್ತಾ ದೇವೇಂದ್ರಮೃಷಯೋ ಯಥಾ 11೪೧/ 


ಎಲೈ ಮಹಾರಾಜನೇ! ವೇದವಿದ್ಯೆ ಮತ್ತು ಶಿಕ್ಷಾಶಾಸ್ತ್ರಗಳಲ್ಲಿ ಪರಿಣತರಾದ 
ತಾಪಸಬ್ರಾಹ್ಮಣರು ದೇವೇಂದ್ರನನ್ನು ಯಷಿಗಳು ಹಿಂಬಾಲಿಸಿದಂತೆ ಅವನನ್ನು 
ಹಿಂಬಾಲಿಸಿದರು. 


ತತಃ ಕಾಮ್ಯಕಮಾಸಾದ್ಯ ಸರ್ವೇ ತೇ ಭರತರ್ಷಭಾಃ । 

ನ್ಯವಸಂತ ಮಹಾತ್ಮಾನಃ ಸಾಮಾತ್ಯಾಃ ಸಪದಾನುಗಾಃ 11೪೨॥॥ 

ಅನಂತರ ಆ ಮಹಾತ್ಮರಾದ ಭರತರ್ಷಭರೆಲ್ಲರೂ ಕಾಮ್ಯಕವನವನ್ನು ಸೇರಿ ತಮ್ಮ 
ಅಮಾತ್ಯ ಮತ್ತು ಪದಾತಿಗಳೊಂದಿಗೆ ಅಲ್ಲಿ ವಾಸಮಾಡಿದರು. 


ತತ್ರ ತೇ ನ್ಯವಸನ್‌ರಾಜನ್‌ ಕಂಚಿತ್‌ ಕಾಲಂ ಮನಸ್ಸಿನ: । 

ಧನುರ್ವೇದಪರಾ ಧೀರಾಃ ಶೃಣ್ವಾನಾ ವೇದಮುತ್ತಮಮ್‌ IVAN 

ಎಲ್ಫೆ ರಾಜನೇ! ಅಲ್ಲಿಧೀರರಾದ ಅವರು ಧನುರ್ವಿದ್ಯೆಯನ್ನು ಅಭ್ಯಾಸಮಾಡುತ್ತಾ 
ಶ್ರೇಷ್ಠವಾದ ವೇದವನ್ನು ಶ್ರವಣಮಾಡುತ್ತಾ ದೈರ್ಯಶೀಲರಾಗಿ ಸ್ವಲ್ಪಸಮಯದವರೆಗೆ 
ವಾಸಮಾಡಿದರು. 

ಚರಂತೋ ಮೃಗಯಾಂ ನಿತ್ಯಂ ಶುದ್ಧೈರ್ಬಾಣೈರ್ಮೃಗಾರ್ಥಿನ: । 

ಪಿತೃದೈವತವಿಪ್ರೇಭ್ಯೋ ನಿರ್ವಪಂತೋ ಯಥಾವಿಧಿ 11೪೪॥ 

ನಿತ್ಯವೂ ಮೃಗಾರ್ಥಿಗಳಾಗಿ ಶುದ್ಧಬಾಣಗಳಿಂದ ಬೇಟೆಯನ್ನು ಆಡುತ್ತಾ 
ಶಾಸ್ತ್ರೋಕ್ತರೀತಿಯಲ್ಲಿ ಪಿತೃಗಳಿಗೆ ದೇವತೆಗಳಿಗೆ ಮತ್ತು ವಿಪ್ರರಿಗೆ ಅದನ್ನು 
ಸಂವಿಭಾಗಮಾಡಿದರು. 

| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ತ್ರಯಸ್ವಿಂಶೋ5ಧ್ಯಾಯಃ ॥ 
॥। ಕೈರಾತಪರ್ವಣಿ ತ್ರಯೋವಿಂಶೋ5ಧ್ಯಾಯಃ |! 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಮೂವತ್ಕೂರನೆಯ ಅಧ್ಯಾಯ ಮುಗಿಯಿತು. 
La SS 


-352- ಮಹಾಭಾರತ ವನಪರ್ವ 


ಮಹಾಭಾರತತಾತರ್ಯನಿರ್ಣಯ - ೨೨ನೇ ಅಧ್ಯಾಯ 


ಗತೇ ವ್ಯಾಸೇ ಭಗವತಿ ಸರ್ವಜ್ಞೇ ಸರ್ವಕರ್ತರಿ । 
ಧರ್ಮರಾಜೋತವದನ್ನಂತ್ರಂ ಫಲ್ಗುನಾಯ ರಹಸ್ಯಮುಂ ।1೧೩೦॥ 


ಸರ್ವಜ್ಞ ಸರ್ವಕರ್ತರಾದ ಭಗವಾನ್‌ ವೇದವ್ಯಾಸರು ಹೊರಟು ಹೋದ ಬಳಿಕ 
ಧರ್ಮರಾಜ ಏಕಾಂತದಲ್ಲಿಅರ್ಜುನನಿಗೆ ಆ ಮಂತ್ರವನ್ನುಉಪದೇಶಿಸಿದ. 


ತಮಾಷ್ಯ ಫಲ್ಗುನೋ ಮಂತ್ರಂ ಯಯೌ ಜ್ಯೇಷ್ಠ್‌ ಪ್ರಣಮ್ಯ ॥೧೩೦॥ 


ಯಮಜೌ ಚ ಸಮಾಶ್ಲಿಷ್ಯ ಗಿರಿಮೇವೇಂದ್ರಕೀಲಕಂ 11೧೩೨॥ 
ತಪಶ್ಚಚಾರ ತತ್ರಸ್ಥು ಶಂಕರಸ್ಥಂ ಹರಿಂ ಸ್ಥರನ್‌ । 
ಷಣ್ಮಾಸೇಠತಿಗತೇತ ಪಠ್ಯನ್ಭೂಕಂ ನಾಮಾಸುರಂ ಗಿರೌ HOA 


ಅರ್ಜುನ ಮಂತ್ರೋಪದೇಶ ಪಡೆದು ಅಣ್ಣಮ್ದಿರನ್ನು ನಮಿಸಿ ನಕುಲ 
ಸಹದೇವರನ್ನೂ ಆಲಿಂಗಿಸಿ ಇಂದ್ರಕೀಲಕಪರ್ವತಕ್ಕೆ ಹೋದ. ಅಲ್ಲಿದ್ದು 
ಶಿವಾಂತರ್ಗತನಾದ ಹರಿಯನ್ನುಸ್ಥರಿಸುತ್ತ ತಪಸ್ಸುಮಾಡಿದ. ಆರು ತಿಂಗಳು ಕಳೆದಾಗ 
ಮೂಕನೆಂಬ ಅಸುರನನ್ನು ಬೆಟ್ಟದಲ್ಲಿಕಂಡ. 


ವರಾಹರೂಪಮಾಯಾತಂ ವಧಾರ್ಥಂ ಫಲ್ಗುನಸ್ಯ ಚ । 
ತಂ ಜ್ಞಾತ್ಸಾ ಫಲುನೋ ವೀರಃ ಸಜ್ಜಂ ಕತಾ ಚ ಗಾಂಡಿವಂ 1೧೩೪॥ 
ಇ ದ ೧ ರೌಲ್‌ 


ಚಿಕ್ಷೇಪ ವಜ್ರಸಮಿತಾಂಸ್ತತ್ಕಾಯೇ ಸಾಯಕಾನ್‌ಬಹೂನ್‌ 0೩೫ 


ಹಂದಿಯ ರೂಪತಾಳಿ ಅರ್ಜುನನನ್ನು ಕೊಲ್ಲಲು ಬರುತ್ತಿದ್ದ ಮೂಕಾಸುರನನ್ನು 
ವೀರ ಅರ್ಜುನ ನೋಡಿ ಗಾಂಡೀವವನ್ನು ಹೆದೆಯೇರಿಸಿ ವಜ್ರಸಮಾನವಾದ ಅನೇಕ 
ಬಾಣಗಳನ್ನು ಅವನ ಮೈಮೇಲೆ ಎಸೆದ. 


ಕಿರಾತರೂಪಸ್ತಮನು ಸಭಾರ್ಯಶ್ಚ ತ್ರಿಯಂಬಕಃ । 
ಸ ಮಮಾರ ಹತಸ್ತಾಭ್ಯಾಂ ದಾನವಃ ಪಾಪಚೇತನಃ OAL 


ಶಿವನೂ ಪಾರ್ವತೀಸಮೇತ ಕಿರಾತರೂಪನಾಗಿ ಬಂದು ಆ ಅಸುರನನ್ನು ಬೆನ್ನಟ್ಟಿದ. 
ಪಾಪಿ ಚೇತನನಾದ ಆ ದಾನವ ಇಬ್ಬರಿಂದಲೂ ಹೊಡೆಸಿಕೊಂಡು ಪ್ರಾಣಬಿಟ್ಟ. 


ಕೈರಾತಪರ್ವ -353- 


ತೇನೋಕ್ತೋತಸೌ ಮಯೈವಾಯಂ ವರಾಹೋತನುಗತೋತದ್ಯ ಹಿ ॥ 
ತಮವಿಧ್ಯೋ ಯತಸ್ತ್ಮಂ ಹಿ ತದ್‌ ಯುಧ್ಯಸ್ವ ಮಯಾ ಸಹ ॥೧೩೭॥ 


ಶಿವ ಅರ್ಜುನನಿಗೆ ಹೇಳಿದ, "ನಾನು ಬೆನ್ನಟ್ಟಿದ್ದ ಹಂದಿಯನ್ನು ನೀನು 
ಹೊಡೆದಿರುವುದರಿಂದ ನನ್ನೊಂದಿಗೆ ಯುದ್ದಮಾಡು' ಎಂದು. 

ಇತ್ಯುಕ್ತಃ ಫಲ್ಗುನಃ ಪ್ರಾಹ ತಿಷ್ಕತಿಷ್ಠ ನ ಮೋಕ್ಸ್ಯಸೇ । 

ಇತ್ಯುಕ್ತ್ವಾ ತಾವುಭೌ ಯುದ್ಧಂ ಚಕ್ರತುಃ ಪುರುಷರ್ಷಭೌ HOASH 

ಶಿವ ಹೀಗೆ ಹೇಳಿದಾಗ ಅರ್ಜುನನೆಂದ 'ನಿಲ್ಲುನಿಲ್ಲುನಾನು ನಿನ್ನನ್ನು ಬಿಡುವುದಿಲ್ಲ. 
ಹೀಗೆ ಮಹಾಪುರುಷರಾದ ಅವರಿಬ್ಬರೂ ಹೇಳುತ್ತ ಯುದ್ಧಮಾಡಿದರು. 

ತತ್ರಾಖಿಲಾನಿ ಶಸ್ತಾಣಿ ಫಲ್ಕುನಸ್ಯಾಗ್ರಸಚ್ಚಿವಃ । 

ಈ n ಕ್ಲ 

ತತೋತರ್ಜುನಸ್ತು ಗಾಂಡೀವಂ ಸಮಾದಾಯಾಭ್ಯತಾಡಯತ್‌ ॥೧೩೯॥ 

ಆಗ ಅರ್ಜುನನ ಎಲ್ಲ ಬಾಣಗಳನ್ನೂ ಶಿವ ನುಂಗಿದ. ಬಳಿಕ ಅರ್ಜುನ 
ಗಾಂಡೀವನ್ನೆತ್ತಿ ಹೊಡೆದ. 

ತದಪ್ಯಗ್ರಸದೇವಾಸೌ ಪ್ರಹಸನ್‌ಗಿರಿತಸ್ತದಾ । 

ಬಾಹುಯುದ್ಧಂ ತತಸ್ತ್ಯಾಸೀತ್‌ತಯೋಃ ಪುರುಷಸಿಂಹಯೋಃ 11೧೪೦ 

ಆಗ ಶಿವ ನಗುತ್ತ ಗಾಂಡೀವವನ್ನೂ ನುಂಗಿಬಿಟ್ಟ. ಬಳಿಕ ಆ ಪುರುಷ ಸಿಂಹರೊಳಗೆ 
ಬಾಹುಯುದ್ದನಡೆಯಿತು. 

ಪಿಂಡೀಕೃತ್ಯ ತತೋ ರುದ್ರಶ್ಲಿಕ್ಷೇಪ ಚ ಧನಂಜಯಂ । 

ಮೂರ್ಚ್ಚಾಮವಾಪ ಮಹತೀಂ ಫಲ್ಗುನೋ ರುದ್ರಪೀಡಿತಃ  1೧೪೧॥ 

ಶಿವ ಅರ್ಜುನನನ್ನು ಮುದ್ದೆ ಮಾಡಿ ಎಸೆದ. ಶಿವನಿಂದ ಹೀಗೆ ಪೀಡಿತನಾದ 
ಅರ್ಜುನ ಗಾಢವಾದ ಮೂರ್ಛೆಯನ್ನುಹೊಂದಿದ. 


ಪೂರ್ವಂ ಸಂಪ್ರಾರ್ಥಯಾಮಾಸ ಶಂಕರೋ ಗರುಡದ್ದಜಂ ! 
ಅವರಾಣಾಂ ವರಂ ಮತ್ತೋ ಯೇಷಾಂ ತಂ ಸಂಪ್ರಯಚ್ಛಸಿ ॥೧೪೨॥ 


-354- ಮಹಾಭಾರತ ವನಪರ್ವ 


ಅಜೇಯತ್ನಂ ಪ್ರಸಾದಾತ್‌ತೇ ವಿಜೇಯಾಃ ಸ್ಕುರ್ಮಯಾಷಿ ತೇ। 
ಇತ್ಯುಕ್ತಃ ಪ್ರ ಪ್ರದದೌ ವಿಷ್ಣುರುಮಾಧೀಶಾಯ ತಂ ವರಃ | 
ತೇನಾಜಯಚ್ಛೇತವಾಹಂ ಗಿರಿಶೋ ರಣಮಧ್ಯಗಂ 11೧೪೩1 


ಹಿಂದೆ ಶಿವ ಹರಿಯನ್ನು ಬೇಡಿದ್ದ "ನನಗಿಂತ ಕೆಳಗಿನವರಿಗೆ ಯಾರಿಗೆ ನೀನು 
ಅಜೇಯತ್ವ ವರವನ್ನು ಕೊಡುವಿಯೋ ಅವರು ನಿನ್ನ ಅನುಗ್ರಹದಿಂದ ನನಗೆ 
ಸೋಲುವಂತಾಗಬೇಕು' ಎಂದು. ಶಿವ ಹೀಗೆ ಹೇಳಿದಾಗ ವಿಷ್ಣು ಆಗಲಿ ಎಂದು 
ಶಿವನಿಗೆ ಆ ವರ ನೀಡಿದ್ದ. ಅದರಿಂದ ಶಿವ ಅರ್ಜುನನನ್ನು ರಣರಂಗ ಮಧ್ಯದಲ್ಲಿ 
ಪರಾಭವಗೊಳಿಸಿದ. 


ಕೇವಲಾನ್‌ ವೈಷ್ಣವಾನ್‌ ಮಂತ್ರಾನ್‌ ವ್ಯಾಸಃ ಪಾರ್ಥಾಯ ನೋ ದದೌ! 
ಏತಾವತಾಲಂ ಭೀಷ್ಮಾದೇರ್ಜಯಾರ್ಥಮಿತಿ ಚಿದ್ದನಃ 11೧೪೪॥ 


ಚಿನ್ನಯನಾದ ವೇದವ್ಯಾ ಸರು ಕೇವಲ ವೈಷ್ಣವ ಮಂತ ತ್ರಗಳನ್ನು ಅರ್ಜುನನಿಗೆ 
ಕೊಡಲಿಲ್ಲ, ಭೀಷ್ಟಾ ದಿಗಳನ್ನು ಗೆಲ್ಲಲು ಇಷ್ಟು ಸಾಕು ಎಂದು. 

ಕೇವಲೈವೆಣ್ಸಷ್ಠವೈರ್ಮಂತ್ರೆಸ್ನದತ್ತೆರ್ವಿಜಯಾವಹೈಃ | 

ಅತಿವೃದ್ಧಸ್ಯ ಪಾರ್ಥಸ್ಯ ದರ್ಪಃ ಸ್ಯಾದಿತಿ ಚಿಂತಯನ್‌ 11೧೪೫! 


ವಿಜಯದಾಯಕವಾದ ಕೇವಲ ವೈಷ್ಣವ ಮಂತ್ರ ವನ್ನು ಕೊಟ್ಟರೆ ಅರ್ಜುನ ಅತಿ 
ಬಲಿಷ್ಠನಾಗುತ್ತಾನೆ. ಅದರಿಂದ ಅವನಿಗೆ ಅಹಂಕಾರ ಬಟ ವೇದವ್ಯಾ ಸರು 


ಆಲೋಚಿಸಿದ್ದರು. 
ಪಾರ್ಥಃ ಸಂಜ್ಞಾಮವಾಪ್ಯಾಥ ಜಯಾರ್ಥ್ಯಾರಾಧಯಚ್ಛಿವಂ | 
ವ್ಯಾಸೋದಿತೇನ ಮಂತ್ರೇಣ ತಾನಿ ಪುಷ್ಪಾಣಿ ತಚ್ಚಿರಃ 11೧೪೬॥ 


ಆರುಹನ್‌ಸ ತು ತಂ ಜ್ಞಾತ್ವಾ ರುದ್ರ ಇತ್ಯೆ €ವ ಫಲು ನಃ | 
ನಮಶ್ಚಶ್ರೇ ತತಃ ಪ್ರಾದಾದಸ ಸ ಪಾಶುಪತಂ ಶಿವಃ 11೧೪೭ 


ಅರ್ಜುನ ಮೂರ್ಛೆ ತಿಳಿದೆದ್ದು ಯುದ್ಧದಲ್ಲಿ ಜಯವಾಗಬೇಕೆಂದು ಬಯಸಿ 
ವ್ಯಾಸರು ಕೊಟ್ಟ ಮಂತ್ರದಿಂದಲೆ ಶಿವನನ್ನು ಆರಾಧಿಸಿದ. ಆಗ ಅವನು ಲಿಂಗದ 


ಕೈರಾತಪರ್ವ -355- 


ಮೇಲೇರಿಸಿದ ಹೂಗಳು ಕಿರಾತನ ತಲೆಯನ್ನೇರಿದುವು. ಅದನ್ನು ನೋಡಿ ಕಿರಾತನನ್ನು 
ಶಿವನೇ ಎಂದು ತಿಳಿದು ಅರ್ಜುನ ನಮಸ್ಕರಿಸಿದ. ಆಗ ಶಿವ ಪಾಶುಪತಾಸ್ತವನ್ನು 
ಅರ್ಜುನನಿಗೆ ನೀಡಿದ. 


ಅಸ್ರಂ ತದ್‌ವಿಷ್ಣುದೈವತ್ಯಂ ಸಾಧಿತಂ ಶಂಕರೇಣ ಯತ್‌ । 
ತಸಾತ್‌ಪಾಶುಪತಂ ನಾಮ ಸ್ಪಾನ್ಯಸ್ಟಾಣ ಪರೇ ಸುರಾಃ । 

[2 ರ ಅಳ 
ದದುಸ್ತದೈವ ಪಾರ್ಥಾಯ ಸರ್ವೇ ಪ್ರತ್ಯಕ್ಷಣೋಚರಾಃ 11೧೪೮॥ 
ಆ ಪಾಶುಪತಾಸ್ತ್ರ ವಿಷ್ಣುದೇವತಾಕವೆ. ಶಿವನಿಂದ ಪಶುಪತಿಯಿಂದ ಸಾಧಿ 


ತವಾದುದರಿಂದ ಪಾಶುಪತ ಎಂದು ಹೆಸರು. ಬಳಿಕ ಎಲ್ಲಬೇರೆ ದೇವತೆಗಳೂ ಆಗಲೇ 
ಪ್ರತ್ಯಕ್ಷರಾಗಿ ತಮ್ಮ ಅಸ್ಪಗಳನ್ನು ಅರ್ಜುನನಿಗೆ ನೀಡಿದರು. 
Kk 
ಮೂವತ್ತನಾಲ್ಕನೆಯ ಅಧ್ಯಾಯ 
(ಬಂಧುಗಳನ್ನು ವಂದಿಸಿ ಆರ್ಜುನನ ಇಂದ್ರಕೀಲಪರ್ವತ ಗಮನ ಮತ್ತು 
ಇಂದ್ರನ ಜೊತೆಯಲ್ಲಿ ಸಂವಾದ) 
ವೈಶಂಪಾಯನಃ 
ಕಸ್ಯಚಿತ್ತ ಸೆ ಕಾಲಸ್ಕ ಧರ್ಮರಾಜೋ ಯುಧಿಷ್ಠಿರಃ । 
ಸಂಸ್ಕೃತ್ಯ ಮುನಿಸಂದೇಶಮಿದಂ ವಚನಮಬ್ರವೀತ್‌ Ve 
ವಿವಿಕ್ಷೇ ವಿದಿತಪ್ರಜ್ಞಮರ್ಜುನಂ ಪುರುಷರ್ಷಭಮ್‌ । 
ಸಾಂತ್ಟಪೂರ್ಣಂ ಸ್ಥಿತಂ ಕೃತ್ವಾ ಪಾಣಿನಾ ಪರಿಸಂಸ್ಕೃಶನ್‌ 11೨ 
ಸ್ವಲ್ಪಕಾಲವು ಕಳೆದಮೇಲೆ ಧರ್ಮರಾಜನಾದ ಯುಧಿಷ್ಠಿರನು ವೇದವ್ಯಾಸರ 
ಸಂದೇಶವನ್ನು ಸ್ಥರಿಸಿ ಏಕಾಂತಪ್ರದೇಶದಲ್ಲಿ ಪ್ರಾಜ್ಞನಾದ ಪುರುಷರ್ಷಭನಾದ 
ಅರ್ಜುನನನ್ನು ಕರದು ಮುಗುಳುನಗುತ್ತಾ ಅವನ ಕೈಯನ್ನು ಹಿಡಿದು 
ಸಮಾಧಾನಪೂರ್ವಕವಾಗಿ ಈ ಮಾತುಗಳನ್ನು ಆಡಿದನು. 
ಸ ಮುಹೂರ್ತಮಿವ ಧ್ಯಾತ್ವಾ ವನವಾಸಮರಿಂದಮುಃ । 
ಧನಂಜಯಂ ಧರ್ಮರಾಜೋ ರಹಸೀದಮುವಾಚ ಹ 11೩11 


-356- ಮಹಾಭಾರತ ವನಪರ್ವ 


ಅರಿಂದಮನಾದ ಧರ್ಮರಾಜನು ಒಂದು ಮುಹೂರ್ತಕಾಲ ಚಿಂತಿಸಿ 
ಏಕಾಂತದಲ್ಲಿಅರ್ಜುನನನ್ನುಕುರಿತು. ಹೀಗೆ ಮಾತನಾಡಿದನು. 


ಭೀಷ್ಮೇ ದ್ರೋಣೇ ಕೃಪೇ ಕರ್ಣೇ ದ್ರೋಣಪುತ್ರೇ ಚ ಭಾರತ । 
ಧನುರ್ವೇದಶ್ಚಶುಷ್ಟಾದ ಏತೇಷ್ಟದ್ಯ ಪ್ರತಿಷ್ಠಿತಃ uv 


ಎಲೈ ಭಾರತನೇ! ನಾಲ್ಕುಪಾದಗಳುಳ್ಳ ಧನುರ್ವೇದವು ಈದಿನ ಭೀಷ್ಠರಲ್ಲಿ 
ದ್ರೋಣರಲ್ಲಿಕೃಪರಲ್ಲಿಅಶ್ವತ್ಥಾಮರಲ್ಲಿಮತ್ತು ಕರ್ಣನಲ್ಲಿ ಪ್ರತಿಷ್ಠಿತವಾಗಿದೆ. 


ಬ್ರಾಹ್ಮಂ ದೈವಂ ಚಾಸುರಂ ಚ ಸಪ್ರಯೋಗಚಿಕಿತ್ತಿತಮ್‌ । 
ಸರ್ವಾಸ್ಟ್ರಾಣಾಂ ಪ್ರಯೋಗಂ ಚ ತೇ ವಿಜಾನಂತಿ ಕೃತ್ತಶಃ 1೫1 


ಅವರು ಬ್ರಾಹ್ಮಣಸಂಬಂಧಿಯಾದ ದೈವಸಂಬಂಧಿಯಾದ ಅಸುರಸಂಬಂಧಿ 
ಯಾದ ಎಲ್ಲಾವಿದ್ಯೆಗಳನ್ನೂಮತ್ತು ಆ ವಿದ್ಯೆಗಳ ನಿವಾರಣೋಪಾಯವನ್ನೂಮತ್ತು 
ಎಲ್ಲಾಅಸ್ಪಗಳೆ ಪ್ರಯೋಗವನ್ನೂ ಸಮಗ್ರವಾಗಿ ತಿಳಿದಿದ್ದಾರೆ. 


ತೇ ಸರ್ವೇ ಧೃತರಾಷ್ಟಸ್ಯ ಪುತ್ರೇಣ ಪರಿಸಾಂತ್ಲಿತಾಃ 1 
ಸಂವಿಭಕ್ತಾಶ್ಚ ತುಷ್ಟಾಶ್ಚ ಗುರುವಚ್ಚೆಷು ವರ್ತತೇ 1೬! 


ಅವರೆಲ್ಲರೂ ದೃತರಾಷ್ಟ್ರಪ್ರತ್ರರಿಂದ ಸಮ್ಮಾನಿಸಲ್ಪಟ್ಟಿದ್ದಾರೆ. ಆವನಿಂದ ಬೇಕಾದಷ್ಟು 


ಧನವನ್ನು ಹೊಂದಿ ಸಂತುಷ್ಠರಾಗಿದ್ದಾರೆ. ಧುರ್ಯೋಧನನು ಅವರಲ್ಲಿಗುರುಗಳಂತೆ 
ನಡೆದುಕೊಳ್ಳುತ್ತಾನೆ. 


ಸರ್ವಯೋಧೇಷು ಚೈವಾಸ್ಯ ಸಮಾ ವೃತ್ತಿರನುತ್ತಮಾ । 
ಶಕ್ತಿಂ ನ ಹಾಪಯಿಷ್ಯಂತಿ ತೇ ಕಾಲೇ ಪ್ರತಿಪೂಜಿತಾಃ 11೭11 
ದುರ್ಯೋಧನನು ಎಲ್ಲಾ ಯೋಧರಲ್ಲಿಯೂ ಯಾವಾಗಲೂ ಶ್ರೇಷ್ಠವಾದ 


ಸಮಾನವಾದ ವರ್ತನೆಯನ್ನು ಹೊಂದಿದ್ದಾನೆ. ಹೀಗೆ ಸಮ್ಮಾನಿಸಲ್ಪಟ್ಟ ಅವರು 
ಯೋಗ್ಯವಾದ ಕಾಲದಲ್ಲಿತಮ್ಮ ಶಕ್ತಿಯನ್ನು ಕಳೆದು ಕೊಳ್ಳುವುದಿಲ್ಲ. 


ಅದ್ಯ ಚೇಯಂ ಮಹೀ ಕೃತ್ಸ್ನಾ ದುರ್ಯೋಧನವಶಾನುಗಾ | 
ತ್ವಯಿ ವ್ಯಪಾಶ್ರಯೋತಸ್ಥಾಕಂ ತ್ವಯಿ ಭಾರಃ ಸಮಾಹಿತಃ non 


ಕೈರಾತಪರ್ವ -357- 


ಈ ದಿನ ಸಮಗ್ರವಾದ ಭೂಮಿಯು ದುರ್ಯೋಧನನ ವಶವಾಗಿದೆ. ನಮಗೆ 
ನಿನ್ನನ್ನು ಬಿಟ್ಟುಬೇರೆ ಆಶ್ರಯವಿಲ್ಲ ನಮ್ಮ ಜವಾಬ್ದಾರಿಯೆಲ್ಲಾ ನಿನ್ನಭುಜದ ಮೇಲಿದೆ. 


ತ 


ತ್ರ ಕೃತ್ಯ 
ಜ್‌ 
ಕೃಷ್ಣ 


ಕೃತ್ಯಂ ಪ್ರಪಶ್ಯಾಮಿ ಪ್ರಾಪ್ತಕಾಲಮರಿಂದವು । 
ಪಾಯನಾತ್‌ ತಾತ ಗೃಹೀತೋಪನಿಷನ್ನಯಾ Nal 


ಅರಿಂದಮನೇ! ಅದಕ್ಕೆ ಯೋಗ್ಯವಾದ ಈ ಕಾಲದಲ್ಲಿ ಮಾಡಬೇಕಾದ 
ಕರ್ತವ್ಯವನ್ನು ನಾನು ಕಾಣುತ್ತಿದ್ದೇನೆ. ಪ್ರೀತಿಪಾತ್ರನೇ! ನಾನು ಕೃಷ್ಣದೆ ಶೈಪಾಯನರಿಂದ 
ಮಂತ್ರವನ್ನು ಸ್ವೀಕರಿಸಿದ್ದೇನೆ. 

ತಯಾ ಪ್ರಯುಕ್ತಯಾ ಸಮ್ಯಕ್‌ ಜಗತ್‌ ಸರ್ವಂ ಪ್ರಕಾಶತೇ । 

ತೇನ ತ್ವಂ ಬ್ರಹ್ಮಣಾ ತಾತ ಸಂಯುಕ್ತ; ಸುಸಮಾಹಿತಃ noon 

ದೇವತಾನಾಂ ಯಥಾಕಾಲಂ ಪ್ರಸಾದಂ ಪ್ರತಿಪಾಲಯನ್‌ । 

ತಪಸಾ ಯೋಜಯಾತ್ಮಾನಮುಗ್ರೇಣ ಭರತರ್ಷಭ 11೧೧ 

ಅದನ್ನು ಚೆನ್ನಾಗಿ ಪ್ರಯೋಗಮಾಡಿದರೆ ಜಗತ್ತೆಲ್ಲವೂ ತಿಳಿಯುತ್ತದೆ. ಎಲೈ 
ಪ್ರೀತಿಪಾತ್ರನೇ! ಭರತರ್ಷಭನೇ! ಆ ಮಂತ್ರವನ್ನು ಸ್ವೀಕರಿಸಿ ಯೋಗ್ಯವಾದ ಕಾಲದಲ್ಲಿ 
ಉಂಟಾಗುವ ದೇವತೆಗಳ ಅನುಗ್ರಹವನ್ನು ನಿರೀಕ್ಷಿಸುತ್ತಾ ಸಮಧಾನಗೊಂಡ 
ಮನಸ್ಸಿನಿಂದ ಉಗ್ರವಾದ ತಪಸ್ಸನ್ನು ಆಚರಿಸು. 

ಧನುಷ್ಠಾನ್‌ ಕವಚೀ ಖಡ್ಲೀ ಮುನಿಃ ಸಾರಸಮನ್ನಿತಃ । 

ನ ಕಸ್ಯಚಿದ್‌ ದದನ್‌ ಮಾರ್ಗಂ ಗಚ್ಛ ತಾತೋತ್ತರಾಂ ದಿಶಮ್‌ ॥೧೨॥ 

ಧನುಸ್ಸನ್ನು ಹಿಡಿದು ಕವಚವನ್ನು ಧರಿಸಿ ಕೈಯಲ್ಲಿ ಖಡ್ಗವನ್ನು ಹಿಡಿದು ಮೌನವಾಗಿ 
ಬಲವನ್ನು ಹೊಂದಿದವನಾಗಿ ಯಾರಿಗೂ ದಾರಿಯನ್ನು ಬಿಡದೆ ಉತ್ತರದಿಕ್ಕಿಗೆ 
ಪ್ರಯಾಣಮಾಡು. 


ಇಂದ್ರೇ ಹಸ್ಟಾಣಿ ದಿವ್ಯಾನಿ ಸಮಸ್ತಾನಿ ಧನಂಜಯ । 
ವೃತ್ರಾದ್‌ ಭೀತೈಃ ಪುರಾ ದೇವೈರ್ಬಲಮಿಂದ್ರೇ ಸಮರ್ಪಿತಮ್‌ 1೧೩೬ 


-358- ಮಹಾಭಾರತ ವನಪರ್ವ 


ಧನಂಜಯನೇ! ಇಂದ್ರನಲ್ಲಿಎಲ್ಲಾದಿವ್ಯಾಸ್ಪಗಳೂ ಇವೆ. ಮತ್ತು ಹಿಂದೆ ವೃತ್ರನಿಗೆ 
ಹೆದರಿದ ದೇವತೆಗಳು ತಮ್ಮ ಬಲವನ್ನು (ಮತ್ತು ಅಸ್ಪವನ್ನು) ಇಂದ್ರನಿಗೆ ಕೊಟ್ಟಿದ್ದಾರೆ. 

ತಾನ್ಯೇಕಸ್ಮಾನಿ ಸರ್ವಾಣಿ ತತಸ್ತಂ ಪ್ರತಿಪತ್ಸ್ಯಸೇ 1 

ಅನೇನ ಬ್ರಹ್ಮಣಾ ತಾತ ಸರ್ವಂ ಸಂಪ್ರತಿಪದ್ಯತೇ 11೧೪॥ 

ಪ್ರೀತಿಪಾತ್ರನೇ! ನೀನು ಆ ಎಲ್ಲಾಅಸ್ಪಗಳನ್ನೂ ಒಂದೇ ಕಡೆಯಲ್ಲಿಇಂದ್ರನಿಂದ 
ಪಡೆಯುತ್ತೀಯೆ. ಈ ಮಂತ್ರದಿಂದ ಎಲ್ಲವೂ ಕೈಗೂಡುತ್ತದೆ. 

ಶಕ್ರಮೇವ ಪ್ರಪದ್ಯಸ್ವ ಸ ತೇತಸ್ಪಾಣಿ ಪ್ರದಾಸ್ಯತಿ । 

ದೀಕ್ಷಿತೋತದ್ಯೈವ ಗಚ್ಛ ತ್ವಂ ದ್ರಷ್ಟುಂ ದೇವಂ ಪುರಂದರಮ್‌ ॥1೧೫॥ 

ಇಂದ್ರನಿಗೆ ಶರಣಾಗು. ಅವನು ನಿನಗೆ ಅಸ್ಪಗಳನ್ನು ಕೊಡುವನು. ಇಂದೇ 
ದೀಕ್ಷಿತನಾಗಿ ಆ ಇಂದ್ರದೇವನನ್ನು ನೋಡಲು ಹೊರಡು. 

ಏವಮುಕ್ತಾ ಧರ್ಮರಾಜಃ ತಮಧ್ಯಾಪಯತ ಪ್ರಭುಃ । 

ದೀಕ್ಷಿತಂ ವಿಧಿನಾ ತೇನ ಯತವಾಕ್ಕಾಯಮಾನಸಮ್‌ uot 

ಹೀಗೆ ಹೇಳಿ ಪ್ರಭುವಾದ ಧರ್ಮರಾಜನು ಮನೋವಾಕ್‌ಕಾಯ- ನಿಯಮವನ್ನು 


ಹೊಂದಿದ್ದ ದೀಕ್ಷಿತನಾದ ಅರ್ಜುನನಿಗೆ ಶಾಸ್ತ್ರವಿಧಿಯಂತೆ ಮಂತ್ರೋಪದೇಶವನ್ನು 
ಮಾಡಿದನು. 


ಅನುಜಜ್ಞೇ ತತೋ ವೀರೋ ಬ್ರಾತಾ ಭ್ರಾತರಮಗ್ರಜಃ 1 
ನಿದೇಶಾದ್‌ ಧರ್ಮರಾಜಸ್ಯ ದ್ರಷ್ಟುಕಾಮಂ ಪುರಂದರಮ್‌ eral 


ತನ್ನ ಅಪ್ಪಣೆಯಂತೆ ಇಂದ್ರನನ್ನುನೋಡಲು ಹೊರಟ ತಮ್ಮನಾದ ಅರ್ಜುನನಿಗೆ 
ವೀರನಾದ ಧರ್ಮರಾಜನು ಅನುಮತಿಯನ್ನುನೀಡಿದನು. 


ಧನುರ್ಗಾಂಡೀವಮಾದಾಯ ತಥಾತಕ್ಟಯ್ಯೌ ಮಹೇಷುಧೀ | 
ಕವಚೀ ಸತಲತ್ರಾಣಃ ಖಡ್ಗಗೋಧಾಂಗುಲಿತ್ರವಾನ್‌ 1೧೮॥ 


ಕೈರಾತಪರ್ವ -359- 


ಹುತ್ತಾಗ್ನಿಂ ಬ್ರಾಹ್ಮಣಾನ್‌ ನಿಷ್ಕೈಃ ಸ್ವಸ್ತಿ ವಾಚ್ಯ ಮಹಾಭುಜ: । 
ಪ್ರಾತಿಷ್ಠತ ಮಹಾಬಾಹುಃ ಪ್ರಗೃಹೀತಶರಾಸನಃ । 


ವಧಾಯ ಧಾರ್ತರಾಷ್ಟ್ರಾಣಾಂ ನಿ:ಃಷ್ಟಸ್ಯೋರ್ಧ್ವಮುದೀಕ್ಷ ol 

ಮಹಾಬಾಹುವಾದ ಅರ್ಜುನನು ಗಾಂಡೀವಧನುಸ್ಸನ್ನೂ ಹಾಗೆಯೇ ಅಕ್ಷಯ 
ಬತ್ತಳಿಕೆಗಳನ್ನೂ ತೆಗೆದುಕೊಂಡು ಕವಚವನ್ನೂಹಸ್ತರಕ್ಷಣೆಗಳನ್ನೂ ಧರಿಸಿ ಖಡ್ಗವನ್ನೂ 
ಗೋಧದ ಚರ್ಮದಿಂದ ಮಾಡಿದ ಅಂಗುಲಿತ್ರಾಣಗಳನ್ನೂ ಧರಿಸಿ ಅಗ್ನಿಯಲ್ಲಿ 
ಹೋಮವನ್ನು ಮಾಡಿ ಬ್ರಾಹ್ಮಣರಿಗೆ ಹಿರಣ್ಯದಾನವನ್ನುಕೊಟ್ಟು ಅವರಿಂದ ಮಂಗಳ 
ಆಶೀರ್ವಾದವನ್ನುಪಡೆದು ಮಹಾಭುಜನಾದ ಆವನು ಬಿಲ್ಲನ್ನುಹಿಡಿದು ನಿಟ್ಟುಸಿರನ್ನು 
ಬಿಟ್ಟುಮೇಲ್‌ಮುಖವಾಗಿ ನೋಡಿ ದುರ್ಯೋಧನಾದಿಗಳ ವಧೆಯನ್ನುಉದ್ದೇಶಿಸಿ 
ಹೊರಟನು. 


ತಂ ದೃಷ್ಟ್ವಾ ತತ್ರ ಕೌಂತೇಯಂ ಪ್ರಗೃಹೀತಶರಾಸನಮ್‌ । 

ಅಬ್ರುವನ್‌ ಬ್ರಾಹ್ಮಣಾಃ ಸಿದ್ಧಾ ಭೂತಾನ್ಯಂತರ್ಹಿತಾನಿ ಚ । 

ಸಿದ್ಧಚಾರಣಸಂಘಾಶ್ಚ ಗಂಧರ್ವಾಶ್ಹ ತಮಬ್ರುವನ್‌ don 

ಕುಂತೀಪುತ್ರನಾದ ಅರ್ಜುನನು ಕೈಯಲ್ಲಿ ಧನುಸ್ಸನ್ನು ಹಿಡಿದಿದ್ದನ್ನು ನೋಡಿ 
ಬ್ರಾಹ್ಮಣರೂ ಸಿದ್ದರೂ ಅದೃಷ್ಟವಾದ ಭೂತಗಳೂ ಸಿದ್ಧಚಾರಣಸಂಘಗಳೂ ಮತ್ತು 
ಗಂಧರ್ವರೂ ಅವನನ್ನುಕುರಿತು ಹೇಳಿದರು. 

ಸ್ವಷ್ತಿ ವ್ರತಮುಪಾದತ್ತ್ವ ಸಂಕಲ್ಪಸ್ತವ ಸಿದ್ಧತಾಮ್‌ । 

ಮನೋರಥಾಶ್ಚ ತೇ ಸರ್ವೇ ಸಮೃದ್ಧ್ಯಂತಾಂ ಮಹಾರಥ 11೨೧॥ 

ಮಹಾರಥನೇ! ನಿನಗೆ ಮಂಗಳವಾಗಲಿ. ವ್ರತವನ್ನು ಅನುಷ್ಠಾನಮಾಡು. ನಿನ್ನ 
ಸಂಕಲ್ಪವೂ ಮತ್ತು ಎಲ್ಲಾಮನೋರಥಗಳೂ ಸಿದ್ಧಿಸಲಿ. 

ವಿವಮುಕ್ತೋತಭಿವಾದ್ಯೈತಾನ್‌ ಕೃತಾಂಜಲಿಪುಟಸ್ತಥಾ । 

ತಪೋಯೋಗಮನಾ: ಪಾರ್ಥ: ಪುರೋಹಿತಮವಂದತ 12೨1 


-360- ಮಹಾಭಾರತ ವನಪರ್ವ 


ಹೀಗೆ ಹೇಳಲ್ಪಟ್ಟ ಅರ್ಜುನನು ಕೈಗಳನ್ನು ಮುಗಿದು ಅವರಿಗೆ ನಮಸ್ಕರಿಸಿ 
ತಪೋಯೋಗಗಳಲ್ಲಿ ಮನಸ್ಸುಳ್ಸವನಾಗಿ ಪುರೋಹಿತರಾದ ಧೌಮ್ಯರಿಗೆ ನಮಸ್ಕಾರವನ್ನು 
ಮಾಡಿದನು. 


ತತಃ ಪ್ರೀತಮನಾ ಜಿಷ್ಟುಃ ತಾವುಭಾವಭ್ಯವಂದತ । 
ಸಹೋದರಾವತಿರಥೌ ಯುಧಿಷ್ಠಿರವೃಕೋದರೌ 11೨೩। 


ಅನಂತರ ಸಂತೋಷಗೊಂಡ ಅರ್ಜುನನು ಸಹೋದರರೂ ಅತಿರಥರೂ ಆದ 
ಯುಧಿಷ್ಠಿರ ಮತ್ತು ಭೀಮಸೇನ ಇವರಿಬ್ಬರಿಗೂ ನಮಸ್ಕಾರವನ್ನುಮಾಡಿದನು. 


ಸಂಕ್ಲಾಂತಮನಸೌ ತೂರ್ಣಮುಪಗಮ್ಯ ಮಹಾರಥೌ 1 

ಯಮೌ ಗಾಂಡೀವಧನ್ಹಾನಮಭ್ಯವಾದಯತಾಮುಭೌ 1 

ಅಭಿವಾದ್ಯ ತು ತೌ ವೀರಾವೂಚತುಃ ಪಾಕಶಾಸನಿಮ್‌ 11೨೪॥ 

ಮನೋವಿಷಾದದಿಂದ ಕೂಡಿದ್ದ ಮಹಾರಥರಾದ ನಕುಲಸಹದೇವರು 
ಗಾಂಡೀವಧನುಸನ್ನು ಹಿಡಿದಿದ್ದ ಅರ್ಜುನನ ಬಳಿಗೆ ಶೀಘ್ರವಾಗಿ ಬಂದು ನಮಸ್ಕಾರವನ್ನು 
ಮಾಡಿ ಅರ್ಜುನನನ್ನುಕುರಿತು ಮಾತನಾಡಿದರು. 

ಅವಾಪ್ತವ್ಯಾನಿ ಸರ್ವಾಣಿ ದಿವ್ಯಾನ್ಯಸ್ವ್ರಾಣಿ ವಾಸವಾತ್‌ । 

ಅಸ್ಟ್ರಾಣ್ಯಾಪ್ನಹಿ ಕೌಂತೇಯ ಮನಸಾ ಯದ್ಯದಿಚ್ಛಸಿ 11೨೫ 

ಅ ಕುರಿ 


ಕೌಂತೇಯನೇ! ಪಡೆಯಬೇಕಾದ ದಿವ್ಯಾಸ್ಟಗಳು ಯಾವುವು ಇವೆಯೋ 
ಇಂದ್ರನಿಂದ ಆ ಎಲ್ಲಾಅಸ್ವಗಳನ್ನೂ ಪಡೆಯುವವನಾಗು. 


ಗಿರಂ ಸತ್ಯಾಮಶಿಥಿಲಾಂ ನಿರ್ದೋಷಾಂ ಸಮ್ಮತಾಂ ಸತಾಂ | 
ತ್ಹಮೇಕಃ ಪಾಂಡವೇಷ್ಟದ್ಯ ಸಂಪ್ರಾಪ್ತೋಠಸಿ ಧನಂಜಯ (1೨೬॥ 


ಎಲ್ಫೆ ಧನಂಜಯನೇ! ಈ ದಿನ ಪಾಂಡವರಲ್ಲಿನೀನೊಬ್ಬನೇ ಸತ್ಯವಾದ ದೃಢವಾದ 
ನಿರ್ದೋಷವಾದ ಸಜ್ಜನ ಸಮ್ಮತವಾದ ಮಂತ್ರವನ್ನು ಪಡೆದಿರುತ್ತೀಯೆ. 


ನ ಚಾಧರ್ಮವಿದಂ ದೇವಾ ನಾಸಿದ್ದಂ ನಾತಪಸ್ವಿನಮ್‌ । 
ದ್ರಷ್ಟುಮಿಚ್ಛಂತಿ ಕೌಂತೇಯ ಚಲಚ್ಛಿತ್ರಂ ಶಠಂ ನ ಚ 11೨೭! 


ಕೈರಾತಪರ್ವ -361- 


ಎಲ್ಲೆ ಕೌಂತೇಯನೇ! ದೇವತೆಗಳು ಅಧರ್ಮಿಷ್ಠನನ್ನಾಗಲೀ ಮಂತ್ರಸಿದ್ಧಿ 
ಇಲ್ಲದವನನ್ನಾಗಲೀ ತಪಸ್ಸಿಲ್ಲದವನನ್ನಾಗಲೀ ಚಂಚಲಚಿತ್ತನನ್ನಾಗಲೀ ಅಥವಾ ನಿಗೂಢ 
ದ್ವೇಷಿಯನ್ನಾಗಲೀ ನೋಡಲು ಇಚ್ಛಿಸುವುದಿಲ್ಲ. 


ರೋರೂಯಮಾಣಃ ಕಟುಕಮೀರ್ಷ್ಯಕ: ಕಟುಕಾಕ್ಷರಃ | 
ಶಠಃ ಶ್ಲಾಘಕರಃ ಕ್ಷೇಪ್ತಾ ಹಂತಾ ಚ ವಿಚಿಕಿತಿತಾ ॥1೨೮॥ 


ವಿಶಸ್ವಹಂತಾ ಮಾಯಾವೀ ಕ್ರೋಧನೋರನೃತಭಾಷಿತಾ । 
ಅತ್ಯಾಶೀ ನಾಸ್ತಿಕೋಠದಾತಾ ಮಿತ್ರಧ್ರುಕ್‌ ಸರ್ವಕರ್ಕಶಃ ॥1೨೯।॥ 


ಆಕ್ರೋಷ್ಟಾ ಚಾತಿಮಾನೀ ಚ ರೌದ್ರೋ ಲುಬ್ಬೋ5ಥ ಲೋಲುಪ । 
ಸ್ತೇನಶ್ಚ ಮದ್ಯಪಶ್ಚೆವ ಭ್ರೂಣಹಾ ಗುರುತಲ್ಪಗಃ HAO 


ಸಂಭಾವಿತಾತ್ಮಾ ಚಾತ್ಯರ್ಥಂ ನೃಶಂಸಃ ಪುರುಷಶ್ಚ ಯಃ । 
ನೈತೇ ಲೋಕಾನಾಪ್ಪುವಂತಿ ನಿರ್ಲೋಕಾಸ್ತೇ ಧನಂಜಯ HAO 


ತೀಕ್ಷ್ಣವಾಗಿ ಕಿರುಚುವವನು ಅಸೂಯೆಯನ್ನು ಪಡುವವನು ಚುಚ್ಚಿ 
ಮಾತನಾಡುವವನು ನಿಗೂಢ ದ್ವೇಷಿಯಾದವನು ತನ್ನನ್ನುತಾನು ಹೊಗಳಿಕೊಳ್ಳುವವನು 
ಇನ್ನೂಬ್ಬರನ್ನು ನಿಂದಿಸುವವನು ಮತ್ತು ಕೊಲ್ಲುವವನು ಯಾವಾಗಲೂ 
ಸಂಶಯಪಡುವವನು ವಿಶ್ವಾಸಘಾತಕನಾದವನು ಮಾಯಾವಿಯಾದವನು 
ಕ್ರೋಧಸ್ವಭಾವದವನು ಸುಳ್ಳನ್ನು ಮಾತನಾಡುವವನು ಬಹಳವಾಗಿ 
ಊಟಮಾಡುವವನು ನಾಸ್ತಿಕನಾದವನು ದಾನವನ್ನು ಕೊಡದಿರುವನು 
ಮಿತ್ರದ್ರೋಹವನ್ನು ಮಾಡುವವನು ಯಾವಾಗಲೂ ಬಹಳ ಆತ್ಮಾಭಿಮಾನ ಇರುವವನು 
ಉಗ್ರನಾದವನು ಲೋಭಿಯಾದವನು ಇಂದ್ರಿಯಲೋಲುಪನಾದವನು ಕಳ್ಳನಾದವನು 
ಮದ್ಯಪಾನವನ್ನು ಮಾಡುವವನು ಭ್ರೂಣಹತ್ಯೆಯನ್ನು ಮಾಡಿದವನು 
ಗುರುತಲ್ಪಗಾಮಿಯಾದವನು ತನ್ನನ್ನುತಾನೆ ಶ್ರೇಷ್ಠನೆಂದು ತಿಳಿದುಕೊಳ್ಳುವವನು ಮತ್ತು 
ಬಹಳ ಕ್ರೂರಿಯಾದವನು, ಎಲೈ ಧನಂಜಯನೇ, ಇವರಾರೂ ಒಳ್ಳೆಯ ಲೋಕವನ್ನು 
ಪಡೆಯುವುದಿಲ್ಲ. ಧನಂಜಯನೇ ಅವರು ಲೋಕಶೂನ್ಯರಾದವರು. 


-362- ಮಹಾಭಾರತ ವನಪರ್ವ 


ಆನೃಶಂಸ್ಯಮನುಕ್ರೋಶಃ ಸತ್ಯಂ ಕರುಣವೇದಿತಾ । 
ದಮಃ ಸ್ಥಿತಿದೃತಿರ್ಧರ್ಮಃ ಕ್ಷಮಾ ರೂಪಮನುತ್ತಮಮ್‌ 11೩೨॥ 


ದಯಾ ಶಮಸ್ತಿತಿಕ್ಲಾ ಚ ಗುರುಪೂಜಾ ಕೃತಜ್ಞತಾ । 
ಮೈತ್ರತಾ ದ್ವಿಜಭಕ್ತಿಶ್ಚ ವಸಂತಿ ತ್ಹಯಿ ಫಲ್ಗುನ 11೩೩1 


ಎಲೈಅರ್ಜುನನೇ। ಮಾರ್ದವ ದಯ ಸತ್ಯ ಕರುಣೆ ಇಂದ್ರಿಯನಿಗ್ರಹ 
ವೈಷ್ಣವಸಿದ್ದಾಂತದಲ್ಲಿಸ್ಥತಿ ಧೈರ್ಯ ಧರ್ಮ ಕ್ಷಮೆ ಶ್ರೇಷ್ಠವಾದ ರೂಪ ಶಮ (ಭಗವದ್‌ 
ಭಕ್ತಿ) ದ್ವಂದಸಹಿಷ್ಣುತ ಗುರುಪೂಜೆ ಕೃತಜ್ಞತೆ ಸ್ನೇಹ ಬ್ರಾಹ್ಮಣರಲ್ಲಿಬಕ್ತಿ ಎಲ್ಲವೂ ನಿನ್ನಲ್ಲಿ 
ಇವೆ. 


ವ್ಯಪೇಕ್ಷಾ ಸರ್ವಭೂತೇಷು ಕೃಪಾ ದಾನಂ ಮತಿಃ ಸ್ಥ ಸೃತಿ ॥ 
ತಸ್ಮಾತ್‌ ಕೌರವ್ಯ ಶಕ್ರೇಣ ಸಮೇಷ್ಯಸಿ ಧನಂಜಯ 11೩೪॥ 


ತ್ವಾದೃಶೇನ ಹಿ ದೇವಾನಾಂ ಶ್ಲಾಘನೀಯಃ ಸಮಾಗಮಃ 11೩೫! 


ಎಲ್ಲಪ್ರಾಣಿಗಳಿಗೂ ಉಪಕಾರಮಾಡುವ ಇಚ್ಛೆ ಕೃಪೆ ದಾನ ಒಳ್ಳೆಯ ಬುದ್ಧಿಸ್ಟರಣೆ 
ಎಲ್ಲವೂ ನಿನ್ನಲ್ಲಿ ಇವೆ. ಧನಂಜಯನೇ! ಆದ್ದರಿಂದ ನೀನು ಇಂದ್ರನ ಜೊತೆಯಲ್ಲಿ 
ಸಮಾಗಮವನ್ನು ಹೊಂದುವಿ. ನಿನ್ನಂತಹವನ ಜೊತೆಯಲ್ಲಿ ಸಮಾಗಮವು 
ದೇವತೆಗಳಿಗೂ ಶ್ಲಾಘ್ಯವಾದುದು. 


ಸುಹೃದಾಂ ಸೋದರಾಣಾಂ ಚ ಸರ್ವೇಷಾಂ ಭರತರ್ಷಭ ಟ 
ತ್ವಂ ಗತಿಃ ಪರಮಾ ತಾತ ವೃತ್ರಹಾ ಮರುತಾಮಿವ WALI 


ಎಲ್ಫೆ ಭರತರ್ಷಭನೇ! ಪ್ರೀತಿಪಾತ್ರನೇ! ಮರುತ್ತುಗಳಿಗೆ ಇಂದ್ರನು 
ಆಶ್ರಯನಾದಂತೆ ಎಲ್ಲಾ ಸೋದರರಿಗೂ ಮತ್ತು ಹಿತೈಷಿಗಳಿಗೂ ನೀನೇ 


ಪರಮಾಶ್ರಯನಾಗಿದ್ದೀಯೆ. 


ತಸ್ಮಿಂಸ್ಪಯೋದಶೇ ವರ್ಷೇ ಭ್ರಾತರಃ ಸುಹೃದಶ್ಚತೇ 1 
ಸರ್ವೇ ಹಿ ಸಂಶ್ರಯಿಷ್ಯಂತಿ ಬಾಹುವೀರ್ಯಂ ಮಹಾಬಲ ॥೩೭! 


ಕೈರಾತಪರ್ವ -363- 


ಎಲೈ ಮಹಾಬಲನೇ! ಆ ಹದಿಮೂರನೆಯ ವರ್ಷದಲ್ಲಿನಿನ್ನಎಲ್ಲಾಸಹೋದರರೂ 
ಮತ್ತು ಹಿತೈಷಿಗಳಾದ ಬಾಂಧವರೂ ನಿನ್ನ ಬಾಹುಬಲವನ್ನು ಆಶ್ರಯಿಸುವರು. 

ಸ ಪಾರ್ಥ ಪಿತರಂ ಗಚ್ಛ ಸಹಸ್ರಾಕ್ಚಮರಿಂದಮಮ್‌ । 

ಮುಷ್ಟಿಗ್ರಹಣಮಾದತ್ಸ್ವ ಸರ್ವಾಣ್ಯಸ್ವ್ರಾಣಿ ವಾಸವಾತ್‌ WASH 

ಎಲೈ ಪಾರ್ಥನೇ! ಅಂತಹ ನೀನು ತಂದೆಯಾದ ಇಂದ್ರನನ್ನುಹೋಗಿ ನೋಡು. 
ಎಲ್ಲಾ ಅಸ್ಪಗಳನ್ನು ಇಂದ್ರನಿಂದ ಒಂದೇ ಹಿಡಿಯಲ್ಲಿಸ್ಟೀಕರಿಸು. 


ಶತಶೃಂಗೇ ಮಹಾಬಾಹೋ ಮಘವಾನಿದಮಬ್ರವೀತ್‌ । 
ಶೃಣ್ವತಾಂ ಸರ್ವಭೂತಾನಾಂ ತ್ವಾಮುಪಾಘ್ರಾಯ ಮೂರ್ಧನಿ ॥೩೯॥ 


ಎಲೈ ಮಹಾಬಾಹುವೇ ಶತಶೃಂಗಪರ್ವತದಲ್ಲಿನಿನ್ನ ಶಿರಸ್ಸನ್ನು ಆಘ್ರಾಣಿಸಿ ಎಲ್ಲರೂ 
ಕೇಳುವಂತೆ ಇಂದ್ರನು ಈ ಮಾತನಾಡಿದನು. 


ವಿದಿತಃ ಸರ್ವಭೂತಾನಾಂ ದಿವಂ ತಾತ ಗಮಿಷ್ಯಸಿ । 
ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್‌ ರಂಸ್ಕಸೇ ಜಯತಾಂ ವರ ॥೪೦॥ 


ಎಲೈ ಜಯಶೀಲರಲ್ಲಿ ಶ್ರೇಷ್ಠನಾದವನೇ, ನೀನು ಸ್ವರ್ಗಲೋಕಕ್ಕೆ ಹೋಗುವಿ 
ಎಂದು ಎಲ್ಲರೂ ತಿಳಿದಿದ್ದಾರೆ. ಪುಣ್ಯವನ್ನುಮಾಡಿದವರು ಹೋಗುವ ಲೋಕಕ್ಕೆ ಹೋಗಿ 
ಅಲ್ಲಿನೀನು ಸುಖಪಡುತ್ತೀಯೆ. 

ಮಾನಿತಸ್ವಿದಶೈಃ ಪಾರ್ಥ ವಿಹೃತ್ಯ ಸುಸುಖಂ ದಿವಿ । 

ಅವಾಪ್ಯ ಪರಮಾಸ್ಟ್ರಾಜಿ ಪೃಥಿವೀಂ ಪುನರೇಷ್ಯಸಿ Ol 

ಪಾರ್ಥನೇ ದೇವತೆಗಳಿಂದ ಸಮ್ಮಾನಿಸಲ್ಲಟ್ಟುಸ್ಪರ್ಗದಲ್ಲಿಸುಖವಾಗಿ ವಿಹರಿಸಿ 
ಎಲ್ಲಾಶ್ರೇಷ್ಠವಾದ ಅಸ್ಪಗಳನ್ನು ಸಂಪಾದಿಸಿ ಪುನಃ ಭೂಮಿಗೆ ಬರುವಿ. 

ಗುಣಾಂಸ್ತೇ ವಾಸವಸ್ತಾತ ಖಾಂಡವೇ ದಹ್ಯತಿ ತ್ವಯಾ । 


ಶೃಣತಾಂ ಸರ್ವಭೂತಾನಾಂ ಪುನಃ ಪುನರಭಾಷತ 11೪೨।| 


-364- ಮಹಾಭಾರತ ವನಪರ್ವ 


ಎಲೈ ಪ್ರೀತಿಪಾತ್ರನೇ ಖಾಂಡವವನವು ಉರಿಯುತ್ತಿರುವಾಗ ಇಂದ್ರನು ಎಲ್ಲಾ 
ಭೂತಗಳೂ ಕೇಳುವಂತೆ ನಿನ್ನ ಗುಣಗಳನ್ನು ಪುನಃಪುನಃ ಹೇಳಿದನು. 


ತಾಂ ಪ್ರತಿಜ್ಞಾಂ ನರಶ್ರೇಷ್ಠ ಕರ್ತುಮರ್ಹಸಿ ವಾಸವೀಮ್‌ । 
ಕಂಚಿದ್ದೇಶಮಿತಃ ಪ್ರಾಪ್ಯ ತಪೋಯೋಗಮನಾ ಭವ 11೪೩॥ 


ಎಲೈ ನರಶ್ರೇಷ್ಠನೇ ಇಂದ್ರನು ಮಾಡಿದ ಆ ಪ್ರತಿಜ್ಞೆಯನ್ನುನೀನು ಸತ್ಯವನ್ನಾಗಿ 
ಮಾಡಬೇಕು. ಇಲ್ಲಿಂದ ಸ್ವಲ್ಪದೂರ ಪ್ರಯಾಣಮಾಡಿ ತಪೋಯೋಗನಿರತನಾಗು. 


ಕರ್ತುಮರ್ಹಸಿ ಕೌರವ್ಯ ಮಘವದ್ವಚನಂ ಹಿತಮ್‌ । 
ದೀಕಿತೋರದ್ಗೈವ ಗಚಸ ದ್ರಷಾಸಿ ತಂ ಪುರಂದರಮ್‌ IPH 
pty ರಲ ಭವ ೨೫ (0 


ಎಲೈ ಕೌರವ್ಯನೇ ಹಿತವಾದ ಇಂದ್ರನ ವಚನವನ್ನು ನೀನು ಈಗಲೇ 
ನೆರವೇರಿಸಬೇಕು. ನೀನು ಈ ದಿನವೇ ದೀಕ್ಷಿತನಾಗಿ ಹೊರಡು. ಇಂದ್ರನನ್ನುನೀನು 
ನೋಡುವಿ. 


ವೈಶಂಪಾಯನಃ 
ತೌ ಪರಿಷ್ಠಜ್ಯ ಬೀಭತ್ತುಃ ಕೃಷ್ಣಾಮಾಮಂತ್ರೆ ಚಾಭಿಭೋ 1 
ಅಭ್ಯವಾದಯತ ಪ್ರೀತಃ ತಪಸ್ವಿಪ್ರವರಾನಪಿ 1 
ಮನಾಂಸ್ಕಾದಾಯ ಸರ್ವೇಷಾಂ ಪ್ರಯಾತಃ ಪುರುಷರ್ಷಭಃ ೪೫1 


ಎಲ್ಫೆ ರಾಜನೇ, ಅರ್ಜುನನು ನಕುಲಸಹದೇವರನ್ನು ಆಲಿಂಗಿಸಿ ದ್ರೌಪದಿಯ 
ಅನುಮತಿಯನ್ನು ಪಡೆದು, ಶ್ರೇಷ್ಠರಾದ ತಪಸ್ವಿಗಳಿಗೆ ಪ್ರಣಾಮವನ್ನು ಮಾಡಿದನು. 
ಪುರುಷರ್ಷಭನಾದ ಅವನು ಎಲ್ಲರ ಮನಸ್ಸನ್ನೂ ಅಪಹರಿಸಿ ಅಲ್ಲಿಂದ 
ಪ್ರಯಾಣಮಾಡಿದನು. 


ತಂ ಸಿಂಹಮಿವ ಗಚ್ಛಂತಂ ಸಿಂಹಸ್ಕಂಧೋರಸಂ ತದಾ । 
ಪ್ರಾಂಜಲಿಃ ಪಾಂಡವಂ ಕೃಷ್ಣಾ ದೇವಾನಾಂ ಕುರ್ವತೀ ನಮಃ ॥೪೬॥ 


ವಾಗ್ಗಿಃ ಪರಮಶಕ್ತಾಭಿರ್ಮಂಗಲಾಭಿರಭಾಷತ । 
ನಮೋ ಧಾತ್ರೇ ವಿಧಾತ್ರೇ ಚ ಸಸಿ ಗಚ್ಛ ವನಾದ್ದನಮ್‌ 11೪೭।1 


ಕೈರಾತಪರ್ವ -365- 


ಸಿಂಹಸ್ಥಂಧನಾಗಿ ಸಿಂಹದ ಗತಿಯಲ್ಲಿಹೊರಟ ಅವನನ್ನುನೋಡಿ ದ್ರೌಪದಿಯು 
ಕೈಗಳನ್ನು ಮುಗಿದು ದೇವತೆಗಳಿಗೆ ನಮಸ್ಕಾರವನ್ನು ಮಾಡುತ್ತಾ ಪರಮಮಂಗಳವಾದ 
ಸಮರ್ಥವಾದ ವಚನಗಳಿಂದ ಮಾತನಾಡಿದಳು. ನಾರಾಯಣನಿಗೂ ಬ್ರಹ್ಮರಿಗೂ 
ನಮಸ್ಕಾರ. ಕಾಡಿನಿಂದ ಕಾಡಿಗೆ ಕ್ಷೇಮದಿಂದ ಹೋಗು. 


ಧರ್ಮಸ್ತಾಂ ಜುಷತಾಂ ಪಾರ್ಥ ಭಾಸ|ರಶ್ಚ ವಿಭಾವಸುಃ । 
ಬ್ರಹ್ಮಾ ತಾಂ ಬ್ರಾಹ್ಮಣಾಶ್ಸೈವ ಪಾಲಯಂತು ಧನಂಜಯ 11೪೮॥ 
ಅದ ೬ ಚು 


ಎಲೈ ಪಾರ್ಥನೇ! ಧರ್ಮವು ನಿನ್ನನ್ನು ಸೇವಿಸಲಿ. ಪ್ರಕಾಶಕರನಾದ ಸೂರ್ಯನು 
ನಿನ್ನನ್ನು ಸೇವಿಸಲಿ. ಧನಂಜಯನೇ! ಬ್ರಹ್ಮನು ಮತ್ತು ಬ್ರಾಹ್ಮಣರು ನಿನ್ನನ್ನು ರಕ್ಷಿಸಲಿ. 

ಜ್ಯೇಷ್ಠಾಪಚಾಯೀ ಜ್ಯೇಷ್ಠಸ್ಯ ಭ್ರಾತುರ್ವಚನಮಾಸ್ಥಿತಃ । 

ಪ್ರಪದ್ಯೇಥಾ ವಸೂನ್‌ ರುದ್ರನಾದಿತ್ಕಾನ್‌ ಸಮರುದ್ದಣಾನ್‌ । 

ವಿಶ್ವೇದೇವಾಂಸ್ತಥಾ ಸಾಧ್ಯಾನ್‌ ಶಾಂತ್ಯರ್ಥಂ ಭರತರ್ಷಭ 11೪೯॥ 

ಎಲೈ ಭರತರ್ಷಭನೇ ಜ್ಯೇಷ್ಠರನ್ನು ಪೂಜಿಸುವ ನೀನು ಜ್ಯೇಷ್ಠ ಭ್ರಾತೃವಿನ 
ವಚನವನ್ನು ಅನುಸರಿಸಿ ವಸುಗಳನ್ನೂ ರುದ್ರರನ್ನೂ ಆದಿತ್ಯರನ್ನೂ 
ಮರುದ್ದಣಸಂಯುತರಾದ ವಿಶ್ವೇದೇವತೆಗಳನ್ನೂ ಹಾಗೆಯೇ ಸಾಧ್ಯರನ್ನೂ 
ಶಾಂತ್ಯರ್ಥವಾಗಿ ಶರಣು ಹೊಂದುವವನಾಗು. 

ಸ್ವಸ್ತಿ ತೇಠಸ್ತೃಂತರಿಕ್ದೇಭ್ಯೋ ದಿವ್ಯೇಭ್ಯೋ ಭರತರ್ಷಭ । 

ಪಾರ್ಥಿವೇಭ್ಯಶ್ಚ ಸರ್ವೇಭ್ಯೋ ಯೇ ಕೇಚಿತ್‌ ಪರಿಪಂಥಿನಃ uO 

ಎಲೈ ಭರತರ್ಷಭನೇ ನಿನಗೆ ದಿವ್ಯವಾದ ಅಂತರಿಕ್ಷಗಳಿಂದ ಕ್ಷೇಮವುಂಟಾಗಲಿ. 
ವಿರುದ್ಧವಾದ ರಾಜರುಗಳೂ ಇದ್ದಾರೆ. ಅವರಿಂದಲೂ ಕ್ಷೇಮ ಉಂಟಾಗಲಿ. 

ಅವರೋಧಾದ್‌ ವನೇ ವಾಸಾತ್‌ ಸರ್ವಸ್ಥಹರಣಾದಪಿ | 

ಇದಂ ದುಃಖತರಂ ಮನ್ಯೇ ಪುತ್ರೇಭೃಶ್ಚ ವಿವಾಸನಾತ್‌ HBO 

ಸಭೆಯಲ್ಲಿ ಸಂದುದಕ್ಕಿಂತಲೂ ವನವಾಸಕ್ಕಿಂತಲೂ ಸರ್ವಸ್ವ ಅಪಹಾರಕ್ಕಿಂತಲೂ 
ನಿನ್ನನ್ನು ಅಗಲುವುದು ಹಾಗೆಯೇ ಮಕ್ಕಳನ್ನು ಅಗಲುವುದು ನನಗೆ ಹೆಚ್ಚು 
ದುಃಖಕರವೆಂದು ಭಾವಿಸುತ್ತೇನೆ. 


-366- ಮಹಾಭಾರತ ವನಪರ್ವ 


ಮಾ ಸ್ಕಾಹಂ ಕೃತ್ರಿಯಕುಲೇ ಜಾತುಚಿತ್ತುನರಾಭವಮ್‌ । 
ಬ್ರಾಹ್ಮಣೇಭ್ಯೋ ನಮಸ್ಕಾಮಿ ಯೇಷಾಂ ನಾಯುಧಜೀವಿಕಾ 11೫೨! 


ನಾನು ಇನ್ನೊಮ್ಮೆ ಕ್ಷತ್ರಿಯಕುಲದಲ್ಲಿಹುಟ್ಟುವುದು ಬೇಡ. ಯಾರು ಅಯುಧವನ್ನು 
ಹಿಡಿದು ಜೀವಿಸುವುದಿಲ್ಲವೋ ಅಂತಹ ಬ್ರಾಹ್ಮಣರಿಗೆ ನಮಸ್ಕಾರಮಾಡುತ್ತೇನೆ. 
ಧಂಸಿತಾಃ ಸಗಹೇಭ್ನಶ ರಾಷಾಚ ಭರತರ್ಷಭ 1 
ವ ಎಲ ಕಚ ಆಡ 
ವನೇ ಪ್ರತಿಷ್ಠಿಶೋ ಭೂತ್ವಾ ಸೌಹಾರ್ದಾದವತಿಷ್ಠತೇ WBA 


ಭರತರ್ಷಭನೇ ನಾವೆಲ್ಲರೂ ನಾಶವನ್ನು ಹೊಂದಿದ್ದೇವೆ. ನಮ್ಮ ಮನೆಗಳಿಂದಲೂ 
ನಮ್ಮರಾಜ್ಯದಿಂದಲೂ ಚ್ಯುತರಾಗಿ ಕಾಡಿನಲ್ಲಿಇದ್ದೇವೆ. ದುರ್ಯೋಧನನು ರಾಜ್ಯದಲ್ಲಿ 
ಪ್ರತಿಷ್ಠಿತನಾಗಿ ಸಂತೋಷದಿಂದ ಇದ್ದಾನೆ. 


ಜೇತಾ ಸ ಸರ್ವಶತ್ರೂಣಾಂ ಯಃ ಪಾವಕಮತರ್ಪಯತ್‌ ಟ 
ಜನಸ್ತ್ಯಾಂ ಪಶ್ಯತೀದಾನೀಂ ಗಚ್ಚಂತಂ ಭರತರ್ಷಭ BVH 


ಎಲೈ ಭರರ್ಷಭನೇ ಸರ್ವಶತ್ರುಗಳನ್ನು ಗೆದ್ದಂತಹ ಅಗ್ನಿಯನ್ನು 
ಸಂತೋಷದಪಡಿಸಿದಂತಹ ನೀನು ಈಗ ನಮ್ಮನ್ನು ಬಿಟ್ಟುಹೋಗುವುದನ್ನು ಜನರು 
ನೋಡುತ್ತಿದ್ದಾರೆ. 

ಅಸ್ಥಿನ್ನೂನಂ ಮಹಾರಣ್ಯೇ ಭ್ರಾತರಃ ಸುಹೃದಶ್ಚ ತೇ । 

ತ್ವತ್ಯಥಾಃ ಕಥಯಿಷ್ಯಂತಿ ಚಾರಣಾ ಖುಷಯಸ್ತಥಾ 11೫೫1 

ಈ ಮಹಾಕಾಡಿನಲ್ಲಿ ನಿನ್ನ ಸಹೋದರರೂ ಹಿತೈಷಿಗಳೂ ಚಾರಣರೂ ಮತ್ತು 
ಯಷಿಗಳೂ ಸಹ ಖಂಡಿತವಾಗಿ ನಿನ್ನಕಥೆಗಳನ್ನು ಹೇಳುವರು. 


ಯತ್ತತ್‌ ಕುಂತೀ ಮಹಾಬಾಹೋ ಜಾತಸ್ಯೈಚ್ಛದ್‌ ಧನಂಜಯ । 
ತತ್ತೇ ಸರ್ವಂ ತಥೈವಾಸ್ತು ಯಥಾ ಚ ಮನಸೇಚ್ಛಸಿ 11೫೬! 


ವಸುದೇವಸ್ತ ಸಾ ದೇವೀ ತ್ವಾಮಾರ್ಯಾ ಪುನರಾಗಮತ್‌ । 
ಪಶ್ಯತು ತ್ವಾ ಪೃಥಾ ಪಾರ್ಥ ಸಹಸ್ರಾಕಮಿವಾದಿತಿ: 11೫೭! 
ಎ'ಲ pt 


ಕೈರಾತಪರ್ವ -367- 


ಧನಂಜಯನೇ! ನೀನು ಜನಿಸಿದಾಗ ಕುಂತಿಯು ನಿನಗೆ ಯಾವಯಾವ ಭಾಗ್ಯಗಳನ್ನು 
ಆಶಿಸಿದಳೋ ಅವೆಲ್ಲವೂ ಹಾಗೆಯೇ ಆಗಲಿ. ನೀನು ಮನಸ್ಸಿನಲ್ಲಿ ಇಚ್ಛಿಸುವುದೆಲ್ಲಾ 
ಕೈಗೂಡಲಿ. ವಸುದೇವಸಹೋದರಿಯಾದ ಅತ್ತೆಯಾದ ಕುಂತೀದೇವಿಯು ಅದಿತಿಯು 
ಇಂದ್ರನನ್ನುನೋಡಿದಂತೆ ತಪಸ್ಸನ್ನುಮಗಿಸಿ ಹಿಂದಿರುಗಿ ಬಂದ ನಿನ್ನನ್ನುನೋಡಲಿ. 


ನೂನಂ ತೇ ಭ್ರಾತರಃ ಸರ್ವೇ ತ್ನತ್ವಥಾಭಿಃ ಪ್ರಜಾಗರೇ । 
ರಂಸ್ಕಂತೇ ತವ ಕರ್ಮಾಣಿ ಕೀರ್ತಯಂತಃ ಪುನಃ ಪುನಃ 11೫೮1 


ಖಂಡಿತವಾಗಿ ನಿನ್ನಸಹೋದರರು ಜಾಗರಣೆಯನ್ನುಮಾಡಿ ನಿನ್ನಕಥೆಗಳನ್ನೂ 
ನಿನ್ನ ಕರ್ಮಗಳನ್ನೂ ಪುನಃಪುನಃ ಹೇಳುತ್ತಾ ಸಂತೋಷಪಡುವರು. 


ನೈವಂ ನಃ ಪಾರ್ಥ ಭೋಗೇಷು ನ ಧನೇ ನೋತ ಜೀವಿತೇ । 
ತುಪ್ಪಾ ಬುದ್ದಿರ್ಭವಿತ್ರೀ ವಾ ತ್ವಯಿ ದೀರ್ಥಪ್ರವಾಸಿನಿ SEN 


ಎಲೈ ಪಾರ್ಥನೇ ನೀನು ದೀರ್ಥಪ್ರವಾಸಕ್ಕೆ ಹೋಗಿರಲು ನಮಗೆ 
ಭೋಗದಲ್ಲಾಗಲೀ ಧನದಲ್ಲಾಗಲೀ ಅಥವಾ ಜೀವನದಲ್ಲಾಗಲೀ ಸಂತೋಷದ 
ಬುದ್ಧಿಯೂ ಉಂಟಾಗುವುದಿಲ್ಲ. 

ಆಶಾ ಸಂಜಾಯತೇ ವೀರ ತ್ವಯ್ಯರಣ್ಯಂ ಪ್ರಪದ್ಯತಿ । 

ತ್ವಯಿ ನಃ ಪಾರ್ಥ ಸರ್ವೇಷಾಂ ಸುಖದುಃಖೇ ಪ್ರತಿಷ್ಠಿತೇ । 

ಜೀವಿತಂ ಮರಣಂ ಚೈವ ಸರ್ಣೋತಥ ನರಕಸ್ತಥಾ 11೭೦॥ 

ಎಲೈ ವೀರನೇ! ನೀನು ಅರಣ್ಯಕ್ಕೆ ಹೋಗುತ್ತಿರಲು ನಿನ್ನನ್ನುನೋಡುವ ಆಸೆಯು 
ಉಂಟಾಗುತ್ತದೆ. ಎಲೈ ಪಾರ್ಥನೇ, ನಮ್ಮ ಸುಖದುಃಖಗಳು ಜೀವನ ಅಥವಾ ಮರಣ 
ಸ್ವರ್ಗ ಅಥವಾ ನರಕ ಇವೆಲ್ಲವೂ ನಿನ್ನನ್ನು ಅವಲಂಬಿಸಿವೆ. 


ಆಪೃಷ್ಟೋ ನೋತಸಿ ಕೌಂತೇಯ ಸಸ್ತಿ ಪ್ರಾಪ್ನುಹಿ ಪಾಂಡವ । 


ಬ 


ಕೃತಾಸ್ತ್ರ ಸ್ವಸ್ತಿಮಂತಂ ತ್ಹಾಂ ದ್ರಕ್ಷ್ಯಾಮಿ ಪುನರಾಗತಮ್‌ WO 
ಎಲೈ ಕೌಂತೇಯನೇ, ನಾವು ಅನುಮತಿಯನ್ನು ನೀಡಿದ್ದೇವೆ. ಪಾಂಡವನೇ 


ಕ್ಷೇಮದಿಂದ ಪ್ರಯಾಣಮಾಡು. ಅಸ್ಪವನ್ನುಸಂಪಾದಿಸಿ ಕ್ಷೀಮದಿಂದ ಹಿಂದಿರುಗಿದ 
ನಿನ್ನನ್ನು ನಾನು ಪುನಃ ನೋಡುವೆನು. (ಎಂದು ದ್ರೌಪದಿಯು ಹೇಳಿದಳು) 


-368- ಮಹಾಭಾರತ ವನಪರ್ವ 


EL 


ಪ್ರದಕ್ಷಿಣಂ ತತಃ ಕೃತ್ವಾ ಭ್ರಾತ್ಮ್ಯನ್‌ ಧೌಮ್ಯಂ ಚ ಪಾಂಡವಃ । 


ಷ್ಲಾಕಟಾಕ್ಷಪಾಥೇಯಂ ಹೃದಿ ಕೃತ್ವಾ ತತೋತರ್ಜುನಃ | 
ಸ್ರಾತಿಷ್ಠತ ಮಹಾಬಾಹುಃ ಸುಮನಾ: ಪ್ರೀತಿಮಾಂಸ್ತದಾ WL 


4 ಸ] 


ಮಹಾಬಾಹುವಾದ ಅರ್ಜುನನು ತನ್ನ ಅಣ್ಣಂದಿರಿಗೂ ಮತ್ತು ಧೌಮ್ಯರಿಗೂ 
ಪ್ರದಕ್ಷಿಣೆಯನ್ನುಮಾಡಿ ದ್ರೌಪದಿಯ ಕಟಾಕ್ಷವನ್ನು ಪಾಥೇಯವೆಂದು ಹೃದಯದಲ್ಲಿ 
ಧರಿಸಿ ಮಹಾಬಾಹುವಾದ ಅವನು ಒಳ್ಳೆಯ ಮನಸ್ಸಿನಿಂದ ಸಂತೋಷಯುಕ್ತನಾಗಿ 
ಮುಂದೆ ನಡೆದನು. 


ಶನೈರಿವ ದಿಶಂ ವೀರ ಉದೀಚೀಂ ಭರತರ್ಷಭ 1 
ಸಂಹರಂಸ್ತರಸಾ ವೃಶ್ಚಾನ್‌ ಲತಾ ವಲ್ಲೀಶ್ಚ ಭಾರತ । 
ಅಸಜ್ಜಮಾನೋ ವೃಕ್ಷೇಷು ಜಗಾಮ ಸುಮಹಾಬಲಃ HLA 


ಎಲೆ ಭರತರ್ಷಭನೇ, ವೀರನಾದ ಅರ್ಜುನನು ಮೊದಲು ನಿಧಾನವಾಗಿ 
ತೋರುವಂತೆ ಉತ್ತರದಿಕ್ಕಿಗೆ ಹೊರಟು ತನ್ನವೇಗದಿಂದ ವೃಕ್ಷಗಳನ್ನೂ ಲತೆಗಳನ್ನೂ 
ಮತ್ತು ಬಳ್ಳಿಗಳನ್ನೂ ಬೀಳಿಸುತ್ತಾ, ಮಹಾಬಲಶಾಲಿಯಾಗಿ ಯಾವ ವೃಕ್ಷಗಳಲ್ಲಿಯೂ 
ಸಿಕ್ಕಿಹಾಕಿಕೊಳ್ಳದೆ ಮುಂದೆ ಸಾಗಿದನು. 


ತಸ್ಯ ಮಾರ್ಗಾದಪಾಕ್ರಾಮನ್‌ ಸರ್ವಭೂತಾನಿ ಗಚ್ಛತಃ । 
ಯುಕ್ತಸ್ಕೈಂದ್ರೇಣ ಯೋಗೇನ ಪರಾಕ್ರಾಂತಸ್ಯ ಶುಪ್ಠಿಣಃ 11೬ ೪॥ 


ಇಂದ್ರಸಂಬಂಧಿಯಾದ ಯೋಗವನ್ನು (ಮಂತ್ರವನ್ನು) ಧರಿಸಿ ಪರಾಕ್ರಮದಿಂದ 
ಮುಂದೆ ಸಾಗುತ್ತಿರುವ ವೀರ್ಯವಂತನಾದ ಅವನ ಮಾರ್ಗದಿಂದ ಎಲ್ಲಪಾ ಪ್ರಾಣಿಗಳೂ 
ದೂರ ಸರಿದವು. 


ಸೋತರಗಚ್ಚತ್‌ ಪರ್ವತಂ ಪುಣ್ಯಮೇಕಾಹ್ನಾ ಸುಮಹಾಮನಾಃ | 
ಮನೋಜವಗತಿರ್ಭೂತ್ವಾ ಯೋಗಯುಕ್ತೋ ಯಥಾಠನಿಲಃ  ॥೬೫॥ 
ಮಹಾಮನಸ್ವಿಯಾದ ಅವನು ಯೋಗಯುಕ್ತನಾಗಿ ವಾಯುವಿನಂತೆ 


ಮನೋವೇಗವುಳ್ಳ ಗಮನವನ್ನು ಹೊಂದಿ ಒಂದೇ ದಿನದಲ್ಲಿಹಿಮಾಲಯ ಪರ್ವತವನ್ನು 
ತಲುಪಿದನು. 


ಕೈರಾತಪರ್ವ -369- 


ಹಿಮವಂತಮತಿಕ್ರಮ್ಯ ಗಂಧಮಾದನಮೇವ ಚ ॥ 
ಅತ್ಯಕ್ರಾಮತ್‌ ಸುದುರ್ಗಾಣಿ ದಿವಾರಾತ್ರಮನಿಂದಿತಃ ॥1೬೬(॥ 


ಇಂದ್ರಕೀಲಂ ಸಮಾಸಾದ್ಯ ತತೋತತಿಷ್ಯದ್‌ ಧನಂಜಯಃ । 
ಅಂತರಿಕ್ಷೇ ಸ ಶುಶ್ರಾವ ತಿಪ್ಕೇತಿ ಚ ವಚಸ್ತದಾ LRAT 


ಹಿಮಾಲಯಪರ್ವತವನ್ನು ದಾಟಿ ಅಲ್ಲಿಯೇ ಒಂದು ಶಿಖರವಾದ 
ಗಂಧಮಾಧನವನ್ನು ದಾಟಿ ಅನಿಂದಿತನಾದ ಅವನು ಹಗಲು ರಾತ್ರಿಗಳಲ್ಲಿನಡೆದು 
ಅನೇಕ ದುರ್ಗಗಳನ್ನು ದಾಟಿದನು. ಧನಂಜಯನು ಇಂದ್ರಕೀಲಪರ್ವತವನ್ನು ತಲುಪಿ 
ಅಲ್ಲಿ ನೆಲೆಸಿದನು. ಆಗ ಅವನು ಇಲ್ಲಿಯೇ ನಿಲ್ಲು ಎಂಬ ಅಂತರಿಕ್ಷವಾಣಿಯನ್ನು 
ಕೇಳಿದನು. 


ಗತ್ವಾ ಹಿ ಷಡಹೋರಾತ್ರಾನ್‌ ಸಪ್ತಮೇತಹನಿ ಪಾಂಡವಃ । 
ಇಂದ್ರಕೀಲಸ್ಯ ತು ಪ್ರಸ್ಥೇ ತತೋ ಯೋಗಪರೋತಭವತ್‌ WLC 


ಹೀಗೆ ಪಾಂಡವನು ಆರು ದಿನಗಳ ಕಾಲ ಹಗಲೂ ಮತ್ತು ರಾತ್ರಿಯೂ ನಡೆದು 
ಏಳನೆಯ ದಿವಸ ಇಂದ್ರಕೀಲಪರ್ವತದ ತಪ್ಪಲನ್ನು ತಲುಪಿ ಅಲ್ಲಿಯೋಗಪರನಾದನು. 


ಊರ್ಧ್ವಬಾಹುರ್ನ ಚಾಂಗಾನಿ ಪ್ರಾಸಂದಯತ ಕಿಂಚನ । 
ಸಮಾಹಿತಾತ್ಕಾ ನಿಯತಃ ಸಹಸ್ರಾಕ್ಟಸುತೋರ ಚ್ಯುತಃ nL 


ಅಲ್ಲಿಅವನು ಊರ್ಧ್ವಬಾಹುವಾಗಿ ತನ್ನ ಶರೀರವನ್ನು ಅಲ್ಲಾಡಿಸದೆ ಮನಃಸಮಾಧಿ 
ಯಿಂದಲೂ ನಿಯಮದಿಂದಲೂ ಕೂಡಿದವನಾಗಿ ತನ್ನ ಗುಣಗಳಿಂದ ಚ್ಯುತನಾಗದ 
ಇಂದ್ರಪುತ್ರನಾದ ಅವನು ತಪಸ್ಸನ್ನು ಮಾಡಿದನು. 

ತತೋತಪಶ್ಯತ್‌ ಸವ್ಯಸಾಚೀ ವೃಕ್ಷಮೂಲೇ ತಪಸ್ವಿನಮ್‌ । 

ಬ್ರಾಹ್ಮ್ಯಾ ಶ್ರಿಯಾ ದೀಷ್ಯಮಾನಂ ಪಿಂಗಲಂ ಜಟಿಲಂ ಕೃಶಮ್‌ ।ಟ 

ಸೋತಬ್ರವೀದರ್ಜುನಂ ತತ್ರ ಸ್ಥಿತಂ ದೃಷ್ಟ್ವಾ ಮಹಾತಪಾಃ zo 


ಅನಂತರ ಅರ್ಜುನನು ಅಲ್ಲಿ ಒಂದು ವೃಕ್ಷಮೂಲದಲ್ಲಿ ಕುಳಿತಿದ್ದ 
ಬ್ರಹ್ಮಕಾಂತಿಯಿಂದ ಬೆಳಗುತ್ತಿದ್ದ ಪಿಂಗಲನೂ ಜಟಿಲನೂ ಮತ್ತು ಕೃಶನೂ ಆದ 


-370- ಮಹಾಭಾರತ ವನಪರ್ವ 


ತಪಸ್ವಿಯನ್ನುನೋಡಿದನು. ಆ ಮಹಾತಪಸ್ವಿಯು ಅಲ್ಲಿನಿಂತ ಅರ್ಜುನನನ್ನುನೋಡಿ 
ಹೀಗೆ ಹೇಳಿದನು. 


ಕಸ್ತ್ವಂ ತಾತೇಹ ಸಂಪ್ರಾಪ್ತೋ ಧನುಷ್ಕಾನ್‌ ಕವಚೀ ಶರೀ ॥ 
ಬದ್ಧಾಸಿ ಸತನುತ್ರಾಣಃ ಕ್ಛತ್ರಧರ್ಮಮನುವ್ರತಃ uo 


ಎಲ್ಫೆ ಪ್ರೀತಿಪಾತ್ರನೇ! ಧನುಸನ್ನು ಧರಿಸಿ ಕವಚವನ್ನು ಧರಿಸಿ ಶರಗಳನ್ನು ಹಿಡಿದು 
ಖಡ್ಗವನ್ನು ಕಟ್ಟಿಕೊಂಡು ರಕ್ಷಣೆಯ ಕವಚಗಳನ್ನು ತೊಟ್ಟುಕೊಂಡು ಇಲ್ಲಿಗೆ ಬಂದು 
ಕ್ಷತ್ರಿಯ ಧರ್ಮವನ್ನು ಪಾಲಿಸುತ್ತಿರುವ ನೀನು ಯಾರು? 


ನೇಹ ಶಸ್ತ್ರೇಣ ಕರ್ತವ್ಯಂ ಶಾಂತಾನಾಮಯಮಾಲಯಃ । 
ವಿನೀತಕ್ರೋಧಹರ್ಷಾಣಾಂ ಬ್ರಾಹ್ಮಣಾನಾಂ ತಪಸ್ವಿನಾಮ್‌ 1೭೨ 


ಇದು ಶಾಂತರಾದ ಯಷಿಗಳ ಆವಾಸಸ್ಥಾನ. ಇಲ್ಲಿ ಶಸ್ತದಿಂದ ಮಾಡಬೇಕಾದ 
ಕಾರ್ಯವು ಯಾವುದೂ ಇಲ್ಲ. ಇದು ಕ್ರೋಧಹರ್ಷಗಳನ್ನು ನಿಯಂತ್ರಿಸಿದ 
ಬ್ರಾಹ್ಗಣತಪಸ್ಸಿಗಳ ಆವಾಸಸ್ಥಾನ. 


ನೇಹಾಸ್ತಿ ಧನುಷಾ ಕಾರ್ಯಂ ನ ಸಂಗ್ರಾಮೋತತ್ರ ಕರ್ಹಿಚಿತ್‌ । 
ನಿಕ್ಚಿಪೈತದ್‌ ಧನುಸ್ತಾತ ಪ್ರಾಪ್ತೋ5ಸಿ ಪರಮಾಂ ಗತಿಮ್‌ HA 


ಇಲ್ಲಿ ಬಿಲ್ಲಿನಿಂದ ಯಾವ ಉಪಯೋಗವೂ ಇಲ್ಲ. ಇಲ್ಲಿ ಯಾವ ಯುದ್ಧವೂ 
ನಡೆಯುವುದಿಲ್ಲ. ಪ್ರೀತಿಪಾತ್ರನೇ ಧನುಸ್ಸನ್ನು ಇಲ್ಲಿಯೇ ಇಡು. ನೀನು ಶ್ರೇಷ್ಠವಾದ 
ಗತಿಯನ್ನು ಹೊಂದಿದ್ದೀಯೆ. 


ಇತ್ಯನಂತೌಜಸಂ ವೀರಂ ಯಥಾ ಚಾನ್ಯಂ ಪೃಥಗ್ಗನಮ್‌ । 
ತಥಾ ವಾಚಮಥಾಭೀಕ್ಷ್ಞ ೦ ಬ್ರಾಹ್ಮಣೋರ5ರ್ಜುನಮಬ್ರವೀತ್‌ 11೭೪ 
ಹೀಗೆ ಅಮಿತಪರಾಕ್ರಮಿಯೂ ವೀರನೂ ಆದ ಅರ್ಜುನನನ್ನು ಕುರಿತು ಆ 


ಬ್ರಾಹ್ಮಣನು ಸಾಧಾರಣಮನುಷ್ಯನನ್ನು ಕುರಿತು ಆಡಿದಂತೆ ಈ ಮಾತುಗಳನ್ನು 
ಪುನಃಪುನಃ ಆಡಿದನು. 


ಕೈರಾತಪರ್ವ -37]- 


ನ ಚೈನಂ ಚಾಲಯಾಮಾಸ ಧೈರ್ಯಾತ್‌ ಸುದ್ಧಢನಿಶ್ಚಯಮ್‌ । 

ತಮುವಾಚ ತತಃ ಪ್ರೀತಃ ಸ ದ್ವಿಜಃ ಪ್ರಹಸನ್ನಿವ । 

ವರಂ ವೃಣೀಷ್ವ ಭದ್ರಂ ತೇ ಶಕ್ರೋ5ಹಮರಿಸೂದನ 11೭೫1 

ಆದರೂ ದೃಢವಾದ ನಿಶ್ಚಯವುಳ್ಳ ಅರ್ಜುನನು ಧೈರ್ಯದಿಂದ ಚಲಿಸುವಂತೆ 
ಮಾಡಲು ಸಾಧ್ಯವಾಗಲಿಲ್ಲ. ಆಗ ಆ ಬ್ರಾಹ್ಮಣನು ನಗುತ್ತಾ ಸಂತೋಷಗೊಂಡು 
ಅರ್ಜುನನನ್ನುಕುರಿತು ಎಲ್ಫೆ ಶತ್ರುಸೂದನನೇ ನಿನಗೆ ಮಂಗಳವಾಗಲಿ. ನಾನು ಇಂದ್ರ. 
ನಿನಗೆ ಬೇಕಾದ ವರವನ್ನು ಕೇಳು ಎಂದು ಹೇಳಿದನು. 


ಏವಮುಕ್ತಃ ಪ್ರತ್ಯುವಾಚ ಸಹಸ್ರಾಕ್ಷಂ ಧನಂಜಯಃ | 
ಪ್ರಾಂಜಲಿಃ ಪ್ರಣತೋ ಭೂತ್ವಾ ಶೂರಃ ಕುರುಕುಲೋದ್ದಹ: HLL 


ಹೀಗೆ ಹೇಳಲ್ಲಟ್ಟ ಕುರುಕುಲೋದ್ಧವನೂ ಶೂರನೂ ಆದ ಅರ್ಜುನನು ಇಂದ್ರನಿಗೆ 
ಕೈಗಳನ್ನು ಮುಗಿದು ನಮಸ್ಕರಿಸಿ ಉತ್ತರವಾಗಿ ಮಾತನಾಡಿದನು. 


ಈಷಪ್ಲಿತೋ ಹ್ಯೇಷ ವೈ ಕಾಮೋ ವರಂ ಚೈವ ಪ್ರಯಚ್ಛ ಮೇ । 

ತ್ವತ್ತೋರದ್ಯ ಭಗವನ್ನಸ್ತು ಕೃತ್ಸಮಿಚ್ಛಾಮಿ ವೇದಿತುಮ್‌ । 

ಪ್ರತ್ಯುವಾಚ ಮಹೇಂದ್ರಸ್ತಂ ಪ್ರೀತಾತ್ಮಾ ಪ್ರಹಸನ್ನಿವ ೭೭ 

ಇದು ನನಗೆ ಅಭೀಪ್ಲಿತವಾದ ಕಾಮ. ನನಗೆ ವರವನ್ನು ಕೊಡು. ಪೂಜ್ಯನೇ 
ನಿನ್ನಿಂದ ಎಲ್ಲಾ ಅಸ್ಪಗಳನ್ನೂ ಸಂಪಾದಿಸಲು ನಾನು ಈ ದಿನ ಬಯಸುತ್ತೇನೆ. ಆಗ 
ಮಹೇಂದ್ರನು ಸಂತೋಷಗೊಂಡು ನಗುತ್ತಾ ಪುನಃ ಅರ್ಜುನನನ್ನು ಕುರಿತು 
ಮಾತನಾಡಿದನು. 

ಇಹ ಪ್ರಾಪ್ತಸ್ಯ ಕಿಂ ಕಾರ್ಯಮಸ್ತ್ರೈಸ್ತವ ಧನಂಜಯ । 

ಕಾಮಾನ್‌ ವೃಣೀಶ್ವ ಲೋಕಾಂಶ್ಚ ಪ್ರಾಪ್ತೋರಸಿ ಪರಮಾಂ ಗತಿಮ್‌ ॥ 

ಧನಂಜಯನೇ! ಇಲ್ಲಿಗೆ ಬಂದವನಿಗೆ ಅಸ್ಪಗಳಿಂದ ಏನು ಪ್ರಯೋಜನ? ನಿನಗೆ 
ಬೇಕಾದ ಕಾಮಗಳನ್ನು ಮತ್ತು ಲೋಕಗಳನ್ನು ಕೇಳು. ಶ್ರೇಷ್ಠವಾದ ಗತಿಯನ್ನು 
ಹೂಂದಿದವನಾಗಿದ್ದೀಯೆ. 


-372- ಮಹಾಭಾರತ ವನಪರ್ವ 


ಏವಮುಕ್ತಃ ಪ್ರತ್ಯುವಾಚ ಸಹಸ್ರಾಕ್ಟಂ ಧನಂಜಯಃ | 
ನ ಲೋಕಾನ್‌ ನ ಪುನಃ ಕಾಮಾನ್‌ ನ ದೇವತ್ನಂ ಕುತಃ ಸುಖಮ್‌ । 
ನ ಚ ಸರ್ವಾಮರೈಶ್ಚರ್ಯಂ ಕಾಮಯೇ ತ್ರಿದಶಾಧಿಪ 11೭೯॥ 


ಹೀಗೆ ಹೇಳಲ್ಪಟ್ಟ ಅರ್ಜುನನು ಇಂದ್ರನನ್ನು ಕುರಿತು ಎಲೈ ದೇವಾಧಿಪತಿಯೇ 
ನನಗೆ ಲೋಕಗಳು ಬೇಡ. ಕಾಮಗಳೂ ಬೇಡ. ದೇವ ಪದವಿಯೂ ಬೇಡ. ಸುಖವು 
ಏಕೆಬೇಕು? ನಾನು ಎಲ್ಲಾದೇವತೆಗಳ ಐಶ್ವರ್ಯವನ್ನೂ ಬಯಸುವುದಿಲ್ಲ. 


ಭ್ರಾತ್ಮೃಂಸ್ತಾನ್‌ ವಿಪಿನೇ ತ್ಯಕ್ಷಾ ವೈರಮಪ್ರತಿಯಾತ್ಯ ಚ ॥ 


ಕೆಡದ 
ಅಕೀರ್ತಿಂ ಸರ್ವಲೋಕೇಷು ಗಚ್ಛೇಯಂ ಶಾಶೃತೀಃ ಸಮಾಃ 11೮೦॥ 
ಆ ನನ್ನ ಸಹೋದರರನ್ನು ಕಾಡಿನಲ್ಲಿ ಬಿಟ್ಟು ದುರ್ಯೋಧನನ ವೈರಕ್ಕೆ 
ಪ್ರತೀಕಾರವನ್ನು ಮಾಡದೆ ಸರ್ವಲೋಕಗಳಲ್ಲಿ ಶಾಶ್ವತವಾದ ಕಾಲದಲ್ಲಿ 
ಅಪಕೀರ್ತಿಯನ್ನು ಹೊಂದಿಯೇನು (ಎಂದು ಹೇಳಿದನು.) 


ಏವಮುಕ್ತಃ ಪ್ರತ್ಯುವಾಚ ವೃತ್ರಹಾ ಪಾಂಡುನಂದನಮ್‌ । 
ಸಾಂತ್ಸಯನ್‌ ಶ್ಲಕ್ಷ್ಮ ಯಾ ವಾಚಾ ಸರ್ವಲೋಕನಮಸೃತಃ 11೮೧॥ 


ಹೀಗೆ ಹೇಳಲ್ಪಟ್ಟಸರ್ವಲೋಕನಮಸ್ಥತನಾದ ಇಂದ್ರನು ಪಾಂಡುನಂದನನಾದ 
ಅರ್ಜುನನನ್ನು ಮಧುರವಾದ ಮಾತುಗಳಿಂದ ಸಮಾಧಾನಪಡಿಸುತ್ತಾ 
ಮಾತನಾಡಿದನು. 


ಯದಾ ದ್ರಕ್ಷ್ಯಸಿ ಭೂತೇಶಂ ತ್ರ ಕಂ ಶೂಲಧರಂ ಶಿವಮ್‌ । 

ತದಾ ದಾತಾಸ್ಮಿ ತೇ ತಾತ ದಿವ್ಯಾನ್ಯಸ್ಟಾಣಿ ಸರ್ವಶಃ 11೮೨! 

ಎಲೈ ಪ್ರೀತಿಪಾತ್ರನೇ ನೀನು ಯಾವಾಗ ಭೂತಪತಿಯೂ ತ್ರಿನೇತ್ರನೂ 
ತ್ರಿಶೂಲಧಾರಿಯೂ ಆದ ಶಿವನನ್ನು ನೋಡುವಿಯೋ ಆಗ ನಿನಗೆ ಎಲ್ಲಾ 
ದಿವ್ಯಾಸ್ಪಗಳನ್ನೂ ಕೊಡುವೆನು. 

ಕ್ರಿಯತಾಂ ದರ್ಶನೇ ಯತ್ನೋ ದೇವಸ್ಯ ಪರಮೇಷ್ಠಿನ: 1 

ದರ್ಶನಾತ್‌ ತಸ್ಯ ಕೌಂತೇಯ ಸಂಸಿದ್ಧು ಸ್ಪರ್ಗಮೇಷ್ಯಸಿ HSA 


ಕೈರಾತಪರ್ವ -373- 


ಆ ಪರಮ ದೇವತೆಯ ದರ್ಶನಕ್ಕಾಗಿ ಪ್ರಯತ್ನಪಡು. ಕೌಂತೇಯನೇ ಆ ದೇವನ 
ದರ್ಶನದಿಂದ ನೀನು ಸಿದ್ದಿಯನ್ನು ಪಡೆದು ಸರ್ಗಕ್ಕೆ ಆಗಮಿಸುವಿ. 

ಇತ್ಯುಕ್ತ್ವಾ ಫಲ್ಗುನಂ ಶಕ್ರೋ ಜಗಾಮಾದರ್ಶನಂ ತತಃ । 

ಅರ್ಜುನೋತಪ್ಯಥ ತತೈವ ತಸ್ಥೌ ಯೋಗಬಲಾನಿತಃ 11೮೪॥ 

ಅರ್ಜುನನನ್ನು ಕುರಿತು ಹೀಗೆ ಹೇಳಿ ಇಂದ್ರನು ಅಲ್ಲಿಯೇ ಅದೃಶ್ಯನಾದನು. 
ಅನಂತರ ಅರ್ಜುನನೂ ಕೂಡ ಅಲ್ಲಿಯೇ ಯೋಗಬಲದಿಂದ ಕೂಡಿದವನಾಗಿ ತಪಸ್ಸನ್ನು 
ಮುಂದುವರಿಸುತ್ತಾ ನಿಂತನು. 

|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 


ವನಪರ್ವಣಿ ಚತುಸ್ವಿಂಶೋ5ಧ್ಯಾಯಃ I 
|| ಕೈರಾತಪರ್ವಣಿ ಚತುರ್ವಿಂಶೋ5ಧ್ಯಾಯಃ I 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಮೂವತ್ತಾ ಲ್ಗನೆಯ ಅಧ್ಯಾಯ ಮುಗಿಯಿತು. 
KK 


ಮೂವತ್ರೈದನೆಯ ಅಧ್ಯಾಯ 
(ಅರ್ಜುನನ ತಪಸ್ಸು ಯಷಿಗಳ ಪ್ರಾರ್ಥನೆ. 
ಮತ್ತು ಮಹೇಶ್ವರನಿಂದ ಸಮಾಶ್ವಾಸನೆ.) 
ಜನಮೇಜಯಃ 
ಭಗವನ್‌ ಶ್ರೋತುಮಿಚ್ಛಾಮಿ ಪಾರ್ಥಸ್ಯಾಕ್ಸಿಷಕರ್ಮಣಃ I 
ವಿಸ್ತರೇಣ ಕಥಾಮೇತಾಂ ಯಥಾತಸ್ವಾಣ್ಯುಪಲಬ್ದವಾನ್‌ ell 
ಪೂಜ್ಯರೇ ಅಕ್ಲಿಷ್ಠಕಾರಿಯಾದ ಪಾರ್ಥನು ಅಸ್ವಗಳನ್ನು ಪಡೆದ ಈ ಕಥೆಯನ್ನು 
ವಿಸ್ತಾರವಾಗಿ ಕೇಳಲು ನಾನು ಬಯಸುತ್ತೇನೆ. 


ಕಥಂ ಸ ಪುರುಷವ್ಯಾಫ್ರೋ ದೀರ್ಥಬಾಹುಃ ಸುಲೋಚನ: | 


ಸ 
ವನಂ ಪ್ರವಿಷಸ್ತೇಜಸ್ತೀ ನಿರ್ಮನುಷ್ಯಮಭೀತವತ್‌ 11೨1! 


ಲ್‌ ಛ 


-374- ಮಹಾಭಾರತ ವನಪರ್ವ 


ದೀರ್ಪಬಾಹುವೂ ಸುಲೋಚನನೂ ತೇಜಸ್ವಿಯೂ ಪುರುಷವ್ಯಾಪ್ರನೂ ಆದ 
ಅವನು ನಿರ್ಜನವಾದ ಅರಣ್ಯವನ್ನುಹೇಗೆ ಪ್ರವೇಶಿಸಿದನು? 


ಕಿಂ ವಾಠನೇನ ಕೃತಂ ತತ್ರ ವಸತಾ ಬ್ರಹ್ಮವಿತ್ತಮ । 
ಕಥಂ ಚ ಭಗವಾನ್‌ ರುದ್ರೋ ದೇವರಾಜಶ್ಚತೋಷಿತಃ 11೩1 


ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠರಾದವರೇ, ಅಲ್ಲಿ ವಾಸಮಾಡಿ ಅವನು ಏನು 
ಮಾಡಿದನು? ಪೂಜ್ಯನಾದ ಭಗವಂತನಾದ ರುದ್ರನು ಮತ್ತು ಇಂದ್ರನು ಅವನಿಂದ 
ಹೇಗೆ ಪ್ರಸನ್ನಗೊಳಿಸಲ್ಪಟ್ಟರು? 


ಏತದಿಚ್ಛಾಮ್ಯಹಂ ಶ್ರೋತುಂ ತ್ವತ್ವಪಾದಾದ್‌ ದ್ವಿಜೋತ್ತಮ I 
ತಂ ಹಿ ಸರ್ವಜ್ಞ ದಿವ್ಯಂ ಚ ಮಾನುಷಂ ಚೈವ ವೇತ್ಥ ಹ 11೪1 


ಎಲೈ ಸರ್ವೋತ್ತಮರಾದ ದ್ವಿಜೋತ್ತಮರೇ, ನಿಮ್ಮ ಅನುಗ್ರಹದಿಂದ ನಾನು ಇದನ್ನು 
ಕೇಳಲು ಬಯಸುತ್ತೇನೆ. ನೀವು ದೇವಲೋಕದ ಕಥೆಗಳನ್ನುಮತ್ತು ಮನುಷ್ಯಲೋಕದ 
ಕಥೆಗಳನ್ನು ತಿಳಿದಿದ್ದೀರಿ. 


ಅತ್ಯದ್ದುತಂ ಮಹಾಪ್ರಾಜ್ಞ ರೋಮಹರ್ಷಣಮರ್ಜುನಃ । 
ಭವೇನ ಸಹ ಸಂಗ್ರಾಮಂ ಚಕಾರಾಪ್ರತಿಮಂ ಕಿಲ । 
ಪುರಾ ಪ್ರಹರತಾಂ ಶ್ರೇಷ್ಠ ಸಂಗ್ರಾಮೇಷ್ಟಪರಾಜಿತಃ 11೫! 
ಯಚ್ಛುತ್ವಾ ನರಸಿಂಹಾನಾಂ ದೈನ್ಯಹರ್ಷಾತಿವಿಸ್ನಯಾತ್‌ । 
ಲ್ರ ಲ" ಶ್ರಿ 
ಶೂರಾಣಾಮಪಿ ಪಾರ್ಥಾನಾಂ ಹೃದಯಾನಿ ಚಕಂಪಿರೇ HLH 


ಮಹಾಪ್ರಾಜ್ಞರೇ, ಹಿಂದೆ ಯೋಧರಲ್ಲಿ ಶ್ರೇಷ್ಠನೂ ಯುದ್ಧಗಳಲ್ಲಿ. ಅಪರಾಜಿತನೂ 
ಆದ ಅರ್ಜುನನು ಮಹೇಶ್ವರನ ಜೊತೆಯಲ್ಲಿ ಅಸದೃಶವಾದ ಯುದ್ಧವನ್ನು 
ಮಾಡಿದನಷ್ಟೇ. ಅದನ್ನು ಕೇಳಿ ನರಶ್ರೇಷ್ಠರಾದ ಪಾರ್ಥಿವ ರಾಜರುಗಳಿಗೆ ಬಹಳ 
ವಿಸ್ಮಯವೂ ಹರ್ಪವೂ ಮತ್ತು ಶೂರರಾದವರಿಗೆ ನಮಗೆ ಇಂತಹ 
ಶೌರ್ಯವಿಲ್ಲವೆಂದು ದೈನ್ಯವೂ ಉಂಟಾಗಿ ಅವರ ಹೃದಯಗಳು ನಡುಗಿದವಷ್ಕ(? 


ಕೈರಾತಪರ್ವ -375- 


ಯದ್ಯಚ್ಚ ಕೃತವಾನನ್ಯತ್‌ ಪಾರ್ಥಸ್ತದಖಲಂ ವದ 11೭ 
ನ ಹ್ಯಸ್ಯ ನಿಂದಿತಂ ಜಿಷ್ಣೋಃ ಸುಸೂಕ್ಷ್ಮಮಪಿ ಲಕ್ಷಯೇ । 
ಉಟ್ರಿ py 

ಚರಿತಂ ತಸ್ಯ ಶೂರಸ್ಯ ತನ್ನೇ ಸರ್ವಂ ಪ್ರಕೀರ್ತಯ 11೮1 

ಅರ್ಜುನನು ಏನನ್ನು ಮಾಡಿದನೋ ಅದೆಲ್ಲವನ್ನೂನನಗೆ ಹೇಳಿ. ಅರ್ಜುನನ 
ಚರಿತ್ರೆಯಲ್ಲಿನಿಂದ್ಯವಾದ ಯಾವ ಸಣ್ಣ ಅಂಶವೂ ಇಲ್ಲ. ಆ ಶೂರನ ಎಲ್ಲಾ ಕಥೆಯನ್ನೂ 
ನನಗೆ ಹೇಳಿ. 

ವೈಶಂಪಾಯನಃ 

ಕಥಯಿಷ್ಯಾಮಿ ತೇ ಪಾರ್ಥಕಥಾಮೇತಾಂ ಮಹಾತ್ಮನ; | 

ದಿವ್ಯಾಂ ಕೌರವಶಾರ್ದೂಲ ಮಹತೀಮದ್ದುತೋಪಮಾಮ್‌ al 

ಕೌರವಶಾರ್ದೂಲನೇ! ಶ್ರೇಷ್ಠವಾದ ಅದ್ಭುತಸದೃಶವಾದ ಮಹಾತ್ಮನಾದ 
ಅರ್ಜುನನ ಈ ದಿವ್ಯಕಥೆಯನ್ನು ಹೇಳುವೆನು. 

ಗಾತ್ರಸಂಸ್ಕರ್ಕಸಂಬದ್ದಾಂ ತ್ರ್ಯಂಬಕೇಣ ಮಹಾಹವೇ । 

ಪಾರ್ಥಸ್ಯ ದೇವದೇವೇನ ಶೃಣು ಸಮ್ಯಕ್‌ ಸ ಸಮಾಗಮಮ್‌ Hoo 

ದೊಡ್ಡ್ಮಯುದ್ಧದಲ್ಲಿ ದೇವದೇವನಾದ ತ್ರ $೦ಬಕನ ಜೊತೆಯಲ್ಲಿ 
ಶರೀರಸ್ಪರ್ಶಮಾಡಿ ನಡೆದ ಪಾರ್ಥನ ಸಮಾಗಮವನ್ನು ಚೆನ್ನಾಗಿ ಕೇಳು. 


ಯುಧಿಷ್ಠಿರನಿಯೋಗಾತ್‌ ಸ ಜಗಾಮಾಮಿತವಿಕ್ರಮಃ । 
ಶಕ್ರಂ ಸುರೇಶ್ದರಂ ದ್ರಷ್ಟುಂ ದೇವದೇವಂ ಚ ಶಂಕರಮ್‌ (1೧೧ ॥ 


ಅಮಿತವಿಕ್ರಮನಾದ ಅರ್ಜುನನು ಯುಧಿಷ್ಠಿರನ ಆದೇಶದಂತೆ ದೇವರಾಜನಾದ 
ಇಂದ್ರನನ್ನು ಮತ್ತು ದೇವದೇವನಾದ ಶಂಕರನನ್ನುನೋಡಲು ಹೋದನು. 


ದಿವ್ಯಂ ತದ್ಗನುರಾದಾಯ ಖಡ್ಗಂ ಚ ಪುರುಷರ್ಷಭಃ 1 
ಮಹಾಬಲೋ ಮಹಾಬಾಹುರರ್ಜುನಃ ಕಾರ್ಯಸಿದ್ದಯೇ 11೧೨ 


-376- ಮಹಾಭಾರತ ವನಪರ್ವ 


ಪುರುಷರ್ಷಭನೂ ಮಹಾಬಲನೂ ಮಹಾಬಾಹುವೂ ಆದ ಅರ್ಜುನನು 
ದಿವ್ಯವಾದ ಗಾಂಡೀವಧನುಸ್ಸನ್ನು ಮತ್ತು ಖಡ್ಗವನ್ನು ತೆಗೆದುಕೊಂಡು ಕಾರ್ಯಸಿದ್ದಿಗಾಗಿ 
ಹೊರಟನು. 


ದಿಶಂ ಹ್ಯುದೀಚೀಂ ಕೌರವ್ಯೋ ಹಿಮವಚ್ಚಿಖರಂ ಪ್ರತಿ 1 

ಐಂದ್ರಿಃ ಸ್ಥಿರಮನಾ ರಾಜನ್‌ ಸರ್ವಲೋಕಮಹಾರಥಃ 11೧೩11 
ತ್ಲರಯಾ ಪರಯಾ ಯುಕ್ತಸ್ತಪಸೇ ದೃತನಿಶ್ಚಯಃ । 

ವನಂ ಕಂಟಕಿನಂ ಘೋರಮೇಕ ಏವಾನ್ನಪದ್ಯತ 11೧೪॥ 


ನಾನಾಪುಷ್ಠಫಲೋಪೇತಂ ನಾನಾಪಕ್ಷಿದಿನಾದಿತಮ್‌ । 
ನಾನಾಮೃಗಗಣಾಕೀರ್ಣಂ ಸಿದ್ಧಚಾರಣಸೇವಿತಮ್‌ 11೧೫! 


ಕುರುಕುಲದಲ್ಲಿ ಜನಿಸಿದ ಸರ್ವಲೋಕಮಹಾರಥನೂ ಸ್ಥಿರಮನಸ್ಸುಳ್ಳವನೂ 
ಇಂದ್ರಪುತ್ರನೂ ಕೌರವ್ಯನೂ ಆದ ಅರ್ಜುನನು ತಪಸ್ಸನ್ನು ಮಾಡುವುದಾಗಿ ನಿಶ್ಚಯಿಸಿ 
ಉತ್ತರದಿಕ್ಕಿಗೆ ಹಿಮಾಲಯದ ಶಿಖರವನ್ನುಕುರಿತು ಜಾಗ್ರತೆಯಾಗಿ ಪ್ರಯಾಣಮಾಡಿ 
ಮುಳ್ಳುಗಳುಳ್ಳ ಮರಗಳಿಂದ ಕೂಡಿದ್ದ ಒಂದು ಘೋರವಾದ ಆರಣ್ಯವನ್ನು 
ಏಕಾಕಿಯಾಗಿ ಹೊಕ್ಕನು. ಆ ಅರಣ್ಯವು ನಾನಾ ಪುಷ್ಪಫಲಗಳಿಂದಲೂ ನಾನಾ ಪಕ್ಷಿಗಳ 
ನಿನಾದದಿಂದಲೂ ನಾನಾ ಮೃಗಗಳ ಗಣಗಳಿಂದಲೂ ಕೂಡಿ ಸಿದ್ಧಚಾರಣರಿಂದ 
ಸೇವಿತವಾಗಿದ್ದಿತು. 


ತತಃ ಪ್ರಯಾತೇ ಬೀಭತ್ಸೌ ವನಂ ಮಾನುಷವರ್ಜಿತಮ್‌ ।ಟ 
ಶಂಖಾನಾಂ ಪಟಹಾನಾಂ ಚ ಶಬ್ದು ಸಮಭವದ್‌ ದಿವಿ 11೧೬ 


ಅನಂತರ ಅರ್ಜುನನು ಮನುಷ್ಯರಹಿತರಾದ ಆ ಅರಣ್ಯವನ್ನು ಪ್ರವೇಶಿಸುತ್ತಿರಲು 
ಆಕಾಶದಲ್ಲಿ ಶಂಖಗಳ ಮತ್ತು ಭೇರಿಗಳ ಶಬ್ದವು ಉಂಟಾಯಿತು. 


ಪುಷ್ಪವರ್ಷಂ ಚ ಸುಮಹನ್ನಿಪಪಾತ ಮಹೀತಳೇ । 
ಮೇಘಜಾಲಂ ಚ ವಿತತಂ ಛಾದಯಾಮಾಸ ಸರ್ವತಃ 11೧೭! 


ಕೈರಾತಪರ್ವ -377- 


ಭೂಮಿಯ ಮೇಲೆ ದೊಡ್ಡ ಪುಷ್ಠವೃಷ್ಠಿಯು ಉಂಟಾಯಿತು. ಮೇಘಸಮೂಹವು 
ಎಲ್ಲೆಡೆಯಲ್ಲಿಹರಡಿ ಅರ್ಜುನನಿಗೆ ನೆರಳನ್ನು ಕೊಟ್ಟಿತು. 


ಸೋತತೀತ್ಯ ವನದುರ್ಗಾಣಿ ಸನ್ನಿಕರ್ಷೇ ಮಹಾಗಿರೇಃ । 
ಶುಶುಭೇ ಹಿಮವತ್ಚೃಷ್ಠೇ ವಸಮಾನೋತರ್ಜುನಸ್ತದಾ 11೧೮॥ 


ಅರ್ಜುನನು ಆನೇಕ ವನದುರ್ಗಗಳನ್ನು ದಾಟಿ ಮಹಾಪರ್ವತವಾದ 
ಹಿಮಾಲಯದ ಸಮೀಪದ ತಪ್ಪಲಿನಲ್ಲಿ ವಾಸಮಾಡುತ್ತಾ ಶೋಭಿಸಿದನು. 


ತತ್ರ ಪುಣ್ಯದ್ರುಮಾನ್ನುಷ್ಠಾನ್‌ ವಿಹಗೈರ್ವಲ್ಲುನಾದಿತಾನ್‌ । 
ದೀರ್ಥಂ ಚ ವಿಪುಲಾವರ್ತಾಂ ನೀಲವೈಡೂರ್ಯಸನ್ನಿಭಾಮ್‌ Meal 


ಹಂಸಕಾರಂಡವೋದ್ಲೀತಾಂ ಸಾರಸಾಭಿರುತಾಂ ತಥಾ ! 
ಪುಂಸ್ಥ್ಕೋಕಿಲರುತಾಂ ಚೈವ ಕ್ರೌಂಚಬರ್ಹಿಣನಾದಿತಾಮ್‌ ॥1೨೦॥ 


ಮನೋಹರವನೋಷೇತಾಂ ತಸ್ಥಿನತಿರಥೋತರ್ಜುನಃ | 
ಪುಣ್ಯಶೀಲಾಮಲಜಲಾಂ ಪಶ್ಯನ್‌ ಪ್ರೀತಮನಾsಭವತ್‌ ।1೨೧॥ 


ಅಲ್ಲಿಅರ್ಜುನನು ಪಕ್ಷಿಗಳಿಂದ ಸುಂದರವಾಗಿ ನಿನಾದಿತವಾದ ಪುಣ್ಯ ವೃಕ್ಷಗಳನ್ನೂ 
ಪುಷ್ಪಗಳನ್ನೂನೋಡಿ, ದೊಡ್ಡಸುಳಿಗಳನ್ನುಳ್ಳನೀಲ ವೈಡೂರ್ಯದಂತೆ ಕಂಗೊಳಿಸುವ 
ಹಂಸಕಾರಂಡವ ಸಾರಸ ಮೊದಲಾದ ಜಲಪಕ್ಷಿಗಳ ಕೌಂಚಗಳ ಮತ್ತು ಮಯೂರಗಳ 
ನಾದಗಳಿಂದಲೂ ಕೂಡಿ, ಮನೋಹರವಾದ ಕಾಡಿನ ಮಧ್ಯದಲ್ಲಿದ್ದ ಪವಿತ್ರವಾದ 
ಸ್ವಚ್ಛವಾದ ಜಲವನ್ನು ಹೊಂದಿದ್ದಸರೋವರವನ್ನುನೋಡಿ ಅತಿರಥನಾದ ಅವನು 
ಸಂತೋಷಗೊಂಡನು. 

ರಮಣೀಯೇ ವನೋದ್ದೇಶೇ ರಮಮಾಣೋಶರ್ಜುನಸ್ತದಾ | 

ತಪಸ್ಯುಗ್ರೇ ವರ್ತಮಾನ ಉಗ್ರತೇಜಾ ಮಹಾಮನಾಃ 1೨೨ 

ದರ್ಭಚೀರಂ ನಿವಸ್ಯಾಥ ದಂಡಾಜಿನವಿಭೂಷಿತಃ । 

ಪೂರ್ಣೇ ಪೂರ್ಣೇ ತ್ರಿರಾತ್ರೇ ತು ಮಾಸಮೇಕಂ ಫಲಾಶನಃ । 

ದ್ವಿಗುಣೇನ ಚ ಕಾಲೇನ ದ್ವಿತೀಯಂ ಮಾಸಮತ್ಯಗಾತ್‌ 11೨೩1 


-378- ಮಹಾಭಾರತ ವನಪರ್ವ 


ರಮಣೀಯವಾದ ವನಪ್ರದೇಶದಲ್ಲಿ ಸಂತೋಷಪಡುತ್ತಾ ಉಗ್ರವಾದ ತಪಸಿನಲ್ಲಿ 
ನಿರತನಾದ ಮಹಾತೇಜಸ್ವಿಯಾದ ಧೈರ್ಯಶಾಲಿಯಾದ ಅರ್ಜುನನು ಆಗ 
ದರ್ಭೆಯಮಡಿಯನ್ನು ಉಟ್ಟು ದಂಡ ಮತ್ತು ಅಜಿನಗಳಿಂದ ವಿಭೂಷಿತನಾಗಿ 
ಮೊದಲನೆಯ ತಿಂಗಳಿನಲ್ಲಿಮೂರುಮೂರು ರಾತ್ರಿಗಳಿಗೆ ಒಮ್ಮೆ ಫಲವನ್ನು ಸ್ವೀಕರಿಸಿ 
ತಪಸ್ಸನ್ನುಮಾಡಿದನು. ಆರು ದಿನಗಳಿಗೆ ಒಮ್ಮೆ ಸ್ವೀಕರಿಸಿ ತಪಸ್ಸನ್ನುಮಾಡಿ ಎರಡನೆಯ 
ತಿಂಗಳನ್ನುಕಳೆದನು. 


ತೃತೀಯಮಾಸಸಮಯೇ ಪಕ್ಷೇಣಾಹಾರಮಾಚರತ್‌ । 
ಜೀರ್ಣಂ ಚ ಪತಿತಂ ಭೂಮೌ ಪರ್ಣಂ ಸಮುಪಯುಕ್ತವಾನ್‌ ॥೨೪॥ 


ಚತುರ್ಥೇ ತಥ ಸಂಪ್ರಾಪ್ತೇ ಮಾಸಿ ಪೂರ್ಣೇ ತತಃ ಪರಮ್‌ । 
4: ಸ 


ವಾಯುಭಕ್ಹೋ ಮಾಹಾಬಾಹುರಭವತ್‌ ಪಾಂಡುನಂದನಃ 11೨೫॥ 
ಊರ್ಧ್ವಬಾಹುರ್ನಿರಾಲಂಬಃ ಪಾದಾಂಗುಷ್ಠಾಗ್ರವಿಷ್ಠಿತಃ 11೨೬1 


ಮೂರನೆಯ ತಿಂಗಳಿನಲ್ಲಿಹದಿನೈದು ದಿನಕ್ಕೊಮ್ಮೆ ಅಹಾರವನ್ನು ಸೇವಿಸುತ್ತಾ 
ಹಣ್ಣಾಗಿ ಭೂಮಿಗೆ ಬಿದ್ದ ಎಲೆಗಳನ್ನು ಭುಂಜಿಸಿದನು. ನಾಲ್ಕನೆಯ ಮಾಸವು 
ಪ್ರಾಪ್ತವಾದಾಗ ಪಾಂಡುನಂದನನೂ ಮಹಾಬಾಹುವೂ ಆದ ಆವನು ಒಂದು ತಿಂಗಳು 
ಪೂರ್ತಿ ಊರ್ಧ್ವಬಾಹುವಾಗಿ ಪಾದಾಂಗುಷ್ಠದ ಮೇಲೆ ನಿಂತು ಬೇರೆಯ ಅಶ್ರಯವನ್ನು 
ಪಡೆಯದೆ ಕೇವಲ ವಾಯು ಭಕ್ಷನಾದನು. 


ಸದೋಪಸ್ಥರ್ಶನಾಚ್ಚಾಸ್ಯ ಬಭೂವುರಮಿತೌಜಸಃ | 
ವಿದ್ಯುದಂಭೋರುಹನಿಭಾ ಜಟಾಸ್ತಸ್ಯ ಮಹಾತ್ಮನಃ 1೨೭1 


ಅಮಿತತೇಜಸ್ವಿಯಾದ ಅವನು ಯಾವಾಗಲೂ ಸ್ನಾನಮಾಡುವುದರಿಂದ 
ಮಹಾತ್ಮನಾದ ಅವನ ಜಟಿಗಳು ಮಿಂಚಿನಿಂದ ಮಾಡಿದ ಕಮಲಗಳಂತೆ ಶೋಭಿಸಿದವು. 


ತತೋ ಮಹರ್ಷಯಃ ಸರ್ವೇ ಜಗ್ಗುರ್ದೇವಂ ಪಿನಾಕಿನಮ್‌ ।ಟ 
ಶಿತಿಕಂಠಂ ಮಹಾದೇವಂ ಪ್ರಣಿಪತ್ಯ ಪ್ರಸಾದಯನ್‌ । 
ಸರ್ವಂ ನಿವೇದಯಾಮಾಸುಃ ಕರ್ಮ ತತ್‌ ಫಲ್ಗುನಸ್ಯ ಚ ||೨೮॥ 


ಕೈರಾತಪರ್ವ -379- 


ಆಗ ಮಹರ್ಷಿಗಳೆಲ್ಲರೂ ಪಿನಾಕಧಾರಿಯೂ ನೀಲಕಂಠನೂ ಆದ ಮಹಾದೇವನ 
ಬಳಿಗೆ ಹೋಗಿ ಅವನಿಗೆ ನಮಸ್ಕರಿಸಿ ಪ್ರಸನ್ನೀಕರಿಸಿಕೊಂಡು ಅರ್ಜುನನ ಎಲ್ಲಾತಪಸಿನ 
ವಿಷಯಗಳನ್ನೂನಿವೇದಿಸಿದರು. 


ಏಷಃ ಪಾರ್ಥೋ ಮಹಾತೇಜಾ ಹಿಮವತ್ವಷ್ಠಮಾಶ್ರಿತಃ । 
ಉಗ್ರೇ ತಪಸಿ ದುಷ್ಟಾರೇ ಸ್ಥಿತೋ ಧೂಮಾಪಯನ್‌ ದಿಶಃ 11೨೯॥ 


ಮಹಾತೇಜಸ್ವಿಯಾದ ಈ ಅರ್ಜುನನು ಹಿಮಾಲಯದ ತಪ್ಪಲನ್ನು ಆಶ್ರಯಿಸಿ 
ಉಗ್ರವಾದ ಮುಗಿಯದ ತಪಸ್ಸಿನಲ್ಲಿ ನಿರತನಾಗಿ ಎಲ್ಲ ದಿಕ್ಕುಗಳಲ್ಲಿ ತನ್ನ 
ತಪಃಪ್ರಭಾವದಿಂದ ಧೂಮವನ್ನು ಎಬ್ಬಿಸುತ್ತಿದ್ದಾನೆ. 


ತಸ್ಯ ದೇವೇಶ ನ ವಯಂ ವಿದ್ಯಃ ಸರ್ವೇ ಚಿಕೀರ್ಷಿತಮ್‌ ।ಟ 
ಸಂತಾಪಯತಿ ನಃ ಸರ್ವಾನಸೌ ಸಾಧು ನಿವಾರ್ಯತಾಮ್‌ 11೩೦।॥ 


ದೇವೇಶನೇ, ಅವನ ಉದ್ದೇಶವು ನಮಗೆ ತಿಳಿದಿಲ್ಲ. ಅವನು ನಮ್ಮೆಲ್ಲರಿಗೆ 
ಸಂತಾಪವನ್ನು ಉಂಟುಮಾಡುವನೆಂದು ತೋರುತ್ತದೆ. ಅವನನ್ನು ತಪಸ್ಸಿನಿಂದ 
ಹಿಂದಿರುಗಿಸು. 

ಶ್ರೀಮಹೇಶ್ವರಃ 

ಶೀಘ್ರಂ ಗಚ್ಛತ ಸಂಹೃಷ್ಟಾ ಯಥಾಗತಮತಂದ್ರಿತಾಃ | 

ಅಹಮಸ್ಯ ವಿಜಾನಾಮಿ ಸಂಕಲ್ಪಂ ಮನಸಿ ಸ್ಥಿತಮ್‌ AO 

ನಾಸ್ಯ ಸ್ಪರ್ಗಸ್ಪೃಹಾ ಕಾಚಿನ್ನೆ ಶರ್ಯಸ್ಯ ತಥಾ55ಯುಷಃ ಟ 

ಯತ್‌ ತಸ್ಯ ಕಾಂಕ್ಷಿತಂ ಸರ್ವಂ ತದಸ್ಯ ಕರವಾಣ್ಯಹಂ 12೨1 

ನೀವೆಲ್ಲರೂ ಸಂತುಷ್ಟರಾಗಿ ಆಲಸ್ಕಮಾಡದೆ ಬಂದದಾರಿಯಲ್ಲಿಯೇ ಶೀಘ್ರವಾಗಿ 
ಹಿಂದಿರುಗಿ. ನಾನು ಅವನ ಮನಸ್ಸಿನಲ್ಲಿರುವ ಸಂಕಲ್ಪವನ್ನು ತಿಳಿದಿದ್ದೇನೆ. ಅವನಿಗೆ 
ಸ್ವರ್ಗದ ಆಸೆಯಾಗಲೀ ಐಶ್ವರ್ಯದ ಆಸೆಯಾಗಲೀ ಆಯುಷ್ಯದ ಆಸೆಯಾಗಲೀ 
ಇಲ್ಲ. ಅವನಿಗೆ ಏನು ಅಪೇಕ್ಷಿತವಾಗಿದೆಯೋ ಅದೆಲ್ಲವನ್ನೂನಾನು ನೆರವೇರಿಸುತ್ತೇನೆ. 


-380- ಮಹಾಭಾರತ ವನಪರ್ವ 


ವೈಶಂಪಾಯನಃ 
ತಚ್ಚುತ್ತಾ ಭಗವದಾಕ್ಯಮೃಷಯಃ ಸತ್ಯವಾದಿನಃ । 
ಬ್ರ ಪ ಬರೆ ಬ [) 
ಪ್ರಹೃಷ್ಟಮನಸೋ ಜಗ್ಗುರ್ಯಥಾಸ್ತುಂ ಪುನರಾಶ್ರಮಾನ್‌ AAU 
ಆ ಭಗವದ್ದಾಕ್ಯವನ್ನು ಕೇಳಿ ಸತ್ಯವಾದಿಗಳಾದ ಯಷಿಗಳು ಸಂತುಷ್ನಚಿತ್ತರಾಗಿ ತಾವು 
ಬಂದ ದಾರಿಯಲ್ಲಿಯೇ ತಮ್ಮತಮ್ಮ ಆಶ್ರಮಗಳಿಗೆ ಹಿಂದಿರುಗಿದರು. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 


ವನಪರ್ವಣಿ ಪಂಚತ್ರಿಂಶೋ5ಧ್ಯಾಯಃ ॥ 
W ಕೈರಾತಪರ್ವಣಿ ಪಂಚವಿಂಶೋ5ಧ್ಯಾಯಃ || 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಮೂವತ್ರೈದನೆಯ ಅಧ್ಯಾಯ ಮುಗಿಯಿತು. 
Xk 


ಮೂವತ್ತಾರನೆಯ ಅಧ್ಯಾಯ 
(ಕಿರಾರ್ತಾರ್ಜುನಯುದ್ಧ ಅರ್ಜುನನ ಪರಾಜಯ. ಮಹೇಶ್ವರನ ಅನುಗ್ರಹ. 
ಪಾಶುಪತಾಸ್ತ್ರ ದಾನ.) 
ವೈಶಂಪಾಯನಃ 
ಗತೇಷು ತೇಷು ಸರ್ವೇಷು ಬ್ರಾಹ್ಮಣೇಷು ತಪಸ್ವಿಷು । 
ಪಿನಾಕಪಾಣಿರ್ಭಗವಾನ್‌ ಸರ್ವಪಾಪಹರೋ ಹರಃ ell 
ಕೈರಾತಂ ವೇಷಮಾಸ್ಟಾಯ ಕಾಂಚನದ್ರುಮಸನ್ನಿಭಃ । 
ವಿಭ್ರಾಜಮಾನೋ ಧನುಷಾ ಗಿರಿರ್ಮೇರುರಿವಾಪರ: 11೨॥1 


ಶ್ರೀಮದನುರುಪಾದಾಯ ಶರಾಂಶ್ಚಾಶೀವಿಷೋಪಮಾನ್‌ 1 
ನಿಷ್ಟಪಾತ ಮಹಾರ್ಚಿಷ್ಠಾನ್‌ ದಹನ: ಕಕ್ಸವಾನಿವ 11೩1 


ತಪಸ್ವಿಗಳಾದ ಆ ಬ್ರಾಹ್ಮಣರೆಲ್ಲರೂ ಹೊರಟುಹೋಗುತ್ತಿರಲು 
ಸರ್ವಪಾಪಹರನಾದ ಪಿನಾಕಪಾಣಿಯಾದ ಪೂಜ್ಯನಾದ ಹರನು ಕಿರಾತರೂಪವನ್ನು 
ಧರಿಸಿ ಕಾಂಚನಮಯವಾದ ವೃಕ್ಷದಂತೆ ಶೋಭಿಸುತ್ತಾ ಧನುಸ್ಸನ್ನು ಮತ್ತು 


ಕೈರಾತಪರ್ವ -381- 


ಸರ್ಪಸದೃಶವಾದ ಬಾಣಗಳನ್ನು ತೆಗೆದುಕೊಂಡು ತನ್ನ ಧನುಸಿನ ಜೊತೆಯಲ್ಲಿ 
ಇನ್ನೂಂದು ಮೇರುಪರ್ವತದಂತೆ ಶೋಭಿಸುತ್ತಾ ಮಹಾಕಾಂತಿಯುಕ್ತನಾಗಿ ಕಾಡನ್ನು 
ದಹಿಸುವ ಅಗ್ನಿಯಂತೆ ಹೊರಟನು. 


ದೇವ್ಯಾ ಸಹೋಮಯಾ ಶ್ರೀಮಾನ್‌ ಸಮಾನವ್ರತವೇಷಯಾ । 

ನಾನಾವೇಷಧರೈರ್ಹೃಷ್ಟೈರ್ಭೂತೈರನುಗತಸ್ತಥಾ Wu 

ಕಿರಾತವೇಷಸಂಛನ್ನೆ ೮ ಸ್ವೀಭಿಶ್ಚಾಪಿ ಸಹಸ್ರಶಃ । 

ಅಶೋಭತ ತದಾ ರಾಜನ್‌ ಸ ದೇವೋಠತೀವ ಭಾರತ 11೫11 

ಎಲೈ ಭಾರತನೇ! ಕಾಂತಿಯುಕ್ತನಾದ ಆ ದೇವನು ಸಮಾನವ್ರತವನ್ನು 
ಸಮಾನವೇಷವನ್ನು ಧರಿಸಿದ ಪಾರ್ವತಿಯ ಜೊತೆಯಲ್ಲಿ ಮತ್ತು ನಾನಾವೇಷವನ್ನು 
ಧರಿಸಿ ಸಂತುಷ್ಟರಾದ ಭೂತಗಳಿಂದಲೂ ಕಿರಾತವೇಷವನ್ನು ಧರಿಸಿದ ಸಹಸ್ರಾರು 
ಸ್ವ್ರೀಯರಿಂದಲೂ ಅನುಗತನಾಗಿ, ಬಹಳವಾಗಿ ಕಂಗೊಳಿಸಿದನು. 


ಕ್ಷಣೇನ ತದ್ದನಂ ಸರ್ವಂ ನಿಃಶಬ್ದಮಭವತ್‌ ತದಾ । 
ನಾದಃ ಪ್ರಸ್ರವಣಾನಾಂ ಚ ಪಕ್ಷಿಣಾಮಪ್ಯಪಾರಮತ್‌ WL 


ಒಂದು ಕ್ಷಣದಲ್ಲಿ ಆ ವನವೆಲ್ಲವೂ ನಿಶ್ಶಬ್ಹವಾಯಿತು. ಆಗ ಹರಿಯುವ ನೀರಿನ 
ಶಬ್ದಗಳು ಮತ್ತು ಪಕ್ಷಿಗಳ ನಾದಗಳು ಶಾಂತವಾದವು. 

ಸ ಸನ್ನಿಕರ್ಷಮಾಗಮ್ಯ ಪಾರ್ಥಸ್ಯಾಕ್ಲಿಷಕರ್ಮಣ:ಃ | 

ಮೂಕಂ ನಾಮ ದಿತೇಃ ಪುತ್ರಂ ದದರ್ಶಾದ್ಭುತವಿಕ್ರಮಮ್‌ 11೭! 


ವಾರಾಹಂ ರೂಪಮಾಸ್ಥಾಯ ತರ್ಜಯಂತಮಿವಾರ್ಜುನಮ್‌ । 
ಹಂತುಂ ಪರಮದುಷ್ಟಾತ್ಮಾ ತಮುವಾಚಾಥ ಫಲ್ಗುನಃ Mal 


ಅವನು ಅಕ್ಷಿಷ್ಟಕಾರಿಯಾದ ಅರ್ಜುನನ ಬಳಿಗೆ ಬಂದು ವರಾಹರೂಪವನ್ನುಧರಿಸಿ 
ಅರ್ಜುನನನ್ನು ಹೆದರಿಸಿ ಅರ್ಜುನನನ್ನು ಸಂಹರಿಸಲು ಬಯಸಿದ ಪರಮ ದುಷ್ಪನಾದ 
ಮಹಾಪರಾಕ್ರಮಶಾಲಿಯಾದ ಮೂಕ ಎಂಬ ದೈತ್ಯನನ್ನು ನೋಡಿದನು. ಆಗ 
ಅರ್ಜುನನು ದೈತ್ಯನನ್ನು ಕುರಿತು ಮಾತನಾಡಿದನು. 


-382- ಮಹಾಭಾರತ ವನಪರ್ವ 
ಗಾಂಡೀವಂ ಧನುರಾದಾಯ ಶರಾಂಶ್ಚಾಶೀವಿಷೋಪಮಾನ್‌ 1 
ಸಜ್ಯಂ ಧನುರ್ವರಂ ಕೃತ್ವಾ ಜ್ಯಾಘೋಷೇಣ ವ್ಯನಾದಯನ್‌ HEU 


ಯನ್ನಾಂ ಪ್ರಾರ್ಥಯಸೇ ಹಂತುಮನಾಗಸಮಿಹಾಗತಃ । 
ತಸ್ಮಾತ್ತ್ವಾಂ ಪೂರ್ವಮೇವಾದ್ಯ ನೇಷ್ಯಾಮಿ ಯಮಸಾದನಮ್‌ ॥೧೦॥ 


[ce 


ಅರ್ಜುನನು ಗಾಂಡೀವಧನುಸ್ನನ್ನೂ ಸರ್ಪಗಳಂತೆ ಇದ್ದ ಬಾಣಗಳನ್ನೂ 
ತೆಗೆದುಕೊಂಡು ಹೆದೆ ಏರಿಸಿ ಜಯಘೋಷವನ್ನು ಮಾಡುತ್ತಾ ಆ ಮೂಕನನ್ನುಕುರಿತು 
ನಿರಪರಾಧಿಯಾದ ನನ್ನನ್ನು ಇಲ್ಲಿಗೆ ಬಂದು ನೀನು ಕೊಲ್ಲಲು ಬಯಸುವುದರಿಂದ 
ನಾನು ಮೊದಲೇ ನಿನ್ನನ್ನು ಯಮಲೋಕಕ್ಕೆ ಕಳುಹಿಸುವೆನು ಎಂದು ಹೇಳಿದನು. 


ವೈಶಂಪಾಯನಃ 
ದೃಷ್ಟ್ವಾ ತಂ ಪ್ರಹರಿಷ್ಯಂತಂ ಫಲ್ಗುನಂ ದೃಢಧನ್ನಿನಮ್‌ [ 
ಕಿರಾತರೂಪೀ ಸಹಸಾ ವಾರಯಾಮಾಸ ಶಂಕರಃ 11೧೧॥ 


ದೃಢಧನುಸ್ಸನ್ನು ಹೊಂದಿದ ಅರ್ಜುನನು ಆ ವರಾಹವನ್ನು ಹೊಡೆಯಲು 
ಉದ್ಯುಕ್ತನಾಗಿರುವುದನ್ನು ನೋಡಿ ಕಿರಾತರೂಪಿಯಾದ ಶಂಕರನು ತಕ್ಷಣ 
ಅರ್ಜುನನನ್ನುತಡೆದನು. 


ಮಯೈಷ ಪ್ರಾರ್ಥಿತಃ ಪೂರ್ವಂ ನೀಲಮೇಘಸಮಪ್ರಭ: । 
ಅನಾದೃತ್ಯೈವ ತದ್ವಾಕ್ಯಂ ಪ್ರಜಹಾರೈವ ಫಲ್ಗುನ: 11೧೨11 
ಈ ಕಪುಮೋಡದ ಸಮಾನಕಾಂತಿಯುಳ್ಳ ವರಾಹವು ನನ್ನಿಂದಲೇ ಮೊದಲು 


ಪ್ರಾರ್ಥಿತವಾಗಿದ್ದಿತು ಎಂಬ ಶಂಕರನ ಮಾತುಗಳನ್ನು ಪರಿಗಣಿಸದೆಯೇ ಅರ್ಜುನನು 
ಬಾಣಪ್ರಯೋಗವನ್ನುಮಾಡಿಯೇ ಬಿಟ್ಟನು. 


ಕಿರಾತಶ್ಚ ಸಮಂ ತಸ್ಮಿನ್ನೇಕಲಕ್ಷೇ ಮಹಾದ್ಯುತಿಃ । 
ಪ್ರಮುಮೋಚಾಶನಿಪ್ರಖ್ಯಂ ಶರಮಗಿಶಿಮೋಪಮಮ್‌ 11೧೩! 


ಮಹಾಕೀರ್ತಿಯುಳ್ಳಕಿರಾತನೂ ಸಹ ಅದೇ ಕ್ಷಣದಲ್ಲಿ ಅದೇ ಲಕ್ಷ್ಯದ ಮೇಲೆ 
ಸಿಡಿಲಿನಂತೆ ಮತ್ತು ಅಗ್ನಿಶಿಖೆಯಂತೆ ಇರುವ ಬಾಣವನ್ನು ಪ್ರಯೋಗಿಸಿದನು. 


ಕೈರಾತಪರ್ವ -383- 


ತೌ ಮುಕ್ತಿ ಸಾಯಕೌ ತಾಭ್ಯಾಂ ಸಮಂ ತತ್ರ ನಿಪೇತತುಃ । 
ಮೂಕಸ್ಯ ಗಾತ್ರೇ ವಿಸ್ತೀರ್ಣೇ ಶೈಲಪೃಷ್ಠನಿಭೇ ತದಾ 11೧೪॥॥ 


ಅವರಿಬ್ಬರಿಂದ ಮುಕ್ತವಾದ ಆ ಬಾಣಗಳು ಪರ್ವತದ ಬಂಡೆಯಂತೆ 
ವಿಸ್ತಾರವಾಗಿದ್ದ ಆ ಮೂಕನ ಶರೀರದಲ್ಲಿಬಿದ್ದವು. 


ಯಥಾಶಶನೇರ್ವಿನಿಷ್ಟೇಷೋ ವಜ್ರಸ್ಯೇವ ಚ ಪರ್ವತೇ । 
ತಥಾ ತಯೋಃ ಸನ್ನಿಪಾತಃ ಶರಯೋರಭವತ್‌ ತದಾ 1೧೫11 


ಎರಡು ಸಿಡಿಲುಗಳ ಸಂಘರ್ಷವಿದ್ದಂತೆ ಅಥವಾ ಪರ್ವತದಲ್ಲಿ 
ವಜ್ರಪಾತವಾದಂತೆ ಆಗ ಅವೆರಡು ಬಾಣಗಳಿಗೆ ಸಂಯೋಗ ಉಂಟಾಯಿತು. 

ಸ ವಿದ್ಲೋ ಬಹುಭಿರ್ಬಾಣೈರ್ದೀಪ್ಪಾಸ್ಕೈಃ ಪನ್ನಗೈರಿವ । 

ಮಮಾರ ರಾಕ್ಷಸಂ ರೂಪಂ ಭೂಯಃ ಕೃತ್ವಾನತಿದಾರುಣಮ್‌ ॥೧೬॥ 

ಸರ್ಪಗಳಿಂತಿರುವ ದೀಪ್ತವಾದ ತುದಿಗಳುಳ್ಳ ಅನೇಕ ಬಾಣಗಳಿಂದ 
ಹೊಡೆಯಲ್ಪಟ್ಟ ಮೂಕನು ವರಾಹರೂಪವನ್ನು ಬಿಟ್ಟುಘೋರವಾದ ರಾಕ್ಷಸರೂಪವನ್ನು 
ಧರಿಸಿ ಮೃತನಾದನು. 

ದದರ್ಶಾಥ ತತೋ ಜಿಷ್ಟು ಪುರುಷಂ ಕಾಂಚನಪ್ರಭಮ್‌ । 


ಕಿರಾತವೇಷಪ್ರಚ್ಛನ್ನಂ ಸ್ವ್ರೀಸಹಾಯಮಮಿತ್ರಹಾ । 
ತಮಬ್ರವೀತ್‌ ಪ್ರೀತಮನಾಃ ಕೌಂತೇಯಃ ಪ್ರಹಸನ್ನಿವ era 


ಆಗ ಜಯಶೀಲನಾದ ಅರ್ಜುನನು ಕಿರಾತವೇಷವನ್ನು ಧರಿಸಿದ ಪತ್ನೀಸಹಿತನಾದ 
ಕಾಂಚನಪ್ರಭೆಯನ್ನು ಹೊಂದಿದ್ದಪುರುಷನನ್ನು ನೋಡಿದನು. ಕೌಂತೇಯನು ಅವನನ್ನು 
ನೋಡಿ ಸಂತೋಷಗೊಂಡು ನಗುವವನಂತೆ ಅವನ ಜೊತೆ ಮಾತನಾಡಿದನು. 


ಕೋ ಭವಾನಟತೇ ಶೂನ್ಯೇ ವನೇ ಸ್ವ್ರೀಗಣಸಂವೃತಃ | 

ನ ತ್ವಮಸ್ಕಿನ್‌ ವನೇ ಘೋರೇ ಬಿಭೇಷಿ ಕನಕಪ್ರಭ 11೧೮॥॥ 

ಸ್ವ್ರೀಸಮೂಹಸಹಿತನಾಗಿ ಈ ನಿರ್ಜನವಾದ ಅರಣ್ಯದಲ್ಲಿ ಸಂಚರಿಸುತ್ತಿರುವ ನೀನು 
ಯಾರು? ಎಲೈ ಕನಕ ಪ್ರಭನೇ, ಈ ಘೋರವಾದ ಅರಣ್ಯದಲ್ಲಿ ನೀನು 
ಭಯಪಡುತ್ತಿಲ್ಲ? 


-384- ಮಹಾಭಾರತ ವನಪರ್ವ 


ಕಿಮರ್ಥಂ ಚ ತ್ವಯಾ ವಿಜ್ದೋ ಮೃಗೋಠಯಂ ಮತ್ತರಿಗ್ರಹಃ 1 
ಮಯಾತಭಿಪನ್ನಃ ಪೂರ್ವಂ ಹಿ ರಾಕ್ಷಹೋತಯಮಿಹಾಗತಃ I 
ಕಾಮಾತ್‌ ಪರಿಭವಾಚ್ಚಾಪಿ ನ ಮೇ ಜೀವನ್‌ ವಿಮೋಕ್ಸ ಗೇ ಟ೧೯॥ 


ನನ್ನಿಂದ ಸ್ವೀಕೃತವಾದ ಈ ಮೃಗವನ್ನುನೀನು ಏಕೆ ಹೊಡೆದೆ? ಇಲ್ಲಿಗೆ ಬಂದಿದ್ದ 
ಈ ರಾಕ್ಷಸನು ಮೊದಲು ನನ್ನ ದೃಷ್ಟಿಗೆ ಬಿದ್ದವನು. ನನ್ನನ್ನು ಅವಮಾನಗೊಳಿಸಿ 
ನೀನು ನಿನ್ನಇಚ್ಛೆಯಂತೆ ಜೀವಸಹಿತವಾಗಿ ಇಲ್ಲಿಂದ ಹೋಗಲಾರೆ. 


ನ ಹ್ಯೇಷ ಮೃಗಯಾ ಧರ್ಮೋ ಯಸ್ತಯಾತದ್ಯ ಕೃತೋ ಮಯಿ | 
ತೇನ ತ್ವಾಂ ಭ್ರಂಶಯಿಷ್ಯಾಮಿ ಜೀವಿತಾತ್‌ ಪರ್ವತಾಶ್ರಯಮ್‌ ॥೨೦॥ 


ನೀನು ನನ್ನ ಜೊತೆಯಲ್ಲಿ ಈ ದಿನ ನಡೆದುಕೊಂಡ ರೀತಿಯು ಬೇಟೆಯ 
ಧರ್ಮವಲ್ಲ ಆದ್ದರಿಂದ ಪರ್ವತವಾಸಿಯಾದ ನಿನ್ನನ್ನು ನಾನು ಈದಿನ 
ಸಂಹರಿಸುವೆನು. 


ಇತ್ಯುಕ್ತಃ ಪಾಂಡವೇಯೇನ ಕಿರಾತಃ ಪ್ರಹಸನ್ನಿವ । 

ಉವಾಚ ಶ್ಲಕ್ಷಯಾ ವಾಚಾ ಪಾಂಡವಂ ಸವ್ಯಸಾಚಿನಮ್‌ 11೨೧1॥ 

ಪಾಂಡುಪುತ್ರನಾದ ಅರ್ಜುನನಿಂದ ಹೀಗೆ ಹೇಳಲ್ಪಟ್ಟಕಿರಾತನು ಸವ್ಯಸಾಚಿಯಾದ 
ಪಾಂಡವನನ್ನುಕುರಿತು ಮಧುರವಾದ ಮಾತುಗಳನ್ನು ಆಡಿದನು. 

ಮಮೈವಾಯಂ ಲಕ್ಷಭೂತಃ ಪೂರ್ವಮೇವ ಪರಿಗ್ರಹಃ । 

ಮಮೈವ ಚ ಪ್ರಹಾರೇಣ ಜೀವಿತಾದವರೋಪಿತಃ 11೨೨॥॥ 

ಇದನ್ನುನಾನೇ ಮೊದಲು ನೋಡಿದ್ದು ಆದ್ದರಿಂದ ನನಗೇ ಲಕ್ಷ್ಯವಾದ ವಸ್ತು. 
ಅಲ್ಲದೆ ನನ್ನ ಪ್ರಹಾರದಿಂದಲೇ ಅದು ಮೃತವಾಗಿದೆ. 

ದೋಷಾನ್‌ ಸ್ವಾನ್‌ ನಾರ್ಹಸೇತನ್ಯಸ್ಥೈ ವಕ್ತುಂ ಸ್ಥಬಲದರ್ಪಿತಃ ! 

ಅಭಿಷಕೋತಸಿ ಮಂದಾತನ್‌ ನ ಮೇ ಜೀವನ್‌ ವಿಮೋಕ ಸೇ 1೨2A 

6 ಗ್ರ ಈ 
ನಿನ್ನದೋಷಗಳನ್ನು ನಿನ್ನ ಬಲದಿಂದ ದರ್ಪಿತನಾಗಿ ಇನ್ನೊಬ್ಬರಿಗೆ ಹೇಳಬೇಡ. 


ಮಂದಾತ್ಮನೇ ನಾನು ನಿನ್ನನ್ನು ಎದುರಿಸಲು ಸಿದ್ಧನಾಗಿದ್ದೇನೆ. ಜೀವಸಹಿತವಾಗಿ ನೀನು 
ಇಲ್ಲಿಂದ ಹೋಗುವುದಿಲ್ಲ. 


ಕೈರಾತಪರ್ವ -385- 


ಸ್ಥಿರೋ ಭವಸ್ವ ಮೋಕ್ಷಾ ಮಿ ಸಾಯಕಾನಶನೀನಿವ । 
ಘಟಸ್ತ ಪರಯಾ ಶಕ್ಕಾ ಮುಂಚ ತ್ವಮಪಿ ಸಾಯಕಾನ್‌ 11೨೪।| 


ಸ್ಥಿರವಾಗಿ ನಿಲ್ಲು ಸಿಡಿಲುಗಳಂತಿರುವ ಬಾಣಗಳನ್ನು ಪ್ರಯೋಗಿಸುತ್ತೇನೆ. ನಿನ್ನ 
ಪರಮಶಕ್ತಿಯಿಂದ ನೀನು ನನ್ನನ್ನು ಎದುರಿಸಿ ಬಾಣಗಳನ್ನು ಪ್ರಯೋಗಿಸು. 
ವೈಶಂಪಾಯನ: 
ತತಸ್ತೌ ತತ್ರ ಸಂರಬ್ಧೌ ಗರ್ಜಮಾನೌ ಮುಹುರ್ಮುಹುಃ । 
ಶರೈರಾಶೀವಿಷಾಕಾರೈ: ತತಕ್ಷಾತೇ ಪರಸ್ಪರಮ್‌ 11೨೫1 
ಅನಂತರ ಅವರಿಬ್ಬರೂ ಸಂಕ್ರುದ್ಧರಾಗಿ ಮತ್ತೆ ಮತ್ತೆ ಗರ್ಜಿಸುತ್ತಾ ಸರ್ಪಾಕಾರವುಳ್ಳ 
ಬಾಣಗಳಿಂದ ಪರಸ್ಫರವಾಗಿ ಹೊಡೆದಾಡಿದರು. 


ತತೋರರ್ಜುನಃ ಶರವ್ರಾತಾನ್‌ ಕಿರಾತೇ ಸಮವಾಸ್ಸಜತ್‌ । 
ತತ್ಪಪನ್ನೇನ ಮನಸಾ ಪ್ರತಿಜಗ್ರಾಹ ಶಂಕರಃ 11೨೬ 


ಆಗ ಅರ್ಜುನನು ಕಿರಾತನ ಮೇಲೆ ಬಾಣಗಳ ಸ ಮೂಹವನ್ನು ಸೃಷ್ಟಿಮಾಡಿದನು. 
ಆ ಬಾಣವರ್ಷವನ್ನುಶಂಕರನು ಪ್ರ ಸನ್ನವಾದ ಮನಸ್ಸಿನಿಂದಲೇ ಸ್ವೀಕರಿಸಿದನು. 


ಮುಹೂರ್ತಂ ಶರವರ್ಷಂ ತು ಪ್ರತಿಗೃಹ್ಯ ಪಿನಾಕದ್ದಕ್‌ । 
ಅಕ್ಷತೇನ ಶರೀರೇಣ ತಸ್ಥೌ Md 1೨2೭ 


ಪಿವಾಕಪಾಣಿಯಾದ ಶಿವನು ಆ ಶರವರ್ಷವನ್ನು ಒಂದು ಮುಹೂರ್ತದಕಾಲ 
ಸ್ಲೀಕರಿಸಿ ಶರೀರದಲ್ಲಿ ಏನೂ ಗಾಯಗೊಳ್ಳದೆ ಅಲುಗಾಡದ ಪರ್ವತದಂತೆ ನಿಂತನು. 


ವ 
ಸ ದೃಷ್ಟ್ವಾ ಬಾಣವರ್ಷಂ ತು ಮೋಘೀಭೂತಂ ಧನಂಜಯಃ । 
ಪರಮಂ ವಿಸ್ಮಯಂ ಚಕ್ರೇ ಸಾಧು ಸಾಧ್ವಿತಿ ಚಾಬ್ರವೀತ್‌ 11೨೮1 


ಅರ್ಜುನನು ತನ್ನ ಬಾಣವರ್ಷವು ಅವನಲ್ಲಿವ್ಯರ್ಥವಾದುದನ್ನು ನೋಡಿ ಬಹಳ 
ಆಶ್ಚರ್ಯಚಕಿತನಾಗಿ ಸಾಧುಸಾಧು ಎಂದು ಅವನನ್ನು ಪ್ರಶಂಸಿಸಿದನು. 


-386- ಮಹಾಭಾರತ ವನಪರ್ವ 


ಅರ್ಜುನಃ 
ಅಹೋರ5ಯಂ ಸುಕುಮಾರಾಂಗೋ ಹಿಮವಚ್ಛಿಖರಾತ್ರಯಃ । 
ಗಾಂಡೀವಮುಕ್ತಾನ್‌ ನಾರಾಚಾನ್‌ ಪ್ರತಿಗೃಹ್ನಾತ್ಯವಿಷ್ನಲ: 11೨೯॥ 


ಅಹೋ ಇದು ಆಶ್ಚರ್ಯ. ಹಿಮಾಲಯ ಪರ್ವತ ಶಿಖರವನ್ನು ಆಶ್ರಯಿಸಿದ 
ಈ ಕೋಮಲಾಂಗನು ಗಾಂಡೀವದಿಂದ ಹೊರಟ ನನ್ನ ಬಾಣಗಳನ್ನು ಯಾವ 
ವ್ಯಥೆಯೂ ಇಲ್ಲದೆ ತನ್ನಶರೀರದ ಮೇಲೆ ತೆಗೆದು ಕೊಳ್ಳುತ್ತಿದ್ದಾನೆ. 


ಕೋಠರಯಂ ದೇವೋ ಭವೇತ್‌ ಸಾಕ್ಟಾದ್‌ ರುದ್ರೋ ಯಕ್ಟೋತಥ ರಾಕ್ಷಸಃ | 
ವಿದ್ಯತೇ ಹಿ ಗಿರಿಶ್ರೇಷ್ಕೇ ತ್ರಿದಶಾನಾಂ ಸಮಾಗಮಃ Wao 


ಇವನು ಯಾವುದಾದರೂ ದೇವತೆಯೆ? ಅಥವಾ ಸಾಕ್ಷಾತ್‌ ರುದ್ರನೇ ಅಥವಾ 
ಯಕ್ಷನೇ ಅಥವಾ ರಾಕ್ಷಸನೇ? ಶ್ರೇಷ್ಠವಾದ ಈ ಪರ್ವತದಲ್ಲಿ ದೇವತೆಗಳ 
ಸಮಾಗಮವು ಇರುತ್ತದೆಯಷ್ಟೇ? 


ನ ಹಿ ಮದ್ದಾಣಜಾಲಾನಾಮುತ್ಸೃಷ್ಟಾನಾಂ ಸಹಸ್ರಶಃ । 

ಶಕ್ತೋತನ್ಯಃ ಸಹಿತುಂ ವೇಗಮೃತೇ ದೇವಂ ಪಿನಾಕಿನಮ್‌ AO 

ಸಹಸ್ರ ಸಂಖ್ಯೆಯಲ್ಲಿ ಪ್ರಯೋಗಿಸಿದ ನನ್ನ ಬಾಣಸಮೂಹಗಳನ್ನು ದೇವನಾದ 
ಪಿನಾಕಪಾಣಿಯೊಬ್ಬನನ್ನು ಬಿಟ್ಟುಉಳಿದ ಯಾವನೂ ಸಹಿಸಲಾರ. 

ದೇವೋ ವಾ ಯದಿ ವಾ ರಕ್ಷೋ ರುದ್ರೋನ್ಯೋ ವಾ ವ್ಯವಸ್ಥಿತಃ। 

ಅಹಮೇನಂ ಶರೈಸ್ತೀಕ್ಸೈರ್ನಯಾಮಿ ಯಮಸಾದನಮ್‌ 1೩೨॥ 

ಎದುರಿಗೆ ನಿಂತವನು ದೇವತೆಯಾಗಲಿ ರಾಕ್ಷಸನಾಗಲಿ ರುದ್ರನೇ ಆಗಲಿ ಅಥವಾ 
ಬೇರೆ ಯಾರೇ ಆಗಲಿ. ನಾನು ಅವನನ್ನು ನನ್ನ ತೀಕ್ಷ್ಣವಾದ ಬಾಣಗಳಿಂದ 
ಯಮಲೋಕಕ್ಕೆ ಕಳುಹಿಸುತ್ತೇನೆ. 

ವೈಶಂಪಾಯನ: 


ತತೋ ಹೃಷ್ಟಮನಾ ಜಿಷ್ಣುರ್ನಾರಾಚಾನ್‌ ಮರ್ಮಭೇದಿನಃ । 
ವ್ಯಸ್ಮಜಚ್ಛತಧಾ ರಾಜನ್‌ ಮಯೂಖಾನಿವ ಭಾಸ್ಕರಃ 11೩೩11 


ಕೈರಾತಪರ್ವ -387- 


ಎಲ್ಫೆ ರಾಜನೇ ಅನಂತರ ಅರ್ಜುನನು ಮನಸ್ಸಿನಲ್ಲಿ ಸಂತೋಷಗೊಂಡವನಾಗಿ 
ಸೂರ್ಯನು ಕಿರಣಗಳನ್ನುಸ್ಸ ಸಷಿಸಿ ಪ್ಲಿಸಿದಂತೆ ಮರ್ಮಭೇದಿಯಾದ ಬಾಣಗಳನ್ನು ನೂರಾರು 
ಸಂಖ್ಯೆ ಯಲ್ಲಿಸ್ಥ ಸ್ಪ ಷಿ ಸಿ ಪಸಿದನು. 


ತಾನ್‌ ಪ್ರಸನ್ನೇನ ಮನಸಾ ಭಗವಾನ್‌ಲ್ಲೋಕಭಾವನಃ । 
ಶೂಲಪಾಣಿಃ ಪ್ರತ್ಯಗೃಹ್ನಾತ್‌ ಶಿಲಾವರ್ಷಮಿವಾಚಲಃ 11೩೪॥ 


ಲೋಕಪಾವನನಾದ ಶೂಲಪಾಣಿಯಾದ ಭಗವಂತನಾದ ಶಂಕರನು ಪ್ರಸನ್ನವಾದ 
ಮನಸ್ಸಿನಿಂದಲೇ ಪರ್ವತವು ಶಿಲಾವರ್ಷವನ್ನು ಸ್ವೀಕರಿಸಿದಂತೆ ಆ ಬಾಣಗಳನ್ನು 
ಸ್ವೀಕರಿಸಿದನು. 


ಶರಾಸಂ ಚ ಸ ಜಗ್ರಾಹ ತಂ ಚ ಶರಸಂಕ್ಷಯಮ್‌ । 

ಚಿಂತಯಾಮಾಸ ಜಿಷ್ಟುಸ್ತು ಭಗವಂತಂ ಹುತಾಶನಮ್‌ 11೩೫ 

ಒಂದು ಕ್ಷಣದಲ್ಲಿ ಅರ್ಜುನನ ಬಾಣಗಳು ಬರಿದಾದವು. ಆ ಬಾಣಕ್ಷಯವನ್ನು 
ನೋಡಿ ಅವನು ಕೈಯಲ್ಲಿ ಧನುಸ್ಸನ್ನು ಹಿಡಿದು ಭಗವಂತನಾದ ಅಗ್ನಿಯನ್ನು 
ಚಿಂತಿಸಿದನು. 

ಅರ್ಜುನಃ 

ಪುರಸ್ತಾದಕ್ಷಯೌ ದತ್ತೌ ತೂರ್ಣೌ ಮೇ ಯೇನ ಖಾಂಡವೇ । 

ಕಿಂನು ಮೋಕ್ಷಾ ಮಿ ಧನುಷಾ ಯನ್ನೇ ಬಾಣಾಃ ಕ್ಷಯಂ ಗತಾಃ । 

ಅಯಂ ಚ ಪುರುಷಃ ಕೋಠಪಿ ಬಾಣಾನ್‌ ಗ್ರಸತಿ ಸರ್ವಶಃ  ॥೩೬॥ 


ಹಿಂದೆ ಖಾಂಡವದಹನಕಾಲದಲ್ಲಿ ಅಕ್ಷಯ ಬತ್ತಳಿಕೆಗಳು ಅಗ್ನಿಯಿಂದ ನನಗೆ 
ಕೊಡಲ್ಪಟ್ಟಿದ್ದವು. ನನ್ನ ಬಾಣಗಳೆಲ್ಲವೂ ಬರಿದಾದಮೇಲೆ ಈಗ ಧನುಸಿನಿಂದ ನಾನು 
ಏನನ್ನು ಪ್ರಯೋಗಿಸಲಿ? ಈ ವಿಲಕ್ಷಣ ಪುರುಷನಾದರೂ ನನ್ನಎಲ್ಲಾಬಾಣಗಳನ್ನೂ 
ನುಂಗುತ್ತಿದ್ದಾನೆ. 

ಅಹಮೇನಂ ಧನುಷ್ಠೋಟ್ಕಾ ಶೂಲಾಗ್ರೇಣೇವ ಕುಂಜರಮ್‌ । 

ನಯಾಮಿ ದಂಡಧಾರಸ್ಯ ಯಮಸ್ಕ ಸದನಂ ಪ್ರತಿ TERA 


-388- ಮಹಾಭಾರತ ವನಪರ್ವ 


ಅಂಕುಶದತುದಿಯಿಂದ ಆನೆಯನ್ನು ಹಿಂಸಿಸಿದಂತೆ ನಾನು ನನ್ನ ಧನುಸ್ಸಿನ 
ತುದಿಯಿಂದ ಇವನನ್ನು ಸಂಹರಿಸಿ ದಂಡಧಾರಿಯಾದ ಯಮನ ಲೋಕಕ್ಕೆ 
ಕಳುಹಿಸುತ್ತೇನೆ. 
ವೈಶಂಪಾಯನಃ 
ಸಂಪ್ರಾಯುದ್ಧೃತ್‌ ತಮಾಸಾದ್ಯ ಕ್ಷಾತ್ರಂ ಧರ್ಮಮನುವ್ರತಃ । 
ಸಂಪ್ರಯುದ್ಧ್ಯನ್‌ ಧನುಷ್ಠೋಟ್ಯಾ ಕೌಂತೇಯಃ ಪರವೀರಹಾ ॥೩೮॥ 


ಪರವೀರಘಾತಕನಾದ ಕೌಂತೇಯನು ಶಾಸ್ತ್ರಧರ್ಮವನ್ನು ಪಾಲಿಸುವವನಾಗಿ 
ಕಿರಾತನನ್ನುಸಮೀಪಿಸಿ ಧನುಷ್‌ಕೋಟಿಯಿಂದಲೇ ಅವನ ಜೊತೆಯಲ್ಲಿಯುದ್ಧವನ್ನು 
ಮಾಡಿದನು. 


ಅತುಲಂ ದೇವಮೀಶಾನಂ ಲಲಾಟೇ ಸಮತಾಡಯತ್‌ ಟ 
ತದಪ್ಯಸ್ಯ ಧನುರ್ದಿವ್ಯಂ ಜಗ್ರಾಹ ಗಿರಿಗೋಚರಃ HAE 


ಅಸದೃಶನಾದ ದೇವನಾದ ಮಹೇಶ್ವರನಿಗೆ ಹಣೆಯಲ್ಲಿ ಹೊಡೆದನು ಆ 
ಗಿರಿವಾಸಿಯಾದ ಶಂಕರನು ಆ ಧನುಸ್ಸನ್ನು ಕೈಯಲ್ಲಿಹಿಡಿದುಕೊಂಡನು. 


ತತೋಶರ್ಜುನೋ ಗ್ರಸ್ತಧನುಃ ಖಡ್ಗಹಾಣಿರತಿಷ್ಠತ । 
ಯುದ್ಧಸ್ಯಾಂತಮಭೀಪ್ಸನ್‌ ವೈ ವೇಗೇನಾಭಿಜಗಾಮ ತಮ್‌ ।|೪೦॥/ 


ಆಗ ಅರ್ಜುನನು ಯುದ್ಧವನ್ನುಮುಗಿಸಲು ಬಯಸಿ ಧನುಸ್ಸನ್ನು ಕಳೆದುಕೊಂಡು 
ಕೈಯಲ್ಲಿಖಡ್ಗವನ್ನುಹಿಡಿದು ವೇಗವಾಗಿ ಆ ಕಿರಾತನ ಕಡೆಗೆ ಹೋದನು. 


ತಸ್ಯ ಮೂರ್ದ್ನಿ ಶಿತಂ ಖಡ್ಗಮಸಕ್ತಂ ಪರ್ವತೇಷ್ಟಪಿ । 
ಮುಮೋಚ ಭುಜವೀರ್ಯೇಣ ವಿಕ್ರಮ್ಯ ಕುರುನಂದನಃ । 
ತಸ್ಯ ಮೂರ್ಧಾನಮಾಸಾದ್ಯ ಪಘಾಲಾಸಿವರೋತಥ ಸಃ 11೪೧॥ 


ಅವನ ತಲೆಯ ಮೇಲೆ ಪರ್ವತಗಳಲ್ಲಿಯೂ ನಾಟದಿದ್ದ ತನ್ನ ಹರಿತವಾದ 
ಖಡ್ಗವನ್ನು ಅರ್ಜುನನು ಪರಾಕ್ರಮದಿಂದ ತನ್ನ ಭುಜವೀರ್ಯವನ್ನೆಲ್ಲಾಉಪಯೋಗಿಸಿ 
ಪ್ರಯೋಗಿಸಿದನು. ಆ ಶ್ರೇಷ್ಠವಾದ ಖಡ್ಗವು ಕಿರಾತನ ಹಣೆಯನ್ನು ತಲುಪಿ 
ಚೂರುಚೂರಾಯಿಖ. 


ಕೈರಾತಪರ್ವ -389- 


ತತೋ ವೃಕ್ಚೈಃ ಶಿಲಾಭಿತ್ಚ ಯೋಧಯಾಮಾಸ ಫಲ್ಗುನಃ । 

ಯಥಾ ವೃಕ್ಷಾನ್ನಹಾಕಾಯಃ ಪ್ರತ್ಯಗೃಹ್ಲಾದಥೋ ಶಿಲಾ: 11೪೨1 
ಕಿರಾತರೂಪೀ ಭಗವಾಂಸ್ತತಃ ಪಾರ್ಥೋ ಮಹಾಬಲ; । 
ಮುಷ್ಟಿಭಿರ್ವಜ್ರಸಂಸರ್ಪೈೈರ್ಧೂಮಮುತ್ಪಾದಯನ್‌ ಮುಖೇ । 
ಪ್ರಜಹಾರ ದುರಾಧರ್ಷೇ ಕಿರಾತಸಮರೂಪಿಣಿ IPA 


ಅನೆಂತರ ಅರ್ಜುನನು ಬಂಡೆಗಳಿಂದ ಕಿರಾತನ ಜೊತೆಯಲ್ಲಿ ಯುದ್ಧವನ್ನು 
ಮಾಡಿದನು. ಅರ್ಜುನನು ಶಿಲೆಗಳನ್ನು ಎಸೆದಂತೆ ಕಿರಾತರೂಪಿಯೂ 
ಮಹಾಶರೀರವುಳ್ಳವನೂ ಆದ ಭಗವಂತನು ಆ ಶಿಲೆಗಳನ್ನು ಹಿಡಿದು ಕೊಂಡನು 
ಆಗ ಮಹಾಬಲನಾದ ಅರ್ಜುನನು ಮುಖದಲ್ಲಿ ಹೊಗೆಯನ್ನು ಸೃಷ್ಟಿಸುತ್ತಾ ತನ್ನ 
ವಜ್ರಸದ್ಭಶವಾದ ಮುಷ್ಟಿಗಳಿಂದ ದುರಾಧರ್ಷನಾದ ಕಿರಾತವೇಷವನ್ನು ಧರಿಸಿದ 
ಶಂಕರನಿಗೆ ಪ್ರಹಾರವನ್ನು ಮಾಡಿದನು. 

ತತಃ ಶಕ್ರಾಶನಿಸಮೈಮರ್ಮುಷ್ಟಿಭಿರ್ಭ್ಯಶದಾರುಣೈ: । 

ಕಿರಾತರೂಪೀ ಭಗವಾನರ್ದಯಾಮಾಸ ಫಲ್ಗುನಮ್‌ PV 

ತತಶ್ನಟಚಟಾಶಬ್ದ; ಸುಘೋರಃ ಸಮಜಾಯತ । 

ಪಾಂಡವಸ್ಯ ಚ ಮುಷ್ಟೀನಾಂ ಕಿರಾತಸ್ಯ ಚ ಯುಧ್ಯತಃ 11೪೫। 

ಆಗ ಇಂದ್ರನ ವಜ್ರಾಯುಧಕ್ಕೆ ಸಮವಾದ ಅತ್ಯಂತ ಕ್ರೂರವಾದ ತನ್ನ 
ಮುಷ್ಟಿಗಳಿಂದ ಕಿರಾತರೂಪಿಯಾದ ಭಗವಂತನು ಅರ್ಜುನನನ್ನು ಪೀಡಿಸಿದನು. ಆಗ 
ಪಾಂಡವನೂ ಮತ್ತು ಕಿರಾತನೂ ಮುಷ್ಟಿಗಳಿಂದ ಯುದ್ಧಮಾಡುತ್ತಿರಲು ಅತ್ಯಂತ 
ಘೋರವಾದ ಚಟಚಟ ಎಂಬ ಶಬ್ದವು ಉಂಟಾಯಿತು. 


ಸುಮುಹೂರ್ತಂ ತಯೋರ್ಯುದ್ಧಮಾಸೀಲ್ಲೋಕಪ್ರಹರ್ಷಣಮ್‌ ।ಟ 
ಭುಜಪ್ರಹಾರಸಂಯುಕ್ತಂ ವೃತ್ರವಾಸವಯೋರಿವ MPL 


ಲೋಕಕ್ಕೆ ರೋಮಾಂಚಕಾರಿಯಾದ ಭುಜಪ್ರಹಾರಯುಕ್ತವಾದ ಅವರಿಬ್ಬರ 
ಯುದ್ಧವು ಇಂದ್ರ ಮತ್ತು ವೃತ್ರರ ಯುದ್ದದಂತೆ ಒಂದು ಮುಹೂರ್ತ ನಡೆಯಿತು. 


-390- ಮಹಾಭಾರತ ವನಪರ್ವ 


ಜಹಾರಾಥ ತತೋ ಜಿಷ್ಟು ಕಿರಾತಮುರಸಾ ಬಲೀ ಟ 
ಪಾಂಡವಂ ಚ ವಿಚೇಷ್ಠಂತಂ ಕಿರಾತೋತಪ್ಯಹನದ್ದಲಾತ್‌ 11೪೭1 


ತಯೋರ್ಭುಜವಿನಿಷ್ಟೇಷಾತ್‌ ಸಂಘರ್ಷೇಣೋರಸೋಸ್ತದಾ । 
ಸಮಜಾಯತ ಗಾತ್ರೇಷು ಪಾವಕೋಠ5ಂಗಾರಧೂಮವಾನ್‌ 11೪೮1 


ಅನಂತರ ಬಲಿಷ್ಠನಾದ ಅರ್ಜುನನು ಕಿರಾತನನ್ನು ತನ್ನ ವಕ್ಷಸ್ಥಳೆದಿಂದ ಹೊಡೆದನು. 
ಹೀಗೆ ಪ್ರಯತ್ನಪಡುತ್ತಿದ್ದ ಅರ್ಜುನನಿಗೆ ಕಿರಾತನು ಬಲವಾಗಿ ಹೊಡೆದನು. ಹೀಗೆ 
ಆವರಿಬ್ಬರೂ ಭುಜಗಳಿಂದ ಹೊಡೆದಾಡುವಾಗ ಅವರ ವಕ್ಷಃಸ್ಥಳದ ಸಂಘರ್ಷದಿಂದ 
ಕಿಡಿಗಳು ಮತ್ತು ಧೂಮಗಳುಳ್ಳ ಅಗ್ನಿಯು ಅವರ ಶರೀರದಲ್ಲಿಉಂಟಾಯಿತು. 


ತತ ಏನಂ ಮಹಾದೇವಃ ಪೀಡ್ಯ ಗಾತ್ರೆಃ ಸುಪೀಡಿತಃ । 
ತೇಜಸಾತತ್ಯಾಕ್ರಮದ್‌ ರೋಷಾಚ್ಛೇತಸ್ತಸ್ಯ ವಿಮೋಹಯನ್‌ 11೪೯॥ 


ಅನಂತರ ಅರ್ಜುನನ ಶರೀರದಿಂದ ಪೀಡಿಸಲ್ಪಟ್ಟಮಹಾದೇವನು ಅರ್ಜುನನ 
ಚಿತ್ತವನ್ನುಮೋಹಿಸುತ್ತಾ ಕೋಪದಿಂದ ಪರಾಕ್ರಮದಲ್ಲಿಅರ್ಜುನನನ್ನುಮೀರಿಸಿದನು. 

ತತೋ ನಿಷ್ಟೀಡಿತೈರ್ಗಾತ್ರೈ: ಪಿಂಡೀಕೃತ ಇವಾಬಭೌ । 

ಫಲ್ಗುನೋ ಗಾತ್ರಸಂರುದ್ಧೋ ದೇವದೇವೇನ ಭಾರತ uO 


ಎಲೈ ಭಾರತನೇ ಆಗ ದೇವದೇವನ ದೇಹದಿಂದ ಹಿಡಿಯಲ್ಲಟ್ಟ ಅರ್ಜುನನ 
ಶರೀರವು ಒಂದು ಮುದ್ದೆಯಂತೆ ತೋರಿತು. 


ನಿರುಚ್ಛಾಸೋತಭವಚ್ಚೆಷ ಸನಿರುದೋ ಮಹಾಮನಾಃ । 


pe ಡೆ 


ತತಃ ಪಪಾತ ಸಮ್ಮೂಢಃ ತತಃ ಪ್ರೀ ತೋತಭವದ್ದ್ಗರಃ 11೫೧॥ 


ದೈರ್ಯಶಾಲಿಯಾದ ಅರ್ಜುನನು ನಿರುಚ್ಚಾಸನಾಗಿ ಕಿರಾತನಿಂದ ಹಿಡಿಯಲ್ಪಟ್ಟು 
ಸಮ್ಮೂಢನಾಗಿ ಭೂಮಿಯ ಮೇಲೆ ಬಿದ್ದನು. ಆಗ ಶಂಕರನು ಸಂತುಷ್ಠನಾದನು. 

ಸುಮುಹೂರ್ತಂ ತತೋ ಭೂತ್ವಾ ಸಚೇತಾಃ ಪುನರುತ್ನಿತಃ । 

ರುಧಿರೇಣಾಪುಫಾಂಗಸ್ತು ಪಾಂಡವೋ ಭೃಶದುಃಖತಃ 11೫೨ 


ಕೈರಾತಪರ್ವ -391- 


ಶರಣ್ಯಂ ಶರಣಂ ಗತ್ವಾ ಭಗವಂತಂ ಪಿನಾಕಿನಮ್‌ । 


ಮೃನ್ನಯಂ ಸ್ಫಂಡಿಲೇ ಕೃತ್ವಾ ಭಾವಪುಷ್ಪೈರ್ಭವಂ ತದಾ 11೫೩1 
ಪೂಜಯಾಮಾಸ ಪುಷ್ಪೆಶ್ಚ ಸರ್ವಲೋಕೇಶ್ನರಂ ಪ್ರಭುಮ್‌ । 
ಶರಣ್ಯಂ ಶರಣಂ ಗತ್ವಾ ಮನಸಾ ಪಾಂಡುನಂದನ: 11೫೪॥ 


ಒಂದು ಮುಹೂರ್ತಕಾಲ ಹಾಗೆಯೇ ಇದ್ದು ಪುನಃ ಪ್ರಜ್ಞೆಯನ್ನು ಪಡೆದು 
ಮೇಲೆಕ್ಕೆದ್ದು ಅರ್ಜುನನು ತನ್ನ ದೇಹವೆಲ್ಲ ರಕ್ತಸಿಕ್ತವಾಗಿ ಬಹಳ ದುಃಖದಿಂದ 
ಕೂಡಿದವನಾಗಿ ಶರಣ್ಯನಾದ ಭಗವಂತನಾದ ಪಿನಾಕಪಾಣಿಗೆ ಶರಣಾಗತನಾದನು. 
ಸ್ಥಂಡಿಲದಲ್ಲಿಮಣ್ಣಿನಿಂದ ಒಂದು ಶಿವನ ಲಿಂಗವನ್ನು ಮಾಡಿ ಪುಷ್ಪಗಳಿಂದ ಮತ್ತು 
ಭಾವಪುಷ್ಪಗಳಿಂದ ಸರ್ವಲೋಕೇಶ್ವರನಾದ ಆ ಪ್ರಭುವನ್ನು ಪೂಜಿಸಿದನು. 
ಶರಣ್ಯನಾದ ಶಿವನಿಗೆ ಮನಸಾ ಶರಣಾಗತನಾಗಿ ಪೂಜಿಸಿದನು. 

ಯೈಃ ಪೂಜಿತಸ್ತದಾ ಪಾರ್ಥಸ್ತಾನ್‌ ದೃಷ್ಟ್ವಾ ತಸ್ಯ ಮೂರ್ದ್ವನಿ । 

ಹರ್ಷೇಣ ವಿಸ್ಮಯಾವಿಷ್ಟೋ ಜ್ಞಾತ್ವಾ ದೇವಂ ಮಹೇಶ್ವರಮ್‌  ॥೫೫॥ 


ಪಪಾತ ಪಾದಯೋಸ್ಪಸ್ಯ ತತಃ ಪ್ರೀತೋತಭವದ್‌ ಭವಃ BL 


ಯಾವ ಪುಷ್ಪಗಳಿಂದ ತಾನು ಮೂರ್ತಿಯನ್ನು ಪೂಜಿಸಿದನೋ ಆ ಪುಷ್ಪಗಳು 
ಕಿರಾತನ ತಲೆಯ ಮೇಲೆ ಇರುವುದನ್ನು ನೋಡಿ ಸಂತೋಷದಿಂದ ಮತ್ತು 
ವಿಸ್ಮಯದಿಂದ ಅರ್ಜುನನು ಅವನು ದೇವನಾದ ಮಹೇಶ್ವರನೆಂದು ತಿಳಿದು ಅವನ 
ಪಾದಗಳಿಗೆ ನಮಸ್ಕರಿಸಿದನು. ಆಗ ರುದ್ರನು ಪ್ರಸನ್ನನಾದನು. 

ರುದ್ರಃ 

ಭೋ ಭೋ ಫಲ್ಗುನ ತುಪ್ಟೋಶಸ್ಥಿ ಕರ್ಮಣಾಆಪ್ರತಿಮೇನ ತೇ । 

ಶೌರ್ಯೇಣಾನೇನ ದೃತ್ಯಾ ಚ ಕೃತ್ರಿಯೋ ನಾಸ್ತಿ ತೇ ಸಮಃ USN 

ಎಲೈ ಅರ್ಜುನನೇ, ಈ ನಿನ್ನ ಅಸದೃಶವಾದ ಕರ್ಮದಿಂದ ಮತ್ತು ನಿನ್ನ 
ಶೌರ್ಯದಿಂದ ಮತ್ತು ದೈರ್ಯದಿಂದ ನಾನು ಸಂತುಷ್ಟನಾಗಿದ್ದೇನೆ. ನಿನಗೆ ಸಮಾನನಾದ 
ಕ್ಷತ್ರಿಯನು ಇನ್ನೊಬ್ಬನಿಲ್ಲ. 


-392- ಮಹಾಭಾರತ ವನಪರ್ವ 


ಸಮಂ ತೇಜಶ್ಚ ವೀರ್ಯಂ ಚ ತವಾದ್ಯ ಮಮ ಚಾನಘ । 
ಪ್ರೀತಸ್ತೇ5ಕಹಂ ಮಹಾಬಾಹೋ ಪಶ್ಯ ಮಾಂ ಪುರುಷರ್ಷಭ ॥೫೮॥ 


ಅನಘನೇ, ನಿನ್ನಪರಾಕ್ರಮ ಮತ್ತು ತೇಜಸ್ಸು ಈ ದಿನ ನನ್ನ ಪರಾಕ್ರಮ ಮತ್ತು 
ತೇಜಸುಗಳಿಗೆ ಸಮವಾಗಿದೆ. ನಾನು ನಿನಗೆ ಪ್ರಸನ್ನನಾಗಿದ್ದೇನೆ. ಮಹಾಬಾಹುವೇ 
ಪುರುಷರ್ಷಭನೇ ನನ್ನನ್ನು ನೋಡು. 


ದದಾಮಿ ತೇ ವಿಶಾಲಾಕ್ಷ ಚಕ್ಷು ಪೂರ್ವಂ ಮುನಿರ್ಭವಾನ್‌ । 
ವಿಜೇಷ್ಯಸಿ ರಣೇ ಶತ್ರೂನಪಿ ದೇವಾನ್‌ ದಿವೌಕಸಃ WBE 


ಎಲ್ಫ ವಿಶಾಲಾಕ್ಷನೇ, ನಿನಗೆ ದಿವ್ಯವಾದ ದೃಷ್ಟಿಯನ್ನು ಕೊಡುತ್ತೇನೆ. ಹಿಂದೆ ನೀನು 
ಬಷಿಯಾಗಿದ್ದೆ ನೀನು ಯುದ್ಧದಲ್ಲಿ ಶತ್ರುಗಳನ್ನು ಮತ್ತು ಸ್ಪರ್ಗವಾಸಿಗಳಾದ 
ದೇವತೆಗಳನ್ನು ಜಯಿಸುವಿ. 

ವೈಶಂಪಾಯನಃ 

ತತೋ ದೇವಂ ಮಹಾದೇವಂ ಗಿರಿರಂ ಶೂಲಪಾಣಿನಮ್‌ । 

ದದರ್ಶ ಫಲ್ಗುನಸ್ತತ್ರ ಸಹ ದೇವ್ಯಾ ಮಹಾದ್ಯುತಿಮ್‌ 11೬೦1 

ಸ ಜಾನುಭ್ಯಾಂ ಮಹೀಂ ಗತ್ವಾ ಶಿರಸಾ ಪ್ರಣಿಪತ್ಯ ಚ । 

ಪ್ರಸಾದಯಾಮಾಸ ಹರಂ ಪಾರ್ಥಃ ಪರಪುರಂಜಯಃ 11೬೧॥ 


ಆಗ ಪರಪುರಂಜಯನಾದ ಅರ್ಜುನನು ಶೂಲಪಾಣಿಯೂ ಗಿರೀಶನೂ 
ಮಹಾದೇವನೂ ಮಹಾದ್ಯುತಿಯೂ ಆದ ಮಹೇಶ್ವರನನ್ನುಪಾವರ್ತಿಯ ಜೊತೆಯಲ್ಲಿ 
ಅಲ್ಲಿನೋಡಿದನು. ಮಂಡಿಗಳ ಮೇಲೆ ಭೂಮಿಯಲ್ಲಿಬಿದ್ದುಶಿರಸಾ ಪ್ರಣಾಮವನ್ನು 
ಮಾಡಿ ಮಹೇಶ್ವರನನ್ನು ಪ್ರಸನ್ನ ಗೊಳಿಸಿದನು. 
ಅರ್ಜುನಃ 
ಕಪರ್ದಿನ್‌ ಸರ್ವಭೂತೇಶ ಭಗನೇತ್ರನಿಪಾತನ । 
ಕಾರಣಾನಾಮಪಿ ಪರಂ ಜಾನೇ ತ್ವಾಂ ತ್ರ್ಯಂಬಕಂ ಪರಮ್‌ ॥೬೨1! 


ಎಲ್ಫೆ ಕಪರ್ದಿಯೇ ಸರ್ವಭೂತೇಶ್ವರನೇ ಭಗನೇತ್ರನಾಶಕನೇ ತ್ರ ,ಉಬಕನಾದ 
ನೀನು (ಜಗತ್ತಿನ) ಕಾರಣಗಳಿಗಿಂತಲೂ ಶ್ರೇಷ್ಠನಾದವನೆಂದು ನಾನು ತಿಳಿದಿದ್ದೇನೆ. 


ಕೈರಾತಪರ್ವ -393- 


ದೇವಾನಾಂ ಚ ಗತಿಂ ದೇವ ತತ್ವಪೂತಮಿದಂ ಜಗತ್‌ । 
ಅಜೇಯಸ್ತ್ಮಂ ತ್ರಿಭಿರ್ಲೋಕೈಃ: ಸದೇವಾಸುರಮಾನುಷೈ: LA 


ದೇವನೇ! ನೀನು ದೇವತೆಗಳಿಂದ ಗಮ್ಯನಾದವನು. ಈ ಜಗತ್ತು ನಿನ್ನಿಂದ ಜನಿಸಿದೆ. 
ದೇವಾಸುರಮನುಷ್ಯರನ್ನು ಒಳಗೊಂಡ ಮೂರುಲೋಕಗಳಿಂದಲೂ ನೀನು 
ಅಜೇಯನಾದವನು. 


ಶಿವಾಯ ವಿಷ್ಣುರೂಪಾಯ ಶಿವರೂಪಾಯ ವಿಷ್ಣವೇ । 
ದಕ್ಷಯಜ್ಞವಿನಾಶಾಯ ಹರಿರುದ್ರಾಯ ವೈ ನಮಃ 11೬೪॥ 


ಲಲಾಟಾಕ್ಟಾಯ ರುದ್ರಾಯ ಮೀಹ್ದುಷೇ ಶೂಲಪಾಣಯೇ । 

ಪಿನಾಕಗೋಪ್ಟೇ ಸೂರ್ಯಾಯ ಮಾರ್ಜನೀಯಾಯ ವೇಧಸೇ ॥೬೫॥ 

ವಿಷ್ಣುರೂಪನಾದ' ಶಿವನಿಗೂ ಶಿವರೂಪನಾದ ವಿಷ್ಣುವಿಗೂ 
ದಕ್ಷಯಜ್ಞವಿನಾಶಕನಾದ ಹರಿರುದ್ರನಾದ ನಿನಗೂ ನಮಸ್ಕಾರ. ಫಾಲಾಕ್ಷನೂ ರುದ್ರನೂ 
ಭಕ್ತಾಭೀಷ್ಟದಾನದೀಕ್ಷಿತನೂ ಶೂಲಪಾಣಿಯೂ ಪಿನಾಕಧಾರಿಯೂ ಜ್ಞಾನಿಗಮ್ಯನೂ 
ಮಾಂಗಲ್ಯಪ್ರದನೂ ಸೃಷ್ಟಿಕರ್ತನೂ ಆದ ನಿನಗೆ ನಮಸ್ಕಾರ. 


ಪ್ರಸಾದಯೇ ತ್ಹಾಂ ಭಗವನ್‌ ಸರ್ವಭೂತನಮಸೃತಮ್‌ । 
ಗಣೇಶಂ ಜಗತಃ ಶಂಭುಂ ಲೋಕಕಾರಣಕಾರಣಮ್‌ LL 


ಎಲೈ ಭಗವಂತನೇ ಸರ್ವಭೂತನಮಸ್ಥತನಾದ ಲೋಕಕಾರಣಗಳಿಗೆ ಕಾರಣನಾದ 
ಜಗತ್ತಿಗೆ ಶುಭಪ್ರದನಾದ ಭೂತಗಣಗಳಿಗೆ ಒಡೆಯನಾದ ನೀನು ಪ್ರಸನ್ನನಾಗು ಎಂದು 
ಬೇಡಿ ಕೊಳ್ಳುತ್ತಿದ್ದೇನೆ. 

ಪ್ರಧಾನಪುರುಷಾದಿಭ್ಯಃ ಪರಂ ಸೂಕ್ಷ್ಮತರಂ ಹರಿಮ್‌ । 

ವ್ಯತಿಕ್ರಮಂ ಮೇ ಭಗವನ್‌ ಕ್ಲಂತುಮರ್ಹಸಿ ಶಂಕರ 1೬೭। 

ಪ್ರಧಾನ ಪುರುಷರಗಿಂತಲೂ (ಲಕ್ಷ್ಮೀಬ್ರಹ್ಮರಿಗಿಂತಲೂ) ಅವ್ಯಕ್ತನೂ ಶ್ರೇಷ್ಠನೂ 
ಆದ ಹರಿಯೆಂದು ತಿಳಿದಿದ್ದೇನೆ. ಎಲೈ ಶಂಕರನೇ ನನ್ನಈ ಅಪಚಾರವನ್ನು ನೀನು 
ಕ್ಷಮಿಸಬೇಕು. 


-394- ಮಹಾಭಾರತ ವನಪರ್ವ 


(ಇಲ್ಲಿ ಈ ಸ್ತೋತ್ರವನ್ನು ಶಿವನಲ್ಲಿ ಯೋಗ್ಯವಿದ್ದಷ್ಟು ಶಿವನ ಪರವಾಗಿಯೂ 
ಉಳಿದುದನ್ನು ಶಿವನ ಅಂತರ್ಯಾಮಿಯಾದ ಹರಿಯ ಪರವಾಗಿಯೂ ಅರ್ಥವನ್ನು 
ಮಾಡಬೇಕು.) 


ಭಗವದ್ಧರ್ಶನಾಕಾಂಕ್ಷೀ ಪ್ರಾಪ್ತೋತಸ್ಥೀಮಂ ಮಹಾಗಿರಿಮ್‌ । 
ದಯಿತಂ ತವ ದೇವೇಶ ತಾಪಸಾಲಯಮುತ್ತಮಮ್‌ ॥೬೮॥ 


ಪ್ರಸಾದಯೇ ತ್ಹಾಂ ಭಗವನ್‌ ಸರ್ವಭೂತವಿಭುಂ ಗುರುಮ್‌ । 
ನ ಮೇ ಸ್ಯಾದಪರಾಧೋಠ5ಯಂ ಮಹಾದೇವಾತಿಸಾಹಸಾತ್‌ 1೬೯॥ 


ದೇವೇಶನೇ ನಿನ್ನ ದರ್ಶನಾಕಾಂಕ್ಷಿಯಾಗಿ ತಾಪಸರ ನಿವಾಸವಾದ , ನಿನಗೆ 
ಪ್ರಿಯವಾದ, ಈ ಶ್ರೇಷ್ಠವಾದ ಮಹಾಪರ್ವತಕ್ಕೆ ಬಂದಿದ್ದೇನೆ. ಎಲೈ ಮಹಾದೇವನೇ! 
ನನ್ನಈ ಅತಿಸಾಹಸವನ್ನು ಅಪರಾಧವೆಂದು ಎಣಿಸಬೇಡವೆಂದು ಸರ್ವಭೂತಗಳಲ್ಲಿ 
ವ್ಯಾಪ್ತನಾಗಿ ಗುರುವಾಗಿರುವ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. 

ಕೃತೋ ಮಯಾ ಯದಜ್ಞಾನಾದ್‌ ವಿಮರ್ದೋ ಯಸ್ತೃಯಾ ಸಹ । 

ಶರಣಂ ಮೇ ಪ್ರಪನ್ನಾಯ ತತ್‌ ಕೃಮಸ್ವಾದ್ಯ ಶಂಕರ 11೭೦ 

ಎಲ್ಫೆ ಶಂಕರನೇ, ಅಜ್ಞಾನದಿಂದ ನಿನ್ನ ಜೊತೆಯಲ್ಲಿಮಾಡಿದ ಸಂಘರ್ಷವನ್ನು 
ಶರಣಾಗತನಾದ ನನಗೆ ನೀನು ಈ ದಿನ ಕ್ಷಮಿಸು. 

ವೈಶಂಪಾಯನಃ 
ತಮುವಾಚ ಮಹಾತೇಜಾಃ ಪ್ರಹಸ್ನ ವೃಷಭಧ್ದಜಃ 1 


ಗಡಿ 
ಪ್ರಗೃಹ್ಯ ರುಚಿರಂ ಬಾಹುಂ ಕ್ಲಾಂತಮಿತ್ಯೇವ ಫಲ್ಗುನಮ್‌ 11೭೧1 


ಮಹಾತೇಜಸ್ವಿಯಾದ ವೃಷಭಧ್ವಜನು ನಕ್ಕು ಸುಂದರವಾದ ಅರ್ಜುನನ 
ಬಾಹುವನ್ನುಹಿಡಿದು ಅರ್ಜುನನನ್ನುಕುರಿತು ನಾನು ಕ್ಷಮಿಸಿದ್ದೇನೆ ಎಂದು ಹೇಳಿದನು. 

ಪರಿಷ್ಟಜ್ಯ ಚ ಬಾಹುಭ್ಯಾಂ ಪ್ರೀತಾತ್ಮಾ ಭಗವಾನ್‌ ಹರಃ | 

ಪುನಃ ಪಾರ್ಥಂ ಸಾಂತ್ಪಪೂರ್ವಮುವಾಚ ವೃಷಭಧ್ಹಜಃ 11೭೨! 


ಕೈರಾತಪರ್ವ -395- 


ಸಂತೋಷಗೊಂಡ ಭಗವಂತನಾದ ವೃಷಭದ್ದಜನಾದ ಹರನು ತನ್ನಬಾಹುಗಳಿಂದ 
ಅರ್ಜುನನನ್ನು ಆಲಿಂಗಿಸಿ ಪುನಃ ಸಮಾಧಾನ ಪೂರ್ವಕವಾಗಿ ಮಾತನಾಡಿದನು. 


ಗಂಗಾಂಕಿತಜಟಃ ಶರ್ವಃ ಪಾರ್ಥಸ್ಯಾಮಿತತೇಜಸಃ | 
ಪ್ರಗೃಹ್ಯ ರುಚಿರಂ ಬಾಹುಂ ವೃತ್ತಂ ತಾಮ್ರತಳಾಂಗುಲಿಮ್‌ 11೭೩1! 


ಗಂಗೆಯನ್ನುಧರಿಸಿದ ಜಟೆಯುಳ್ಳರುದ್ರನು ಅಮಿತಪರಾಕ್ರಮಿಯಾದ ಅರ್ಜುನನ 
ಸುಂದರವಾದ ಮತ್ತು ಪುಷ್ಟವಾದ ಬಾಹುವನ್ನುಹಿಡಿದು ಮಾತನಾಡಿದನು. 


ನರಸ್ತ್ವಂ ಪೂರ್ವದೇಹೇ ವೈ ನಾರಾಯಣಸಹಾಯವಾನ್‌ । 
ಬದರ್ಯಾಂ ತಪ್ಪವಾನುಗ್ರಂ ತಪೋ ವರ್ಷಾಯುತಾನ್‌ ಬಹೂನ್‌ ॥ 


ನೀನು ಹಿಂದಿನ ಜನ್ಮದಲ್ಲಿನಾರಾಯಣನ ಅನುಗ್ರಹವನ್ನು ಪಡೆದ ನರನಾಗಿದ್ದೆ 
ಅನೇಕ ಸಹಸ್ರವರ್ಷಗಳ ಕಾಲ ಬದರಿಯಲ್ಲಿಉಗ್ರವಾದ ತಪಸ್ಸನ್ನು ಆಚರಿಸಿದೆ. 


ತ್ವಯಿ ವಾ ಪರಮಂ ತೇಜೋ ವಿಷ್ಣೌ ವಾ ಪುರುಷೋತ್ತಮೇ । 
ಯುವಾಭ್ಯಾಂ ಪುರುಷಾಗ್ರಾ ಭ್ಯಾಂ ತೇಜಸಾ ಧಾರ್ಯತೇ ಜಗತ್‌ ॥ 
ಪುರುಷೋತ್ತಮನಾದ ವಿಷ್ಣುವಿನಲ್ಲಿ ಮತ್ತು ನಿನ್ನಲ್ಲಿ ಶ್ರೇಷ್ಠವಾದ ತೇಜಸ್ಸಿದೆ. 
ಪುರುಷಶ್ರೇಷ್ಠರಾದ ನಿಮ್ಮಿಬ್ಬರಿಂದ ಈ ಜಗತ್ತು ಧರಿಸಲ್ಪಟ್ಟಿದೆ. 
ಶಕ್ರಾಭಿಷೇಕೇ ಸುಮಹದ್‌ ಧನುರ್ಜಲದನಿಸ್ಟನಮ್‌ । 
ಪ್ರಗೃಹ್ಯ ದಾನವಾಃ ಶಸ್ತಾಃ ತಯಾ ಕೃಷ್ಣೇನ ಚ ಪ್ರಭೋ 11೭೬।॥ 
ಎಲ್ಫೈ ಪ್ರಭುವೇ, ಖಾಂಡವದಹನಕಾಲದಲ್ಲಿ ಇಂದ್ರನು ಮೇಘಜಲಗಳಿಂದ 
ಅಭಿಷೇಕಮಾಡುವಾಗ ಮೇಘ ಗಂಭೀರವಾದ ಧನುಸ್ಸನ್ನು ಹಿಡಿದುಕೊಂಡು ನೀನೂ 
ಮತ್ತು ಕೃಷ್ಣನೂ ದಾನವರನ್ನುನಾಶಮಾಡಿದಿರಿ. 


ಏತತ್ತದೇವ ಗಾಂಡೀವಂ ತವ ಪಾರ್ಥ ಕರೋಚಿತಮ್‌ । 
ಮಾಯಾಮಾಸ್ಟಾಯ ಯದ್‌ ಗ್ರಸ್ತಂ ಮಯಾ ಪುರುಷಸತ್ತಮ ॥೭೭॥ 


-396- ಮಹಾಭಾರತ ವನಪರ್ವ 


ಪಾರ್ಥನೇ! ಇದು ನಿನ್ನ ಕೈಗೇ ಯೋಗ್ಯವಾದ ಅದೇ ಗಾಂಡೀವ ಧನುಸ್ಸು 
ಪುರುಷಶ್ರೇಷ್ಠನೇ। ನಾನು ನನ್ನ ಸಾಮರ್ಥ್ಯವಿಶೇಷದಿಂದ ಆ ಧನುಸ್ಸನ್ನು ಹಿಡಿದೆ. 
(ನುಂಗಿದೆ) 


ತೂಣೌ ಚಾಪ್ಯಕ್ಷಯೌ ಭೂಯಃ ತವ ಪಾರ್ಥ ಕರೋಚಿತೌ । 
ಭವಿಷ್ಯತಿ ಶರೀರಂ ಚ ನೀರುಜಂ ಕುರುನಂದನ 11೭೮॥ 


ಪಾರ್ಥನೇ, ಅಕ್ಷಯಬತ್ತಳಿಕೆಗಳು ನಿನ್ನಕೈಗಳಿಗೇ ಯೋಗ್ಯವಾದವು. ಅವು ನಿನಗೆ 
ಬರುತ್ತವೆ. ಕುರುನಂದನನೇ ನಿನ್ನ ಶರೀರವು ರೋಗರಹಿತವಾಗುವುದು. 

ಪ್ರೀತಿಮಾನಸ್ಮಿ ವೈ ಪಾರ್ಥ ತವ ಸತ್ಯಪರಾಕ್ರಮ । 

ಗೃಹಾಣ ವರಮಸ್ತತ್ತಃ ಕಾಂಕ್ಷಿತಂ ಪುರುಷರ್ಷಭ 11೭೯॥ 

ಸತ್ಯಪರಾಕ್ರಮನಾದ ಪಾರ್ಥನೇ, ನಿನಗೆ ಸಂತುಪ್ಟನಾಗಿದ್ದೇನೆ. ಪುರುಷ ಷ್ಠನೇ, 
ನಿನಗೆ ಇಷ್ಟವಾದ ವರವನ್ನು ನನ್ನಿಂದ ತೆಗೆದುಕೋ. 

ನ ತ್ವಯಾ ಸದೃಶಃ ಕಶ್ಚಿತ್‌ ಪುಮಾನ್‌ ಮರ್ತೇಷು ಭಾರತ । 

ದಿವಿ ವಾ ವಿದ್ಯತೇ ಕ್ಷತ್ರಂ ತ್ನತ್ವಧಾನಮರಿಂದಮ 11೮೦॥ 

ಎಲೈ ಭಾರತನೇ! ಮನುಷ್ಯರಲ್ಲಿ ನಿನಗೆ ಸದೃಶನಾದವನು ಇನ್ನೊಬ್ಬನಿಲ್ಲ 
ಅರಿಂದಮನೇ ಅಥವಾ ಸ್ಪರ್ಗಲೋಕದಲ್ಲಿ ನಿನಗಿಂತ ಉತ್ತಮನಾದ ಇನ್ನೊಬ್ಬ 
ಕ್ಷತ್ರಿಯನಿಲ್ಲ. 

ಅರ್ಜುನಃ 
ಭವಾನ್‌ ದದಾಸಿ ಚೇನ್ಮಹ್ಯಂ ಕಾಮಂ ಪ್ರೀತ್ಯಾ ವೃಷಭದ್ಗಜ | 
ಕಾಮಯೇ ದಿವ್ಯಮಸ್ಪಂ ತದ್‌ ಘೋರಂ ಪಾಶುಪತಂ ಮಹತ್‌ ॥೮೧॥ 


ಯತ್‌ ತದ್‌ ಬ್ರಹ್ಮಶಿರೋ ನಾಮ ರೌದ್ರಂ ಭೀಮಪರಾಕ್ರಮಮ್‌ । 
ಯುಗಾಂತೇ ದಾರುಣೇ ಪ್ರಾಪ್ತೇ ಕೃತ್ನಂ ಸಂಹರತೇ ಜಗತ್‌ ॥೮೨॥! 


ಜಯೇಯಂ ಯೇನ ಸಂಗ್ರಾಮೇ ದಾನವಾನ್‌ ರಾಕ್ಸಪಾಂಸ್ತಥಾ | 
ರಾಜಕ್ಷೈವ ಪಿಶಾಚಾಂಶ್ಚ ಗಂಧರ್ವಾನಥ ಪನ್ನಗಾನ್‌ 11೮೩ 


ಕೈರಾತಪರ್ವ -397- 


ಯಸ್ಮಿನ್‌ ಶೂಲಸಹಸ್ರಾಣಿ ಗದಾಶ್ಲೋಗ್ರಪ್ರದರ್ಶನಾಃ । 
ಶರಾಶ್ಚಾಶೀವಿಷಾಕಾರಾಃ ಸಂಭವಂತ್ಯನುಮಂತ್ರಿತಾಃ 11೮೪॥ 


ಯುಧ್ಯೇಯಂ ಯೇನ ಭೀಷ್ಮೇಣ ದ್ರೋಣೇನ ಚ ಕೃಪೇಣ ಚ । 
ಸೂತಪುತ್ರೇಣ ಚ ರಣೇ ನಿತ್ಯಂ ಕಟುಕಭಾಷಿಣಾ ISH 


ವೃಷಭದ್ದಜನೇ, ನೀನು ನನಗೆ ಸಂತೋಷದಿಂದ ವರವನ್ನು ಕೊಡುವುದಾದರೆ 
ದಿವ್ಯವಾದ ಘೋರವಾದ ಆ ಪಾಶುಪತಮಹಾಸ್ವವನ್ನು ಬಯಸುತ್ತೇನೆ. ಯಾವ 
ಬ್ರಹ್ಮಶಿರೋನಾಮಕವಾದ ಭಯಂಕರಪರಾಕ್ರಮವುಳ್ಳ ಕಠೋರವಾದ ಅಸ್ವವು 
ದಾರುಣವಾದ ಪ್ರಳಯಕಾಲವು ಸನ್ನಿಹಿತವಾದಾಗ ಎಲ್ಲ ಜಗತ್ತನ್ನು ಸಂಹರಿಸುತ್ತದೋ 
ಯಾವುದನ್ನು ಅವಲಂಬಿಸಿ ಯುದ್ಧದಲ್ಲಿ ದಾನವರನ್ನೂರಾಕ್ಷಸರನ್ನೂ ಪಿಶಾಚಿಗಳನ್ನೂ 
ಗಂಧರ್ವರನ್ನೂ ಮತ್ತು ಸರ್ಪಗಳನ್ನೂ ಗೆಲ್ಲುವೆನೋ ಯಾವ ಅಸ್ವದಲ್ಲಿ 
ಅಭಿಮಂತ್ರಣವನ್ನು ಮಾಡಿದರೆ ಸಹಸ್ರಾರು ಶೂಲಗಳು ಉಗ್ರವಾಗಿ ತೋರುವ 
ಅನೇಕ ಗದೆಗಳು ಸರ್ಪಾಕಾರವಾದ ಶರಗಳು ಹೊರಹೊಮ್ಮುತ್ತವೆಯೋ ಯಾವ 
ಅಸ್ಪದಿಂದ ಭೀಷ್ಮರ ದ್ರೋಣರ ಕೃಪಾಚಾರ್ಯರ ಜೊತೆಯಲ್ಲಿಯುದ್ದಮಾಡುವೆನೊ 
(ಅಂತಹ ಪಾಶುಪತಾಸ್ತ್ರವನ್ನು) ಬೇಡುತ್ತೇನೆ. 


ಏಷ ಮೇ ಪ್ರಥಮಃ ಕಾಮೋ ಭಗವನ್‌ ಭಗನೇತ್ರಹನ್‌ । 
ತ್ವತ್ರಪಾದಾದ್ವಿನಿರ್ವರ್ತೇ ಸಮರ್ಥಃ ಸ್ಯಾಮಹಂ ಯಥಾ SEI 


ಭಗನೇತ್ರಹಾರಿಯಾದ ಭಗವಂತನೇ ಇದು ನನ್ನ ಶ್ರೇಷ್ಠವಾದ ಕಾಮ. ನಿನ್ನ 
ಅನುಗ್ರಹದಿಂದ ನಾನು ಅದನ್ನು ಸ್ವೀಕರಿಸಿ ಸಮರ್ಥನಾಗಿದ್ದು ಸಂತೋಷದಿಂದ 
ಇರುತ್ತೇನೆ. 
ರುದ್ರಃ 
ದದಾಮಿ ತೇಠಸ್ಟ್ರ ದಯಿತಮಹಂ ಪಾಶುಪತಂ ಮಹತ್‌ । 
ಸಮರ್ಥೋ ಧಾರಣೇ ಮೋಕ್ಷೇ ಸಂಹಾರೇ ಚಾಸಿ ಪಾಂಡವ ॥೮೭॥ 


ನ ತದ್ದೇದ ಮಹೇಂದ್ರೋತಪಿ ನ ಯಮೋ ನ ಚ ಯಕ್ಷರಾಟ್‌ । 
ವರುಣೋತಪ್ಯಥವಾ ವಾಯುಃ ಕುತೋ ವೇತ್ಮ್ಯಂತಿ ಮಾನವಾಃ ॥ 


-398- ಮಹಾಭಾರತ ವನಪರ್ವ 


ಪಾಂಡವನೇ ನಿನಗೆ ಪ್ರಿಯವಾದ ಪಾಶುಪತವೆಂಬ ಮಹಾಸ್ಸವನ್ನು ಕೊಡುತ್ತೇನೆ. 
ನೀನು ಅದನ್ನು ಧರಿಸುವುದಕ್ಕೂ ಪ್ರಯೋಗಮಾಡುವುದಕ್ಕೂ ಮತ್ತು 
ಉಪಸಂಹಾರಮಾಡುವುದಕ್ಕೂ ಸಮರ್ಥನಾಗಿದ್ದೀಯೆ. ಆ ಪಾಶುಪತಾಸ್ವವನ್ನು 
ಮಹೇಂದ್ರನಾಗಲೀ ಯಮನಾಗಲೀ ಕುಬೇರನಾಗಲೀ ವರುಣನಾಗಲೀ ಅಥವಾ 
ವಾಯುವಾಗಲೀ ಪಡೆದಿಲ್ಲ. ಇನ್ನುಮನುಷ್ಯರು ಎಲ್ಲಿಂದ ಪಡೆಯುತ್ತಾರೆ? 


ನ ತ್ವಯಾ ಸಹಸಾ ತಾತ ಮೋಕ್ತವ್ಯಂ ಪುರುಷೇ ಕ್ಲಚಿತ್‌ | 
ಜಗದಿನಿರ್ದಹೇತ್‌ ಸರ್ವಮಲ್ಲತೇಜಸಿ ಪಾತಿತಮ್‌ 11೮೯ 


ಎಲೈ ಪ್ರೀತಿಪಾತ್ರನೇ! ನೀನು ಆ ಅಸ್ಪವನ್ನು ಆಲೋಚಿಸದೆ ಸಾಮಾನ್ಯಪುರುಷನಲ್ಲಿ 
ಪ್ರಯೋಗಿಸಬಾರದು. ಅಲ್ಲಪರಾಕ್ರಮವುಳ್ಳ ಪುರುಷನಲ್ಲಿ ಪ್ರಯೋಗಿಸಲ್ಪಟ್ಟಆ ಅಸ್ಪವು 
ಜಗತ್ತನ್ನೇ ನಾಶಮಾಡೀತು. 


ಅವಧ್ಯೋ ನಾಮ ನಾಸ್ಪಸ್ಯ ತ್ರೈಲೋಕ್ಯೇ ಸಚರಾಚರೇ । 
ಮನಸಾ ಚಕ್ಷುಷಾ ವಾಚಾ ಧನುಷಾ ಚ ನಿಪಾತ್ಯತೇ eo 


ಚರಾಚರ ಪ್ರಾಣಿಗಳನ್ನು ಒಳಗೊಂಡ ಮೂರುಲೋಕಗಳಲ್ಲಿ ಈ ಅಸ್ಟೆ 
ಅವಧ್ಯನಾದವನು ಯಾವನೂ ಇಲ್ಲ. ಮನಸಿನಲ್ಲಿ ಮಂತ್ರವನ್ನು ಸ್ಮರಿಸಿ ಇವನು 
ನಷ್ಟನಾಗಲಿ ಎಂದು ಇಚ್ಛಿಸಿದರೂ ಮಂತ್ರವನ್ನು ಜಪಿಸಿ ಕಣ್ಣಿನಿಂದ ನೋಡಿದರೂ 
ಅಥವಾ ನಷ್ಟನಾಗು ಎಂದು ಮಾತಿನಿಂದ ಹೇಳಿದರೂ ಅಥವಾ ಧನುಸ್ಸಿನಿಂದ 
ಪ್ರಯೋಗಿಸಿದರೂ ಆ ವ್ಯಕ್ತಿಯು ನಾಶವನ್ನುಹೊಂದುತ್ತಾನೆ. 


ವೈಶಂಪಾಯನಃ 
ತಚ್ಚುತ್ತಾ ಸಹಸಾ ಪಾರ್ಥಃ ಶುಚಿರ್ಭೂತ್ವಾ ಸಮಾಹಿತಃ । 
ಉಪಸಂಗೃಹ್ಯ ವಿಶ್ವೇಶಮಧೀಷ್ಟೇತಿ ಚ ಸೋತಬ್ರವೀತ್‌ 11೯೧॥1 
ತತಸ್ತಧ್ಯಾಪಯಾಮಾಸ ಸರಹಸ್ಯನಿವರ್ತನಮ್‌ । 
ತದಸ್ವಂ ಪಾಂಡವಶ್ರೇಷ್ಠಂ ಮೂರ್ತಿಮಂತಮಿವಾಂತಕಮ್‌ 1೯೨! 


ಅದನ್ನು ಕೇಳಿದ ಅರ್ಜುನನು ಶುಚಿಯಾಗಿ ಮುನಃಸಮಾಧಾನವನ್ನು 
ಹೊಂದಿದವನಾಗಿ ವಿಶ್ವೇಶ್ವರ ನನ್ನು ಸಮೀಪಿಸಿ ಉಪದೇಶವನ್ನು ಕೊಡು ಎಂದು 


ಕೈರಾತಪರ್ವ -399- 


ಕೀಳಿದನು. ಶಂಕರನು ರಹಸ್ಯ ಮತ್ತು ಉಪಸಂಹಾರ ಸಹಿತವಾಗಿ ಪಾಶುಪತಾಸ್ಪವನ್ನು 
ಪಾಂಡವಶ್ರೇಷ್ಠನಿಗೆ ಉಪದೇಶವನ್ನು ಮಾಡಿದನು. 


ಉಪತಸ್ಥೇ ಮಹಾತ್ಮಾನಂ ತಥಾ ತ್ರ _ಕಮುಮಾಹತಿಮ್‌ । 
[> ಖಳ 


ಪ್ರತಿಜಗ್ರಾಹ ತತ್ಪಾರ್ಥಃ ಪ್ರೀತಿಮಾನರಿಮರ್ದನಃ WA 
ತತಶ್ಚಚಾಲ ಪೃಥಿವೀ ಸಪರ್ವತವನದ್ರುಮಾ । 
ಸಸಾಗರವನೋದ್ದೇಶಾ ಸಗ್ರಾಮನಗರಾಕರಾ 11೯೪॥ 


ಶರೀರವನ್ನು ಧರಿಸಿದ ಯಮನಂತೆ ಇದ್ದಆ ಅಸ್ವವು ಮಹಾತ್ಮನಾದ ಅರ್ಜುನನನ್ನು 
ಸಮೀಪಿಸಿತು. ಹಾಗೆಯೇ ತ್ರಿನೇತ್ರನಾದ ಪಾರ್ವತೀಪತಿಯ ಬಳಿಯಲ್ಲಿಯೂ ಇದ್ದಿತ್ತು. 
ಶತ್ರುಮರ್ದನನಾದ ಅರ್ಜುನನು ಸಂತೋಷದಿಂದ ಆ ಅಸ್ವವನ್ನು ಸ್ನೀಕರಿಸಿದನು. 
ಆಗ ಪರ್ವತ ವನ ವೃಕ್ಷಗಳಿಂದಲೂ ಸಾಗರ ಮತ್ತು ತೀರದ ವನಪ್ರದೇಶಗಳಿಂದಲೂ 
ಗ್ರಾಮನಗರಗಳಿಂದಲೂ ಕೂಡಿದ ಭೂಮಿಯು ನಡುಗಿತು. 


ಶಂಖದುಂದುಭಿಘೋಷಾಶ್ಚ ಭೇರೀಣಾಂ ಚ ಸಹಸ್ರಶಃ । 

ತಸ್ಮಿನ್‌ ಮುಹೂರ್ತೇ ಸಂಪ್ರಾಪ್ತೇ ನಿರ್ಧಾತಶ್ವ ಮಹಾನಭೂತ್‌ ॥ 

ಆ ಮುಹೂರ್ತದಲ್ಲಿ ಶಂಖದುಂದುಭಿಘೋಷಗಳೂ ಸಹಸ್ರಾರು ಭೇರಿಗಳ 
ಶಬ್ದಗಳೂ ಉಂಟಾದವು. ದೊಡ್ಡಸಿಡಿಲುಗಳು ಉಂಟಾದವು. 


ಅಥಾಸ್ತಂ ಜಾಜ್ವಲದ್ದೋರಂ ಪಾಂಡವಸ್ಯಾಮಿತೌಜಸಃ I 

ಮೂರ್ತಿಮದ್‌ ವಿಷ್ಠಿತಂ ಪಾರ್ಶ್ವೇ ದದೃ್ಭಶುರ್ದೇವದಾನವಾಃ ॥೯೬॥ 

ಆಗ ಪ್ರಕಾಶಮಾನವಾದ ಆ ಘೋರವಾದ ಅಸ್ಪವು ಶರೀರವನ್ನು ಧರಿಸಿ 
ಅಮಿತಪರಾಕ್ರಮಿಯಾದ ಅರ್ಜುನನ ಪಾರ್ಶ್ವದಲ್ಲಿನಿಂತುದನ್ನುದೇವತೆಗಳು ಮತ್ತು 
ದಾನವರು ನೋಡಿದರು. 

ಸ್ಪಷ್ಟಸ್ಯ ಚ ತ್ರ್ಯಂಬಕೇಣ ಫಲ್ಗುನಸ್ಯಾಮಿತೌಜಸಃ | 

ಯತ್‌ ಕಿಂಚಿದಶುಭಂ ದೇಹೇ ತತ್‌ ಸರ್ವಂ ನಾಶಮೇಯಿವಾನ್‌ ॥ 

ಶಂಕರನ ಸ್ಫರ್ಶಕ್ಕೆ ಪಾತ್ರನಾದ ಅಮಿತಪರಾಕ್ರಮಿಯಾದ ಅರ್ಜುನನ ದೇಹದಲ್ಲಿ 
ಯಾವ ಸ್ನಲ್ಪ ಅಶುಭವಿದ್ದಿತೋ ಅವೆಲ್ಲವೂ ನಾಶವನ್ನುಹೊಂದಿತು. 


-400- ಮಹಾಭಾರತ ವನಪರ್ವ 


ಸ್ವರ್ಗಂ ಗಚ್ಛೇತ್ಯನುಜ್ಞಾತಃ ತ್ರ್ಯಂಬಕೇಣ ಮಹಾತ್ಮನಾ | 
ಪ್ರಣಮ್ಯ ಶಿರಸಾ ರಾಜನ್‌ ಪ್ರಾಂಜಲಿರ್ಹರಮೈಕ್ಷತ nec 


ರಾಜನೇ! ಸ್ವರ್ಗಕ್ಕೆ ಹೋಗು ಎಂದು ಮಹಾತ್ಮನಾದ ತ್ರ ತ9ಬಕನಿಂದ 
ಅನುಜ್ಞಾತನಾದ ಅರ್ಜುನನು ಶಿರಸಾ ನಮಸ್ಕಾರವನ್ನು ಮಾಡಿ ಕೈಗಳನ್ನು ಜೋಡಿಸಿ 
ಶಂಕರನನ್ನು ನೋಡಿದನು. 


ತತಃ ಪ್ರಭುಸಿಧಿವನಿವಾಸಿನಂ ವಶೀ 
ಮಹಾಮತಿರ್ಗಿರಿಶ ಉಮಾಪತಿ: ಶಿವಃ । 
ಧನುರ್ಮಹದ್‌ ದಿತಿಜಪಿಶಾಚಸೂದನಂ 
ದದೌ ಭವಃ ಪುರುಷವರಾಯ ಗಾಂಡಿವಮ್‌ Tal 


ಅನಂತರ ಸ್ಪರ್ಗವಾಸಿಗಳಾದ ದೇವತೆಗಳಿಗೆ ಪ್ರಭುವಾದ, ಜಗತ್ತನ್ನು ತನ್ನ ವಶದಲ್ಲಿ 
ಇಟ್ಟುಕೊಂಡ, ಮಹಾಮತಿಯಾದ, ಉಮಾಪತಿಯಾದ, ಗಿರೀಶನೆಂದು 
ಕರೆಯಲ್ಪಡುವ ಶಿವನು ದೈತ್ಯರನ್ನೂ ಪಿಶಾಚಿಗಳನ್ನೂ ಸಂಹರಿಸುವ ಆ ದೊಡ್ಡ 
ಗಾಂಡೀವಧನುಸ್ಸನ್ನು ಪುರುಷಶ್ರೇಷ್ಠನಾದ ಅರ್ಜುನನಿಗೆ ಕೊಟ್ಟನು. 


ತತಃ ಶುಭಂ ಗಿರಿವರಮೀಶ್ನರಸ್ತದಾ 
ಸಹೋಮಯಾ ಸಿತತಟಸಾನುಕಂದರಮ್‌ । 
ವಿಹಾಯ ತಂ ಪತಗಮಹರ್ಷಿಸೇವಿತಂ 
ಜಗಾಮ ಖಂ ಪುರುಷವರಸ್ಯ ಪಶ್ಯತಃ 1೧೦೦॥ 


ಅನಂತರ ಈಶ್ವರನು ಶ್ವೇತವರ್ಣದ ಶಿಖರ ಮತ್ತು ಕಂದರಗಳನ್ನು ಹೊಂದಿದ್ದ, 
ಪಕ್ಷಿಗಳಿಂದ ಮತ್ತು ಮಹರ್ಷಿಗಳಿಂದ ಕೂಡಿದ್ದ ಆ ಶ್ರೇಷ್ಠವಾದ ಪರ್ವತವನ್ನು ಬಿಟ್ಟು 
ಪುರುಷಶ್ರೇಷ್ಠನಾದ ಅರ್ಜುನನು ನೋಡುತ್ತಿರುವಂತೆಯೇ ಪಾರ್ವತಿಯ ಜೊತೆಯಲ್ಲಿ 
ಅಂತರಿಕ್ಷದಲ್ಲಿಪ್ರಯಾಣಮಾಡಿದನು. 

11 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ಷಟ್‌ತ್ರಿಂಶೋತಧ್ಯಾಯಃ ॥ 
॥ ಕೈರಾತಪರ್ವಣಿ ಷಡ್‌ವಿಂಶೋ5ಧ್ಯಾಯಃ ॥॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿಮೂವತ್ತಾರನೆಯ ಅಧ್ಯಾಯ ಮುಗಿಯಿತು. 


KO 


ಕೈರಾತಪರ್ವ -401- 


ಮಹಾಭಾರತತಾತ್ಸರ್ಯನಿರ್ಣಯ - ೨೨ನೇ ಅಧ್ಯಾಯ 

ಇಂದ್ರೋಠ5ರ್ಜುನಂ ಸಮಾಗಮ್ಯ ಪ್ರಾಹ ಪ್ರೀತೋಶಸ್ಥಿತೇರನಘ ॥ 

ರುದ್ರದೇಹಸ್ಥಿತಂ ಬ್ರಹ್ಮ ವಿಷ್ಣ್ವಾಖ್ಯಂ ತೋಷಿತಂ ತ್ವಯಾ । 

ತೇನ ಲೋಕಂ ಮಮಾಗಚ್ಛ ಪ್ರೇಷಯಾಮಿ ರಥಂ ತವ Mere 

ಇಂದ್ರ ಅರ್ಜುನನ ಬಳಿಗೆ ಬಂದು ಹೇಳಿದ 'ಪಾಪರಹಿತನಾದ ಅರ್ಜುನನೆ, 
ನಿನ್ನ ಬಗ್ಗೆ ನಾನು ಸಂತುಷ್ಟನಾಗಿದ್ದೇನೆ. ರುದ್ರದೇಹದಲ್ಲಿರುವ ವಿಷ್ಣುರೂಪಿ ಪರಬ್ರಹ್ಮನನ್ನು 
ನೀನು ಸಂತೋಷಪಡಿಸಿರುವಿ. ಅದರಿಂದ ನೀನು ನನ್ನ ಲೋಕಕ್ಕೆ ಬಾ. ನಿನಗೆ ರಥವನ್ನು 
ಕಳಿಸುತ್ತೇನೆ. 

ಇತ್ಯುತ್ತ್ವಾ ಪ್ರಯಯಾವಿಂದ್ರಸ್ತದ್ರಥೇನೈವ ಮಾತಲಿಃ । 

ಆಯಾತ್‌ಪಾರ್ಥಸ್ತಮಾರುಹ್ಯ ಯಯೌ ತಾತನಿಕೇತನಂ (1೧೫೧॥॥ 


ಹೀಗೆ ಹೇಳಿ ಇಂದ್ರ ಹೊರಟು ಹೋದ. ಬಳಿಕ ಅದೇ ರಥದಿಂದ ಮಾತಲಿ 
ಹಿಂತಿರುಗಿ ಬಂದ. ಅರ್ಜುನ ಆ ರಥವನ್ನೇರಿ ಸ್ವರ್ಗಕ್ಕೆ ತೆರಳಿದ. 


ಪೂಜಿತೋ ದೈವತ್ಛೈಃ ಸವೆಗ್ಯರಿಂದ್ರೇಣಾಭಿನಿವೇಶಿತಃ । 
ತೇನ ಸಾರ್ಧಮುಪಾಸೀದತ್‌ತಸ್ಮಿನ್ಸೈಂದ್ರೇ ವರಾಸನೇ 11೧೫೨ 


ಅರ್ಜುನ ಎಲ್ಲ ದೇವತೆಗಳಿಂದಲೂ ಸತೃತನಾಗಿ ಇಂದ್ರನಿಂದ ತನ್ನಾಸನದಲ್ಲಿ 
ಕುಳ್ಳಿರಿಸಲ್ಪಟ್ಟ. ಅರ್ಜುನ ಇಂದ್ರನೊಂದಿಗೆ ಉತ್ಕಷ್ಟವಾದ ಆ ಆಸನದಲ್ಲಿಕುಳಿತ. 


ಪ್ರೀತ್ಯಾ ಸಮಾಶ್ಲಿಸ್ಯ ಕುರುಪ್ರವೀರಂ 

ಶತ್ರೋದ್ಧಿತೀಯಾಂ ತನುಮಾತ್ಮನಃ ಸಃ । 

ಈಶ್ವನ್‌ಮುಖಂ ತಸ್ಯ ಮುಮೋದ ಸೋಪಿ 

ಹ್ಯುವಾಸ ತಸ್ಮಿನ್‌ವತ್ಸರಾನ್‌ಪಂಚ ಲೋಕೇ 11೧೫೩ 

ಇಂದ್ರ ತನ್ನಎರಡನೆ ರೂಪವಾದ ಅರ್ಜುನನನ್ನು ಪ್ರೀತಿಯಿಂದಾಲಿಂಗಿಸಿ ಅವನ 
ಮುಖ ನೋಡುತ್ತ ಆನಂದಿಸಿದ. ಅರ್ಜುನ ಆ ಸರ್ಗಲೋಕದಲ್ಲಿಐದು ವರ್ಷಕಾಲ 
ವಾಸಮಾಡಿದ. 


-402- ಮಹಾಭಾರತ ವನಷರ್ವ 


ಅಸ್ಟಾಣಿ ತಸ್ಯಾದದಿಶಚ್ಚ ವಾಸವೋ 

ಮಹಾಂತಿ ದಿವ್ಯಾನಿ ತದೋರ್ವಶೀ ತಂ ಟ 

ಸಂಪ್ರಾಪ್ಯ ಭಾವೇನ ತು ಮಾನುಷೇಣ 

ಮಾತಾ ಕುಲಸ್ಯೇತಿ ನಿವಾರಿತಾಭೂತ್‌ 11೧೫೪। 


ದೇವೇಂದ್ರ ಅರ್ಜುನನಿಗೆ ಮಹಾದಿವ್ಯಾಸ್ಪಗಳನ್ನು ಉಪದೇಶಿಸಿದ. ಊರ್ವಶಿ 
ಅರ್ಜುನನ ಬಳಿಗೆ ಬಂದು ಸಂಗವನ್ನು ಬೇಡಿದಳು. ಅರ್ಜುನ ತಾನು ಮನುಷ್ಯನೆಂಬ 
ಭಾವನೆಯಿಂದ ಊರ್ವಶಿ ತನ್ನಕುಲದ ಮಾತೆ ಎಂದುಕೊಂಡು ಅವಳ ಸಂಗವನ್ನು 
ನಿರಾಕರಿಸಿದ. 


ಷಂಢೋ ಭವೇತ್ಯೇವ ತಯಾಭಿಶಷ್ಟೇ 

ಪಾರ್ಥೇ ಶಕ್ರೋರನುಗ್ರಹಂ ತಸ್ಯ ಚಾದಾತ್‌ । 

ಸಂವತ್ಸರಂ ಷಂಢರೂಪೀ ಚರಸ್ವ 

ನ ಷಂಢತಾ ತೇ ಭವತೀತಿ ಧೃಷ್ಟು 11೧೫೫! 


ನೀನು ನಪುಂಸಕನಾಗೆಂದು ಊರ್ವಶಿ ಅರ್ಜುನನನ್ನು ಶಪಿಸಿದಾಗ ದೇವೇಂದ್ರ 
ಅವನಿಗೆ ಶಾಪ ಪರಿಹಾರವನ್ನು ಅನುಗ್ರಹಿಸಿದ. "ನಪುಂಸಕ ವೇಷದಲ್ಲಿಒಂದು ವರ್ಷ 
ಕಾಲ ಮಾತ್ರ ಸಂಚರಿಸು, ನಪುಂಸಕತ್ವನಿನಗೆ ಬಾರದು' ಎಂದು. 

ತತೋತವಸತ್‌ ಪಾಂಡವೇಯೋ ಗಾಂಧರ್ವಂ ವೇದಮಭ್ಯಸನ್‌ । 

ಗಂಧರ್ವಾಚ್ಚಿತ್ರಸೇನಾಸ್ತು ತಥಾಸ್ಟಾಣಿ ಸುರೇಶ್ದರಾತ್‌ 11೧೫೬ 


ಬಳಿಕ ಅರ್ಜುನ ಚಿತ್ರಸೇನ ಗಂಧರ್ವನಿಂದ ಗಾಂಧರ್ವ ವೇದವನ್ನೂಇಂದ್ರನಿಂದ 
ಅಸ್ಪಗಳನ್ನೂ ಅಭ್ಯಾಸಮಾಡುತ್ತ ಸ್ವರ್ಗದಲ್ಲಿ ವಾಸಮಾಡಿದ. 


ರ್ನರ್ಸರ ರ 


ಕೈರಾತಪರ್ವ ೬403. 


ಮೂವತ್ತೇಳನೆಯ ಅಧ್ಯಾಯ 
(ಯಮ ವರುಣ ಕುಬೇರ ಇವರಿಂದ ಅರ್ಜುನನಿಗೆ ಅಸ್ಪದಾನ. ಇಂದ್ರನಿಂದ 
ಸ್ವರ್ಗಕ್ಕೆ ಬರುವಂತೆ ಅರ್ಜುನನಿಗೆ ಪ್ರೇರಣೆ.) 
ವೈಶಂಪಾಯನಃ 

ತಸ್ಯ ಸಂಪಶ್ಯತಸ್ತೆ ಪವ ಪಿನಾಕೀ ವೃಷಭದ್ದಜ:ಃ | 

ಜಗಾಮಾದರ್ಶನಂ ಭಾನುರ್ಲೋಕಸ್ಕೇವಾಸ್ತಮೇಯಿವಾನ್‌ mol 

ಅರ್ಜುನನು ನೋಡುತ್ತಿರುವಂತೆಯೇ ಅಸ್ತಂಗತನಾದ ಸೂರ್ಯನಂತೆ 
ವೃಷಭದ್ದಜನಾದ ಪಿನಾಕಿಯು ಅದೃಶ್ಯನಾದನು. 

ತತೋಶರ್ಜುನಃ ಪರಂ ಚಕ್ರೇ ವಿಸ್ಮಯಂ ಪರವೀರಹಾ । 

ಮಯಾ ಸಾಕಾನ್ನಹಾದೇವೋ ದೃಷ್ಟ ಇತ್ಯಸಕೃತ್‌ ಪ್ರಭುಃ 11೨11 

ಆಗ ಶತ್ರುವೀರರನ್ನು ಸಂಹರಿಸುವ ಪ್ರಭುವಾದ ಅರ್ಜುನನು ತಾನು ಸಾಕ್ಷಾತ್‌ 
ಮಹಾದೇವನನ್ನು ನೋಡಿದೆ ಎಂದು ತಿಳಿದು ಮತ್ತೆಮತ್ತೆ ವಿಸ್ಮಯವನ್ನು ಹೊಂದಿದನು. 

ಧನ್ಯೋತಸ್ಮ ನುಗೃಹೀತೋತಸ್ತಿ ಯನ್ನಯಾ ತ್ರ $೦ಬಕೋ ಹರಃ । 

ಪಿನಾಕೀ ವರದೋ ರೂಪೀ ದೃಷ್ಟಃ ಸ್ಪೃಷ್ಠಶ್ಚ ಪಾಣಿನಾ Ia 

ತ್ರಿನೇತ್ರನಾದ ವರದನಾದ ಪಿನಾಕಿಯಾದ ಶಿವನನ್ನು ನಾನು ಮೂರ್ತಿಮತ್ತಾಗಿ 
ನೋಡಿದ್ದೇನೆ. ಅವನ ಹಸ್ತಸ್ಪರ್ಶವನ್ನು ಪಡೆದಿದ್ದೇನೆ. ಆದ್ದರಿಂದ ನಾನು ಧನ್ಯನಾಗಿದ್ದೇನೆ 
ಮತ್ತು ಶಿವನ ಅನುಗ್ರಹವನ್ನು ಪಡೆದಿದ್ದೇನೆ. 

ಕೃತಾರ್ಥಂ ಚಾವಗಚ್ಚಾಮಿ ಪುನರಾತ್ಕಾನಮಾತ್ಮನಾ 1 

ಶತ್ರೂಂಶ್ಚ ವಿಜಿತಾನ್‌ ಸರ್ವಾನ್‌ ನಿರ್ವ್ವತ್ತಂ ಚ ಪ್ರಯೋಜನಮ್‌ ॥ 

ನಾನು ನನ್ನನ್ನು ಕೃತಾರ್ಥನೆಂದು ಭಾವಿಸುತ್ತೇನೆ. ಎಲ್ಲ ಶತ್ರುಗಳನ್ನೂ 
ಸೋಲಿಸುತ್ತೇನೆಂದು ಭಾವಿಸುತ್ತೇನೆ. ನನ್ನ ತಪಸ್ಸಿಗೆ ಫಲವು ದೊರಕಿದೆ. 

ತತೋ ವೈಡೂರ್ಯವರ್ಣಾಭೋ ದ್ಯೋತಯನ್‌ ಸರ್ವತೋದಿಶಮ್‌ ।ಟ 

ಯಾದೋಗಣವೃತಃ ಶ್ರೀಮಾನಾಜಗಾಮ ಜಲೇಶ್ನರಃ 11೫11 


-404- ಮಹಾಭಾರತ ವನಪರ್ವ 


ಅನಂತರ ವೈಡೂರ್ಯವರ್ಣದಿಂದ ಕೂಡಿದ ಜಲೇಶರನಾದ ಕಾಂತಿಯುಕ್ತನಾದ 
ವರುಣನು ಎಲ್ಲಾದಿಕ್ಸುಗಳನ್ನೂ ಬೆಳಗುತ್ತಾ ಜಲಚರಪ್ರಾಣಿಗಳ ಜೊತೆಯಲ್ಲಿ (ಅಲ್ಲಿಗೆ) 
ಆಗಮಿಸಿದನು. 


ನಾಗೈರ್ನದೈರ್ನದೀಭಿತ್ವ ದೈತ್ಯೈಃ ಸಾಧ್ಯೈರ್ಮರುದ್ದಣ್ಯೆಃ 1 


ವರುಣೋ ಯಾದಸಾಂ ಭರ್ತಾ ವಶೀ ತಂ ದೇಶಮಭ್ಯಗಾತ್‌ ॥೬॥ 


ಸರ್ಪಗಳು ನದಗಳು ನದಿಗಳು ದೈತ್ಯರು ಸಾಧ್ಯರು ಮತ್ತು ಮರುದ್ಗಣಗಳ 
ಜೊತೆಯಲ್ಲಿಜಲಚರಪ್ರಾಣಿಗಳ ಒಡೆಯನಾದ ಮತ್ತು ಆತ್ಮವಶನಾದ ವರುಣನು 
ಆ ಪ್ರದೇಶಕ್ಕೆ ಬಂದನು. 


ಅಥ ಜಾಂಬೂನದವಪುರ್ವಿಮಾನೇನ ಮಹಾರ್ಚಿಷಾ | 

ಕುಬೇರಃ ಸಮನುಪ್ರಾಪ್ತೋ ಯಕ್ಸೈರನುಗತಃ ಪ್ರಭುಃ 11೭11 

ಅನಂತರ ಸುವರ್ಣಮಯವಾದ ಕಾಂತಿಯುಳ್ಳ ದೇಹದಿಂದ ಕೂಡಿದ ಪ್ರಭುವಾದ 
ಕುಬೇರನು ಮಹಾಪ್ರಕಾಶವುಳ್ಳ ವಿಮಾನದಿಂದ ಯಕ್ಷರಿಂದ ಅನುಗತನಾಗಿ ಬಂದನು. 


ವಿದ್ಯೋತಯನ್ನಿವಾಕಾಶಮ್‌ ಅದ್ಭುತೋಪಮದರ್ಶನಃ । 
ಧನಾನಾಮೀಶ್ನರಃ ಶ್ರೀಮಾನ್‌ ಅರ್ಜುನಂ ದ್ರಷ್ಟುಮಾಗಮತ್‌  1೮॥ 


ಅದ್ಭುತ ದರ್ಶನನಾದ ಧನಪತಿಯಾದ ಕಾಂತಿಯುಕ್ತನಾದ ಕುಬೇರನು ಆಕಾಶವನ್ನು 
ಬೆಳಗುತ್ತಾ ಅರ್ಜುನನನ್ನುನೋಡಲು ಆಗಮಿಸಿದನು. 


ತಥಾ ಲೋಕಾಂತಕಃ ಶ್ರೀಮಾನ್‌ ಯಮಃ ಸಾಕ್ಟಾತ್‌ ಪ್ರತಾಪವಾನ್‌ | 
ಮರ್ತ್ಯಮೂರ್ತಿದಧರೈ: ಸಾರ್ಧಂ ಪಿತೃಭಿರ್ಲೋಕಭಾವನೈಃ HE 
ದಂಡಪಾಣಿರಚಿಂತ್ಯಾತ್ಮಾ ಸರ್ವಭೂತವಿನಾಶಕೃತ್‌ ! 

ವೈವಸತೋ ಧರ್ಮರಾಜೋ ವಿಮಾನೇನಾವಭಾಸಯನ್‌ 11೧೦॥ 
ತ್ರೀನ್‌ಲೋಕಾನ್‌ ಗುಹ್ಯಕಾಂಶ್ಚೈವ ಗಂಧರ್ವಾಂಶ್ಚ ಸಪನ್ನಗಾನ್‌ । 
ದ್ವಿತೀಯ ಇವ ಮಾರ್ತಾಂಡೋ ಯುಗಾಂತೇ ಸಮುಪಸ್ಥಿತೇ ೧೧॥ 


ಕೈರಾತಪರ್ವ 405. 


ಹಾಗೆಯೇ ಲೋಕನಾಶಕನಾದ ಮಹಾಪ್ರತಾಪಶಾಲಿಯಾದ ಸರ್ವಪ್ರಾಣಿಗಳ 
ಮರಣವನ್ನುಂಟುಮಾಡುವ ಅಚಿಂತ್ಯ ಪ್ರಭಾವವುಳ್ಳ ಸೂರ್ಯಪುತ್ರನಾದ 
ದಂಡಪಾಣಿಯಾದ ಕಾಂತಿಯುಕ್ಕನಾದ ಯಮಧರ್ಮರಾಜನು ತನ್ನ ವಿಮಾನದ 
ಕಾಂತಿಯಿಂದ ಮೂರು ಲೋಕಗಳನ್ನೂ ಗುಹ್ಯಕರನ್ನೂ ಗಂಧರ್ವರನ್ನೂ ಮತ್ತು 
ಸರ್ಪಗಳನ್ನೂ ಪ್ರಕಾಶಿಸುತ್ತಾ ಯುಗಾಂತವು ಸಮೀಪಿಸಿದಾಗ ಇರುವ ಎರಡನೆಯ 
ಸೂರ್ಯನಂತೆ ಅಲ್ಲಿಗೆ ಬಂದನು. 


ಭಾನುಮಂತಿ ವಿಚಿತ್ರಾಣಿ ಶಿಖರಾಣಿ ಮಹಾಗಿರೇಃ । 
ಸಮಾಸ್ಮಾಯಾರ್ಜುನಂ ತತ್ರ ದದೃಶುಸ್ತಪಸಾನ್ನಿತಮ್‌ 11೧೨॥॥ 


ಸೂರ್ಯನ ಪ್ರಕಾಶವನ್ನು ಹೊಂದಿದ ಆ ಮಹಾಪರ್ವತದ ವಿಚಿತ್ರ ಶಿಖರಗಳಲ್ಲಿ 
ಅವರು ನಿಂತು ತಪೋಯುಕ್ತನಾದ ಅರ್ಜುನನನ್ನು ಅಲ್ಲಿನೋಡಿದರು. 


ತತೋ ಮುಹೂರ್ತಾದ್‌ ಭಗವಾನೈರಾವತಶಿರೋಗತಃ । 
ಆಜಗಾಮ ಸಹೇಂದ್ರಾಣ್ಯಾ ಶಕ್ರಃ ಸುರಗಣೆರ್ವ್ಯತಃ 11೧೩॥ 
ಪಾಂಡರೇಣಾತಪತ್ರೇಣ ಧ್ರಿಯಮಾಣೇನ ಮೂರ್ಧನಿ । 
ಶುಶುಭೇ ನಾಗರಾಜಸ್ಥಃ ಸಿತಮಭ್ರಮಿವಾಸ್ಥಿತಃ novi 


ಅನಂತರ ಒಂದು ಮುಹೂರ್ತವು ಕಳೆದ ಮೇಲೆ ಐರಾವತದ ಶಿರಸ್ಸಿನಲ್ಲಿ 
ಕುಳಿತವನಾಗಿ ಇಂದ್ರನು ಶಚೀ ಮತ್ತು ಸುರಗಣಗಳಿಂದ ಕೂಡಿಕೊಂಡು ಅಲ್ಲಿಗೆ 
ಬಂದನು. ತನ್ನತಲೆಯ ಮೇಲೆ ಹಿಡಿದ ಶ್ವೇತಛತ್ರದಿಂದಲೂ ಶ್ವೇತ ಗಜದ ಮೇಲೆ 
ಕುಳಿತಿದ್ದರಿಂದಲೂ ಬಿಳಿಯ ಮೋಡದ ಮೇಲೆ ಕುಳಿತವನಂತೆ ಅವನು ಶೋಭಿಸಿದನು. 


ಸಂಸ್ತೂಯಮಾನೋ ಗಂಧರ್ವೈ:ಃ ಯಷಿಭಿಶ್ವ ತಪೋಧನ: 1 

ಶೃಂಗಂ ಗಿರೇಃ ಸಮಾಸಾದ್ಯ ತಸ್ಥೌ ಸೂರ್ಯ ಇವೋದಿತಃ ep Tl 

ಗಂಧರ್ವರಿಂದಲೂ ತಷಪೋಧನರಾದ ಯಷಿಗಳಿಂದಲೂ 
ಸ್ತೋತ್ರಮಾಡಲ್ಪಟ್ಟವನಾಗಿ ಪರ್ವತಶಿಖರವನ್ನು ತಲುಪಿ ಉದಯಿಸಿದ ಸೂರ್ಯನಂತೆ 
ಅಲ್ಲಿನಿಂತನು. 


-406- ಮಹಾಭಾರತ ವನಪರ್ವ 


ಅಥ ಮೇಘಸ್ಟನ: ಶ್ರೀಮಾನ್‌ ವ್ಯಾಜಹಾರ ಶುಭಾಂ ಗಿರಮ್‌ । 
ಯಮಃ ಪರಮಧರ್ಮಜ್ಞೋ ದಕ್ಷಿಣಾಂ ದಿಶಮಾಶ್ರಿತಃ 11೧೬। 


ನಂತರ ಪರಮಧರ್ಮಜ್ಞನಾದ ಕಾಂತಿಯುಕ್ತನಾದ ಮೇಘ ಗಂಭೀರವಾಣಿಯನ್ನು 
ಹೊಂದಿದ್ದಯಮನು ದಕ್ಷಿಣದಿಕ್ಕನ್ನು ಆಶ್ರಯಿಸಿದವನಾಗಿ ಶುಭವಾದ ಮಾತುಗಳನ್ನು 
ಆಡಿದನು. 


ಅರ್ಜುನಾರ್ಜುನ ಪಶ್ಯಾಸ್ಮಾನ್‌ ಲೋಕಪಾಲಾನ್‌ ಸಮಾಗತಾನ್‌ । 
ದೃಷ್ಟಿಂ ತೇ ವಿತರಾಮೋರದ್ಯ ಭವಾನರ್ಹಸಿ ದರ್ಶನಮ್‌ Bau 


ಬ 


ಎಲೈ ಅರ್ಜುನನೇ ಇಲ್ಲಿಗೆ ಬಂದ ಲೋಕಪಾಲರಾದ ನಮ್ಮನ್ನು ನೋಡು. ನಿನಗೆ 
ನಾವು ಈ ದಿನ ದಿವ್ಯದೃಷ್ಟಿಯನ್ನು ಕೊಡುತ್ತೇವೆ. ನೀನು ಅಂತಹ ದರ್ಶನಕ್ಕೆ 
ಯೋಗ್ಯನಾಗಿದ್ದೀಯೆ. 


ಪೂರ್ವರ್ಷಿರಮಿತಾತ್ಮಾ ತ್ಚಂ ನರೋ ನಾಮ ಮಹಾಬಲಃ | 
ನಿಯೋಗಾದ್‌ ಬ್ರಹ್ಮಣಸ್ತಾತ ಮರ್ತ್ಯತಾಂ ಸಮುಪಾಗತಃ 11೧೮॥॥ 


ನೀನು ಹಿಂದೆ ಅಮಿತವಾದ ಸಾಮರ್ಥ್ಯವುಳ್ಳ ಮಹಾಬಲವುಳ್ಳ ನರನೆಂಬ 
ಯಷಿಯಾಗಿದ್ದಿ ಪ್ರೀತಿಪಾತ್ರನೇ, ಬ್ರಹ್ಮದೇವರ ಅಪ್ಪಣೆಯಂತೆ ಮನುಷ್ಯನಾಗಿ 
ಜನಿಸಿದ್ದೀಯೆ. 


ತ್ವಂ ವಾಸವ ಸಮುದ್‌ಭೂತೋ ಮಹಾವೀರ್ಯಪರಾಕ್ರಮಃ | 
ಕ್ಷಾತ್ರಂ ಚಾಗ್ನಿಸಮಸ್ಪರ್ಶಂ ಭಾರದ್ವಾಜೇನ ರಕ್ಷಿತಮ್‌ 11೧೯1 


ನೀನು ಇಂದ್ರನಿಂದ ಜನಿಸಿ ಮಹಾವೀರ್ಯಪರಾಕ್ರಮ- ವುಳ್ಳವನಾಗಿದ್ದೀಯೆ. 
ದ್ರೋಣರಿಂದ ರಕ್ಷಿತನಾಗಿದ್ದೀಯೆ. ಆಗ್ನಿ ಸಮಾನವಾದ ಸ್ಫರ್ಶವುಳ್ಳ ಕ್ಷಾತ್ರತೇಜಸ್ಸು 
ನಿನ್ನಲ್ಲಿತುಂಬಿದೆ. 


ದಾನವಾಶ್ಚ ಮಹಾವೀರ್ಯಾ ಯೇ ಮನುಷ್ಯತಮಾಗತಾಃ I 
ನಿವಾತಕವಚಾಕ್ಸೆವ ಸಂಸಾಧ್ಯಾಃ ಕುರುನಂದನ 11೨೦॥ 


ಕೈರಾತಪರ್ವ -407- 


ಎಲೈ ಕುರುನಂದನನೇ ಭೂಮಿಯಲ್ಲಿ ಮನುಷ್ಯರಾಗಿ ಅವತರಿಸಿ 
ಮಹಾಪರಾಕ್ರಮಶಾಲಿಗಳಾದ ದಾನವರು ಮತ್ತು ನಿವಾತಕವಚರು ನಿನ್ನಿಂದ 
ಸಂಹರಿಸಲ್ಪಡಬೇಕು. 


ಪಿತುರ್ಮಮಾಂಶೋ ದೇವಸ್ಯ ಸರ್ವರ್ಲೋಕಪ್ರತಾಪಿನ: । 
ಕರ್ಣಃ ಸ ಸುಮಹಾವೀರ್ಯಃ ತ್ವಯಾ ವಧ್ಯೋ ಧನಂಜಯ ॥೨೧॥ 


ಧನಂಜಯನೇ! ಎಲ್ಲಾಲೋಕಗಳನ್ನೂ ಬೆಳಗುವ ಮತ್ತು ಪ್ರತಾಪಶಾಲಿಯಾದ 
ನನ್ನ ತಂದೆಯಾದ ಸೂರ್ಯದೇವನ ಅಂಶವಾದ ಮಹಾಪರಾಕ್ರಮಶಾಲಿಯಾದ ಆ 
ಕರ್ಣನು ನಿನ್ನಿಂದ ಸಂಹರಿಸಲ್ಪಡಬೇಕು. 


ಅಂಶಾಶ್ಚ ಭುವಿಸಂಪ್ರಾಪ್ತಾ ದೇವಗಂಧರ್ವರಕ್ಷಸಾಮ್‌ । 
ತ್ವಯಾ ನಿಪಾತಿತಾ ಯುದ್ಧೇ ಸಕರ್ಮಫಲನಿರ್ಜಿತಾಮ್‌ I 
ಗತಿಂ ಪ್ರಾಪ್ಮ್ಯಂತಿ ಕೌಂತೇಯ ಯಥಾಸ್ವಮರಿಕರ್ಶನ 1೨೨1 


ಎಲೈ ಕೌಂತೇಯನೇ, ಶತ್ರುಕರ್ಶನನೇ, ಭೂಮಿಗೆ ಬಂದ ದೇವತೆಗಳ ಗಂಧರ್ವರ 
ಮತ್ತು ರಾಕ್ಷಸರ ಅಂಶಗಳು ಯುದ್ಧದಲ್ಲಿ ನಿನ್ನಿಂದ ಉರುಳಿಸಲ್ಪಟ್ಟು ತಮ್ಮ ತಮ್ಮ 
ಕರ್ಮ ಫಲದಿಂದ ನಿರ್ಜಿತವಾದ ಗತಿಯನ್ನು ಹೊಂದುವರು. 


ಅಕ್ಚಯಾ ತವ ಕೀರ್ತಿಶ್ಚ ಲೋಕೇ ಸ್ಥಾಸೃತಿ ಫಲ್ಗುನ । 
ತ್ವಯಾ ಸಾಕ್ಸಾನ್ನಹಾದೇವಃ ತೋಷಿತೋ ಹಿ ಮಹಾಮೃಧೇ | 
ಲಘೀ ವಸುಮತೀ ಚಾಪಿ ಕರ್ತವ್ಯಾ ವಿಷ್ಣುನಾ ಸಹ 


ವ 


11೨೩।! 


ಎಲ್ಲೆ ಫಲುನನೇ, ಲೋಕದಲ್ಲಿ ನಿನ್ನ ಅಕ್ಷಯವಾದ ಕೀರ್ತಿಯು ಉಳಿಯುವುದು. 


3) 7 
ನೀನು ದೊಡ ಯುದ್ದದಲ್ಲಿ: ಸಾಕ್ಷಾತ್‌ ಮಹಾದೇವನನ್ನು ಸಂತೋಷಪಡಿಸಿದ್ದೀಯಪ್ಪೇ. 


ವಿಷ್ಣುವಿನ ಜೊತೆಯಲ್ಲಿ ಭೂಭಾರವನ್ನುಇಳಿಸಬೇಕು. 
ಗೃಹಾಣಾಸ್ತು ಮಹಾಬಾಹೋ ದಂಡಮಪ್ರತಿಮಂ ಮಹತ್‌ । 


ಈ 
ಅನೇನಾಸ್ಟೇಣ ಸುಮಹತ್‌ ತ್ವಂ ಹಿ ಕರ್ಮ ಕರಿಷ್ಕಸಿ 12೪ 


-408- ಮಹಾಭಾರತ ವನಪರ್ವ 
ಮಹಾಬಾಹುವೇ, ಅಸದೃಶವಾದ ಮಹತ್ತಾದ ಈ ನನ್ನ ದಂಡಾಸ್ಟ್ರವನ್ನು ಸ್ವೀಕರಿಸು. 
ಈ ಅಸ್ಪದಿಂದ ನೀನು ಬಹಳ ದೊಡ್ಡ ಕಾರ್ಯವನ್ನು ಸಾಧಿಸುವಿ. 


ಪ್ರತಿಜಗ್ರಾಹ ತತ್‌ ಪಾರ್ಥೋ ವಿಧಿವತ್‌ ಕುರುನಂದನಃ । 
ಸಮಂತ್ರಂ ಸೋಪಚಾರಂ ಚ ಸಮೋಕ್ಸಂ ಸನಿವರ್ತನಮ್‌ ೨೫ 


ಕುರುನಂದನನಾದ ಅರ್ಜುನನು ಮಂತ್ರ ಉಪಚಾರ ಪ್ರಯೋಗ ಮತ್ತು 
ಉಪಸಂಹಾರಗಳಿಂದ ಸಹಿತವಾದ ಆ ಅಸ್ಪವನ್ನು ವಿಧಿವತ್ತಾಗಿ ಸ್ವೀಕರಿಸಿದನು. 


ತತೋ ಜಲಧರಶ್ಯಾಮೋ ವರುಣೋ ಯಾದಸಾಂ ಪತಿಃ । 
ಪಶ್ಚಿಮಾಂ ದಿಶಮಾಸ್ನಾಯ ಗಿರಮುಚ್ಚಾರಯನ್‌ ಪ್ರಭುಃ WLI 


ಅನಂತರ ಯಾದೋಗಣಪತಿಯಾದ ಜಲಧರಶ್ಯಾಮನಾದ ಪ್ರಭುವಾದ 
ವರುಣನು ಪಶ್ಚಿಮ ದಿಕ್ಕಿನಲ್ಲಿನಿಂತು ಮಾತನಾಡಿದನು. 

ಪಾರ್ಥ ಕೃತ್ರಿಯಮುಖ್ಯಸ್ತಂ ಕೃತ್ರಧರ್ಮೇ ವ್ಯವಸ್ಥಿತಃ । 

ಪಶ್ಯ ಮಾಂ ಪೃಥುತಾಮ್ರಾಕ್ಷ ವರುಣೋಶಸ್ಥಿ ಜಲೇಶ್ನರಃ 12೭ 

ಪಾರ್ಥನೇ, ನೀನು ಕ್ಷತ್ರಿಯರಲ್ಲಿ ಪ್ರಧಾನನಾದವನು. ಕ್ಷತ್ರಿಯಧರ್ಮದಲ್ಲಿ 
ನಿಷ್ಠನಾದವನು. ವಿಶಾಲರಕ್ಷನೇತ್ರನೇ ನನ್ನನ್ನುನೋಡು. ನಾನು ಜಲೇಶ್ವರನಾದ ವರುಣ. 


ಮಯಾ ಸಮುದ್ಯತಾನ್‌ ಪಾಶಾನ್‌ ವಾರುಣಾನನಿವಾರಣಾನ್‌ । 
ಪ್ರತಿಗೃಹ್ಟೀಷ್ಟ ಕೌಂತೇಯ ಸರಹಸ್ಯನಿವರ್ತನಾನ್‌ 11೨೮॥ 


ಕೌಂತೇಯನೇ ನಾನು ಕೊಡುತ್ತಿರುವ ನಿವಾರಿಸಲು ಅಸಾಧ್ಯವಾದ 
ವಾರುಣಪಾಶಗಳನ್ನುಮಂತ್ರ ಮತ್ತು ಉಪಸಂಹಾರಗಳೊಂದಿಗೆ ಸ್ವೀಕರಿಸು. 


ಏಭಿಸ್ತದಾ ಮಯಾ ವೀರ ಸಂಗ್ರಾಮೇ ತಾರಕಾಮಯೇ ।ಟ 
ದೈತೇಯಾನಾಂ ಸಹಸ್ರಾಣಿ ಸಂಯತಾನಿ ಮಹಾತ್ಮನಾಮ್‌ (1೨೯1 


ವೀರನೇ ಈ ಪಾಶಗಳಿಂದ ಕಣ್ಣಿಗೆ ಹಿಂಸೆಯುಂಟಾಗುವಂತೆ ನಡೆದ ಯುದ್ಧದಲ್ಲಿ 
ನಾನು ಮಹಾಪ್ರಯತ್ನಶೀಲರಾದ ಸಾವಿರಾರು ದೈತ್ಯರನ್ನು ಬಂಧಿಸಿದ್ದೇನೆ. 


ಕೈರಾತಪರ್ವ -409- 


ತಸ್ಥಾದಿಮಾನ್‌ ಮಹಾಸತ್ತ್ವ ಮತ್ಸಸಾದಸಮುತ್ತಿತಾನ್‌ । 
ಗೃಹಾಣ ನಹಿತೇ ಮುಚ್ಛೇದಂತಕೋತಪ್ಯಾತತಾಯಿನಃ HAO 


ಮಹಾಸತ್ವನೇ, ನನ್ನ ಅನುಗ್ರಹದಿಂದ ಕೊಡಮಾಡಲ್ಪಟ್ಟ. ಈ ಪಾಶಗಳನ್ನು ಸ್ವೀಕರಿಸು. 
ಶಸ್ತಧಾರಿಯಾದ ನಿನ್ನಿಂದ ಯಮನೂ ಕೂಡ ಬಿಡಿಸಿಕೊಂಡು ಹೋಗಲು ಸಾಧ್ಯವಿಲ್ಲ. 


ಅನೇನ ತ್ವಂ ಯದಾಶಸ್ತ್ರೇಣ ಸಂಗ್ರಾಮೇ ವಿಚರಿಷ್ಯಸಿ । 

ತದಾ ನಿಃಕೃತ್ರಿಯಾ ಭೂಮಿರ್ಭವಿಷ್ಯತಿ ನ ಸಂಶಯಃ 11೩೧॥ 

ನೀನು ಈ ಅಸ್ತವನ್ನು ಹಿಡಿದು ಯಾವಾಗ ಯುದ್ಧ ಭೂಮಿಯಲ್ಲಿ 
ಸಂಚರಿಸುವಿಯೋ ಆಗ ಭೂಮಿಯು ನಿಃಕ್ಷತ್ರಿಯವಾಗುವುದು. ಇದರಲ್ಲಿ 
ಸಂಶಯವಿಲ್ಲ. 


ತತಸ್ತಾನ್‌ ವಾರುಣಾನ್‌ ದಿವ್ಯಾನ್‌ ಅಸ್ವಾನಸ್ತವಿದಾಂ ವರಃ । 
ಪ್ರತಿಜಗ್ರಾಹ ವಿಧಿವದ್‌ ವರುಣಾದ್‌ ವಾಸವಿಸ್ತದಾ 11೩.೨।1 


ಅನಂತರ ಆಗ ಅಸ್ಪವೇತ್ತರಲ್ಲಿ ಶ್ರೇಷ್ಠನಾದ ಅರ್ಜುನನು ದಿವ್ಯವಾದ 
ವಾರುಣಾಸ್ವವನ್ನು ವರುಣನಿಂದ ವಿಧಿವತ್ತಾಗಿ ಸ್ವೀಕರಿಸಿದನು. 


ತತಃ ಕೈಲಾಸನಿಲಯೋ ಧನಾಧ್ಯಕ್ಷೋತಭ್ಯಭಾಷತ | 
ದತ್ತೇಷ್ಟಸ್ಟೇಷು ದಿವ್ಯೇಷು ವರುಣೇನ ಯಮೇನ ಚ IAAI 


ಈ p) 
ವರುಣನು ಮತ್ತು ಯಮನು ದಿವ್ಯವಾದ ಅಸ್ಪಗಳನ್ನು ಕೊಟ್ಟಮೇಲೆ 
ಕೈಲಾಸವಾಸಿಯಾದ ಕುಬೇರನು ಮಾತನಾಡಿದನು. 
ಸವ್ಯಸಾಚಿನ್‌ ಮಹಾಬಾಹೋ ಪೂರ್ವದೇವ ಸನಾತನ | 
ಸಹಾಸ್ಕಾಭಿರ್ಭವಾನ್‌ ಜಾತಃ ಪುರಾಕಲ್ಲೇಷು ನಿತ್ಯಶಃ WAY 
ಸವ್ಯಸಾಚಿಯಾದ ಮಹಾಬಾಹುವೇ, ಪೂರ್ವದೇವನೇ, ಸನಾತನನೇ, ನೀನು 
ಹಿಂದಿನ ಕಲ್ಪಗಳಲ್ಲಿ ಯಾವಾಗಲೂ ನಮ್ಮ ಜೊತೆಯಲ್ಲಿಯೇ ಜನಿಸಿದ್ದೀಯ. 


ಮತ್ತೋಪಪಿ ತ್ವಂ ಗೃಹಾಣಾಸ್ತಮಂತರ್ಧಾನಂ ಪ್ರಿಯಂ ಮಮ ಟ 


ಓಜಸ್ತೇಜೋದ್ಯುತಿಕರಂ ಪ್ರಸ್ಥಾಪನಮಮಿತ್ರಹನ್‌ 11೩೫ 


-410- ಮಹಾಭಾರತ ವನಪರ್ವ 


ನನ್ನಿಂದಲೂ ಕೂಡ ನನಗೆ ಪ್ರಿಯವಾದ ಅಂತರ್ಧಾನವೆಂಬ ಅಸ್ವವನ್ನು ಸ್ವೀಕರಿಸು. 
ಆ ಅಸ್ಪವು ನಿನ್ನ ಸಾಮರ್ಥ್ಯವನ್ನೂ ಪರಾಕ್ರಮವನ್ನೂ ಮತ್ತು ಕಾಂತಿಯನ್ನೂ ಹೆಚ್ಚಿಸುವುದು 
ಮತ್ತು ಶತ್ರುಗಳಿಗೆ ಗಾಢವಾದ ನಿದ್ರೆಯನ್ನು ಉಂಟುಮಾಡುವುದು. 


ತತೋಶರರ್ಜುನೋ ಮಹಾಬಾಹುರ್ವಿಧಿವತ್‌ ಕುರುನಂದನಃ । 
ಕೌಬೇರಮಪಿ ಜಗ್ರಾಹ ದಿವೃಮಸ್ತು ಮಹಾಬಲಃ ALI 


ಆಗ ಮಹಾಬಾಹುವೂ ಮಹಾಬಲನೂ ಆದ ಕುರುನಂದನನಾದ ಅರ್ಜುನನು 
ದಿವ್ಯವಾದ ಅಂತರ್ಧಾನ ಅಸ್ಪವನ್ನು ಕುಬೇರನಿಂದ ಸ್ವೀಕರಿಸಿದನು. 


ತತೋತಬ್ರವೀದ್‌ ದೇವರಾಜಃ ಪಾರ್ಥಮಕ್ಕಿಷ್ಠಕಾರಿಣಮ್‌ । 
ಸಾಂತ್ಸಯನ್‌ ಶ್ಲಕ್ಷಯಾ ವಾಚಾ ಮೇಘದುಂದುಭಿನಿಃಸನಃ 11೩೭॥ 


ಅನಂತರ ದೇವರಾಜನಾದ ಇಂದ್ರನು ಅಕ್ಲಿಷ್ಟಕಾರಿಯಾದ ಅರ್ಜುನನನ್ನು 
ಸಮಾಧಾನಪಡಿಸುತ್ತಾ ಮೇಘ ದುಂದುಭಿಗಳಂತೆ ಗಂಭೀರವಾದ ನಾದವುಳ್ಳವನಾಗಿ 
ಮಧುರವಾದ ಮಾತುಗಳನ್ನು ಆಡಿದನು. 

ಕುಂತೀಪುತ್ರ ಮಹಾಬಾಹೋ ತ್ಹಮೀಶಾನಃ ಪುರಾತನಃ । 

ಪರಾಂ ಸಿದ್ಧಿಮನುಪ್ರಾಪ್ತಃ ಸಾಕ್ಟಾದ್‌ ದೇವಗತಿಂ ಗತಃ (1೩೮1 

ಮಹಾಬಾಹುವಾದ ಕುಂತೀಪುತ್ರನೇ! ನೀನು ಹಿಂದೆ ಒಡೆಯನಾಗಿ 
ಶ್ರೇಷ್ಠಸಿದ್ದಿಯನ್ನುಪಡೆದು ಸಾಕ್ಷಾತ್‌ ದೇವಗತಿಯನ್ನು ಹೊಂದಿದವನಾಗಿದ್ದೆ. 

ದೇವಕಾರ್ಯಂ ಹಿ ಸುಮಹತ್‌ ತ್ವಯಾ ಕಾರ್ಯಮರಿಂದಮ । 

ಆರೋಡಢವೃಸ್ತ್ಯಯಾ ಸ್ಪರ್ಗಃ ಸಜ್ಜೀಭವ ಮಹಾದ್ಯುತೇ 11೩೯॥ 


ಅರಿಂದಮನೇ, ನೀನು ದೊಡ್ಡ ದೇವಕಾರ್ಯವನ್ನು ಮಾಡಬೇಕಾಗಿದೆ. 
ಮಹಾದ್ಯುತಿಯೇ, ನೀನು ಸ್ಪರ್ಗವನ್ನುಏರಬೇಕಾಗಿದೆ. ಸಿದ್ಧನಾಗು. 


ರಥೋ ಮಾತಲಿಸಂಯುಕ್ತ ಆಗಂತಾ ತೃತೃತೇ ಮಮ । 

ತತ್ರ ತೇ5ಹಂ ಪ್ರದಾಸ್ಯಾಮಿ ಸರ್ವಾಣ್ಯಸ್ಟಾಣಿ ಕೌರವ 11೪೦॥ 

ನನ್ನಸಾರಥಿಯಾದ ಮಾತಲಿಯು ಹೂಡಿದ ರಥವು ನಿನ್ನಸಲುವಾಗಿ ಬರಲಿದೆ. 
ಎಲ್ಫೆ ಕೌರವನೇ, ನಾನು ನಿನಗೆ ಸರ್ಗದಲ್ಲಿಯೇ ಎಲ್ಲಾ ಅಸ್ಪಗಳನ್ನೂ ಕೊಡುವೆನು. 


ಕೈರಾತಪರ್ವ -41]- 


ವೈಶಂಪಾಯನ: 
ತಾನ್‌ ದೃಷ್ಟ್ವಾ ಲೋಕಪಾಲಾಂಸ್ತು ಸಮೇತಾನ್‌ ಗಿರಿಮೂರ್ಧನಿ । 

ಜಗಾಮ ವಿಸ ಸ್ವಯಂ ಧೀಮಾನ್‌ ಕುಂತೀಪುತ್ರೋ ಧನಂಜಯಃ ॥೪೧॥ 

ಕುಂತಿಪುತ್ರನೂ ಮೇಧಾವಿಯೂ ಆದ ಧನಂಜಯನು ಪರ್ವತಶಿಖರದಲ್ಲಿ 
ಸಮೇತರಾಗಿದ್ದ ಲೋಕಪಾಲಕರನ್ನುನೋಡಿ ವಿಸ್ಮಯವಶನಾದನು. 
ತತೋರರ್ಜುನೋ ಮಹಾತೇಜಾ ಲೋಕಪಾಲಾನ್‌ ಸಮಾಗತಾನ್‌ । 
ಪೂಜಯಾಮಾಸ ವಿಧಿವದ್‌ ವಾಗ್ಗಿರದ್ದಿ; ಫಲೈರಪಿ 11೪೨ಟ 
ಅನಂತರ ಮಹಾತೇಜಸ್ವಿಯಾದ ಅರ್ಜುನನು ಸಮಾಗತರಾದ ಲೋಕಪಾಲಕರಿಗೆ 
ತ್ರಗಳಿಂದಲೂ ನಲನಿರಲ ಮತ್ತು ಫಲದಿಂದಲೂ ವಿಧಿವತ್ತಾಗಿ ಪೂಜೆಯನ್ನು 
ಸ pH 

ತತಃ ಪ್ರತಿಯಯುರ್ದೇವಾಃ ಪ್ರತಿಪೂಜ್ಯ ಧನಂಜಯಮ್‌ । 

ಯಥಾಗತೇನ ವಿಬುಧಾಃ ಸರ್ವೇ ಕಾಮಮನೋಜವಾಃ YAN 

ಅನಂತರ ದೇವತೆಗಳೆಲ್ಲರೂ ಅರ್ಜುನನನ್ನು ಸತ್ಕರಿಸಿ ತಾವು ಬಂದ ಮಾರ್ಗವನ್ನೇ 
ಹಿಡಿದು ಮನಸಿಗೆ ಇಷ್ಟವಾದ ವೇಗವುಳ್ಳವರಾಗಿ ಹಿಂದಿರುಗಿದರು. 


ತತೋಶರ್ಜುನೋ ಮುದಂ ಲೇಭೇ ಲಬ್ಬಾಪ್ರ ಪುರುಷರ್ಷಭಃ । 
ಕೃತಾರ್ಥಮಿತಿ ಚಾತ್ಮಾನಂ ಸ ಮೇನೇ ಪೂರ್ಣಮಾನಸಮ್‌ IVAN 


ಟಿ 


2L 


ಪುರುಷರ್ಷಭನಾದ ಅರ್ಜುನನು ಅಸ್ಪಗೆಳನ್ನು ಪಡೆದು 
ಜ.1... ಅವನು ತನ್ನಮನೋರಥವು ಪೂರ್ಣವಾದ ಕಾರಣದಿಂದ 
ತಾನು ಕೃತಾರ್ಥನೆಂದು ಭಾವಿಸಿದನು. 
1 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 


ವನಪರ್ವಣಿ ಸಪ್ತ್ಪತ್ರಿಂಶೋ5ಧ್ಯಾಯಃ ॥ 
|| ಕೈರಾತಪರ್ವಣಿ ಸಪ್ತವಿಂಶೋ5ಧ್ಯಾಯಃ ॥1 


1 ಕೈರಾತಪರ್ವ ಸಮಾಪ್ತಮ್‌ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಮೂವತ್ತೇಳನೆಯ ಅಧ್ಯಾಯ ಮುಗಿಯಿತು. 
ಇಲ್ಲಿಗೆ ಕೈರಾತಪರ್ವವು ಮುಗಿಯಿತು. 


-412- ಮಹಾಬಾರತ ವನಪರ್ವ 


೪. ಇಂದ್ರಲೋಕಾಭಿಗಮನಪರ್ವ 


ಮೂವತ್ತೆಂಟನೆಯ ಅಧ್ಯಾಯ 
(ಅರ್ಜುನನಿಂದ ಮಾತಲಿಯ ರಥದಲ್ಲಿ ಸ್ವರ್ಗಗಮನ.) 
ವೈಶಂಪಾಯನಃ 
ಗತೇಷು ಲೋಕಪಾಲೇಷು ಪಾರ್ಥಃ ಶತ್ರುನಿಬರ್ಹಣಃ । 
ಚಿಂತಯಾಮಾಸ ರಾಜೇಂದ್ರ ದೇವರಾಜರಥಾಗಮಮ್‌ Well 


ಎಲೈ ರಾಜೇಂದ್ರನಾದ ಜನಮೇಜಯನೇ, ಲೋಕಪಾಲಕರು ಹೊರಟು 


ಹೋಗುತ್ತಿರಲು ಶತ್ರುಸಂಹಾರಕನಾದ ಪಾರ್ಥನು ದೇವರಾಜನಾದ ಇಂದ್ರನ ರಥದ 
ಆಗಮನವನ್ನುನಿರೀಕ್ಷಿಸಿದನು. 


ತತಶ್ಚಿಂತಯಮಾನಸ್ಯ ಗುಡಾಕೇಶಸ್ಯ ಧೀಮತಃ । 

ರಥೋ ಮಾತಲಿಸಂಯುಕ್ತ ಆಜಗಾಮ ಮಹಾಪ್ರಭಃ 11೨1! 
ನಭೋ ವಿತಿಮಿರಂ ಕುರ್ವನ್‌ ಜಲದಾನ್‌ ಪಾಟಯನ್ನಿವ ] 

ದಿಶಃ ಸಂಪೂರಯನ್‌ ನಾದೈರ್ಮಹಾಮೇಘರವೋಹಮೈ: 11೩1 


ಅನಂತರ ಹೀಗೆ ಚಿಂತಿಸುತ್ತಿದ್ದ ಮೇಧಾವಿಯಾದ ಅರ್ಜುನನೆಡೆಗೆ 
ಮಹಾಕಾಂತಿಯುಳ್ಳ ಮಾತಲಿಯಿಂದ ಕೂಡಿದ ರಥವು ಆಗಮಿಸಿತು. ಆಕಾಶದ 


ಇಂದ್ರಲೋಕಾಭಿಗಮನಪರ್ವ -413- 


ಕತ್ತಲೆಯನ್ನು ಓಡಿಸುತ್ತಾ ಮೇಘಗಳನ್ನು ಸೀಳುವಂತೆ ಮತ್ತು ಮೇಘಗರ್ಜನೆಗೆ 
ಸದೃಶವಾದ ತನ್ನನಾದದಿಂದ ದಿಕ್ಕುಗಳನ್ನು ತುಂಬುತ್ತಾ ರಥವು ಬಂದಿತು. 


ಅಸಯಃ ಶಕ್ತಯೋ ಭೀಮಾ ಗದಾಶ್ಟೋಗ್ರಪ್ರದರ್ಶನಾಃ । 
ದಿವ್ಯಪ್ರಭಾವಾಃ ಪ್ರಾಸಾಶ್ಚ ವಿದ್ಯುತಶ್ಚ ಮಹಾಪ್ರಭಾಃ IY 
ತಥೈವಾಶನಯಸ್ತತ್ರ ಚಕ್ರಯುಕ್ತಾ ಹುಲಾಹುಲಾಃ | 

ವಾಯುಸ್ಫೋಟಾಃ ಸನಿರ್ಫಾತಾಃ ಶಂಖಮೇಘನಿಭಾಸ್ತಥಾ 11೫1 
ತತ್ರ ನಾಗಾ ಮಹಾಕಾಯಾ ಜ್ವಲಿತಾಸ್ಯಾಃ ಸುದಾರುಣಾಃ । 
ಸಿತಾಭ್ರಕೂಟಪ್ರತಿಮಾಃ ಸಂಹತಾಶ್ಚ ಯಥೋಪಲಾಃ mL 


ಆ ರಥದಲ್ಲಿಖಡ್ಗಗಳು ಭಯಂಕರವಾದ ಶಕ್ತ್ಯಾಯುಧಗಳು ಉಗ್ರವಾಗಿ ಕಾಣುವ 
ಗದೆಗಳು ದಿವ್ಯಪ್ರಭೆಯುಳ್ಳ ಪ್ರಾಸಗಳು ಮಹಾಪ್ರಭೆಯುಳ್ಳ ವಿದ್ಯುತ್‌ಗಳು ಹಾಗೆಯೇ 
ಅಶನಿಗಳು ಚಕ್ರಗಳು ಹುಲಾಹುಲಗಳು ಶಂಖ ಮೇಘ ಸದೃಶವಾದ ದೊಡ್ಡ ಶಬ್ದವುಳ್ಳ 
ವಾಯು ಸ್ಫೋಟಗಳು (ಇವೆಲ್ಲಾಯುದ್ಧದಲ್ಲಿಉಪಯೋಗಿಸುವ ಆಯುಧಗಳು) 
ಮತ್ತು ಉರಿಯುವ ಮುಖಗಳಿಂದ ಕೂಡಿದ ಭಯಂಕರವಾದ ಮಹಾಶರೀರವುಳ್ಳ 
ಬಿಳಿಯ ಮೋಡದ ಸಮುದಾಯದಂತೆ ಸಣ್ಣ ಕಲ್ಲುಗಳನ್ನು ಜೋಡಿಸಿದಂತೆ ಇದ್ದ 
ಸರ್ಪಗಳು ಕಂಡು ಬಂದವು. 

ದಶವಾಜಿಸಹಸ್ರಾಣಿ ಹರೀಣಾಂ ವಾತರಂಹಸಾಮ್‌ । 

ವಹಂತಿ ಯಂ ನೇತ್ರಮುಪಂ ದಿವ್ಯಂ ಮಾಯಾಮಯಂ ರಥಮ್‌ ॥ 

ಮಾಯುವೇಗೆಮುಳ್ಳ ಹತ್ತು ಸಹಸ್ರ ಕುದುರೆಗಳು ಆ ದಿವ್ಯವಾದ 
ಮಾಯಾಮಯವಾದ ನೋಡಿದವರ ಕಣ್ಣನ್ನು ಕುಕ್ಕುವ ರಥವನ್ನು ಎಳೆಯುತ್ತವೆ. 

ತತ್ರಾಪಠಶ್ಯನ್ನಹೀಪಾಲೋ ವೈಜಯಂತಂ ಮಹಾಪ್ರಭಮ್‌ । 

ಧ್ಹಜಮಿಂದೀವರಶ್ಯಾಮಂ ವಂಶಂ ಕನಕಭೂಷಿತಮ್‌ uu 

ಮಹೀಪಾಲನಾದ ಅರ್ಜುನನು ಆ ರಥದಲ್ಲಿ ಮಹಾಪ್ರಭೆಯುಳ್ಳ 
ಇಂದೀವರಕಾಂತಿಯನ್ನು ಹೊಂದಿದ್ದ ವೈಜಯಂತ ಧ್ವಜವನ್ನು ಮತ್ತು 
ಸುವರ್ಣಭೂಷಿತವಾದ ವಂಶ (ಸ್ತಂಭ)ವನ್ನುನೋಡಿದನು. 


-414- ಮಹಾಭಾರತ ವನಪರ್ವ 


ತಸ್ಮಿನ್‌ ರಥೇ ಸ್ಥಿತಂ ಸೂತಂ ಹೇಮಜಾಲವಿಭೂಷಿತಮ್‌ । 
ದೃಷ್ಟ್ವಾ ಪಾರ್ಥೋ ಮಹಾಬಾಹುರ್ದೇವರಾಜಮತರ್ಕಯತ್‌ ॥೯॥ 


ಆ ರಥದಲ್ಲಿ ಕುಳಿತಿದ್ದ ಸುವರ್ಣಭೂಷಿತನಾದ ಸಾರಥಿಯನ್ನು ನೋಡಿ 
ಮಹಾಬಾಹುವಾದ ಅರ್ಜುನನು ಅವನನ್ನು ದೇವರಾಜನಾದ ಇಂದ್ರನೆಂದು 


ತಥಾ ತರ್ಕಯತಸ್ತಸ್ಯ ಫಲ್ಗುನಸ್ಯ ಸ ಮಾತಲಿಃ । 


ಸನತಃ ಪ್ರಶ್ರಿತೋ ಭೂತ್ತಾ ವಾಕ್ಕಮರ್ಜುನಮಬ್ರವೀತ್‌ moo 
3 ವ py ೨) 


ಹೀಗೆ ಚಿಂತಿಸುತ್ತಿರುವ ಅರ್ಜುನನನ್ನು ಕುರಿತು ಮಾತಲಿಯು ವಿನಯದಿಂದ 
ಬಾಗಿ ಈ ಮಾತನ್ನು ಆಡಿದನು. 


ಭೋ ಭೋ ಶಕ್ರಾತ್ಗಜ ಶ್ರೀಮನ್‌ ಶಕ್ರಸ್ತ್ವಾಂ ದ್ರಷ್ಟುಮಿಚ್ಛತಿ । 
ಆರೋಹತು ಭವಾನ್‌ ಶೀಘ್ರಂ ರಥಮಿಂದ್ರಸ್ಯ ಸಮ್ಮತಮ್‌ 1೧೧॥ 


ಎಲೈ ಕಾಂತಿಯುಕ್ತನಾದ ಶಕ್ರಪುತ್ರನೇ, ಇಂದ್ರನು ನಿನ್ನನ್ನು ನೋಡಲು 
ಬಯಸುತ್ತಾನೆ. ಇಂದ್ರನಿಗೆ ಪ್ರಿಯವಾದ ಈ ರಥವನ್ನುನೀನು ಶೀಘ್ರವಾಗಿ ಏರು. 


ಆಹ ಮಾಮರಶ್ರೇಷ್ಠ ಪಿತಾ ತವ ಶತಕ್ರತುಃ | 
ಕುಂತೀಮಾತರಿಹ ಪ್ರಾಪ್ತಂ ಪಶ್ಯಂತು ತ್ರಿದಶಾಲಯಾಃ 11೧೨ 


ಎಲೈ ಕುಂತೀಪುತ್ರನೇ, ದೇವಶ್ರೇಷ್ಠನಾದ ನಿನ್ನತಂದೆಯಾದ ಇಂದ್ರನು ಇಲ್ಲಿಗೆ 
ಬಂದ ಅರ್ಜುನನನ್ನುಸ್ಟರ್ಗನಿವಾಸಿಗಳೆಲ್ಲಾನೋಡಲಿ ಎಂದು ನನಗೆ ಹೇಳಿದನು. 


ಏಷ ಶಕ್ರಃ ಪರಿವೃತೋ ದೇವೈಃ ಸರ್ಪಿಗಣೈಸ್ತಥಾ । 


ಗಂಧರ್ವೈರಪ್ಪರೋಭಿಶ್ಚ ತ್ವಾಂ ದಿದೃಕ್ಷುಃ ಪ್ರತೀಕ್ಷತೇ 11೧೩। 

ದೇವತೆಗಳಿಂದಲೂ ಯಷಿಗಣಗಳಿಂದಲೂ ಹಾಗೆಯೇ ಗಂಧರ್ವರಿಂದಲೂ 
ಮತ್ತು ಅಪ್ಪರೆಯರಿಂದಲೂ ಪರಿವೃತನಾದ ಈ ಇಂದ್ರನು ನಿನ್ನನ್ನು ನೋಡುವ 
ಆಸೆಯನ್ನುಹೊಂದಿ ನಿನಗಾಗಿ ಕಾಯುತ್ತಿದ್ದಾನೆ. 


ಇಂದ್ರಲೋಕಾಭಿಗಮನಪರ್ವ -415- 


ಅಸ್ಮಾಲ್ಲೋಕಾದ್ದೇವಲೋಕಂ ಪಾಕಶಾಸನಶಾಸನಾತ್‌ । 
ಆರೋಹ ತ್ಹಂ ಮಯಾ ಸಾರ್ಧಂ ಲಬ್ಬಾಸ್ತ್ರ ಪುನರೇಷ್ಯಸಿ 11೧೪॥। 


ಇಂದ್ರನ ಅಪ್ಪಣೆಯಂತೆ ನೀನು ನನ್ನ ಜೊತೆಯಲ್ಲಿ ಈ ಲೋಕದಿಂದ 
ದೇವಲೋಕವನ್ನು ಏರುವವನಾಗಿ ಅಲ್ಲಿ ಅಸ್ಪಗಳನ್ನು ಪಡೆದು ನೀನು ಪುನಃ ಇಲ್ಲಿಗೆ 
ಬರುವಿ. 


ಅರ್ಜುನಃ 
ಮಾತಲೇ ಗಚ್ಛ ಶೀಘ್ರಂ ತಮಾರೋಹಸ್ಥ ರಥೋತ್ತಮಮ್‌ । 
ರಾಜಸೂಯಾಶ್ಚಮೇಧಾನಾಂ ಶತೈರಪಿ ಸುದುರ್ಲಭಮ್‌ 11೧೫! 


ಪಾರ್ಥಿವೈಃ ಸುಮಹಾಭಾಗೈರ್ಯಜ್ವಭಿರ್ಭೂರಿದಕ್ಷಿಣೈ: | 
ದೈವತೈರ್ವಾ ಸಮಾರೋಢುಂ ದಾನವೈರ್ವಾ ಮಹಾರಥಮ್‌ । 
ದ್ರಷ್ಟುಂ ವಾಂಷ್ಯಥವಾ ಸ್ವಷ್ಟುಮಾರೋಢುಂ ಕುತ ಏವ ತತ್‌ ॥೧೬॥ 


ಮಾತಲಿಯೇ ನೀನು ಬೇಗ ರಥವನ್ನುಏರು. ಈ ರಥವು ನೂರು ರಾಜಸೂಯ 
ಅಶ್ರಮೇಧಯಾಗವನ್ನುಮಾಡಿದರೂ ಬಹಳ ದುರ್ಲಭವಾದುದು. ಬಹಳ ದಕ್ಷಿಣೆಗಳನ್ನು 
ಕೊಟ್ಟು ಯಾಗಗಳನ್ನು ಮಾಡಿದ ಮಹಾನುಭಾವರಾದ ರಾಜರಿಂದಲಾಗಲೀ 
ದೇವತೆಗಳಿಂದಾಗಲೀ ದಾನವರಿಂದಲಾಗಲೀ ಈ ರಥವು ಏರಲ್ಪಟ್ಟಿಲ್ಲ. ಈ ರಥವನ್ನು 
ನೋಡುವುದೂ ಮುಟ್ಟುವುದೂ ದುರ್ಲಭ. ಇನ್ನುಏರುವ ವಿಷಯ ಹಾಗಿರಲಿ. 


ತ್ವಯಿ ಪ್ರತಿಷ್ಠಿತೇ ಸಾಧೋ ರಥಸ್ಟೇ ಸ್ಥಿರವಾಜಿನಿ 1 
ಪಠ್ಹಾದಹಮಥಾರೋಕ್ಷೆ ೫ ಸುಕೃತೀ ಸತ್ಟಥಂ ಯಥಾ 1೧೭! 
ಎಲೈ ಸಜ್ಜನನೇ, ನೀನು ರಥವನ್ನುಏರಿ ಕುದುರೆಗಳನ್ನು ಹಿಡಿದ ಮೇಲೆ ನಾನು 
ಪುಣ್ಯವನ್ನು ಮಾಡಿದವನು ಸ್ವರ್ಗಮಾರ್ಗವನ್ನು ಏರುವಂತೆ ರಥವನ್ನು ಏರುತ್ತೇನೆ. 
ವೈಶಂಪಾಯನಃ 
ತಸ್ಯ ತದ್ವಚನಂ ಶ್ರುತ್ವಾ ಮಾತಲಿಃ ಶಕ್ರಸಾರಥಿಃ 1 
ಆರುರೋಹ ರಥಂ ಶೀಘ್ರಂ ಹಯಾನ್‌ ಜಗ್ರಾಹ ರಶ್ಲಿಭಿ: noc 


-416- ಮಹಾಭಾರತ ವನಪರ್ವ 


ಅರ್ಜುನನ ಆ ಮಾತುಗಳನ್ನು ಕೇಳಿ ಇಂದ್ರನ ಸಾರಥಿಯಾದ ಮಾತಲಿಯು 
ಶೀಘ್ರವಾಗಿ ರಥವನ್ನುಏರಿ ಕಡಿವಾಣಗಳಿಂದ ಅಶ್ವಗಳನ್ನು ಹಿಡಿದುಕೊಂಡನು. 


ತತೋರರ್ಜುನೋ ಹೃಷ್ಟಮನಾ ಗಂಗಾಯಾಮಾಪ್ಪತಃ ಶುಚಿಃ । 
ಜಜಾಪ ಜಪ್ಯಂ ಕೌಂತೇಯ ವಿಧಿವತ್‌ ಕುರುನಂದನಃ Meal 


ತತಃ ಪಿತ್ಮನ್‌ ಯಥಾನ್ಯಾಯಂ ತರ್ಪಯಿತ್ವಾ ಯಥಾವಿಧಿ । 
ಮಂದರಂ ಶೈಲರಾಜಂ ತಮಾಪ್ರಷ್ಟುಮುಪಚಕ್ರಮೇ (1೨೦॥ 


ಆಗ ಅರ್ಜುನನು ಸಂತೋಷದಿಂದ ಗಂಗೆಯಲ್ಲಿ ಸ್ನಾನಮಾಡಿ ಶುದ್ಧನಾಗಿ 
ಕುರುನಂದನನಾದ ಕುಂತೀಪುತ್ರನಾದ ಅವನು ವಿಧಿವತ್ತಾಗಿ ಜಪವನ್ನು ಮಾಡಿದನು. 
ಅನಂತರ ವಿಧಿಪೂರ್ವಕವಾಗಿ ಕ್ರಮವಾಗಿ ಪಿತೃಗಳಿಗೆ ತರ್ಪಣವನ್ನು ಕೊಟ್ಟು 
ಮಂದರಿಗೂ ಸಂತೋಷವನ್ನುಂಟುಮಾಡುವ ಅಥವಾ ಮಂದಾನಿಲವನ್ನು ಕೊಡುವ 
ಶೈಲರಾಜನಾದ ಇಂದ್ರಕೀಲನ ಅನುಮತಿಯನ್ನುಕೇಳಲು ಉಪಕ್ರಮಿಸಿದನು. 


ಅರ್ಜುನಃ 


ಸಾಧೂನಾಂ ಪುಣ್ಯಶೀಲಾನಾಂ ಮುನೀನಾಂ ಪುಣ್ಯಕರ್ಮಣಾಮ್‌। 


ತಂ ಸದಾ ಸಂಶ್ರಯಃ ಶೈಲ ತಥಾ ಸರ್ಗಾಭಿಕಾಂಕ್ಲಿಣಾಮ್‌ 11೨೧1 
ವ ಆ 


ಎಲೈ ಪರ್ವತವೇ, ನೀನು ಪುಣ್ಯಶೀಲರಾದ ಸಾಧುಗಳಿಗೂ ಪುಣ್ಯಕರ್ಮವನ್ನು 
ಮಾಡುವ ಮುನಿಗಳಿಗೂ ಮತ್ತು ಸ್ವರ್ಗವನ್ನು ಅಭಿಲಾಷೆಪಡುವವರಿಗೂ 
ಯಾವಾಗಲೂ ಆಶ್ರಯನಾಗಿದ್ದೀಯೆ. 


ತ್ವತ್ರಪಾದಾನ್ಮಹಾಶೈಲ ಬ್ರಾಹ್ಮಣಾಃ ಕೃತ್ರಿಯಾ ವಿಶ: । 


ಸ್ಪರ್ಗಂ ಪ್ರಾಪ್ತಾಶ್ಚರಂತಿ ಸ್ಮ ದೇವೈಃ ಸಹ ಗತವ್ಯಥಾಃ ॥1೨೨!॥ 
ಎಲೈ ಮಹಾಶೈಲವೇ, ನಿನ್ನ ಅನುಗ್ರಹದಿಂದ ಬ್ರಾಹ್ಮಣರು ಕ್ಷತ್ರಿಯರು ಮತ್ತು 


ಶೂದ್ರರು ಸ್ಪರ್ಗವನ್ನು ಹೊಂದಿ ದೇವತೆಗಳ ಜೊತೆಯಲ್ಲಿ ನಿರಾತಂಕವಾಗಿ 
ಸಂಚರಿಸುತ್ತಾರೆ. 


ಇಂದ್ರಲೋಕಾಭಿಗಮನಪರ್ವ -417- 


ಅದ್ರಿರಾಜ ಮಹಾಶೈಲ ಮುನಿಸಂಶ್ರಯ ತೀರ್ಥವನ್‌ । 

ಗಚ್ಛಾಮ್ಯಾಮಂತ್ರಯುಮಿ ತ್ವಾಂ ಸುಖಮಸ್ಕ್ಯುಷಿತಸ್ತ್ವಯಿ 11೨೩। 

ಅದ್ರಿರಾಜನೇ, ಮುನಿಗಳಿಗೆ ಆಶ್ರಯವಾದ ಮಹಾಶೈೆಲವೇ, ಅನೇಕ ತೀರ್ಥಗಳನ್ನು 
ಧರಿಸಿದವನೇ, ನಾನು ನಿನ್ನಲ್ಲಿಸುಖವಾಗಿ ವಾಸಮಾಡಿದೆ, ಹೋಗಿಬರುತ್ತೇನೆ. ನಿನ್ನ 
ಅನುಮತಿಯನ್ನುಕೇಳುತ್ತಿದ್ದೇನೆ. 


ತವ ಸಾನೂನಿ ಕುಂಜಾಶ್ಚ ನದ್ಯಃ ಪ್ರಸ್ರವಣಾನಿ ಚ । 
ತೀರ್ಥಾನಿ ಚ ಸುಪುಣ್ಯಾನಿ ಮಯಾ ದೃಷ್ಟಾನ್ಯನೇಕಶಃ 11೨೪। 


ನಾನು ನಿನ್ನಶಿಖರಗಳನ್ನೂತಪ್ಪಲುಗಳನ್ನೂನದಿಗಳನ್ನೂ ರುರಿಗಳನ್ನೂ ಪವಿತ್ರವಾದ 
ತೀರ್ಥಗಳನ್ನು ಅನೇಕಬಾರಿ ನೋಡಿದೆನು. 

ಫಲಾನಿ ಚ ಸುಗಂಧೀನಿ ಭಕ್ಷಿತಾನಿ ತತಸ್ತ್ವಯಿ । 

ಸುಸುಗಂಧಾಶ್ಹ ವಾರ್ಯೋಫಾಃ ತೃಚ್ಛರೀರವಿನಿಸ್ಸೃತಾಃ | 

ಅಮೃತಾಸ್ನಾದನೀಯಾ ಮೇ ಪೀತಾಃ ಪ್ರಸ್ರವಣೋದಕಾಃ 11೨೫1! 

ನಿನ್ನಲ್ಲಿವಾಸಮಾಡಿ ಸುಗಂಧಯುಕ್ತ ಫಲಗಳನ್ನು ಭಕ್ಷಿಸಿದೆನು. ನಿನ್ನಶರೀರದಿಂದ 
ಹೊರಟ ಸುಗಂಧಯುಕ್ತವಾದ ಜಲಸಮೂಹಗಳನ್ನುಳ್ಳ ಅಮೃತದಂತೆ ಸ್ವಾದುವಾದ 
ನೀರಿನಿಂದ ಕೂಡಿದ ರುರಿಗಳ ನೀರು ನನ್ನಿಂದ ಕುಡಿಯಲ್ಪಟ್ಟಿತು. 


ಶಿಮುರ್ಯಥಾ ಪಿತುಶ್ಚಾಂಕೇ ಸುಖಂ ಶೇತೇ ನಗೇ ತಥಾ । 

ಮಯಾ ಚೈವ ತವಾಂಕೇಠತ್ರ ಲಳಿತಂ ನಗಸತ್ತಮ (1೨೬। 

ಎಲೈ ಪರ್ವತಶ್ರೇಷ್ಠನೇ, ಶಿಶುವು ತಂದೆಯ ತೊಡೆಯಮೇಲೆ ಸುಖವಾಗಿ 
ಮಲಗಿದಂತೆ ನಾನು ನಿನ್ನತೊಡೆಯಲ್ಲಿಸುಖವಾಗಿ ನಲಿದಾಡಿದೆ. 


ಅಪ್ಪರೋಗಣಸಂಕೀರ್ಣೇ ಬ್ರಹ್ಮಘೋಷಾನುನಾದಿತೇ ! 


ಸುಖಮಧ್ಯುಷಿತಃ ಶೈಲ ತವ ಸಾನುನಿ ನಿತ್ಯದಾ 11೨೭1! 
ಎಲೈ ಪರ್ವತವೇ, ಅಪ್ಪರೆಯರ ಗಣದಿಂದ ವೇದಘೋಷಗಳಿಂದ ಪ್ರತಿಧ್ವನಿಸುವ 


ನಿನ್ನಶಿಖರಗಳಲ್ಲಿಯಾವಾಗಲೂ ಸುಖವಾಗಿ ವಾಸಮಾಡಿದೆ. 


-418- ಮಹಾಭಾರತ ವನಪರ್ವ 


ಏವಮುಕ್ತಾನರ್ಜುನಃ ಶೈಲಮಾಮಂತ್ರ ಚ ಶತ್ರುಹಾ । 
ಆರುರೋಹ ರಥಂ ದಿವ್ಯಂ ದ್ಯೋತಯನ್ನಿವ ಭಾಸ್ಕರಃ 11೨೮॥ 


ಹೀಗೆ ಹೇಳಿ ಶತ್ರುಸಂಹಾರಕನಾದ ಅರ್ಜುನನು ಪರ್ವತದ ಅಪ್ಪಣೆಯನ್ನು ಕೇಳಿ 
ಸೂರ್ಯನಂತೆ ಪ್ರಕಾಶಿಸುತ್ತಾ ಆ ದಿವ್ಯವಾದ ರಥವನ್ನು ಏರಿದನು. 


ಸ ತೇನಾದಿತ್ಯ ವರ್ಣೇನ ದಿವ್ಯ ನಾದ್ದುತಕರ್ಮಣಾ | 
ಊರ್ಧ್ವಮಾಚಕ್ರಮೇ ಧೀಮಾನ್‌ ಪ್ರಹೃಷ್ಟ ಕುರುನಂದನಃ Teal 


ಆ ಮೇಧಾವಿಯಾದ ಕುರುನಂದನನು ಸಂತೋಷದಿಂದ ಕೂಡಿದವನಾಗಿ 
ಸೂರ್ಯಪ್ರಕಾಶವನ್ನುಹೊಂದಿದ್ದದಿವ್ಯವಾದ ಮತ್ತು ಅದ್ಭುತವಾದ ಕರ್ಮಯುಕ್ತವಾದ 
ಆ ದಿವ್ಯವಾದ ರಥದಲ್ಲಿಕುಳಿತು ಊರ್ಧ್ವಮುಖವಾಗಿ ಹಾರಿದನು. 


ಸೋ5ದರ್ಶನಪಥಂ ಗತ್ವಾ ಮರ್ತ್ಯಾನಾಂ ಭೂಮಿಚಾರಿಣಾಮ್‌ । 
ದದರ್ಶಾದ್ದುತರೂಪಾಣಿ ವಿಮಾನಾನಿ ಸಹಸ್ರಶಃ 11೩೦॥1 


ಅವನು ಭೂಮಿಯಲ್ಲಿರುವ ಮತಣ್ಯರಿಗೆ ಅದೃಶ್ಯವಾದ ಮಾರ್ಗವನ್ನುತಲುಪಿ 
ಅಲ್ಲಿಅದ್ಭುತಾಕಾರದ ವಿಮಾನಗಳನ್ನು ಸಹಸ್ರಸಂಖ್ಯೆಯಲ್ಲಿನೋಡಿದನು. 


ನ ತತ್ರ ಸೂರ್ಯಃ ಸೋಮೋ ನ ದ್ಯೋತತೇ ನೋತ ಪಾವಕಃ । 
ಸ್ವಯೈವ ಪ್ರಭಯಾ ಯುಕ್ತಾ ದ್ಯೋತಂತೇ ಪುಣ್ಯಲಕ್ಷಣಾಃ AO 
ಥ್‌ ಇ 


ಅಲ್ಲಿ ಸೂರ್ಯನಾಗಲೀ ಚಂದ್ರನಾಗಲೀ ಅಥವಾ ಅಗ್ನಿಯಾಗಲೀ 
ಪ್ರಕಾಶಿಸುವುದಿಲ್ಲ. ಪುಣ್ಯವನ್ನು ಮಾಡಿದವರು ತಮ್ಮ ಸ್ವಂತ ಪ್ರಭೆಯಿಂದಲೇ 
ಪ್ರಶಾಶಿಸುತ್ತಾರೆ. 

ತಾರಾರೂಪಾಣಿ ಯಾನೀಹ ದೃಶ್ಯಂತೇ ದ್ಯುತಿಮಂತಿ ವೈ । 


ದೀಪವದ್‌ ವಿಪ್ರಕೃಷ್ಣತ್ಥಾದ್‌ ಅಣೂನಿ ಸುಮಹಾಂತ್ಯಪಿ 11೩ ೨॥1 


ತಾನಿ ತತ್ರ ಚ ಭಾಸ್ಟಂತಿ ರೂಪವಂತಿ ಚ ಪಾಂಡವಃ । 
ದದರ್ಶ ತೇಷು ಧಿಷ್ಟೆ ಷು ದೀಪ್ತಿಮಂತಿ ಸ್ವಯಾರರ್ಚಿಷಾ HAA 


ಇಂದ್ರಲೋಕಾಭಿಗಮನಪರ್ವ -419- 


ಭೂಮಿಯಿಂದ ನೋಡಿದಾಗ ನಕ್ಷತ್ರಗಳಂತೆ ಕಾಣುವ ಪ್ರಕಾಶಮಾನವಾದ 
ಬಹಳದೊಡ್ಡದಾಗಿದ್ದರೂ ದೂರದಲ್ಲಿಇರುವುದರಿಂದ ಸಣ್ಣದೀಪಗಳಂತೆ ಕಾಣುವ 
ಆ ಪ್ರಕಾಶಮಾನವಾದ ರೂಪವನ್ನುಧರಿಸಿದ ವಸ್ತುಗಳನ್ನು ಪಾಂಡವನು ನೋಡಿದನು. 
ತನ್ನಪ್ರಭೆಯಿಂದಲೇ ಬೆಳಗುವ ಅವುಗಳನ್ನು ಅವುಗಳ ಸ್ಥಾನದಲ್ಲಿನೋಡಿದನು. 


ತತ್ರ ರಾಜರ್ಷಯಸಿದ್ದಾ ಧೀರಾಶ್ಚ ನಿಹತಾ ಯುಧಿ । 
ತಪಸಾ ಚ ಜಿತಸ್ಪರ್ಗಾಃ ಸಂಪೇತುಃ ಶತಸಂಘಶಃ 11೩೪। 


ಅಲ್ಲಿರಾಜರ್ಷಿಗಳೂ ಯುದ್ಧದಲ್ಲಿಹತರಾದ ಧೀರರೂ ತಪಸ್ಸಿನಿಂದ ಸ್ವರ್ಗವನ್ನು 
ಸಂಪಾದಿಸಿದ ಅನೇಕರೂ ನೂರಾರು ಸಂಖ್ಯೆಯಲ್ಲಿವಾಸವಾಗಿದ್ದರು. 


ಗಂಧರ್ವಾಣಾಂ ಸಹಸ್ರಾಣಿ ಸೂರ್ಯಜ್ವಲಿತತೇಜಸಾಮ್‌ । 

ಗುಹ್ಯಕಾನಾಮೃಷೀಣಾಂ ಚ ತಥೈವಾಪ್ಷರಸಾಂ ಗಣಾನ್‌ 11೩೫1 

ಲೋಕಾನಾತೃಪ್ರಭಾನ್‌ ಪಶ್ಯನ್‌ ಫಲ್ಗುನೋ ವಿಸ್ಮಯಾನ್ವಿತಃ | 

ಪಪ್ರಚ್ಛ ಮಾತಲಿಂ ಪ್ರೀತ್ಯಾ ಸ ಚಾಪ್ಯೇನಮುವಾಚ ಹ 1೩೬॥ 

ಸೂರ್ಯನ ಪ್ರಕಾಶದಿಂದ ಹೊಳೆಯುವ ಸಹಸ್ರಾರು ಗಂಧರ್ವರನ್ನೂ ಗುಹ್ಯಕರ 
ಯಷಿಗಳ ಮತ್ತು ಅಪ್ಪರೆಯರ ಅನೇಕ ಗಣಗಳನ್ನೂ ಸ್ವಯಂಪ್ರಕಾಶಿಸುವವ ಅನೇಕ 
ಲೋಕಗಳನ್ನೂ ನೋಡಿ ವಿಸ್ಥಯಾವಿಷ್ಣನಾದ ಫಲ್ಗುನನು ಪ್ರೀತಿಯಿಂದ ಮಾತಲಿಯನ್ನು 
ಕುರಿತು ಕೇಳಿದನು. ಮಾತಲಿಯಾದರೋ ಅವನಿಗೆ ಉತ್ತರವನ್ನು ಕೊಟ್ಟನು. 

ಏತೇ ಸುಕೃತಿನಃ ಪಾರ್ಥ ಸ್ಟೇಷು ಧಿಷ್ಣ್ಯೇಷು ವಿಷ್ಠಿತಾಃ । 

ಯಾನ್‌ ದೃಷ್ಟವಾನಸಿ ವಿಭೋ ತಾರಾರೂಪಾಣಿ ಭೂತಲೇ 11೩೭! 

ವಿಭುವೇ ಪಾರ್ಥನೇ, ನೀನು ಭೂತಲದಿಂದ ಯಾವ ನಕ್ಷತ್ರದಂತೆ ಕಾಣುವ 
ವಸ್ತುವನ್ನು ನೋಡಿದೆಯೋ ಇವುಗಳು ತಮ್ಮ ತಮ್ಮ ಸ್ಥಾನಗಳಲ್ಲಿ ಅಧಿಷ್ಠಿತರಾದ 
ಪುಣ್ಯಶಾಲಿಗಳು. 

ವೈಶಂಪಾಯನಃ 
ತತೋತಪಶ್ಯತ್‌ ಸ್ಥಿತಂ ದ್ದಾರಿ ಸಿತಂ ವಿಜಯಿನಂ ಗಜಮ್‌ । 


ಐರಾವತಂ ಚತುರ್ದಂತಂ ಕೈಲಾಸಮಿವ ಶೃಂಗಿಣಮ್‌ HAC 


-420- ಮಹಾಭಾರತ ವನಪರ್ವ 


ಅನಂತರ ಅರ್ಜುನನು ಬಾಗಿಲಿನಲ್ಲಿನಿಂತಿದ್ವ ಕೈಲಾಸಕ್ಕೆ ಶೃಂಗವು ಮೂಡಿದಂತೆ 
ತೋರುವ, ವಿಜಯಶಾಲಿಯಾದ, ನಾಲ್ಕುದಂತಗಳುಳ್ಳ ಐರಾವತಗಜವನ್ನು 
ನೋಡಿದನು. 

ಸ ಸಿದ್ದಮಾರ್ಗಮಾಕ್ರಮ್ಯ ಕುರುಪಾಂಡವಸತ್ರಮಃ । 

ವ್ಯರೋಚಯದ್‌ ಯಥಾಪೂರ್ವಂ ಮಾಂಧಾತಾ ಪಾರ್ಥಿವೋತ್ತಮಃ ॥ 

ಸಿದ್ಧಮಾರ್ಗವನ್ನು ತಲುಪಿದ ಕುರುಶ್ರೇಷ್ಠನಾದ ಅರ್ಜುನನು ಹಿಂದೆ 
ರಾಜಶ್ರೇಷ್ಠನಾದ ಮಾಂಧಾತೃವಿನಂತೆ ಶೋಭಿಸಿದನು. 


ಅತಿಚಕ್ರಾಮ ಲೋಕಾನ್‌ ಸ ರಾಜ್ಞಾಂ ರಾಜೀವಲೋಚನಃ । 
ತತೋ ದದರ್ಶ ಶಕ್ರಸ್ಯ ಪುರೀಂ ನಾಮ್ನಾಂರಮರಾವತೀಮ್‌ pO 


ರಾಜೀವಲೋಚನನಾದ ಅವನು ರಾಜರ ಲೋಕಗಳನ್ನು ಅತಿಕ್ರಮಿಸಿ ಅನಂತರ 
ಇಂದ್ರನ ಪಟ್ಟಣವಾದ ಅಮರಾವತಿಯನ್ನು ನೋಡಿದನು. 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಅಷ್ಪತ್ರಿಂಶೋತಧ್ಯಾಯಃ ॥ 
॥ ಇಂದ್ರಲೋಕಾಭಿಗಮನಪರ್ವಣಿ ಪ್ರಥಮೋತಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿಮೂವತ್ತೆಂಟನೆಯ ಅಧ್ಯಾಯ ಮುಗಿಯಿತು. 
ರರ್ಸರರ್ಗ 
ಮೂವತ್ತೊಂಬತ್ತನೆಯ ಅಧ್ಯಾಯ 
(ಅರ್ಜುನನಿಗೆ ಇಂದ್ರನಿಂದ ಬಹುಮಾನಪೂರ್ವಕವಾಗಿ ಅರ್ಧಾಸನ ದಾನ.) 
ವೈಶಂಪಾಯನ: 
ಸ ದದರ್ಶ ಪುರೀಂ ರಮ್ಯಾಂ ಸಿದ್ಧಚಾರಣಸೇವಿತಾಮ್‌ । 
ಸರ್ವರ್ತುಕುಸುಮೈ: ಪುಣ್ಯೈ: ಪಾದಪೈರುಪಶೋಭಿತಾಮ್‌ OM 


ಅರ್ಜುನನು ಸಿದ್ಧ ಚಾರಣ ಸೇವಿತವಾದ, ಎಲ್ಲ ಯತುಗಳಲ್ಲಿಯೂ 
ಕುಸುಮಗಳಿಂದ ತುಂಬಿದ ಪವಿತ್ರವಾದ ವೃಕ್ಷಗಳಿಂದ ಶೋಭಿತವಾದ, 
ಮನೋಹರವಾದ ಆ ಅಮರಾವತಿ ಪಟ್ಟಣವನ್ನು ನೋಡಿದನು. 


ಇಂದ್ರಲೋಕಾಭಿಗಮನಪರ್ವ -421- 


ತತ್ರ ಸೌಗಂಧಿಕಾನಾಂ ಸ ದ್ರುಮಾಣಾಂ ಪುಣ್ಯಗಂಧಿನಾಮ್‌ । 
ಉಪವೀಜ್ಯಮಾನೋ ಮಿಶ್ರೇಣ ವಾಯುನಾ ಪುಣ್ಯಗಂಧಿನಾ 11೨। 


ನಂದನಂ ಚ ವನಂ ದಿವ್ಯಮಪ್ಪರೋಗಣಸೇವಿತಮ್‌ | 
ದದರ್ಶ ದಿವ್ಯಕುಸುಮೈರಾಹ್ಟಯದ್ಳಿರಿವ ದ್ರುಮೈಃ NEW 


ಅಲ್ಲಿ ಮನೋಹರವಾದ ಗಂಧವುಳ್ಳ ಸೌಗಂಧಿಕಾಗಂಧಯುಕ್ತವಾದ 
ವಾಯುವಿನಿಂದ ಬೀಸಿ ಸೇವಿಸಲ್ಪಟ್ಟವನಾಗಿ, ದಿವ್ಯವಾದ ಅಪ್ಸರೆಯರ ಸಮೂಹದಿಂದ 
ಸೇವಿತವಾದ ದಿವ್ಯಕುಸುಮಗಳನ್ನುಹೊಂದಿ ಆಹ್ವಾನ ಮಾಡುವ ವೃಕ್ಷಗಳಿಂದ 
ಕೂಡಿರುವ, ನಂದನವನವನ್ನು ನೋಡಿದನು. 

ನಾತಪ್ರತಪಸಾ ಶಕ್ಯಂ ದ್ರಷ್ಟುಂ ನಾನಾಹಿತಾಗಿನಾ । 

ಸ ಲೋಕಃ ಪುಣ್ಯಕರ್ತ್ಸಣಾಂ ನಾಪಿ ಯುದ್ಧಪಜ್‌ಮುಖ್ಯೆಃ 11೪1 

ನಾಯಜ್ವಭಿರ್ನಾನೃತಕೈರ್ನ ವೇದಶ್ರುತಿವರ್ಜಿತೈಃ । 

ನಾನಾಪುತಾಂಗೈಸ್ತೀರ್ಥೇಷು ಯಜ್ಞದಾನವಬಡಿಪೃತೈ: 11೫ 

ಪುಣ್ಯವನ್ನು ಮಾಡಿದವರಿಗೆ ದೊರಕುವ ಆ ಲೋಕವನ್ನು ತಪಸ್ಸನ್ನು 
ಮಾಡದಿದ್ದವನು ಅಗ್ನಿಯ ಆಧಾನವನ್ನು ಮಾಡದಿದ್ದವನು ಯುದ್ಧದಲ್ಲಿ ಹಿಮ್ಮೆಟ್ಟುವವನು 
ಯಾಗವನ್ನು ಮಾಡದವನು ಸುಳ್ಳು ಮಾತಾಡುವವನು ವೇದಹೀನನಾದವನು 
ತೀರ್ಥಗಳಲ್ಲಿ ಸ್ನಾನಮಾಡದವನು ಯಜ್ಞ ಮತ್ತು ದಾನಗಳಿಂದ ಬಹಿಷ್ಠತನಾದವನು 
ಕಣ್ಣಿನಿಂದ ಮೀಸ ಸಾಧ್ಯವಿಲ್ಲ. 

ನಾಪಿ ಯಜ್ಞಹನೈೆಃ ಕ್ಟುದೈರ್ದ್ರಷ್ಟುಂ ಶಕ್ಯಃ ಕಥಂಚನ । 

ಪಾನಪೈರ್ಗುರುತಲ್ಪೈಶ್ಚ ಮಾಂಸಾದೈರ್ವಾ ದುರಾತೃಭಿಃ 11೬11 

ಮತ್ತು ಮದ್ಯ ಪಾನಮಾಡುವವರಿಂದಲಾಗಲೀ, ಗುರುತಲ್ಪಪಗಾಮಿ 
ಗಳಿಂದಲಾಗಲೀ, ಮಾಂಸವನ್ನು ಭಕ್ಷಿಸುವ ದುರಾತ್ಮರಿಂದಲಾಗಲೀ, ಯಜ್ಞವನ್ನು 
ENN ನೀಚರಿಂದಲಾಗಲೀ, ಸಹ ಆ ಲೋಕವನ್ನು 
ನೋಡಲು ಸಾಧ್ಯವಿಲ್ಲ 


-422- ಮಹಾಭಾರತ ವನಪರ್ವ 


ಸ ತದ್ದಿವ್ಯವನಂ ಪಶ್ಯನ್‌ ದಿವ್ಯಗೀತವಿನಾದಿತಮ್‌ । 
ಪ್ರವಿವೇಶ ಮಹಾಬಾಹುಃ ಶಕ್ರಸ್ಯ ದಯಿತಾಂ ಪುರೀಮ್‌ 1೭ 


ಮಹಾಬಾಹುವಾದ ಅವನು ದಿವ್ಯಗೀತಶಬ್ದದಿಂದ ಕೂಡಿದ್ದಆ ದಿವ್ಯ ವನವನ್ನು 
ನೋಡುತ್ತಾ ಶಕ್ರನಿಗೆ ಪ್ರಿಯವಾದ ಆ ಪಟ್ಟಣವನ್ನು ಪ್ರವೇಶಿಸಿದನು. 

ತತ್ರ ದೇವವಿಮಾನಾನಿ ಕಾಮಗಾನಿ ಸಹಸ್ರಶಃ । 

ಸ್ಥಿತಾನ್ಯಭಿಪ್ರಯಾತಾನಿ ದದರ್ಶಾಯುತಶಸ್ತದಾ ISI 


ಅಲ್ಲಿ ಸಹಸ್ರಸಂಖ್ಯೆಯಲ್ಲಿ ಇದ್ದ ಕಾಮಗಾಮಿಯಾದ ದೇವವಿಮಾನಗಳು 
ಹೋಗುತ್ತಿರುವುದನ್ನು ಮತ್ತು ಬರುತ್ತಿರುವುದನ್ನು ಸಹಸ್ರ ಸಂಖ್ಯೆಯಲ್ಲಿನೋಡಿದನು. 


ಸಂಸ್ತೂಯಮಾನೋ ಗಂಧರ್ವೈರಪ್ಪರೋಭಿಶ್ಚ ಪಾಂಡವಃ । 
ಗಂಧವಹೈಃ ಪುಣ್ಯೈರ್ವಾಯುಭಿಶ್ಚಾನುಜೀವಿತಃ al 


ಪಾಂಡವನಾದ ಅರ್ಜುನನು ಗಂಧರ್ವರಿಂದಲೂ ಮತ್ತು ಅಪ್ಪರೆಯರಿಂದಲೂ 
ಸ್ತೋತ್ರಮಾಡಲ್ಪಟ್ಟು ಪುಷ್ಪಗಂಧವನ್ನು ಹೊತ್ತ ಪುಣ್ಯವಾಯುಗಳಿಂದ ಬೀಸಿ 
ಸೇವಿಸಲ್ಪಟ್ಟನು. 

ತತೋ ದೇವಾಃ ಸಗಂಧರ್ವಾಃ ಸಿದ್ಧಾಶ್ತ ಪರಮರ್ಷಯಃ ಟ 

ಹೃಷ್ಟಾ ಸಂಪೂಜಯಾಮಾಸುಃ ಪಾರ್ಥಮಕ್ಸಿಷ್ಠಕಾರಿಣಮ್‌ 11೧೦॥ 

ಆಗ ಗಂಧರ್ವರ ಜೊತೆಯಲ್ಲಿಸೇರಿದ ದೇವತೆಗಳು ಸಿದ್ದರು ಮತ್ತು ಪರಮ 
ಯಷಿಗಳು ಸಂತೋಷದಿಂದ ಅಕ್ಲಿಷ್ಟಕಾರಿಯಾದ ಅರ್ಜುನನನ್ನು ಸತ್ಕಾರದಿಂದ 
ಪೂಜಿಸಿದರು. 

ಆಶೀರ್ವಾದೈಃ ಸ್ತೂಯಮಾನೋ ದಿವ್ಯವಾದಿತ್ರನಿಃಸ್ಸನೆಃ । 

ಪ್ರತಿಪೇದೇ ಮಹಾಬಾಹುಃ ಶಂಖದುಂದುಭಿನಾದಿತಮ್‌ 11೧೧1 


ನಕ್ಷ್ತತ್ರಮಾರ್ಗಂ ವಿಪುಲಂ ಸುರವೀಢೀತಿ ವಿಶ್ರುತಮ್‌ । 
ಇಂದ್ರಾಜ್ಞಯಾ ಯಯೌ ಪಾರ್ಥಃ ಸ್ತೂಯಮಾನಃ ಸಮಂತತಃ 11೧೨॥ 


ಇಂದ್ರಲೋಕಾಭಿಗಮನಪರ್ವ -423- 


ಆಶೀರ್ವಾದಗಳಿಂದ ಸ್ತೋತ್ರಮಾಡಲ್ಪಟ್ಟಮಹಾಬಾಹುವಾದ ಅರ್ಜುನನು ದಿವ್ಯ 
ವಾದಿತ್ರ ಶಬ್ದಗಳಿಂದ ಶಂಖ ದುಂದುಭಿನಾದದಿಂದ ಕೂಡಿದ ಸುರವೀಥಿ ಎಂದು 
ಪ್ರಖ್ಯಾತವಾದ ವಿಸ್ತಾರವಾದ ನಕ್ಷತ್ರಮಾರ್ಗವನ್ನು ಪ್ರವೇಶಿಸಿದನು. ಇಂದ್ರನ 
ಅಪ್ಪಣೆಯಂತೆ ಎಲ್ಲೆಡೆಯಲ್ಲಿಯೂ ಸ್ತೋತ್ರಮಾಡಲ್ಪಟ್ಟವನಾಗಿ ಅರ್ಜುನನು ಮುಂದೆ 
ನಡೆದನು. 


ತತ್ರ ಸಾಧ್ಯಾಸ್ತಥಾ ವಿಶ್ವೇ ಮರುತೋತಥಾಶ್ಲಿನಾವಪಿ | 
ಆದಿತ್ಯಾ ವಸವೋ ರುದ್ರಾಃ ತಥಾ ಬ್ರಹ್ಮರ್ಹಯೋರ5ಮಲಾ HOA 


ರಾಜರ್ಷಯಶ್ವ ತತ್ರಾಸನ್‌ ದಿಲೀಪನಹುಷಾದಯಃ । 
ತುಂಬುರುರ್ನಾರದಶ್ಚೆವ ಗಂಧರ್ವೌ ಚ ಹಹಾಹುಹೂ Mek 


ಅಲ್ಲಿಸಾಧ್ಯರು ವಿಶ್ಲೇದೇವತೆಗಳು ಮರುತ್‌ಗಳು ಅಶಿನೀದೇವತೆಗಳು ಆದಿತ್ಯರು 
ವಸುಗಳು ರುದ್ರರು ಹಾಗೆಯೇ ಪರಿಶುದ್ಧರಾದ ಬ್ರಹ್ಮರ್ಷಿಗಳು ರಾಜರ್ಷಿಗಳು ಮತ್ತು 
ಚಕ್ರವರ್ತಿಗಳಾದ ದಿಲೀಪ ನಹುಷಮೊದಲಾದವರು ಮತ್ತು ತುಂಬುರು ನಾರದರು 
ಹಹಾಹುಹೂ ಗಂಧರ್ವರು ಇದ್ದರು. 

ತಾನ್‌ ಸ ಸರ್ವಾನ್‌ ಸಮಾಗಮ್ಯ ವಿಧಿವತ್‌ ಕುರುನಂದನ: । 

ತತೋಶಪಶ್ಯದ್‌ ದೇವರಾಜಂ ಶತಕ್ರತುಮರಿಂದಮಮ್‌ 11೧೫ 


ಆ ಕುರುನಂದನನು ಯಥಾ ಯೋಗ್ಯವಾಗಿ ಅವರೆಲ್ಲರನ್ನೂ ಸಂಧಿಸಿ ಅನಂತರ 
ಅರಿಂದಮನಾದ ದೇವರಾಜನಾದ ಇಂದ್ರನನ್ನುನೋಡಿದನು. 


ತತಃ ಪಾರ್ಥೋ ಮಹಾಬಾಹುರವತೀರ್ಯ ರಥೋತ್ತಮಾತ್‌ । 
ದದರ್ಶ ಸಾಕ್ಷಾದ್‌ ದೇವೇಂದ್ರಂ ಪಿತರಂ ಪಾಕಶಾಸನಮ್‌ 11೧೬॥ 


ಆಗ ಮಹಾಬಾಹುವಾದ ಪಾರ್ಥನು ತನ್ನ ಶ್ರೇಷ್ಠವಾದ ರಥದಿಂದ ಇಳಿದು ತನ್ನ 
ತಂದೆಯೂ ಪಾಕನೆಂಬ ದೈತ್ಯನನ್ನುಸಂಹರಿಸಿದವನೂ ಆದ ದೇವೇಂದ್ರನನ್ನುಸಾಕ್ಷಾತ್‌ 
ನೋಡಿದನು. 


ಪಾಂಡರೇಣಾತಪತ್ರೇಣ ಹೇಮದಂಡೇನ ಚಾರುಣಾ । 
ದಿವ್ಯಗಂಧಾಧಿವಾಸೇನ ವ್ಯಜನೇನ ಚ ವೀಜಿತಮ್‌ N0೭ 


-424- ಮಹಾಬಾರತ ವನಪರ್ವ 


ವಿಶಾವಸುಪ್ರಭೃತಿಭಿರ್ಗಂಧರ್ವೈಃ ಸ್ತುತಿವಂದನೈಃ 1 
ಸ್ತೂಯಮಾನಂ ದ್ವಿಜಾಗೈಶ್ಚ ಯಗ್ಯಜುಃಸಾಮಸಂಸ್ತವೈಃ !1೧೮॥ 


ಸುಂದರವಾದ ಸುವರ್ಣದಂಡದಿಂದ ಕೂಡಿದ ಶ್ವೇತಚ್ಛತ್ರದಿಂದ ಸೇವಿಸಲ್ಪಟ್ಟ 
ದಿವ್ಯಗಂಧಸಿಕ್ತವಾದ ವ್ಯಜನಗಳಿಂದ ಬೀಸಲ್ಪಟ್ಟ, ವಿಶ್ವಾವಸು ಮೊದಲಾದ 
ಗಂಧರ್ವರಿಂದ ಸ್ತೋತ್ರ ಮತ್ತು ವಂದನೆಗಳಿಂದ ಹೊಗಲಡುತ್ತಿದ್ದಂತಹ, ಯಗ್‌ವೇದ 
ಯರ್ಜುವೇದ ಮತ್ತು ಸಾಮವೇದದ ಸ್ರೋತ್ರಗಳನ್ನು ಪಠಿಸುತ್ತಿದ್ದ ಬ್ರಾಹ್ಮಣ 
ಶ್ರೇಷ್ಠರಿಂದ ಪರಿವೃತನಾದ ಇಂದ್ರನನ್ನುನೋಡಿದನು. 


ತತೋತಭಿಗಮ್ಯ ಕೌಂತೇಯಃ ಶಿರಸಾ ಪ್ರಾಣಮದ್‌ ಬಲೀ | 


ಸ ಚೈನಂ ವೃತ್ತಪೀನಾಭ್ಯಾಂ ಭುಜಾಭ್ಯಾಂ ಪ್ರತ್ಯಗೃಹ್ಣತ Teal 


ಆಗ ಬಲಿಷ್ಠನಾದ ಕೌಂತೇಯನು ಮುಂದೆಹೋಗಿ ಶಿರಸಾಪ್ರಣಾಮವನ್ನು 
ಮಾಡಿದನು. ಆಗ ಇಂದ್ರನಾದರೋ ತನ್ನ ವೃತ್ತ ಮತ್ತು ಪೀನವಾದ ಭುಜಗಳಿಂದ 
ಅರ್ಜುನನನ್ನು ಮೇಲೆಕೈತ್ರಿ ಸ್ವೀಕರಿಸಿದನು. 


ತತಃ ಶಕ್ರಾಸನೇ ಪುಣ್ಯೇ ದೇವರಾಜರ್ಷಿಪೂಜಿತೇ । 
ಶಕ್ರಃ ಪಾಣೌ ಗೃಹೀತ್ವೈನಮುಪಾವೇಶಯದಂತಿಕೇ (1೨೦॥ 
ಅನಂತರ ಇಂದ್ರನು ಅರ್ಜುನನನ್ನು ಕೈಯಲ್ಲಿ ಹಿಡಿದು ದೇವತೆಗಳಿಂದಲೂ 


ರಾಜರ್ಷಿಗಳಿಂದಲೂ ಪೂಜಿತವಾದ ಪವಿತ್ರವಾದ ತನ್ನ ಆಸನದಲ್ಲಿತನ್ನಸಮೀಪದಲ್ಲಿ 
ಕುಳ್ಳರಿಸಿದನು. 


ಮೂರ್ಧ್ನಿ ಚೈನಮುಪಾಘ್ರಾಯ ದೇವೇಂದ್ರ: ಪರವೀರಹಾ 1 
ಅಂಕಮಾರೋಪಯಾಮಾಸ ಪ್ರಶ್ರಯಾವನತಂ ತದಾ 11೨೧ 


ಶತ್ರುವೀರರನ್ನುಸಂಹರಿಸುವ ಅರ್ಜುನನನ್ನು ಶಿರಸ್ಸಿನಲ್ಲಿ ಆಘ್ರಾಣಿಸಿ ವಿನಯದಿಂದ 
ಬಾಗಿದ್ದಅವನನ್ನುತನ್ನತೊಡೆಯ ಮೇಲೆ ಕುಳ್ಳಿರಿಸಿಕೊಂಡನು. 

ಸಹಸ್ರಾಕ್ಸನಿಯೋಗಾತ್‌ ಸ ಪಾರ್ಥಃ ಶಕ್ರಾಸನಂ ತದಾ । 

ಆಧ್ಯಾಕ್ರಮದಮೇಯಾತ್ಮಾ ದ್ವಿತೀಯ ಇವ ವಾಸವಃ 1೨೨1 


ಇಂದ್ರಲೋಕಾಭಿಗಮನಪರ್ವ -425- 


ಸಹಸ್ರಾಕ್ಷನಾದ ಇಂದ್ರನ ಅಪ್ಪಣೆಯಂತೆ ಅಪರಿಮಿತ ಮಹಿಮೆಯುಳ್ಳ ಆ 
ಪಾರ್ಥನು ಎರಡನೆಯ ಇಂದ್ರನಂತೆ ಆಗ ಶಕ್ರಾಸನವನ್ನು ಏರಿದನು. 


ತತಃ ಪ್ರೇಮಾ ವೃತ್ರಶತ್ರುರರ್ಜುನಸ್ಯ ಮುಖಂ ಶುಭಮ್‌ । 
ಪಸ್ಪರ್ಶ ಪುಣ್ಯಗಂಧೇನ ಕರೇಣ ಪರಿಸಾಂತ್ಸಯನ್‌ 112೩ 


ಅನಂತರ ವೃತ್ರಶತ್ರುವಾದ ಇಂದ್ರನು ಪ್ರೀತಿಯಿಂದ ಅರ್ಜುನನ ಶುಭವಾದ 
ಮುಖವನ್ನುಸುಗಂಧಯುಕ್ತವಾದ ತನ್ನ ಹಸ್ಥದಿಂದ ಸ್ಪರ್ಶಿಸಿ ಸಮಾಧಾನ ಗೊಳಿಸಿದನು. 


ಪರಿಮಾರ್ಜಂಶ್ಚ ಶನಕೈರ್ಬಾಹೂ ಚಾಸ್ಯಾಯತೌ ಶುಭೌ । 
ಜ್ಯಾಶರಕ್ಷೇಪಕಠಿನೌ ಸಂಭಾವಿವ ಹಿರಣ್ಣಯೌ HIV 


ವಜ್ರಗ್ರಹಣಚಿಹ್ನೇನ ಪಾಣಿನಾ ಬಲಸೂದನಃ । 
ಮುಹುರ್ಮುಹುರ್ವಜ್ರಧರೋ ಬಾಹೂ ಸಂಸ್ಥಾಲಯನ್‌ ಶನೈಃ॥೨೫॥ 


ಬಲಶತ್ರುವಾದ ಇಂದ್ರನು ವಜ್ರವನ್ನು ಹಿಡಿದು ಜಡ್ಡುಗಟ್ಟಿದ ತನ್ನ ಕೈಯಿಂದ 
ಅರ್ಜುನನ ದೀರ್ಪವಾದ ವೃತ್ತವಾದ ಶುಭವಾದ ಬಾಣಪ್ರಯೋಗದಿಂದ ಜಡ್ಡುಕಟ್ಟಿದ 
ಸುವರ್ಣಸ್ತಂಭಗಳಿಂತಿದ್ದ ಬಾಹುಗಳನ್ನು ನಿಧಾನವಾಗಿ ಸವರುತ್ತಾ ಪುನಃಪುನಃ 
ವಜ್ರಧರನು ಬಾಹುಗಳನ್ನು ಮೃದುವಾಗಿ ಅಲ್ಲಾಡಿಸಿದನು. 
ಸ್ಮಯನ್ನಿವ ಗುಡಾಕೇಶಂ ಪ್ರೇಕ್ಷಮಾಣಃ ಸಹಸ್ರದ್ಧಕ್‌ । 
ವಿಸ್ಮಯೋತ್ಸುಲ್ಲನಯನೋ ನ ತತರ್ಪ ಚ ವೃತ್ರಹಾ ॥1೨೬॥ 
ಸಹಸ್ರಾಕ್ಷನಾದ ಇಂದ್ರನು ನಗುತ್ತಾ ಗುಡಾಕೇಶನಾದ ಅರ್ಜುನನ ಮುಖವನ್ನು 
ನೋಡಿ ವಿಸ್ಮಯದಿಂದ ಅರಳಿದ ಕಣ್ಣುಳ್ಳವನಾಗಿ ತೃಪ್ತಿಯನ್ನೇ ಹೊಂದಲಿಲ್ಲ. 
ಏಕಾಸನೋಪವಿಷ್ಟ್‌ ತೌ ಶೋಭಯಾಂಚಕ್ರತುಃ ಸಭಾಮ್‌ । 
ಸೂರ್ಯಾಚಂದ್ರಮಸೌ ವ್ಯೋಮ್ನಿ ಪೌರ್ಣಮಾಸ್ಯಾಮಿವೋದಿತೌ ॥ 
ಏಕಾಸನದಲ್ಲಿ ಕುಳಿತ ಅವರಿಬ್ಬರೂ ಆಕಾಶದಲ್ಲಿ ಪೌರ್ಣಮಾಸಿಯಂದು 
ಸೂರ್ಯಚಂದ್ರರು ಒಟ್ಟಿಗೆ ಉದಯಿಸಿದಂತೆ ಆ ಸಭೆಗೆ ಶೋಭೆಯನ್ನು 
ಉಂಟುಮಾಡಿದರು. 


-426- ಮಹಾಭಾರತ ವನಪರ್ವ 


ತತ್ರ ಸ್ಮ ಗಾಥಾ ಗಾಯಂತಿ ಸಾಮ್ನಾ ಪರಮಫಲ್ಲುನಾ ಟ 
ಗಂಧರ್ವಾಸ್ತುಂಬುರುಶ್ರೇಷ್ಠಾಃ ಕುಶಲಾ ಗೀತಸಾಮಸು 11೨೮॥ 


ಗಾನಪ್ರಭೇದಗಳಲ್ಲಿ ಕುಶಲರಾದ ತುಂಬುರು ಮೊದಲಾದ ಗಂಧರ್ವರು 
ಶ್ರೇಷ್ಠವಾದ ಸಾಮಗಳನ್ನು ಸೇರಿಸಿ ಗಾನವನ್ನುಮಾಡಿದರು. 


ಫ್ಫೃತಾಚೀ ಮೇನಕಾ ರಂಭಾ ಪೂರ್ವಚಿತ್ರಿಃ ಸ್ವಯಂಪ್ರಭಾ | 
ಉರ್ವಶೀ ಮಿಶ್ರಕೇಶೀ ಚ ಚಂಡಾ ಗೌರೀ ವರೂಧಿನೀ 11೨೯॥ 


ಗೋಪಾಲೀ ಸಹಜನ್ಯಾ ಚ ಕುಂಭಯೋನಿಃ ಪ್ರಜಾಗರಾ । 
ಚಿತ್ರಸೇನಾ ಚಿತ್ರಲೇಖಾ ಸಹಾ ಚ ಮಧುರಸನಾ AOU 


ಏತಾಶ್ಚಾನ್ಯಾಶ್ಚ ನನ್ಫತುಃ ತತ್ರ ತತ್ರ ಶುಭಾನನಾಃ । 
ಚಿತ್ರಪ್ರಸಾದನೇ ಯುಕ್ತಾಃ ಸಿದ್ಧಾನಾಂ ಪದ್ಮಲೋಚನಾಃ Aol 


ಫೃತಾಚೀ ಮೇನಕೆ ರಂಭೆ ಪೂರ್ವಚಿತ್ತಿ ಸ್ವಯಂಪ್ರಭಾ ಉರ್ವಶೀ ಮಿಶ್ರಕೇಶಿ 
ಚಂಡಾ ಗೌರೀ ವರೂಥಿನೀ ಗೋಪಾಲೀ ಸಹಜನ್ಯಾ ಕುಂಭಯೋನಿ ಪ್ರಜಾಗರಾ 
ಚಿತ್ರಸೇನಾ ಚಿತ್ರಲೇಖಾ ಸಹಾ ಮಧುರಸನಾ ಇವರೂ ಮತ್ತು ಇನ್ನು ಅನೇಕ 
ಸುಂದರಿಯರಾದ ಪದ್ಮನೇತ್ರೆಯರಾದ ಅಪ್ಪರೆಯರೂ ಸಿದ್ಧರ ಮನಸ್ಸಿಗೆ 
ಸಂತೋಷವನ್ನು ಉಂಟುಮಾಡುತ್ತಾ ನರ್ತನವನ್ನುಮಾಡಿದರು. 


ಮಹಾಕಟಿತಟಶ್ರೋಣ್ಯಃ ಕಂಪಮಾನೈಃ ಪಯೋದರೈ; । 
ಕಟಾಕ್ಷಹಾಸಮಾಧುರ್ಯೈಶ್ನೇತೋಬುದ್ದಿಮನೋಹರಾಃ 11೩೨1 


ಅವರು ವಿಸ್ತಾರವಾದ ಕಟಿತಟವುಳ್ಳ ಶ್ರೋಣಿಗಳಿಂದಲೂ ಅಲುಗಾಡುವ 
ಪಯೋಧರಗಳಿಂದಲೂ ಕಟಾಕ್ಷ ಮಂದಹಾಸ ಮತ್ತು ಮಾಧುರ್ಯಗಳಿಂದಲೂ 
ಮನಸ್ಸಿಗೂ ಮತ್ತು ಬುದ್ಧಿಗೂ ಬಹಳ ಹಿತವಾಗಿದ್ದರು. 

|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ಏಕೋನಚತ್ವಾರಿಂಶೋ5ಧ್ಯಾಯಃ ॥ 
1! ಇಂದ್ರಲೋಕಾಭಿಗಮನಪರ್ವಣಿ ದ್ವಿತೀಯೋ5ಧ್ಯಾಯಃ || 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿಮೂವತೊಂಬತ್ತನೆಯ ಅಧ್ಯಾಯ ಮುಗಿಯಿತು. 


ಇಂದ್ರಲೋಕಾಭಿಗಮನಪರ್ವ -427- 


ನಲವತ್ತನೆಯ ಅಧ್ಯಾಯ 
(ಅರ್ಜುನೋರ್ವಶೀ ಸಮಾಗಮ ಪ್ರಸಂಗ.) 
ವೈಶಂಪಾಯನ:ಃ 

ತತೋ ದೇವಾಃ ಸಗಂಧರ್ವಾಃ ಸಮಾದಾಯಾರ್ಫ್ಯಮುತ್ತಮಮ್‌ । 

ಶಕ್ರಸ್ಯ ಮತಮಾಜ್ಞಾಯ ಪಾರ್ಥಮಾನೇಮುರಂಜಸಾ Hell 

ಆಗ ದೇವತೆಗಳು ಮತ್ತು ಗಂಧರ್ವರು ಇಂದ್ರನ ಅಭಿಪ್ರಾಯವನ್ನು ತಿಳಿದು 
ಉತ್ತಮವಾದ ಅರ್ಫ್ಯವನ್ನುತೆಗೆದುಕೊಂಡು ಬಂದು ಅರ್ಜುನನಿಗೆ ಪ್ರಣಾಮವನ್ನು 
ಮಾಡಿದರು. 

ಪಾದ್ಯಮಾಚಮನೀಯಂ ಚ ಪ್ರತಿಗೃಹ್ಯ ನೃಪಾತ್ಮಜಮ್‌ । 

ಪ್ರವೇಶಯಾಮಾಸುರಥೋ ಪುರಂದರನಿವೇಶನಮ್‌ 11೨!! 

ರಾಜಪುತ್ರನಾದ ಅವನಿಗೆ ಪಾದ್ಯ ಮತ್ತು ಅಚಮನೀಯಗಳನ್ನು ಕೊಟ್ಟುನಂತರ 
ಇಂದ್ರಭವನಕ್ಕೆ ಪ್ರವೇಶಮಾಡಿಸಿದರು. 

ಏವಂ ಸಂಪೂಜಿತೋ ಜಿಷ್ಣುರುವಾಸ ಭವನೇ ಪಿತುಃ । 

ಉಪಶಿಕ್ಷನ್‌ ಮಹಾಸ್ಟಾಣಿ ಸಸಂಹಾರಾಣಿ ಪಾಂಡವಃ 11೩ 

ಶಕ್ರಸ್ಯ ಹಸ್ತಾದ್‌ ದಯಿತಂ ವಜ್ರಮಸ್ವಂ ಸುದಾರುಣಮ್‌ । 

ಅಶನೀಶ್ಚ ಮಹಾನಾದಾ ಮೇಘಬರ್ಹಿಣಲಕ್ಷಣಾಃ Sal 

ಹೀಗೆ ಪೂಜಿಸಲ್ಪಟ್ಟ ಅರ್ಜುನನು ತಂದೆಯಮನೆಯಲ್ಲಿ ವಾಸಮಾಡಿದನು. 
ಪಾಂಡವನು ಉಪಸಂಹಾರ ಪೂರ್ವಕವಾದ ಮಹಾಸ್ತಗಳನ್ನೂ ಮತ್ತು ಇಂದ್ರನ 
ಹಸ್ತಗಳಿಂದ ಅವನಿಗೆ ಪ್ರಿಯವಾದ ಘೋರವಾದ ವಜ್ರಾಸ್ತವನ್ನೂ ಮಹಾನಾದವನ್ನು 
ಮಾಡುವ ಮೇಘಗಳ ಮತ್ತು ನವಿಲುಗಳ ಬಣ್ಣವುಳ್ಳ ಅಶನಿಗಳನ್ನೂ ಸ್ವೀಕರಿಸಿ 
ಅಭ್ಯಾಸಮಾಡಿದನು. 

ಗೃಹೀತಾಸಸ್ತು ಕೌಂತೇಯೋ ಭ್ರಾತ್ಯನ್‌ ಸಸ್ಮಾರ ಪಾಂಡವಃ । 

ಆ [3 
ಪುರಂದರನಿಯೋಗಾಚ್ಚ ಪಂಚಾಬ್ದಮವಸತ್‌ ಸುಖೀ 11೫1 


-428- ಮಹಾಭಾರತ ವನಪರ್ವ 


ಅಸ್ಪಗಳನ್ನು ಸ್ವೀಕರಿಸಿದ ಮೇಲೆ ಕುಂತೀಪುತ್ರನಾದ ಪಾಂಡವನಾದ ಅರ್ಜುನನು 
ತನ್ನಸಹೋದರರನ್ನುಸ್ಥರಿಸಿದನು. ಇಂದ್ರನ ಆದೇಶದಂತೆ ಐದು ವರ್ಷಗಳ ಕಾಲ 
ಅಲ್ಲಿಸುಖವಾಗಿ ವಾಸಿಸಿದನು. 


ತತಃ ಶಕ್ರೋ5ಬ್ರವೀತ್‌ ಪಾರ್ಥಂ ಕೃತಾಸ್ಟ್ರಂ ಕಾಲ ಆಗತೇ ॥ 
ನೃತ್ತಂ ಗೀತಂ ಚ ಕೌಂತೇಯ ಚಿತ್ರಸೇನಾದವಾಪ್ನಹಿ WL 


ವಾದಿತ್ರಂ ದೇವವಿಹಿತಂ ನೃಲೋಕೇ ಯನ್ನ ವಿದ್ಯತೇ । 
ತದಾರ್ಜಯಸ್ವ ಕೌಂತೇಯ ಶ್ರೇಯೋ ವೈ ತೇ ಭವಿಷ್ಯತಿ 11೭11 


ಅನಂತರ ಅರ್ಜುನನು ಅಸ್ಪಗಳನ್ನು ಪಡೆದ ಮೇಲೆ ಒಂದು ಸೂಕ್ತಸಮಯದಲ್ಲಿ 
ಇಂದ್ರನು ಅರ್ಜುನನನ್ನುಕರೆದು ಕೌಂತೇಯನೇ, ಚಿತ್ರಸೇನನಿಂದ ನೃತ್ಯವಿದ್ಯೆಯನ್ನು 
ಮತ್ತು ಗೀತವಿದ್ಯೆಯನ್ನು ಕಲಿ. ಮನುಷ್ಯಲೋಕದಲ್ಲಿ ಇಲ್ಲದಿರುವ ದೇವಲೋಕದ 
ವಾದಿತ್ರವನ್ನು ಸಂಪಾದಿಸು. ಕೌಂತೇಯನೇ, ಅದರಿಂದ ನಿನಗೆ ಶ್ರೇಯಸ್ಸು 
ಉಂಟಾಗುವುದು ಎಂದು ಹೇಳಿದನು. 


ಸಖಾಯಂ ಪ್ರದದೌ ಚಾಸ್ಯ ಚಿತ್ರಸೇನಂ ಪುರಂದರಃ । 
ಸ ತೇನ ಸಹ ಸಂಗಮ್ಮ ರೇಮೇ ಪಾರ್ಥೋ ನಿರಾಮಯಃ nol 


ಅರ್ಜುನನಿಗೆ ಇಂದ್ರನು ಚಿತ್ರಸೇನನನ್ನುಸ್ನೇಹಿತನನ್ನಾಗಿ ಕೊಟ್ಟನು. ಅರ್ಜುನನು 
ಚಿತ್ರಸೇನನ ಜೊತೆಯಲ್ಲಿಬೆರತು ನಿರಾತಂಕವಾಗಿ ಸಂತೋಷಪಟ್ಟನು. 


ಕದಾಚಿತ್‌ ಸ ಹಿ ದೇವೇಂದ್ರಶ್ಲಿತ್ರಸೇನಂ ರಹೋತಬ್ರವೀತ್‌ ॥ 

ಪಾರ್ಥಸ್ಯ ತಸ್ಯ ವಿಜ್ಞಾಯ ಸಕ್ತಂ ಚಕ್ಷು ಪ್ರಸಂಗತಃ 11೯1 

ಒಮ್ಮೆ ಪಾರ್ಥನ ದೃಷ್ಟಿಯು ಎಲ್ಲಿನೆಟ್ಟಿದೆ ಎಂಬುದನ್ನು ತಿಳಿದ ದೇವೇಂದ್ರನು 
ಏಕಾಂತದಲ್ಲಿಚಿತ್ರಸೇನನನ್ನು ಕರೆದು ಹೀಗೆ ಹೇಳಿದನು. 


ಗಂಧರ್ವರಾಜಾದ್ಯ ಮಯಾ ಪ್ರಹಿತಾ5ಪರಸಾಂ ವರಾ । 
ಕಟಾಕ್ಟೇಣ ಚ ಮಾಧುರ್ಯ ರೂಪಭಾವೈಃ ಸವಿಭ್ರಮೈಃ ool 


ಇಂದ್ರಲೋಕಾಭಿಗಮನಪರ್ವ -429- 


ಏಷಾದ್ಯ ಫಲ್ಲುನೇನೇಹ ನೃತ್ಯಂತೀ ಪ್ರೇಷಿತಾ ಕಿಲ । 
ಉರ್ವಶೀ ಪುರುಷವ್ಯಾಘ್ರಂ ಉಪತಿಷ್ಯತು ಫಲ್ಗುನಮ್‌ "ool 


ಗಂಧರ್ವರಾಜನೇ ನಾನು ಈ ದಿನ ಅಪ್ಪರೆಯಾದ ಊರ್ವಶಿಯನ್ನು 
ಅರ್ಜುನನಬಳಿಗೆ ಕಳುಹಿಸುತ್ತಿದ್ದೇನೆ ಅವಳು ಈ ದಿನ ನೃತ್ಯಮಾಡುತ್ತಿರುವಾಗ ಅವಳ 
ಕಟಾಕ್ಷಗಳಿಗೂ ಮಾಧುರ್ಯಗಳಿಗೂ ಸೌಂದರ್ಯಗಳಿಗೂ ಮತ್ತು ವಿಲಾಸಗಳಿಗೂ 
ವಶನಾದ ಅರ್ಜುನನಿಂದ ಅವಳು ಬಹಳವಾಗಿ ನೋಡಲ್ಪಟ್ಟಳಷ್ಟೇ? ಉರ್ವಶಿಯು 
ಪುರುಷವ್ಯಾಪ್ರನಾದ ಅರ್ಜುನನ ಸಮೀಪಕ್ಕೆ ಹೋಗಲಿ. 


ಯಥಾ ಚ ತಾಮಾಭಿಸೃತಾಂ ವಿದ್ಯಾದಸ್ಮನ್ನಿಯೋಗಗಾಮ್‌ I 
ತಥಾ ತ್ವಯಾ ವಿಧಾತವ್ಯಂ ಸ್ವ್ರೀಸಂಸರ್ಗವಿಶಾರದ 11೧೨।॥ 


ಎಲೈ ಸ್ಟೀಸಂಗವಿಶಾರದನೇ, ನನ್ನ ಆದೇಶದಂತೆ ಉರ್ವಶಿಯು ತನ್ನ ಬಳಿಗೆ 
ಬಂದಿದ್ದಾಳೆ ಎಂದು ಅರ್ಜುನನು ತಿಳಿಯುವಂತೆ ನೀನು ಮಾಡಬೇಕು. 

ಏವಮುಕ್ತಸ್ತಥೇತ್ಯುಕ್ತ್ವಾ ಸೋತನುಜ್ಞಾಂ ಪ್ರಾಪ್ಯ ವಾಸವಾತ್‌ । 

ಗಂಧರ್ವರಾಜೋ5ಪರಸಮಭ್ಯಾಗಾದುರ್ವಶೀಂ ವರಾಮ್‌ 11೧೩।1 

ಹೀಗೆ ಹೇಳಲ್ಲಟ್ಟಗಂಧರ್ವರಾಜನಾದ ಚಿತ್ರಸೇನನು ಹಾಗೆಯೇ ಆಗಲಿ ಎಂದು 
ಹೇಳಿ ಇಂದ್ರನ ಅಪ್ಪಣೆಯನ್ನು ಪಡೆದು ಶ್ರೇಷ್ಠವಾದ ಅಪ್ಸರೆಯಾದ ಉರ್ವಶಿಯ 
ಸಮೀಪಕ್ಕೆ ಬಂದನು. 

ತಾಂ ದೃಷ್ಟ್ವಾವಿದಿತೇ ಹೃಷ್ಟಃ ಸ್ಥಾಗತೇನಾರ್ಚಿತಸ್ತಯಾ । 

ಸುಖಾಸೀನಾಂ ಸುಖಾಸೀನಃ ಸ್ಥಿತಪೂರ್ವಂ ವಚೋತಬ್ರವೀತ್‌ ॥೧೪॥ 

ಏಕಾಂತದಲ್ಲಿಅವಳನ್ನುನೋಡಿ ಸಂತೋಷಗೊಂಡು ಅವಳಿಂದ ಸ್ವಾಗತವನ್ನು 
ಕೋರಿ ಸತ್ಕರಿಸಿಲ್ಪಟ್ಟನು. ಅವಳು ಸುಖಾಸೀನಳಾದ ಮೇಲೆ ತಾನು ಸುಖವಾಗಿ ಕುಳಿತು 
ಮುಗುಳ್ನಗುತ್ತಾ ಮಾತನಾಡಿದನು. 

ವಿದಿತಂ ತೇಠಸ್ತು ಸುಶ್ರೋಣಿ ಪ್ರೇಷಿತೋ5ಹಮುಪಾಗತಃ | 

ತ್ರಿದಿವಸ್ಯೈಕರಾಜೇನ ತೃತ್ಪಪಾದಾಭಿನಂದಿನಾ 11೧೫1! 


-430- ಮಹಾಭಾರತ ವನಪರ್ವ 


ಎಲೌ ಸುಶ್ರೋಣಿಯೇ, ಮೂರು ಲೋಕಗಳಿಗೆ ಏಕಾಧಿಪತಿಯಾದ ನಿನಗೆ 
ಅನುಗ್ರಹವನ್ನು ಮಾಡಲು ಬಯಸುವ ಇಂದ್ರನಿಂದ ಪ್ರೇರಿತನಾಗಿ ನಾನು ನಿನ್ನ ಬಳಿಗೆ 
ಬಂದಿದ್ದೇನೆಂದು ನೀನು ತಿಳಿ. 


ಯಃ ಸ ದೇವಮನುಷ್ಯೇಷು ಪ್ರಖ್ಯಾತ: ಸಹಜೈೆರ್ಗುಣ್ಯೆಃ । 

ಶ್ರಿಯಾ ಶೀಲೇನ ರೂಪೇಣ ಶ್ರುತೇನ ಚ ಬಲೇನ ಚ 11೧೬॥ 
ಪ್ರಖ್ಯಾತಃ ಶೌರ್ಯವೀರ್ಯಾಭ್ಯಾಂ ಸಂಪನ್ನಃ ಪ್ರತಿಭಾನವಾನ್‌। 

ತೇಜಸ್ವೀ ಸೌಮ್ಯಶೀಲಶ್ಚ ಕ್ಹಮಾವಾನ್‌ ಜಿತಮತ್ತರಃ 11೧೭! 


ಸಾಂಗೋಪನಿಷದಾನ್‌ ವೇದಾನ್‌ ಗುರುಶುಶ್ರೂಷುರಾತ್ಮವಾನ್‌। 
ಯೋತಧೀತೇ ಚತುರ: ಸರ್ವಾನ್‌ ಮೇಧಾವೀ ಗುಣವಾನಿಹ 1೧೮॥ 


ಬ್ರಹ್ಮಚರ್ಯೇಣ ದಾಕ್ಚ್ಯೇಣ ಪ್ರಶ್ರಯೈಃ ಸಧಿಯಾ ಚ ಯಃ | 


ಏಕೋ ಹಿ ರಕ್ಷಿತಾ ಚೈವ ತ್ರಿದಶಾನ್‌ ಮಘವಾನಿವ Teal 
ಅಕತ್ಸನೋ ಮಾನಯಿತಾ ಸ್ನೂಲಾಕ್ಷ ಪ್ರಿಯವಾಕ್‌ ಸುಹೃತ್‌ 1 
ಸುಷೃದವ್ಪಾನ್ನಪಾನೇನ ವಿವಿಧೇನಾಭಿವರ್ಷತಿ ble] 
ಸತ್ಯವಾಗೂರ್ಜಿತೋ ವಕ್ತಾ ರೂಪವಾನನಹಂಕೃತಃ । 

ಭಕ್ತಾನುಕಂಪೀ ಕಾಂತಶ್ಚ ಪ್ರಿಯೋತದ್ಯ ಸ್ಥಿರಸಂಗರಃ ॥1೨೧॥ 


ಶ್ಲಾಘನೀಯೋ ಗುಣಗಣೈರ್ಮಹೇಂದ್ರವರುಣೋಪಮ: । 
ವಿದಿತಸ್ತೇ5ರ್ಜುನೋ ವೀರಃ ಸ ಸ್ವರ್ಗಫಲಮಾಪ್ತವಾನ್‌ 11೨೨1 


ಮೇಧಾವಿಯೂ ಗುಣವಂತನೂ ಆದ ಯಾವನು ತನ್ನ ಸಹಜವಾದ 
ಗುಣಗಳಿಂದಲೂ ಕಾಂತಿಯಿಂದಲೂ ಶೀಲದಿಂದಲೂ ರೂಪದಿಂದಲೂ ವಿದ್ಯೆ ಮತ್ತು 
ಬಲಗಳಿಂದಲೂ ದೇವತೆಗಳಲ್ಲಿಮತ್ತು ಮನುಷ್ಯರಲ್ಲಿಯೂ ಪ್ರಖ್ಯಾತನಾಗಿದ್ದಾನೆಯೋ, 
ಶೌರ್ಯವೀರ್ಯಗಳಿಂದ ಯುಕ್ತನಾಗಿದ್ದಾನೆಯೋ, ಪ್ರತಿಭೆಯನ್ನು ಹೊಂದಿದವನಾಗಿ 
ತೇಜಸ್ವಿಯೂ ಸೌಮ್ಯಸ್ತಭಾವದವನೂ ಕ್ಷಮಾವುಳ್ಳವನೂ ಮತ್ತು ಮಾತ್ಸರ್ಯರಹಿತನೂ 
ಆಗಿದ್ದಾನೆಯೋ, ಯಾವನು ದೃಢಮನಸ್ಸಿನವನಾಗಿ ಗುರುಶುಶ್ರೂಷೆಯನ್ನುಮಾಡಿ 
ಎಲ್ಲಾ ನಾಲ್ಕು ವೇದಗಳು ಅವುಗಳ ಅಂಗಗಳು ಮತ್ತು ಉಪನಿಷತ್‌ಗಳನ್ನು 


ಇಂದ್ರಲೋಕಾಭಿಗಮನಪರ್ವ -431- 


ಅಧ್ಯಯನಮಾಡುತ್ತಾನೆಯೋ, ಯಾವನು ಬ್ರಹ್ಮಚರ್ಯದಿಂದಲೂ ದಕ್ಷತೆಯಿಂದಲೂ 
ವಿನಯದಿಂದಲೂ ಮತ್ತು ತನ್ನ ಬುದ್ದಿಯಿಂದಲೂ ಇಂದ್ರನು ದೇವತೆಗಳನ್ನು ರಕ್ಷಿಸಿದಂತೆ 
ಒಬ್ಬನೇ ಎಲ್ಲರನ್ನೂ ರಕ್ಷಿಸುತ್ತಾನೆಯೋ, ಯಾವನು ತನ್ನ ಪ್ರತಾಪವನ್ನು ತಾನೇ 
ಹೇಳಿಕೊಳುವುದಿಲ್ಲವೋ, ಇನ್ನೊಬ್ಬರಿಗೆ ಮರ್ಯಾದೆಯನ್ನು ಕೊಡುತ್ತಾನೆಯೋ, 
ವಿಸ್ತಾರವಾದ ಕಣ್ಣುಗಳನ್ನು ಹೊಂದಿ ಪ್ರಿಯವಾಗಿ ಮಾತನಾಡುತ್ತಾನೆಯೋ, ಯಾವನು 
ಒಳ್ಳೆಯ ಹೃದಯವನ್ನು ಹೊಂದಿದ್ದಾನೆಯೋ, ತನ್ನ ಮಿತ್ರಬಾಂಧವರಿಗೆಲ್ಲ 
ವಿಧವಿಧವಾದ ಅನ್ನಪಾನಗಳಿಂದ ಅಭಿವರ್ಷಣೆಮಾಡುತ್ತಾನೆಯೋ, ಯಾವನು 
ಸತ್ಯವಚನನೋ ಉತೃಷ್ಟನೋ ವಕೃತ್ನಗುಣವುಳ್ಳವನೋ ರೂಪವಂತನೋ 
ಅಂಹಕಾರರಹಿತನೋ ಭಕ್ತಾನುಕಂಪಿಯೋ ಮನೋಹರನೋ ಪ್ರಿಯನೋ ಮತ್ತು 
ಯುದ್ಧದಲ್ಲಿಸ್ಥಿರವಾಗಿ ನಿಲ್ಲುವನೋ, ಮತ್ತು ಯಾವನು ಮಹೇಂದ್ರನಿಗೂ ವರುಣನಿಗೂ 
ಸದೃಶನಾಗಿದ್ದುತನ್ನಗುಣಗಣಗಳಿಂದ ಶ್ಲಾಘ್ಯನಾಗಿದ್ದಾನೆಯೋ, ಅಂತಹ ವೀರನಾದ 
ಅರ್ಜುನನನ್ನು ನೀನು ತಿಳಿದಿರುವೆಯಷ್ಟೆ? ಅವನು ಸ್ವರ್ಗಕ್ಕೆ ಬಂದು ಸ್ಪರ್ಗಫಲವನ್ನು 
ಹೊಂದಿದ್ದಾನೆ. 


ತವ ಶಕ್ರಾಭ್ಯನುಜ್ಞಾತಾ ಪಾದಾವದ್ಯ ಪ್ರಪದ್ಯತಾಮ್‌ । 
ತದೇವಂ ಕುರು ಕಲ್ಯಾಣಿ ಪ್ರಪನ್ನಸ್ತಾಂ ಧನಂಜಯಃ 11೨೩ 


ನೀನು ಶಕ್ರನ ಅಪ್ಪಣೆಯಿಂದ ಅವನ ಪಾದಗಳನ್ನು ಸೇವಿಸು. ಕಲ್ಯಾಣಿಯೇ, 
ನೀನು ಹೀಗೆ ಮಾಡು. ಧನಂಜಯನು ನಿನಗೆ ಪ್ರಪನ್ನನಾಗಿದ್ದಾನೆ. 
ಏವಮುಕ್ತಾ ಸ್ಥಿತಂ ಕೃತ್ವಾ ಸನ್ಮಾನಂ ಬಹುಮಾನ್ಯ ಚ । 
ಪ್ರತ್ಯುವಾಚೋರ್ವಶೀ ಪ್ರೀತಾ ಚಿತ್ರಸೇನಮನಿಂದಿತಾ ॥1೨೪।॥ 
ಹೀಗೆ ಹೇಳಲ್ಪಟ್ಟವಳಾದ ಉರ್ವಶಿಯು ಮಂದಹಾಸವನ್ನು ಬೀರಿ ತನಗೆ ದೊರೆತ 
ಸನ್ಮಾನವನ್ನು ದೊಡ್ಡದೆಂದು ಭಾವಿಸಿ ಚಿತ್ರಸೇನನನ್ನುಕುರಿತು ಅನಿಂದಿತಳಾದ ಅವಳು 
ಸಂತೋಷದಿಂದ ಮಾತನಾಡಿದಳು 
ಯಸ್ತಸ್ಯ ಕಥಿತಃ ಸತ್ಯೋ ಗುಣೋದ್ದೇಶಸ್ತ್ಯಯಾರನಘ | 
ತಂ ಶ್ರುತ್ವಾಂದ್ಯ ಪ್ರಿಯಂ ನಾರೀ ವೃಣುಯಾತ್‌ ಕಿಮತೋರರ್ಜುನಮ್‌ ॥। 


-432- ಮಹಾಭಾರತ ವನಪರ್ವ 


ಎಲೈ ಅನಘನೇ, ಅವನ ಯಾವ ಗುಣಸಮೂಹಗಳನ್ನು ಹೇಳಿದೆಯೋ ಅದನ್ನು 
ಕೇಳಿ ಯಾವ ನಾರಿಯುತಾನೆ ಆರ್ಜುನನನ್ನು ಬಿಟ್ಟು ಇನ್ನೊಬ್ಬನನ್ನು ವರಿಸಬಹುದು? 


ಮಹೇಂದ್ರಸ್ಯ ನಿಯೋಗೇನ ತ್ವತ್ತಃ ಸಂಪ್ರೇಷಣೇನ ಚ । 
ತಸ್ಯ ಚಾಹಂ ಗುಣೌಘೇನ ಫಲ್ಗುನೇ ಜಾತಮನ್ಯಥಾ I 
ಗಚ್ಛ ತ್ಪಂ ಹಿ ಯಥಾಕಾಮಮಾಗಮಿಷ್ಯಾಮ್ಯಹಂ ಸಖೇ 2೬ 


ದೇವೇಂದ್ರನ ಅಪ್ಪಣೆಯಿಂದ ಪ್ರೇರಿತಳಾದ ನಾನು ಮತ್ತು ನಿನ್ನನ್ನು 
ಕಳುಹಿಸಿಕೊಟ್ಟಿರುವುದರಿಂದ ಉತ್ತೇಜಿತಳಾಗಿ ಮತ್ತು ಅರ್ಜುನನ 
ಗುಣಸಮೂಹಗಳಿಂದ ನಾನು ಅವನಲ್ಲಿ ಕಾಮವನ್ನು ಹೊಂದಿದವಳಾಗಿದ್ದೇನೆ. 
ಸ್ನೇಹಿತನೇ ನಿನ್ನ ಇಷ್ಟಬಂದಂತೆ ನೀನು ಹೋಗು. ನಾನು ಅರ್ಜುನನಿದ್ದಲ್ಲಿಗೆ ಬರುವೆನು. 

ವೈಶಂಪಾಯನಃ 

ತತೋ ವಿಸೃಜ್ಯ ಗಂಧರ್ವಂ ಕೃತಕೃತ್ಯಂ ಶುಚಿಸ್ಥಿತಾ | 

ಉರ್ವಶೀ ಸಾsಕರೋನ್ಸಾನಂ ಪಾರ್ಥಪ್ರಾರ್ಥನಲಾಲಸಾ 11೨೭! 

ಆಗ ಉರ್ವಶಿಯು ಗಂಧರ್ವನನ್ನು ಕಳುಹಿಸಿ ತನ್ನನ್ನು ಕೃತಾರ್ಥಳೆಂದು ಭಾವಿಸಿ 
ಶುಚಿಸ್ಥಿತಳಾಗಿ ಪಾರ್ಥನನ್ನು ಹೊಂದುವ ಆಸೆಯುಳ್ಳವಳಾಗಿ ಅವಳು ತನ್ನನ್ನು ತಾನೇ 
ಸಮ್ಮಾನಿಸಿಕೊಂಡಳು. (ಶ್ರೇಷ್ಠಳೆಂದು ತಿಳಿದಳು.) 

ಸ್ನಾನಾಲಂಕಾರನೇಪಥೈೈರ್ಗಂಧಮಾಲ್ಕೈಶ್ಚ ಶೋಭನ 1 

ಧನಂಜಯಸ್ಯ ರೂಪೇಣ ಶಕ್ರಸ್ಯಾಭ್ಯರ್ಥನೇನ ಚ 1೨೮ 

ವಾಕ್ಕೈಶ್ವ ಚಿತ್ರಸೇನಸ್ಯ ಮನ್ಯಥೇನ ಚ ಪೀಡಿತಾ । 

ದಿವ್ಯಾಸ್ತರಣಸಂಸ್ತೀರ್ಣೇ ವಿಸ್ತೀರ್ಣೇ ಶಯನೋತ್ತಮೇ 11೨೯ 

ಚಿತ್ತಸಂಕಲ್ಪಭಾವೇನ ಸುಚಿತ್ತಾ5ರನನ್ಯಮಾನಸಾ । 

ಮನೋರಥೇನ ಸಂಪ್ರಾಪ್ತಂ ಕಾಮಯತ್ಯೇವ ಫಲ್ಗುನಮ್‌ HAO 


ಸ್ನಾನ ವಸ್ತಾಲಂಕಾರ ಭೂಷಣಗಳು ಮನೋಹರವಾದ ಗಂಧಮಾಲ್ಯಗಳು 
ಇವುಗಳಿಂದ ಶೋಭಿತಳಾಗಿ ಅರ್ಜುನನ ರೂಪದಿಂದಲೂ ಶಕ್ರನ ಆದೇಶದಿಂದಲೂ 


ಇಂದ್ರಲೋಕಾಭಿಗಮನಪರ್ವ -433- 


ಚಿತ್ರಸೇನನ ವಾಕ್ಯಗಳಿಂದಲೂ ಪ್ರೇರಿತಳಾಗಿ ಮನ್ಮಥನಿಂದ ಪೀಡಿತಳಾಗಿ ದಿವ್ಯವಾದ 
ಆಸ್ತರಣಗಳಿಂದ ಕೂಡಿದ ವಿಸ್ವಾರವಾದ ಶ್ರೇಷ್ಠವಾದ ಶಯನದಲ್ಲಿ ತನ್ನ ಮನಸಿನ 
ಸಂಕಲ್ಪಗಳಿಗೆ ಅನುಸಾರವಾಗಿ ಕಲ್ಪನೆಗಳನ್ನು ಮಾಡುತ್ತಾ ಒಳ್ಳೆಯ ಮನಸ್ಸುಳ್ಳ ಅವಳು 
ಬೇರೆ ಏನನ್ನೂ ಯೋಚನೆಮಾಡದೆ ತನ್ನ ಮನೋಧಥಕ್ಕೆ ಅನುಸಾರವಾಗಿ ಬಂದ 
ಅರ್ಜುನನ್ನೂ ಕಾಮಿಸಿದಳು. 


ನಿಶಾಮ್ಯ ಚಂದ್ರೋದಯನಂ ವಿಗಾಢೇ ರಜನೀಮುಖೇ । 

ಪ್ರಸ್ಥಿತಾ ಸಾ ಪೃಥುಶ್ರೋಣೀ ಪಾರ್ಥಸ್ಯ ಭವನಂ ಪ್ರತಿ (1೩೧1 

ರಾತ್ರಿಯು ಆವರಿಸುತ್ತಿರಲು ಚಂದ್ರೋದಯವನ್ನು ನೋಡಿ ಪೃಥುಶ್ರೋಣಿಯಾದ 
ಅವಳು ಅರ್ಜುನನ ನಿವೇಶನಕ್ಕೆ ಹೊರಟಳು. 


ಮೃದುಕುಂಚಿತದೀರ್ಥೇಣ ಕುಸುಮೋತ್ತಮಧಾರಿಣಾ । 
ಕೇಶಪಾಶೇನ ಲಲನಾ ಗಚ್ಛಮಾನಾ ವ್ಯರಾಜತ 11೩೨॥ 


ಅರ್ಜುನನ ನಿವೇಶನಕ್ಕೆ ಹೋಗುತ್ತಾ ಶ್ರೇಷ್ಠವಾದ ಕುಸುಮಗಳನ್ನು ಮುಡಿದ 
ದೀರ್ಫವಾದ ಗುಂಗುರುಕೂದಲುಗಳ ಕೇಶಪಾಶಗಳಿಂದ ಆ ವನಿತೆಯು 
ಶೋಭಸಿದಳು. 

ಭ್ರೂಕ್ಷೇಪಾಲಾಪಮಾಧುರ್ಯೈಃ ಕಾಂತ್ಯಾ ಸೌಮ್ಯತಯಾತಪಿ ಚ । 

ಶಶಿನಂ ವಕ್ತಚಂದ್ರೇಣ ಆಹ್ನಯಂತೀವ ಗಚ್ಛತೀ AAU 

ಹುಬ್ಬಿನ ಚಲನೆಗಳಿಂದಲೂ ಮಾತಿನ ಮಾಧುರ್ಯದಿಂದಲೂ ದೇಹದ 
ಕಾಂತಿಯಿಂದಲೂ ಮತ್ತು ತನ್ನ ಸೌಮ್ಯಭಾವದಿಂದಲೂ ಚಂದ್ರನಂತಿರುವ ತನ್ನ 
ಮುಖದಿಂದ ಚಂದ್ರನನ್ನು ಆಹ್ವಾನಿಸುವಂತೆ ಅವಳು ಹೊರಟಳು. 

ದಿವ್ಯಾಂಗರಾಗೌ ರುಚಿರೌ ದಿವ್ಯಚಂದನರೂಷಿತೌ । 

ಗಚ್ಚಂತ್ಯಾ ಹಾರವಿಕಚೌ ಸ್ತನೌ ತಸ್ಯಾ ವವಲ್ಲತುಃ HAI 


ದಿವ್ಯಾಂಗರಾಗವನ್ನು ಧರಿಸಿ ದಿವ್ಯಚಂದನದಿಂದ ಲೇಪಿತವಾದ ಹಾರಗಳಿಂದ 
ಭೂಷಿತವಾಗಿ ಅರಳಿದ ಅವಳ ಕುಚಗಳು ಅವಳು ನಡೆದಂತೆ ಕಂಪಿಸಿದವು. 


-434- ಮಹಾಭಾರತ ವನಪರ್ವ 


ಸ್ತನೋದ್ದಹನಸಂಕ್ಟೋಭಾತ್‌ ತಾಮ್ಯಮಾನಾ ಪದೇ ಪದೇ । 
ತ್ರಿವಲೀದಾಮಚತ್ರೇಣ ಮಧ್ಯೇನಾತೀವ ಶೋಭನಾ ABU 


ಸ್ಥನವನ್ನು ಹೊರುವ ಭಾರದಿಂದ ಕ್ಷೋಭೆಗೊಂಡ ಅವಳು ಹೆಜ್ಜೆಹೆಜ್ಜೆಗೆ ಬಳುಕುತ್ತಾ 
ಉದರದ ತ್ರಿವಳಿಯ ಮೇಲೆ ಧರಿಸಿದ ಕಾಂಚೀದಾಮದಿಂದ ಬಹುವಾಗಿ 
ಶೋಭಿಸಿದಳು. 


ರಥಕೂಬರವಿಸ್ತೀರ್ಣಂ ನಿತಂಬೋನ್ನತಪೀವರಮ್‌ । 
ಮನ್ಯಥಾಯತನಂ ಶುಭ್ರರಠನಾದಾಮಶೋಭಿತಮ್‌ WALI 


ರಥಪೀಠದಂತೆ ವಿಸ್ತಾರವಾದ ಉನ್ನತವೂ ಮತ್ತು ಪುಷ್ಪವೂ ಆದ ನಿತಂಬಸ್ಥಾನದಲ್ಲಿ 
ಇದ್ದಮನ್ಮಥಾಯತನವು ಶುಭ್ರವಾದ ಕಾಂಚೀರಶನಾದಾಮಗಳಿಂದ ಶೋಚಿಸಿತು. 


ಯಷೀಣಾಮಪಿ ದಿವ್ಯಾನಾಂ ಮನೋವ್ಯಾಘಾತಕಾರಕಮ್‌ । 
ಸೂಕ್ಷ್ಮಃ ವಸ್ತಾವೃತಂ ಬಾತಿ ಜಘನಂ ಚಾನವದ್ಯಯಾ 11೩೭! 


ದಿವ್ಯ ಯಷಿಗಳಿಗೂ ಮನಸ್ಸಿಗೆ ಚಾಂಚಲ್ಯವನ್ನು ಉಂಟುಮಾಡುವ ನಿರ್ದುಷ್ಟಳಾದ 
ಅವಳ ಜಘನವು ಸೂಕ್ಷ್ಮವಸ್ಥದಿಂದ ಆವೃತ್ರವಾಗಿ ಶೋಭಿಸುತ್ತಿತ್ತು. 


ಗೂಢಗುಲ್ಲಶಿರೌ ಪಾದೌ ತಾಮ್ರಾಯತತಳಾಂಗುಲೀ ॥ 
ಕೂರ್ಮಪೃಷ್ಠ್ಯೋನ್ನತೌ ಚಾಸ್ಯಾಃ ಶೋಭೇತೇ ಕಿಂಕಿಣೀಕಿಣೌ 11೩೮1! 


ಶೀಧುಪಾನೇನ ಚಾಲ್ಟೇನ ತುಷ್ಟಾ ಚ ಮದನೇನ ಚ । 
ವಿಲಾಸಿತೈಶ್ವ ವಿವಿಧೈಃ ಪ್ರೇಕ್ವ್ಣಣೀಯತರಾ5 ಭವತ್‌ 1೩೯1 


ಚರ್ಮದೊಳಗೆ ಸೇರಿದ ಮಣಿಗಂಟಿನ ಧಮನಿಗಳನ್ನುಳ್ಳ ತಾಮ್ರದ ಬಣ್ಣವನ್ನು 
ಹೊಂದಿದ ದೀರ್ಪವಾದ ಪಾದತಲ ಮತ್ತು ಆಯತ ಅಂಗುಲಿಗಳನ್ನು ಹೊಂದಿದ್ದ 
ಕೂರ್ಮ ಪೃಷ್ಠದಂತೆ ಮೇಲೆ ಉನ್ನತವಾಗಿದ್ದ ಗೆಜ್ಜೆಯ ಗುರುತುಗಳಿಂದ ಸಲ್ಪ 
ಗಟ್ಟಿಯಾಗಿದ್ದಅವಳ ಪಾದಗಳು ಶೋಭಿಸಿದವು. ಅವಳು ಅಲ್ಲವಾದ ಮದ್ಯಪಾನದಿಂದ 
ಮತ್ತು ಮನಸ್ಸಲ್ಲಿಉಂಟಾದ ಕಾಮದಿಂದ ಸಂತುಷ್ಠಳಾಗಿ ತನ್ನವಿವಿಧ ವಿಲಾಸಗಳಿಂದ 
ಬಹಳ ಸುಂದರಿಯಾಗಿ ತೋರಿದಳು. 


ಇಂದ್ರಲೋಕಾಭಿಗಮನಪರ್ವ -435- 


ಸಿದ್ಧಚಾರಣಗಂಧರ್ವೈಃ ಸಾಗೈರ್ಯಾತಿ ವಿಲಾಸಿನೀ । 
ಬಹ್ನಾಶ್ಚರ್ಯಪದೇ ಸರ್ಗೇ ಸಾ55ಶ್ಚರ್ಯಮಿವ ದೃಶ್ಯತೇ vol 


ಆ ವಿಲಾಸಿನಿಯು ಸಿದ್ಧಚಾರಣಗಂಧರ್ವರನ್ನು ಮುಂದೆಮಾಡಿಕೊಂಡು 
ನಡೆಯುತ್ತಾ ಅನೇಕ ಆಶ್ಚರ್ಯಗಳಿಗೆ ಆಸ್ಪದವಾದ ಸ್ಪರ್ಗದಲ್ಲಿ ತಾನೂ ಒಂದು 
ಆಶ್ಚರ್ಯದಂತೆ ಕಾಣುತ್ತಿದ್ದಳು. 


ಸೂಕ್ಷ್ಮೇಣೋತ್ತರೀಯೇಣ ಮೇಘವರ್ಣೇನ ರಾಜತಾ । 
ನ್ವಭ್ರಪ್ರಾವೃತಾ ವ್ಯೋಮ್ನಿ ಚಂದ್ರಲೇಖೇವ ಗಚ್ಛತಿ Iwo 


ದಲು 


Ww 
& 


GL 


ಮೇಘವರ್ಣದ ತೆಳುವಾದ ಉತ್ತರೀಯದಿಂದ ಶೋಭಿಸುತ್ತಿದ್ದ ಅವಳು 
ಆಕಾಶದಲ್ಲಿ ತೆಳುವಾದ ಮೋಡಗಳಿಂದ ಅವೃತವಾದ ಚಂದ್ರಲೇಖೆಯಂತೆ ನಡೆದಳು. 


ತತಃ ಪ್ರಾಪ್ತಾತತಿದುಷ್ಠಾಫಾ ಮನಸಾಠಪಿ ವಿಕರ್ಮಭಿಃ । 

ಭವನಂ ಪಾಂಡುಪುತ್ರಸ್ಯ ಫಲ್ಗುನಸ್ಕ ಗುಣಾಧಿಕಾ HY 

ಅನಂತರ ದುಷ್ಕರ್ಮವನ್ನು ಮಾಡಿದವರು ಮನಸ್ಸಿನಿಂದಲೂ ಹೊಂದಲು 
ಸಾಧ್ಯವಾಗದ, ಪಾಂಡುಪುತ್ರನಾದ ಅರ್ಜುನನ ಭವನಕ್ಕೆ, ಗುಣಾಧಿಕಳಾದ ಅವಳು 
ಬಂದಳು. 

ತತ್ರ ದ್ವಾರಮನುಪ್ರಾಪ್ತಾ ದ್ವಾರಸ್ಥೈಶ್ಚ ನಿವೇದಿತಾ । 

ಪರಮಾಠಪರಸಾಂ ತತ್ರ ಪಾರ್ಥಾಯಾಯತಲೋಚನಾ 1೪೩। 

ಅವಳು ಮನೆಯ ದ್ಹಾರಕ್ಕೆ ಬಂದಾಗ ದ್ವಾರಸ್ಥರು ಒಳಗೆ ಹೋಗಿ ಅರ್ಜುನನಿಗೆ 
ಆಯತಲೋಚನೆಯಾದ 'ಅಪ್ಪರೆಯಾದ ಕ್ರೇಷ್ಠಳಾದ ಉರ್ವಶಿಯ ಆಗಮನವನ್ನು 
ತಿಳಿಸಿದರು. 

ತಾಂ ದೃಷ್ಟ್ವಾ ಪಾಂಡುತನಯಃ ಶಯನಾದುತ್ಥಿತೋ ಬಲೀ । 

ಅಶಂಕಿತಮನಾ ರಾಜನ್‌ ಪ್ರತ್ಯಗಚ್ಛತ ತಾಂ ನಿಶಿ (1೪೪ 

ಎಲೈ ರಾಜನೇ! ಅವಳನ್ನು ನೋಡಿದ ಬಲಿಷ್ಠನಾದ ಪಾಂಡುತನಯನು 
ಶಯನದಿಂದ ಎದ್ದು ಮನಸ್ಸಿನಲ್ಲಿಯಾವ ಶಂಕೆಯೂ ಇಲ್ಲದ ರಾತ್ರಿಯ ವೇಳೆಯಲ್ಲಿ 
ಅವಳನ್ನುಎದುರುಗೊಳ್ಳಲು ಬಂದನು. 


-436- ಮಹಾಭಾರತ ವನಪರ್ವ 


ದೃಷ್ಠೆ ಸ್ಸ್ಲೈವ ಚೋರ್ವಶೀಂ ಪಾರ್ಥೋ ಲಜ್ಞಾಸಂವೃತಲೋಚನಃ। 
ಪಾದಾಭಿವಂದನಂ ಕೃತ್ವಾ ಗುರುಪೂಜಾಂ ಪ್ರಯುಕ್ತವಾನ್‌ 11೪೫ 
ಅರ್ಜುನನು ಉರ್ವಶಿಯನ್ನು ನೋಡಿದ ತಕ್ಷಣ ನಾಚಿಕೆಯಿಂದ ಕಣ್ಣುಗಳನ್ನು 
ಮುಚ್ಚಿ ಅವಳ ಪಾದಗಳಿಗೆ ನಮಸ್ಕರಿಸಿ ಗುರುಪೂಜೆಯನ್ನು ಮಾಡಿದನು. 
ಅರ್ಜುನಃ 
ಅಭಿವಾದಯೇ ತ್ವಾಂ ಶಿರಸಾ ಪ್ರಮದೇತಪ್ಪರಸಾಂ ವರೇ 1 
ಕಿಂ ಚಾಗಮನಕೃತ್ಯಂ ತೇ ಬ್ರೂಹಿ ಸರ್ವಂ ಯಥಾತಥಮ್‌ ON 
ಅಪ್ಪರೆಯರಲ್ಲಿ ಶ್ರೇಷ್ಠಳಾದ ವನಿತೆಯೇ, ನಿನಗೆ ನಾನು ನಮಸ್ಕಾರವನ್ನು 
ಮಾಡುತ್ತೇನೆ. ನೀನು ಬಂದ ಉದ್ದೇಶವೇನು? ಎಲ್ಲವನ್ನೂನನಗೆ ಸತ್ಯವಾಗಿ ಹೇಳು. 
ವೈಶಂಪಾಯನಃ 
ಅಕಾಮಂ ಫಲ್ಗುನಂ ಜ್ಞಾತ್ಚಾ ಇಂಗಿತಜ್ಞಾ ತದೋರ್ವಶೀ । 
ಗಂಧರ್ವವಚನಂ ಸರ್ವಂ ಶ್ರಾವಯಾಮಾಸ ಫಲ್ಗುನಮ್‌ 11೪೭! 
ಇಂಗಿತಜ್ಞಳಾದ ಆ ಉರ್ವಶಿಯು ಆಗ ಅರ್ಜುನನು ಕಾಮರಹಿತನಾಗಿದ್ದಾನೆಂದು 
ತಿಳಿದು ಅರ್ಜುನನಿಗೆ ಚಿತ್ರರಥಗಂಧರ್ವನ ಎಲ್ಲಮಾತುಗಳನ್ನೂತಿಳಿಸಿದಳು. 
ಉರ್ವಶೀ 
ಯಥಾ ಮೇ ಚಿತ್ರಸೇನೇನ ಕಥಿತಂ ಮನುಜೋತ್ತಮ । 
ತತ್ತೇ ಸರ್ವಂ ಪ್ರವಕ್ಷ್ಯಾಮಿ ಯಥಾ ಚಾಹಮಿಹಾಗತಾ 11೪೮॥ 


ಎಲೈ ಮನುಜೋತ್ತಮನೇ ಚಿತ್ರಸೇನನು ನನಗೆ ಹೇಳಿದುದಕ್ಕೆ ಅನುಗುಣವಾಗಿ 
ನಾನು ಇಲ್ಲಿಗೆ ಬಂದ ಕಾರಣವನ್ನೆಲ್ಲಾನಿನಗೆ ಸರಿಯಾಗಿ ಹೇಳುವೆನು. 


ಉಪಸ್ಥಾನೇ ಮಹೇಂದ್ರಸ್ಯ ವರ್ತಮಾನೇ ಮನೋರಮೇ ।ಟ 
ತ್ವದಾಗಮನತುಷ್ಟ್ಯಾ ಚ ಸ್ವರ್ಗಸ್ಯ ಪರಮೋತವೇ 11೪೯॥ 
ರುದ್ರಾಣಾಂ ಚೈವ ಸಾನ್ನಿಧ್ಯೇ ಆದಿತ್ಯಾನಾಂ ಚ ಸರ್ವಶಃ 1 
ಸಮಾಗಮೇಶಶ್ಚಿನೋಶ್ವಾಪಿ ವಸೂನಾಂ ಚ ನರೋತ್ತಮ 11೫೦॥ 


ಇಂದ್ರಲೋಕಾಭಿಗಮನಪರ್ವ -437- 


ಮಹರ್ಷೀಣಾಂ ಚ ಸಂಘೇಷು ರಾಜರ್ಷಿಪ್ರವರೇಷು ಚ । 
ಸಿದ್ದಚಾರಣಯಕ್ಷೇಷು ಮಹೋರಗಗಣೇಷು ಚ BO 
ಉಪವಿಷ್ಠೇಷು ಹೃಷ್ಟೇಷು ಸ್ಥಾನಮಾನಪ್ರಭಾವತಃ । 

ಖುದ್ಭ್ಯಾ ಪ್ರಜ್ವಲಮಾನೇಷು ಅಗ್ನೀಷೋಮಾರ್ಕವರ್ಷ್ಯಸು 11೫೨1 


ಮು 
ವೀಣಾಸು ವಾದ್ಯಮಾನಾಸು ಗಂಧರ್ವೈಃ ಶಕ್ರನಂದನ । 
ದಿವ್ಯೇ ಮನೋರಮೇ ಗೀತೇ ಪ್ರವೃತ್ತೇ ಪೃಥುಲೋಚನ HSA 
ಸರ್ವಾಪುರಸಮಸ್ಕಾಸು ಪ್ರವೃತ್ತಾಸು ಕುರೂತ್ತಮ । 
ತ್ವಂ ಕಿಲಾನಿಮಿಷಃ ಪಾರ್ಥ ಮಾಮೇಕಾಂ ತತ್ರ ದೃಷ್ಠವಾನ್‌ ॥೫೪॥ 


ನೀನು ಸ್ಪರ್ಗಕ್ಕೆ ಬಂದ ಸಂತೋಷದಿಂದ ಸರ್ಗದಲ್ಲಿಪರಮೋತ್ಸವವನ್ನುನಡೆಸುತ್ತಾ 
ಮಹೇಂದ್ರನ ಮನೋಹರವಾದ ಒಡ್ಡೋಲಗವು ನಡೆಯುತ್ತಿರಲು, ರುದ್ರರು ಮತ್ತು 
ಎಲ್ಲ ಆದಿತ್ಯರು ಸನ್ನಿಹಿತರಾಗಿರಲು, ಎಲೈ ನರೋತ್ತಮನೇ। ವಸುಗಳು ಮತ್ತು 
ಅಶ್ಲಿನಿಗಳು ಅಲ್ಲಿ ಸಮಾಗತರಾಗಿರಲು, ಮಹರ್ಷಿಗಳ ಸಮೂಹಗಳು 
ರಾಜರ್ಷಿಶ್ರೇಷ್ಠರು ಸಿದ್ಧಚಾರಣಶ್ರೇಷ್ಠರು ಮಹಾಸರ್ಪಗಣಗಳು ಅಲ್ಲಿಸಂತೋಷವಾಗಿ 
ಕುಳಿತುಕೊಂಡು ಅವರ ಸ್ಥಾನ ಮತ್ತು ಮಾನಗಳ ಪ್ರಭಾವದಿಂದ ಮತ್ತು ಸಂವೃದ್ಧಿಯ 
ಪ್ರಭಾವದಿಂದಲೂ ಅಗ್ನಿಯಂತೆ ಚಂದ್ರನಂತೆ ಸೂರ್ಯನಂತೆ ಪ್ರಕಾಶಿಸುತ್ತಿರಲು, 
ವೀಣೆಗಳು ಗಂಧರ್ವರಿಂದ ನುಡಿಸಲ್ಪಡುತ್ತಿರಲು, ಎಲೈ ಶಕ್ರಪುತ್ರನೇ, 
ಆಯತಲೋಚನನೇ, ದಿವ್ಯವಾದ ಮತ್ತು ಮನೋಹರವಾದ ಗಾನವು 
ಪ್ರವೃತ್ತವಾಗಿರಲು, ಎಲ್ಲಅಪ್ಪರೆಯರು ತಮ್ಮ ತಮ್ಮಲ್ಲಿಗೂಢಾರ್ಥವಾದ ಮಾತುಗಳನ್ನು 
ಆಡುತ್ತಿರಲು, ಎಲ್ಫೈ ಕುರುಶ್ರೇಷ್ಠನಾದ ಪಾರ್ಥನೇ, ನೀನು ರೆಪ್ಪೆಯನ್ನು ಮುಚ್ಚದೆ 
ನನ್ನೊಬ್ಬಳನ್ನೇ ನೋಡುತ್ತಿದ್ದೆ. 

ತತ್ರ ಚಾವಭೃಥೇ ತಸ್ಥಿನ್ನುಪಸ್ಥಾನೇ ದಿವೌಕಸಾಮ್‌ । 

ತವ ಪಿತ್ರಾಭ್ಯನುಜ್ಞಾತಾ ಗತಾಃ ಸ್ವನಿಲಯಾನ್‌ ಸುರಾಃ 11೫೫1! 

ಅಲ್ಲಿ ಆ ದೇವತೆಗಳ ಉತ್ಸವವು ಮುಗಿಯುತ್ತಿರಲು ನಿನ್ನ ತಂದೆಯಿಂದ 
ಅಪ್ಪಣೆಯನ್ನುಪಡೆದು ದೇವತೆಗಳು ತಮ್ಮಮನೆಗೆ ಹೋದರು. 


-438- ಮಹಾಭಾರತ ವನಪರ್ವ 


ತಥ್ಛೆವಾಪುರಸಃ ಸರ್ವಾ ವಿಸೃಷ್ಟಾ ನಿಲಯಂ ಗತಾಃ । 
ಅಹಂ ಚಾನ್ಯಾಶ್ಚ ಶತ್ರುಘ್ನ ತವ ಪಿತ್ರಾ ವಿಸರ್ಜಿತಾಃ HBL 


ಹಾಗೆಯೇ ಎಲ್ಲಾ ಅಪ್ಪರೆಯರು ಇಂದ್ರನಿಂದ ಬೀಳ್ಕೊಡಲ್ಪಟ್ಟವರಾಗಿ ತಮ್ಮ 
ಮನೆಗಳಿಗೆ ಹೋದರು. ಎಲೈ ಶತ್ರುಘ್ನನೇ! ನಾನೂ ಮತ್ತು ಉಳಿದ ಅಪ್ಪರೆಯರೂ 
ನಿನ್ನತಂದೆಯಿಂದ ಬೀಳ್ಕೊಡಲ್ಪಟ್ಟಿವು. 


ತತಃ ಶಕ್ರೇಣ ಸಂದಿಷ್ಟಃ ಚಿತ್ರಸೇನೋ ಮಮಾಂತಿಕಮ್‌ । 


ಪ್ರಾಪ್ತಃ ಕಮಲಪತ್ರಾಕ್ಷಸ ಚ ಮಾಮಬ್ರವೀದಿದಮ್‌ ral 


ಎಲೈ ಕಮಲಪತ್ರಾಕ್ಷನೇ! ಅನಂತರ ಇಂದ್ರನ ಆದೇಶದಂತೆ ಚಿತ್ರಸೇನನು ನನ್ನ 
ಬಳಿಗೆ ಬಂದು ನನ್ನನ್ನುಕುರಿತು ಈ ಮಾತುಗಳನ್ನು ಆಡಿದನು. 


ತ್ನತೃತೇಠಹಂ ಸುರೇಶೇನ ಪ್ರೇಷಿತೋ ವರವರ್ಣಿನಿ । 
ಪ್ರಿಯಂ ಕುರು ಮಹೇಂದ್ರಸ್ಯ ಮಮ ಚೈವಾತ್ಮನಶ್ಚಹ HSH 


ಸುಂದರಿಯೇ, ನಿನ್ನಸ ಸಲುವಾಗಿ ನಾನು ದೇವೇಂದ್ರನಿಂದ ಕಳುಹಿಸಲ್ಪಟ್ಟಿದ್ದೇನೆ. 
ದೇವೇಂದ್ರನಿಗೂ ವನೂ ಮತ್ತು ನಿನಗೂ ಸಹ ಪ್ರಿಯವನ್ನು ಉಂಟುಮಾಡು. 


ಶಕ್ರತುಲ್ಯಂ ರಣೇ ಶೂರಂ ರೂಪೌದಾರ್ಯಗುಣಾನ್ನಿತಮ್‌ | 
ಪಾರ್ಥಂ ಪ್ರಾರ್ಥಯ ಸುಶ್ರೋಣಿ ತ್ಹಮಿತ್ಯೇವಂ ಸ ಮಾತಬ್ರವೀತ್‌॥ 


ಎಲೌ ಸುಶ್ರೋಣಿಯೇ, ಯುದ್ಧದಲ್ಲಿ ಇಂದ್ರನಿಗೆ ಸಮಾನವಾದ ಶೂರನಾದ 
ರೂಪ ಔದಾರ್ಯಗುಣಗಳಿಂದ ಕೂಡಿದ ಪಾರ್ಥನನ್ನು ನೀನು ಪ್ರಾರ್ಥಿಸು ಎಂದು 
ಇಂದ್ರನು ನನಗೆ ಹೇಳಿಕಳುಹಿಸಿದ್ದಾನೆ. 


ತತೋಕಹಂ ಸಮನುಜ್ಞಾತಾ ತೇನ ಪಿತ್ರಾ ಚ ತೇತನಘ । 
ತವಾಂತಿಕಮನುಪ್ರಾಪ್ತಾ ಶುಶ್ರೂಷಿತುಮರಿಂದಮ moll 


ಅನಘನೇ, ಅರಿಂದಮನೇ, ಆದ್ದರಿಂದ ನಾನು ನಿನ್ನ ತಂದೆಯಿಂದ ಆದಿಷ ಷ್ಠಳಾಗಿ 
ನಿನ್ನ ಪಾದಸೇವೆಯನ್ನು ಮಾಡಲು ನಿನ್ನ ಬಳಿಗೆ ಬಂದಿದ್ದೇನೆ. 


ಇಂದ್ರಲೋಕಾಭಿಗಮನಪರ್ವ -439- 


ನ ಕೇವಲಂ ಹಿ ಶಕ್ರೇಣ ಪ್ರೇಷಿತಾ ಚಾಹಮಾಗತಾ । 
ಚಿರಾಭಿಲಷಿತೋ ವೀರ ಮಮಾಪ್ಯೇಷ ಮನೋರಥಃ Won 


ಎಲೈ ವೀರನೇ, ಕೇವಲ ಶಕ್ರನ ಆದೇಶದಂತೆಯೇ ನಾನು ಬಂದಿರುವುದಲ್ಲ 

ಬಹುಕಾಲದಿಂದಲೂ ನನಗೆ ಈ ಮನೋರಥವಿದ್ಧಿತು. 
ವೈಶಂಪಾಯನಃ 

ತಾಂ ತಥಾ ಬ್ರುವತೀಂ ಶ್ರುತ್ವಾ ಭೃಶಂ ಲಜ್ಜಾನಿತೋ5ರ್ಜುನಃ । 

ಉವಾಚ ಕರ್ಣೌ ಹಸ್ತಾಭ್ಯಾಂ ಪಿಧಾಯ ತ್ರಿದರೋಪಮಃ 11೬ ೨॥| 

ಅವಳ ಅಂತಹ ಮಾತುಗಳನ್ನುಕೇಳಿದ ದೇವತೆಗಳಿಗೆ ಸಮಾನನಾದ ಅರ್ಜುನನು 
ಬಹಳ ಲಜ್ಜೆಯಿಂದ ಕೂಡಿದವನಾಗಿ ತನ್ನ ಹಸ್ತಗಳಿಂದ ಕಿವಿಗಳನ್ನು ಮುಚ್ಚಿಕೊಂಡು 
ಮಾತನಾಡಿದನು. 


ಅಶ್ರುತಂ ಮೇಶಸ್ತು ಸುಭಗೇ ಯನ್ಮಾಂ ವದಸಿ ಭಾಮಿನಿ । 
ಗುರುದಾರೈ: ಸಮಾನಾ ಹಿ ದೇವವಾರಾ ವರಾನನೇ LAI 


ಸುಂದರಿಯಾದ ಭಾಮಿನಿಯೇ, ನಿನ್ನ ಮಾತುಗಳು ನನ್ನ ಕಿವಿಗಳಿಗೆ ಬೀಳದಿರಲಿ. 
ಸುಂದರ ಮುಖವುಳ್ಳವಳೇ, ದೇವತೆಯ ವಾರಾಂಗನೆಯರು ನಮಗೆ ಗುರುಪತ್ನಿಯರಿಗೆ 
ಸಮನಾದವರು. 

ಯಚ್ಛೇಕ್ಷಿತಾ ಹಿ ವಿಸ್ಟಷ್ಟಂ ವಿಶೇಷೇನ ಮಯಾ ಶುಭೇ | 

ತಚ್ಚ ಮೇ ಕಾರಣಂ ಸರ್ವಂ ಶೃಣು ಸತ್ಯೇನ ಸುಸ್ಥಿತೇ 11೬ ೪॥| 

ಎಲೌ ಶುಭಳೇ, ಸುಸ್ಥಿತೆಯೇ, ನಾನು ನಿನ್ನನ್ನು ಸಭೆಯಲ್ಲಿ ವಿಶೇಷವಾಗಿ ಮತ್ತು 
ಸ್ಪಷ್ಟವಾಗಿ ನೋಡಿದುದರ ಎಲ್ಲಾಕಾರಣವನ್ನು ಹೇಳುತ್ತೇನೆ. ಅದನ್ನು ನನ್ನಿಂದ ಕೇಳು. 

ಇಯಂ ಪೌರವವಂಶಸ್ಯ ಜನನೀ ಸುದತೀತಿ ಹ। 

ತ್ವಾಮಹಂ ದೃಷ್ಟವಾಂಸ್ತತ್ರ ವಿಸ್ನಯೋತ್ಸುಲ್ಲಲೋಚನಃ 11೬೫1! 

ಈ ಸುಂದರಿಯು ಪೌರವವಂಶದ ಜನನಿಯೆಂದು ನಾನು ವಿಸ್ಮಯದಿಂದ ಅರಳಿದ 
ಕಣ್ಣುಳವನಾಗಿ ಅಲ್ಲಿನಿನ್ನನ್ನು ನೋಡಿದೆ. 


-440- ಮಹಾಭಾರತ ವನಪರ್ವ 


ನ ಮಾಮರ್ಹಸಿ ಕಲ್ಯಾಣಿ ಅನ್ಯಥಾ ಮಂತುಮಂಗನೇ 1 
ಗುರೋರ್ಗುರುತರೀ ಮೇ ತ್ವಂ ಮಮ ವಂಶವಿವರ್ಧಿನೀ 11೭೬॥ 


ಎಲೌ ಕಲ್ಯಾಣಿಯೇ ಎಲೌಸುಂದರಿಯೇ, ನೀನು ನನ್ನನ್ನು ಅನ್ಯಥಾ ಭಾವಿಸಬೇಡ. 
ನಮ್ಮ ವಂಶವರ್ಧನಿಯಾದ ನೀನು ತಾಯಿಗಿಂತಲೂ ಪೂಜ್ಯಳೆಂದು ಭಾವಿಸುತ್ತೇನೆ. 


ಉರ್ವಶೀ 


ಅನಾವೃತಾ ವಯಂ ಸರ್ವಾ ದೇವವಾರಾ ವರಾನನ ಟ 
ಗುರುಸ್ಥಾನೇ ನ ಮಾಂ ವೀರ ನಿಯೋಕ್ತುಂ ತ್ಲಮಿಹಾರ್ಹಸಿ (1೬೭! 


ಎಲ್ಫೈ ಸುಮುಖನೇ, ದೇವವಾರಾಂಗನೆಯರಾದ ನಾವು ಯಾವ ನಿರ್ಬಂಧಕ್ಕೂ 
ಒಳಪಟ್ಟವರಲ್ಲ, ವೀರನೇ, ನನ್ನನ್ನು ನೀನು ಗುರುಸ್ಥಾನದಲ್ಲಿಇಟ್ಟುನೋಡಬಾರದು. 


ಪಿತರಃ ಸೋದರಾಃ ಪುತ್ರಾ ನಪ್ತಾರೋ ವಾ55ಗತಾ ಇಹ ॥ 
ತಪಸಾ ರಮಯಂತೃಸ್ಥಾನ್‌ ನ ಚಾಸ್ಟೇಷಾಂ ವ್ಯತಿಕ್ರಮಃ 11೬೮॥ 


ಪಿತೃಗಳಾಗಲೀ ಸಹೋದರರಾಗಲೀ ಪುತ್ರರಾಗಲೀ ಪೌತ್ರರಾಗಲೀ ತಪಸ್ಸನ್ನು 
ಮಾಡಿ ಇಲ್ಲಿಗೆ ಬಂದವರು ನಮ್ಮನ್ನು ರಮಿಸುತ್ತಾರೆ. ಅವರಿಗೆ ಯಾವ ದೋಷವೂ 
ಇಲ್ಲ. 


ತತ್‌ ಪ್ರಸೀದ ನ ಮಾಮಾರ್ತಾಂ ವಿಸರ್ಜಯಿತುಮರ್ಹಸಿ । 
ಹೃಚ್ಛಯೇನ ಸುಸಂಪ್ರಾಪ್ತಾಂ ಭಕ್ತಾಂ ತ್ವಂ ಭಜ ಮಾಠಂನಘ mF 


ಆದ್ದರಿಂದ ಪ್ರಸನ್ನನಾಗು. ಆರ್ತಳಾಗಿ ಬಂದ ನನ್ನನ್ನು ನೀನು ಹಿಂದಕ್ಕೆ 
ಕಳುಹಿಸಬೇಡ. ಅನಘನೇ, ಕಾಮದಿಂದ ಸಂಪ್ರಾಪ್ತಳಾದ ನಿನ್ನಲ್ಲಿ ಅನುರಾಗವನ್ನು 
ಹೊಂದಿರುವ ನನ್ನನ್ನು ಸ್ವೀಕರಿಸು. 
ಅರ್ಜುನಃ 


ಶೃಣು ಸತ್ಯಂ ವರಾರೋಹೇ ಯತ್ತಾ,ಂ ವಕ್ಚ್ಯಾಮ್ಯನಿಂದಿತೇ ॥ 
ಶೃಣ್ಣಂತು ಮೇ ದಿಶಶ್ಚೈವ ವಿದಿಶಶ್ಹ ಸದೇವತಾಃ Ol 


ವ 


ಇಂದ್ರಲೋಕಾಭಿಗಮನಪರ್ವ -44[- 


ಸುಂದರಿಯೇ, ಅನಿಂದಿತೆಯೇ, ನಾನು ನಿನ್ನನ್ನು ಕುರಿತು ಹೇಳುವ ಸತ್ಯವಾದ 
ಮಾತುಗಳನ್ನುಕೇಳು. ದಿಗ್‌ದೇವತೆಗಳು ಅವಾಂತರದಿಗ್‌ದೇವತೆಗಳು ಮತ್ತು ಉಳಿದ 
ದೇವತೆಗಳು ನನ್ನ ಮಾತನ್ನು ಕೇಳಲಿ. 

ಯಥಾ ಕುಂತೀ ಚ ಮಾದ್ರೀ ಚ ಶಚೀ ಚೈವ ಸಮಾ ಇಹ । 

ತಥಾ ತ್ಹಂ ವಂಶಜನನೀ ತಂ ಹಿ ಮೇಂದ್ಯ ಗರೀಯಸೀ Lol 


ಹೇಗೆ ನನಗೆ ಕುಂತಿ ಮಾದ್ರಿ ಮತ್ತು ಶಚಿಯು ಸಮಾನರಾಗಿ ಪೂಜ್ಯರೋ ಹಾಗೆ 
ವಂಶಜನನಿಯಾದ ನೀನೂ ಸಹ ನನಗೆ ಪೂಜ್ಯಳಾದವಳು. 

ಗಚ್ಛ ಮೂರ್ಧ್ನಾ ಪ್ರಪನ್ನೋಪಸ್ಥಿ ಪಾದೌ ತೇ ವರವರ್ಣಿನಿ । 

ತ್ದಂ ಹಿ ಮೇ ಮಾತೃವತ್‌ ಪೂಜ್ಯಾ ರಫ್ಟ್ಯೋತಹಂ ಪುತ್ರವತ್‌ ತ್ಹಯಾ ॥ 

ಸುಂದರಿಯೇ, ನಿನ್ನ ಪಾದಗಳಿಗೆ ನಾನು ನಮಸ್ಕರಿಸಿದ್ದೇನೆ. ನೀನು ನನಗೆ 
ತಾಯಿಯಂತೆ ಪೂಜ್ಯಳಾದವಳು. ನನ್ನನ್ನು ನೀನು ಮಗನಂತೆ ರಕ್ಷಿಸಬೇಕು. ನೀನು 
ಹೊರಡು. 

ವೈಶಂಪಾಯನಃ 

ತಥಾ5ವಧೂತಾ ಪಾರ್ಥೇನ ಉರ್ವಶೀ ಕ್ರೋಧಮುೂರ್ಚ್ಚಿತಾ | 

ವೇಪಂತೀ ಭ್ರುಕುಟೀಃ ಕೃತ್ವಾ ಶಶಾಪಾಥ ಧನಂಜಯಮ್‌ 11೭೩1 

ಹಾಗೆ ಅರ್ಜುನನಿಂದ ತಿರಸ್ಕರಿಸಲ್ಪಟ್ಟ ಉರ್ವಶಿಯು ಕ್ರೋಧಮೂರ್ಚ್ಚಿತಳಾಗಿ 
ನಡುಗುತ್ತಾ ಹುಬ್ಬುಗಳನ್ನುಗಂಟಿಕ್ಕೆ ಆರ್ಜುನನಿಗೆ ಶಾಪವನು ಕೊಟಳು. 

ಎ ಇ ಡೆ ಹ್ಗ ಟ 

ತವ ಪಿತ್ರಾಭ್ಯನುಜ್ಞಾತಾಂ ಸ್ಹಯಂ ಚ ಗೃಹಮಾಗತಾಮ್‌ । 

ಯಸ್ಸ್ಥಾನ್ನಾಂ ನಾಭಿನಂದೇಥಾ: ಕಾಮಬಾಣವಶಂ ಗತಾಮ್‌ rad 

ತಸ್ಪಾತ್ತ ವ ನರ್ತಕಃ ಪಾರ್ಥ ಸ್ವೀಮಧ್ಯೇ ಮಾನವರ್ಜಿತಃ । 

ಅಪುಮಾನಿತಿ ವಿಖ್ಯಾತಃ ಷಂಡವದ್‌ ವಿಚರಿಷ್ಯಸಿ 11೭೫! 


ನಿನ್ನತಂದೆಯ ಅನುಮತಿಯನ್ನುಪಡೆದು ಸ್ವತಃ ನಿನ್ನಮನೆಯ ಬಾಗಿಲಿಗೆ ಬಂದ 
ಕಾಮವಶಳಾದ ನನ್ನನ್ನು ಸ್ವೀಕರಿಸುತ್ತಿಲ್ಲವಾದ ಕಾರಣ ಪಾರ್ಥನೇ ನೀನು ಸ್ತ್ರೀಯರ 


-442- ಮಹಾಭಾರತ ವನಪರ್ವ 


ಮಧ್ಯದಲ್ಲಿ ಮಾನವರ್ಜಿತನಾಗಿ ನರ್ತಕನಾಗಿ ನಪುಂಸಕನೆಂದು ಪ್ರಖ್ಯಾತನಾಗಿ 
ನಪುಂಸಕನಂತೆ ಸಂಚರಿಸುವಿ. 
ವೈಶಂಪಾಯನಃ 
ಏವಂ ದತ್ತ್ವಾನರ್ಜುನೇ ಶಾಪಂ ಸ್ಫುರಿತೋಷ್ಠೀ ಶ್ಲಸಂತ್ಯಪಿ । 
ಪುನಃ ಪ್ರತ್ಯಾಗತಾ ಶೀಘ್ರಮುರ್ವಶೀ ಸ್ವಂ ನಿವೇಶನಮ್‌ ANT 


ಪಾರ್ಥೋತಪಿ ಲಬ್ಧ್ವಾ ಶಾಪಂ ತಂ ತಾಂ ನಿಶಾಂ ದು:ಃಖತೋರವಸತ್‌ ॥ 
ವಿವಕ್ಕುಶ್ಲಿತ್ರಸೇನಾಯ ಪ್ರಾತಃ ಸರ್ವಮಹೃಷ್ಠವತ್‌ 1೭೭ 


ಹೀಗೆ ಅರ್ಜುನನಿಗೆ ಶಾಪವನ್ನು ಕೊಟ್ಟುನಿಟ್ಟುಸಿರನ್ನು ಬಿಡುತ್ತಾ ಅವಳ ತುಟಿಗಳು 
ಅದುರುತ್ತಿರಲು ಶೀಘ್ರವಾಗಿ ಉರ್ವಶಿಯು ತನ್ನ ಮನೆಗೆ ಹಿಂದಿರುಗಿದಳು. 
ಅರ್ಜುನನಾದರೂ ಕೂಡ ಆ ಶಾಪವನ್ನುಪಡೆದು ಪ್ರಾತಃಕಾಲದಲ್ಲಿ ಚಿತ್ರಸೇನನಿಗೆ 


ಎಲ್ಲವನ್ನೂ ಹೇಳುತ್ತೇನೆ ಎಂದು ಚಿಂತಿಸಿ ಅಸಂತುಷ್ಠನಂತೆ ದುಃಖತನಾಗಿಯೇ ಆ 
ರಾತ್ರಿಯನ್ನುಕಳೆದನು. 


ತತಃ ಪ್ರಭಾತೇ ವಿಮಲೇ ಗಂಧರ್ವಸ್ಯ ಯಥಾತಥಮ್‌ ।ಟ 
ನಿವೇದಯಾಮಾಸ ತದಾ ಚಿತ್ರಸೇನಸ್ಯ ಫಲ್ಗುನ: HS 


ಅನಂತರ ಸುಂದರವಾದ ಪ್ರಾತಃಕಾಲವಾಗುತ್ತಿರಲು ಅರ್ಜುನನು 
ಚಿತ್ರಸೇನಗಂಧರ್ವನಿಗೆ ನಡೆದುದೆಲ್ಲವನ್ನೂ ಯಥಾರ್ಥವಾಗಿ ನಿವೇದಿಸಿದನು. 


ತಚ್ಚ ಸರ್ವಂ ಯಥಾವೃತ್ತಂ ಶಾಪಂ ಚೈವ ಯಥಾತಥಮ್‌ ।ಟ 
ಅವೇದಯಚ್ಚೆ ಶಕ್ರಸ್ಯ ಚಿತ್ರಸೇನೋತಪಿ ಸರ್ವಶಃ (1೭೯ 


ಚಿತ್ರಸೇನನೂ ಸಹ ನಡೆದ ಎಲ್ಲಾ. ಘಟನೆಯನ್ನೂಮತ್ತು ಶಾಪದ ವೃತ್ವಾಂತವನ್ನೂ 
ಇಂದ್ರನಿಗೆ ಯಥಾರ್ಥವಾಗಿ ನಿವೇದಿಸಿದನು. 


ತದಾ ತ್ವಾನಾಯ್ಕ ತನಯಂ ವಿವಿಕ್ಷೇ ಹರಿವಾಹನಃ । 
ಸಾಂತ್ವಯಿತ್ವಾ ಶುಭೈರ್ವಾಕ್ಕೈಃ ಸ್ಥಯಮಾನೋತಭ್ಯಭಾಷತ 11೮೦॥ 


ಇಂದ್ರಲೋಕಾಭಿಗಮನಪರ್ವ -443- 
ಆಗ ಹರಿವಾಹನನಾದ ಇಂದ್ರನು ತನ್ನತನಯನಾದ ಅರ್ಜುನನನ್ನು ಏಕಾಂತದಲ್ಲಿ 
ಕರೆಸಿ ಸಮಾಧಾನಪಡಿಸಿ ನಗುತ್ತಾ ಶುಭವಾದ ವಾಕ್ಯಗಳನ್ನು ಮಾತನಾಡಿದನು. 
ಸುಪುತ್ರಾ:ದ್ಯ ಪೃಥಾ ತಾತ ತ್ವಯಾ ಪುರುಷಸತ್ತಮ । 
ಖಯಷಯೋಪಪಿ ಹಿ ದೈರ್ಯೇಣ ಜಿತಾ ವೈ ತೇ ಮಹಾಭುಜ ॥೮೧॥ 
ಎಲೈ ಪುರುಷಶ್ರೇಷ್ಠನೇ! ನಿನ್ನಂತಹ ಪುತ್ರನನ್ನು ಪಡೆದ ಕುಂತಿಯು 
ಸುಪುತ್ರಳಾದವಳು. ಎಲೆ ಮಹಾಭುಜನೇ, ನಿನ್ನಮನೋದೈೆರ್ಯದಿಂದ ಖಷಿಗಳೂ 
ಜಿತರಾಗಿದ್ದಾರೆ. 
ಯಂ ಚ ದತ್ತವತೀ ಶಾಪಮುರ್ವಶೀ ತವ ಮಾನದ । 
ಸ ಚಾಪಿ ತೇರರ್ಥಕೃತ್ತಾತ ಸಾಧಕಶ್ವ ಭವಿಷ್ಯತಿ 11೮೨॥ 
ಎಲೈ ಮಾನದನೇ, ನಿನಗೆ ಉರ್ವಶಿಯು ಏನು ಶಾಪವನ್ನು ಕೊಟ್ಟಿದ್ದಾಳೆಯೋ 
ಅದು ನಿನಗೆ ಶ್ರೇಯಸ್ಸನ್ನು ಉಂಟುಮಾಡಿ ಶುಭವನ್ನೇ ತಂದು ಕೊಡುತ್ತದೆ. 


ಅಜ್ಞಾತವಾಸೋ ವಸ್ತವ್ಯೋ ಭವದ್ಗಿರ್ಭೂತಳೇತನಘ | 


ವರ್ಷೇ ತ್ರಯೋದಶೇ ವೀರ ತತ್ರ ತ್ವಂ ಗಮಯಿಷ್ಯಸಿ 11೮೩/! 
ತೇನ ನರ್ತಕವೇಷೇಣ ಅಪುಂಸಾತತತ್ಥೆ 6ನ ವೈ ಭವ । 
ವರ್ಷಮೇಕಂ ವಿಹೃತೈೈವಂ ತತಃ ಪುಂಸ್ತ್ರಮವಾಪ್ಟೃಸಿ 11೮೪। 


ಅನಘನೇ! ವೀರನೇ! ನೀನು ಭೂಮಿಯಲ್ಲಿ ಒಂದು ವರ್ಷ ಅಜ್ಞಾತವಾಸವನ್ನು 
ಮಾಡಬೇಕು. ಅಲ್ಲಿ ಹದಿಮೂರನೆಯ ವರ್ಷದಲ್ಲಿ ನೀನು ಈ ಶಾಪವನ್ನು 
ಕಳೆಯುತ್ತೀಯೆ. ನೀನು ನರ್ತಕವೇಷವನ್ನು ಧರಿಸಿ ನಪುಂಸಕವೇಷವನ್ನು 
ಧರಿಸುವವನಾಗು. ಒಂದು ವರ್ಷದ ಕಾಲ ಹೀಗೆ ವಿಹಾರಮಾಡಿ ಅನಂತರ ಪುನಃ 
ಪುರುಷತ್ತವನ್ನುಪಡೆಯುವಿ. 

ವೈಶಂಪಾಯನ: 
ಏವಮುಕ್ತಸ್ತು ಶಕ್ರೇಣ ಫಲ್ಲುನಃ ಪರವೀರಹಾ । 
ಮುದಂ ಪರಮಿಕಾಂ ಲೇಭೇ ನ ಚ ಶಾಪಮಚಿಂತಯತ್‌ 11೮೫॥ 


-444- ಮಹಾಭಾರತ ವನಪರ್ವ 


ಇಂದ್ರನಿಂದ ಹೀಗೆ ಹೇಳಲ್ಪಟ್ಟ ಪರವೀರಘಾತಕನಾದ ಅರ್ಜುನನು ಬಹಳ 
ಸಂತೋಷವನ್ನುಹೊಂದಿದನು. ಮತ್ತು ಶಾಪವನ್ನುಕುರಿತು ಚಿಂತಿಸಲೇ ಇಲ್ಲ. 


ಚಿತ್ರಸೇನೇನ ಸಹಿತೋ ಗಂಧರ್ವೇಣ ಯಶಸ್ವಿನಾ । 
ಕೃತವಾನ್‌ ಶಕ್ರಸದನೇ ಪಾಂಡುಪುತ್ರೋ ಧನಂಜಯಃ । 
ನೃತ್ತಂ ಗೇಯಂ ಚ ವಿವಿಧಂ ಶಿಕ್ಷಯಾಮಾಸ ಪಾಂಡವಃ ॥1೮೬॥॥ 


ಕೀರ್ತಿವಂತನಾದ ಚಿತ್ರಸೇನಗಂಧರ್ವನಿಂದ ಪುಣ್ಯ ಶಾಲಿಯಾದ 
ಪಾಂಡುಪುತ್ರನಾದ ಧನಂಜಯನು ಇಂದ್ರನ ಮನೆಯಲ್ಲಿ ನಂಥ ನೃತ್ತ ಮತ್ತು 
ಗಾನಗಳನ್ನು ಅಭ್ಯಾಸಮಾಡಿದನು. 


ಯ ಇಮಾಂ ಶೃಣುಯಾನಿತ್ಯಂ ಧೃತಿಂ ಪಾಂಡುಸುತಸ್ಯ ವೈ । 
ನ ತಸ್ಯ ಕಾಮಃ ಕಾಮೇಷು ಪಾಪಕೇಷು ಪ್ರವರ್ತತೇ ISH 


ಯಾವನು ಪಾಂಡುಪುತ್ರನ ಈ ಧೈರ್ಯದ ಕಥೆಯನ್ನು ನಿತ್ಯವೂ ಕೇಳುತ್ತಾನೋ 
ಅವನ ಕಾಮವು ನಿಷಿದ್ಧವಾದ ಕಾಮ್ಯ ವಸ್ತುಗಳಲ್ಲಿ ಪ್ರವರ್ತಿಸುವುದಿಲ್ಲ. 
ಯ ಇದಮಮರವರಾತ್ಮಜಸ್ಯ ಘೋರಾಂ 
ಧೃತಿಮಚಲಾಂ ಚ ಧನಂಜಯಸ್ಯ ಶ್ರುತ್ವಾ 1 
ವ್ಯಪಗತಭಯದಂಭರಾಗದೋಷಾ:ಃ 
ತ್ರಿದಿವಗತಾ ರಮಯಂತಿ ಮಾನವೇಂದ್ರಾಃ ॥1೮೮॥ 


ಯಾರು ಸುರೇಂದ್ರಪುತ್ರನಾದ ಧನಂಜಯನ ಈ ಧೈರ್ಯವನ್ನೂ 
ಕಾಮಜಯವನ್ನೂಮತ್ತು ಶಾಪಪ್ರಸಂಗವನ್ನೂ ಕೇಳುತ್ತಾರೋ ಅಂತಹ ಮಾನವೇಂದ್ರರು 
ಭಯ ಡಂಭ ರಾಗ ದೋಷಗಳನ್ನು ಕಳೆದುಕೊಂಡು ಸ್ಪರ್ಗವನ್ನುಹೊಂದಿ ಸುಖವನ್ನು 
ಪಡುತ್ತಾರೆ. 

॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 


ವನಪರ್ವಣಿ ಚತ್ಪಾರಿಶೋತಧ್ಯಾಯಃ || 
|! ಇಂದ್ರಲೋಕಾಭಿಗಮನಪರ್ವಣಿ ತೃತೀಯೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ನಲವತ್ತನೆಯ ಅಧ್ಯಾಯ ಮುಗಿಯಿತು. 


XX 


ಇಂದ್ರಲೋಕಾಭಿಗಮನಪರ್ವ -445- 


ನಲವತ್ತೊಂದನೆಯ ಅಧ್ಯಾಯ 


(ಲೋಮಶರ ಸ್ಪರ್ಗಾಗಮನ. ಅರ್ಜುನನ ಸ್ವರೂಪವನ್ನು ತಿಳಿಸಿ ಇಂದ್ರನಿಂದ 
ಲೋಮಶರಿಗೆ ಕಾಮ್ಯಕವನಕ್ಕೆ ಹೋಗುವಂತೆ ಆದೇಶ.) 


(ಗಮನಿಸಿ:- ೪೦ನೆಯ ಅಧ್ಯಾಯದಲ್ಲಿ ಮೊದಲ ಎಂಟುಶ್ಲೋಕಗಳು 
೪೧ನೆಯ ಅಧ್ಯಾಯದಲ್ಲೂ ಪುನರುಕ್ತವಾಗಿವೆ. ಒಂದೆರಡುಶಬ್ದಗಳ ವ್ಯತ್ಯಾಸ 
ಬಿಟ್ಟರೆ ಉಳಿದ ವ್ಯತ್ಯಾಸವಿಲ್ಲ. ಆದರೆ ಎಲ್ಲಾ ಮುದ್ರಿತವಾದ ಪುಸ್ತಕಗಳಲ್ಲಿಯೂ 

ಇದೇ ಶ್ಲೋಕಗಳು ಮತ್ತೆ ಹೇಳಲ್ಪಟ್ಟಿವೆ.) 
ವೈಶಂಪಾಯನಃ 

ತತೋ ದೇವಾಃ ಸಗಂಧರ್ವಾಃ ಸಮಾದಾಯಾರ್ಫ್ಯಮುತ್ತಮಮ್‌ । 

ಶಕ್ರಸ್ಯ ಮತಮಾಜ್ಞಾಯ ಪಾರ್ಥಮಾನರ್ಚುರಂಜಸಾ mol 

ಅನಂತರ ಗಂಧರ್ವರಿಂದ ಕೂಡಿದ ದೇವತೆಗಳು ಇಂದ್ರನ ಅಭಿಪ್ರಾಯವನ್ನು 
ತಿಳಿದು ಶ್ರೇಷ್ಠವಾದ ಅರ್ಫ್ಯವನ್ನು ತೆಗೆದುಕೊಂಡು ಬಂದು ಅರ್ಜುನನನ್ನು ಚೆನ್ನಾಗಿ 
ಅರ್ಚಿಸಿದರು. 

ಪಾದ್ಯಮಾಚಮನೀಯಂ ಚ ಪ್ರತಿಗೃಹ್ಯ ನೃಪಾತ್ಮಜಮ್‌ । 

ಪ್ರವೇಶಯಾಮಾಸುರಥೋ ಪುರಂದರನಿವೇಶನಮ್‌ 11೨ 

ರಾಜಪುತ್ರನಾದ ಅವನಿಗೆ ಪಾದ್ಯ ಮತ್ತು ಆಚಮನೀಯಗಳನ್ನು ಕೊಟ್ಟುಅನಂತರ 
ಇಂದ್ರಭವನಕ್ಕೆ ಪ್ರವೇಶವನ್ನು ಮಾಡಿಸಿದರು. 

ಏವಂ ಸಂಪೂಜಿತೋ ಜಿಷ್ಣುರುವಾಸ ಭವನೇ ಪಿತುಃ । 

ಉಪಶಿಕ್ಷನ್‌ ಮಹಾಸ್ಟ್ರಾಣಿ ಸಸಂಹಾರಾಣಿ ಪಾಂಡವಃ 11೩11 

ಹೀಗೆ ಪೂಜಿಸಲ್ಪಟ್ಟ ಆ ಪಾಂಡುಪುತ್ರನಾದ ಅರ್ಜುನನು ತನ್ನ ತಂದೆಯಾದ 
ಇಂದ್ರನ ಮನೆಯಲ್ಲಿಮಹಾಸ್ಪಗಳನ್ನೂ ಅವುಗಳ ಉಪಸಂಹಾರವನ್ನೂಕಲಿಯುತ್ತಾ 
ವಾಸಮಾಡಿದನು. 

ಶಕ್ರಸ್ಯ ಹಸ್ತಾದ್‌ ದಯಿತಂ ವಜ್ರಮಸ್ವಂ ದುರುತ್ತಹಮ್‌ । 


ಆ 


ಅಶನಿಂ ಚ ಮಹಾನಾದಾಂ ಮೇಘಬರ್ಹಿಣಲಕ್ಷಣಾಮ್‌ 11೪1 


-446- ಮಹಾಭಾರತ ವನಪರ್ವ 


ಇಂದ್ರನ ಹಸ್ತದಿಂದ ಇಂದ್ರನಿಗೆ ಪ್ರಿಯವಾದ ಯಾರೂ ಸಹಿಸಲು ಸಾಧ್ಯವಿಲ್ಲದ 
ವಜ್ರಾಸ್ತವನ್ನೂ ಮಹಾನಾದವುಳ್ಳ ಮೇಘ ಮತ್ತು ನವಿಲುಗಳ ಬಣ್ಣವನ್ನು ಹೊಂದಿದ 
ಅಶನಿ ಎಂಬ ಅಸ್ಪವನ್ನೂ ಸ್ವೀಕರಿಸಿದನು. 


ಗೃಹೀತಾಸ್ಪಸ್ತು ಕೌಂತೇಯೋ ಭ್ರಾತ್ಮನ್‌ ಸಸ್ಮಾರ ಪಾಂಡವಃ | 
ಪಂಚಾಬ್ದಮವಸತ್‌ ತತ್ರ ಪಾಕಶಾಸನಶಾಸನಾತ್‌ 1೫1 


ಕುಂತೀಪುತ್ರನಾದ ಪಾಂಡವನಾದ ಅರ್ಜುನನು ಅಸ್ಪಗಳನ್ನು ಸಂಪಾದಿಸಿ ತನ್ನ 
ಸಹೋದರರನ್ನುಸ್ಥರಿಸಿದನು. ಅವನು ಇಂದ್ರನ ಅಪ್ಪಣೆಯಂತೆ ಸ್ಪರ್ಗದಲ್ಲಿಐದು 
ವರ್ಷಗಳ ಕಾಲ ವಾಸಮಾಡಿದನು. 


ತತಃ ಶಕ್ರೋರಬ್ರವೀತ್‌ ಪಾರ್ಥಂ ಕೃತಾಸ್ತು ಕಾಲ ಆಗತೇ । 
ನೃತ್ತಂ ಗೀತಂ ಚ ವಾದ್ಯಂ ಚ ಚಿತ್ರಸೇನಾದವಾಪ್ನಹಿ WLI 


ಅಸ್ಪವಿದ್ಯೆಯನ್ನು ಪಡೆದ ಅರ್ಜುನನನ್ನು ಕುರಿತು ಇಂದ್ರನು ಒಂದು ಯೋಗ್ಯವಾದ 
ಕಾಲದಲ್ಲಿ ನೀನು ಚಿತ್ರಸೇನನಿಂದ ನೃತ್ಯ ಗೀತಾ ಮತ್ತು ವಾದ್ಯ ವಿದ್ಯೆಗಳನ್ನು ಕಲಿ 
ಎಂದು ಹೇಳಿದನು. 


ವಾದಿತ್ರಂ ದೈವವಿಹಿತಂ ತ್ರಿಲೋಕೇ ಯನ್ನ ವಿದ್ಯತೇ । 
ತದಾಜ್ಞಾಯ ಚ ಕೌಂತೇಯ ಶ್ರೇಯೋ ವೈ ತೇ ಭವಿಷ್ಯತಿ 11೭11 


ಎಲೈ ಕೌಂತೇಯನೇ! ದೇವಲೋಕದಲ್ಲಿರುವ ವಾದಿತ್ರವು ಮೂರು 
ಲೋಕಗಳಲ್ಲಿಯೂ ಇಲ್ಲ. ನೀನು ಅದನ್ನು ಸಂಪಾದಿಸಿದರೆ ನಿನಗೆ ಶ್ರೇಯಸ್ಸು 
ಉಂಟಾಗುವುದು. 


ಸಖಾಯಂ ಪ್ರದದೌ ಚಾಸ್ಯ ಚಿತ್ರಸೇನಂ ಪುರಂದರಃ । 
ಸ ತೇನ ಸಹ ಸಂಗಮ್ಯ ರೇಮೇ ಪಾರ್ಥೋ ಧನಂಜಯಃ 11೮/1 


ಪುರಂದರನು ಅರ್ಜುನನಿಗೆ ಚಿತ್ರಸೇನ ಎಂಬ ಗಂಧರ್ವನನ್ನುಸ್ನೇಹಿತನನ್ನಾಗಿ 


ಕೊಟ್ಟನು. ಕುಂತೀ ಪುತ್ರನಾದ ಧನಂಜಯನು ಅವನನ್ನು ಪಡೆದು ಅವನ ಜೊತೆಯಲ್ಲಿ 
ಸಂತೋಷದಿಂದಿದ್ದನು. 


ಇಂದ್ರಲೋಕಾಭಿಗಮನಪರ್ವ -447- 


ಕದಾಚಿದಟಮಾನಸ್ತು ಮಹರ್ಷಿರಥ ಲೋಮಶ: । 
ಜಗಾಮ ಶಕ್ರಭವನಂ ಪುರಂದರದಿದೃಕ್ಚಯಾ WE 


ಅನಂತರ ಒಮ್ಮೆ ಮಹರ್ಷಿಗಳಾದ ಲೋಮಶರು ಸಂಚಾರಮಾಡುತ್ತಾ ಇಂದ್ರನನ್ನು 
ನೋಡಲು ಬಯಸಿ ಇಂದ್ರಭವನಕ್ಕೆ ಬಂದರು. 


ಸ ಸಮೇತ್ಯ ನಮಸ್ಸತ್ಯ ದೇವರಾಜಂ ಮಹಾಮುನಿಃ । 
ದದರ್ಶಾರ್ಧಾಸನಗತಂ ಪಾಂಡವಂ ವಾಸವಸ್ಯ ಹ !1೧೦॥ 


ಆ ಮಹಾಮುನಿಗಳು ದೇವರಾಜನ ಸಮೀಪಕ್ಕೆ ಬಂದು ನಮಸ್ಕರಿಸಿ ಇಂದ್ರನ 
ಅರ್ಧಾಸನದಲ್ಲಿಕುಳಿತಿದ್ದಪಾಂಡುಪುತ್ರನಾದ ಅರ್ಜುನನನ್ನು ನೋಡಿದರು. 

ತತಃ ಶಕ್ರಾಭ್ಯನುಜ್ಞಾತ ಆಸನೇ ಚಾಸ್ಟತೋತ್ತರೇ । 

ನಿಷಸಾದ ಮುನಿಶ್ರೇಷ್ಠ್ಯ ಪೂಜ್ಯಮಾನೋ ಮಹರ್ಷಿಭಿಃ Hoo 

ಅನಂತರ ಇಂದ್ರನ ಅಪ್ಪಣೆಯನ್ನು ಪಡೆದು ಒಳ್ಳೆಯ ಹಾಸನ್ನುಹಾಸಿದ ಆಸನದಲ್ಲಿ 
ಆ ಮುನಿಶ್ರೇಷ್ಠರು ಮಹರ್ಷಿಗಳಿಂದ ಪೂಜಿತರಾಗಿ ಕುಳಿತುಕೊಂಡರು. 

ತಸ್ಯ ದೃಷ್ಟಾsಭವದ್‌ ಬುದ್ಧಿ; ಪಾರ್ಥಮಿಂದ್ರಾಸನೇ ಸ್ಥಿತಮ್‌ । 

ಲ ಒದ 0 ಟು 

ಕಥಂ ನು ಕ್ಷತ್ರಿಯಃ ಪಾರ್ಥಃ ಶಕ್ರಾಸನಮವಾಪ್ತವಾನ್‌ 11೧೨! 

ಇಂದ್ರಾಸನದಲ್ಲಿ ಕುಳಿತಿದ್ದ ಪಾರ್ಥನನ್ನು ನೋಡಿ ಅವರಿಗೆ ಕ್ಷತ್ರಿಯನಾದ 
ಅರ್ಜುನನು ಹೇಗೆ ಶಕ್ರಾಸನವನ್ನು ಹೊಂದಿದ್ದಾನೆ ಎಂಬ ಬುದ್ಧಿಯುಂಟಾಯಿತು. 


ಕಿಂ ತಸ್ಯ ಸುಕೃತಂ ಕರ್ಮ ಲೋಕಾ ವಾ ಕೇ ವಿನಿರ್ಜಿತಾಃ | 
ಯ ಏವಮುಪಸಂಪ್ರಾಪ್ತಃ ಸ್ಥಾನಂ ದೇವನಮಸ್ಕತಮ್‌ (1೧೩। 


ದೇವತೆಗಳಿಂದಲೂ ನಮಸ್ಫೃತವಾದ ಸ್ಥಾನವನ್ನು ಯಾವ ಅರ್ಜುನನು ಹೀಗೆ 
ಪಡೆದಿದ್ದಾನೆಯೋ ಅವನು ಮಾಡಿದ ಸುಕೃತವಾದರೂ ಏನು? ಅಥವಾ ಯಾವ 
ಲೋಕಗಳು ಅವನಿಂದ ಜಯಿಸಲ್ಪಟ್ಟಿವೆ. (ಎಂದು ಯೋಚಿಸಿದರು.) 

ತಸ್ಯ ವಿಜ್ಞಾಯ ಸಂಕಲ್ಲಂ ಶಕ್ರೋ ವೃತ್ರನಿಷೂದನಃ । 

ಲೋಮಶಂ ಪ್ರಹಸನ್‌ ವಾಕ್ಕಮಿದಮಾಹ ಶಚೀಪತಿಃ en 


-443- ಮಹಾಭಾರತ ವನಪರ್ವ 


ವೃತ್ರನಿಷಾದನನಾದ ಶಚೀಪತಿಯಾದ ಇಂದ್ರನು ಅವರ ಮನಸ್ಸಿನ ಸಂಕಲ್ಪವನ್ನು 
ತಿಳಿದು ನಗುತ್ತಾ ಲೋಮಶರನ್ನು ಕುರಿತು ಹೀಗೆ ಮಾತನಾಡಿದನು. 


ಬ್ರಹ್ಮರ್ಜೇ ಶ್ರೂಯತಾಂ ಯತ್ತೇ ಮನಸೈತದ್‌ ವಿವಕ್ಷಿತಮ್‌ । 
ನಾಯಂ ಕೇವಲಮರ್ತ್ಯೋರ5 ಭೂತ್‌ ಕೃತ್ರಿಯತ್ತಮುಪಾಗತಃ 11೧೫॥ 


ಬ್ರಹ್ಮರ್ಷಿಗಳೇ, ನಿಮ್ಮ ಮನಸ್ಸಿನಲ್ಲಿಕೇಳಬೇಕೆಂದಿರುವ ಈ ವಿಷಯವನ್ನುಕೇಳಿ. 
ಇವನು ಕ್ಷತ್ರಿಯ ಜಾತಿಯಲ್ಲಿಹುಟ್ಟಿದ ಒಬ್ಬಸಾಮಾನ್ಯ ಮನುಷ್ಯನಲ್ಲ. 


ಮಹರ್ಷೇ ಮಮ ಪುತ್ರೋ5ಯಂ ಕುಂತ್ಯಾ ಜಾತೋ ಮಹಾಭುಜಃ | 
ಅಸ್ಪಹೇತೋರಿಹ ಪ್ರಾಪ್ತಃ ಕಸ್ಮಾಚ್ಚಿತ್‌ ಕಾರಣಾಂತರಾತ್‌ 11೧೬॥ 


ಅಹೋ ನೈನಂ ಭವಾನ್‌ ವೇತ್ತಿ ಪುರಾಣಮೃಷಿಸತ್ತಮಮ್‌ ।ಟ 
ಶೃಣು ಮೇ ವದತೋ ಬ್ರಹ್ಮನ್‌ ಯೋಠ5ಯಂ ಯಚ್ಛಾಸ್ಯ ಕಾರಣಮ್‌ ॥ 


ನರನಾರಾಯಣಾವೇತೌ ಪುರಾಣಾವೃಷಿಸತ್ತಮೌ । 
ತಾವಿಮಾವಭಿಜಾನೀಹಿ ಹೃಷೀಕೇಶಧನಂಜಯೌ en] 


ಸ ನ ಶಕ್ಯಃ ಸುರೈರ್ದ್ರಷ್ಟುಮೃಷಿಭಿರ್ವಾ ಮಹಾತ್ಮಭಿಃ । 
ತದಾಶ್ರಮಪದಂ ಪುಣ್ಯಂ ಬದರೀನಾಮ ವಿಶ್ರುತಮ್‌ 11೧೯॥ 


ಮಹರ್ಷಿಗಳೇ, ಇವನು ನನ್ನ ಪುತ್ರ. ಕುಂತಿಯಲ್ಲಿ ಜನಿಸಿದ ಮಹಾಭುಜ. 
ಯಾವುದೋ ಕಾರಣಾಂತರದಿಂದ ಅಸ್ವವಿದ್ಯೆಯನ್ನು ಸಂಪಾದಿಸಲು ಇಲ್ಲಿಗೆ 
ಬಂದಿದ್ದಾನೆ. ಪುರಾತನ ಯಷಿಶ್ರೇಷ್ಠನಾದ ಇವನನ್ನುನೀವು ತಿಳಿದಿಲ್ಲ. ಇದು ಆಶ್ಚರ್ಯ. 
ಬ್ರಾಹ್ಮಣರೇ ಇವನು ಯಾರು ಇವನ ಕಾರಣವೇನು ಎಲ್ಲವನ್ನುನಾನು ಹೇಳುತ್ತೇನೆ 
ಕೇಳಿ. ಇವರಿಬ್ಬರೂ ಪುರಾಣ ಯಷಿಶ್ರೇಷ್ಠರಾದ ನರನಾರಾಯಣರೆಂದು ತಿಳಿದುಕೊಳ್ಳಿ. 
ಕೃಷ್ಣಾರ್ಜುನರಾದ ಬದರಿಯೆಂದು ಪ್ರಖ್ಯಾತವಾದ ಪವಿತ್ರವಾದ ಆಶ್ರಮವು 
ಮಹಾತ್ಮರಾದ ಯಷಿಗಳಿಂದಾಗಲೀ ಅಥವಾ ದೇವತೆಗಳಿಂದಾಗಲೀ ನೋಡಲು 
ಸಾಧ್ಯವಿಲ್ಲದುದು. 


ಇಂದ್ರಲೋಕಾಭಿಗಮನಪರ್ವ -449- 


ಸ ನಿವಾಸೋರಭವದ್‌ ವಿಪ್ರ ವಿಷ್ಣೋರ್ಜಿಹ್ಲೋಸ್ರಥೈವ ಚ 1 
ಯತ್ರ ಪ್ರವವೃತೇ ಗಂಗಾ ಸಿದ್ಧಚಾರಣಸೇವಿತಾ 11೨೦॥ 


ಬ್ರಾಹ್ಮಣರೇ ಸಿದ್ದಚಾರಣಸೇವಿತಳಾದ ಗಂಗೆಯು ಎಲ್ಲಿಂದ ಹರಿದಳೋ ಆ ಸ್ಥಳವು 
(ಈಕೃಷ್ಣಾರ್ಜುನರಾದ) ವಿಷ್ಣುವಿಗೂ ಮತ್ತು ಜಿಷ್ಣುವಿಗೂ ನಿವಾಸಸ್ಥಾನವಾಗಿದ್ದಿತು. 


ಣ 
ತೌ ಮನ್ನಿಯೋಗಾದ್‌ ಬ್ರಹ್ಮರ್ಷೇ ಫೌ ಜಾತೌ ಮಹಾದ್ಯುತೀ । 
ಭೂಮೇರ್ಭಾರಾವತರಣಂ ಮಹಾವೀರ್ಯೌ ಕರಿಷ್ಯತಃ 11೨೧॥ 


ಎಲೈ ಬ್ರಹ್ಮರ್ಷಿಗಳೇ, ಅವರಿಬ್ಬರೂ ನನ್ನ ನಿಯೋಗದಂತೆ ಭೂಮಿಯಲ್ಲಿ 
ಮಹಾಕಾಂತಿಯುಕ್ತರಾಗಿ ಜನಿಸಿದ್ದಾರೆ. ಮಹಾಪರಾಕ್ರಮಿಗಳಾದ ಅವರು ಭೂಮಿಯಲ್ಲಿ 
ಭೂಭಾರವನ್ನುಹರಣಮಾಡುವರು. 


ಉದ್ದತಾ ಹ್ಯಸುರಾಃ ಕೇಚಿನ್ನಿವಾತಕವಚಾ ಇತಿ । 
ವಿಪ್ರಿಯೇಷ್ಮಾಸ್ಥಿತಾರಸ್ಕಾಕಂ ವರದಾನೇನ ದರ್ಪಿತಾಃ 99 


ನಿವಾತಕವಚರೆಂಬ ಉದ್ಧತರಾದ ಅಸುರರು ವರದಾನದಿಂದ ದರ್ಷಿತರಾಗಿ 
ನಮಗೆ ವಿರೋಧಮಾಡುವುದರಲ್ಲಿ ತೊಡಗಿದ್ದಾರೆ. 


ಅರ್ಥಯಂತೇ ಸುರಾನ್‌ ಹಂತುಂ ಬಲದರ್ಪಸಮನ್ನಿತಾಃ | 
ದೇವಾನ್‌ ನ ಗಣಯಂತೇ ಚ ತಥಾ ದತ್ತವರಾ ಹಿತೇ (1೨೩ 


ಬಲದರ್ಪಗಳಿಂದ ಸಮನ್ವಿತರಾದ ಅವರು ದೇವತೆಗಳನ್ನು ಕೊಲ್ಲಲು 
ಆಶಿಸುತ್ತಿದ್ದಾರೆ. ಅವರು ದೇವತೆಗಳನ್ನೂ ಲೆಕ್ಕಿಸುವುದಿಲ್ಲ. ಏಕೆಂದರೆ ಅಂತಹ 
ವರಗಳನ್ನು ಪಡೆದಿದ್ದಾರೆ. 

ಪಾತಾಳವಾಸಿನೋ ರೌದ್ರಾಃ ದನೋಃ ಪುತ್ರಾ ಮಹಾಬಲಾಃ । 

ಸರ್ವದೇವಸಹಾಯೋತಪಿ ನಾಹಂ ಯೋಧಯಿತುಂ ಕ್ಷಮಃ 11೨೪ 

ದನುವಿನ ಮಕ್ಕಳಾದ ಅವರೆಲ್ಲರೂ ಮಹಾಬಲಿಷ್ಮರಾದವರು ಮತ್ತು 
ಕ್ರೂರರಾದವರು. ಅವರು ಪಾತಾಳದಲ್ಲಿ ವಾಸಿಸುತ್ತಾರೆ. ಎಲ್ಲ ದೇವತೆಗಳ 
ಸಹಾಯವಿದ್ದರೂ ನಾನು ಅವರ ಜೊತೆಯಲ್ಲಿಯುದ್ಧಮಾಡಲಾರೆ. 


-450- ಮಹಾಭಾರತ ವನಪರ್ವ 


ಯೋತಸೌ ಭೂಮಿಗತಃ ಶ್ರೀಮಾನ್‌ ವಿಷ್ಣುರ್ಮಧುನಿಷೂದನಃ । 
ಕಪಿಲೋ ನಾಮ ದೇವೋತಸೌ ಭಗವಾನಜಿತೋ ಹರಿಃ 11೨೫। 


ಯೇನ ಪೂರ್ವಂ ಮಹಾತ್ಮಾನಃ ಖನಮಾನಾ ರಸಾತಳಮ್‌ । 
ದರ್ಶನಾದೇವ ನಿಹತಾಃ ಸಗರಸ್ಯಾತ್ಮಜಾ ವಿಭೋ WIL 


ತೇನ ಕಾರ್ಯಂ ಮಹತ್‌ ಬ್ರಹನಸಾಕಂ ಹಿ ದ್ವಿಜೋತ್ತಮ ಟ 


ಪಾರ್ಥೇನ ಚ ಮಹಾಯುದ್ದೇ "ಸಮೇತಾಭ್ಯಾಮಸಂಶಯಮ್‌ 11೨೭1 

ಯಾವ ಮಧುಸೂದನನಾದ ಕಾಂತಿಯುಕ್ತನಾದ ಕಪಿಲನಾಮಕನಾದ 
ಅಜಿತನಾಮಕನಾದ ಭಗವಂತನಾದ ಹರಿ ಇದ್ದಾನೆಯೋ ಅವನೇ ಕೃಷ್ಣರೂಪದಿಂದ 
ಭೂಮಿಗೆ ಬಂದಿದ್ದಾನೆ. ಹಿಂದೆ ರಸಾತಳವನ್ನು ಅಗೆಯುತ್ತಿದ್ದ ಮಹಾಪ್ರಯತ್ನ ಶೀಲರಾದ 
ಸಗರನ ಮಕ್ಕಳು ಅವನ ದರ್ಶನಮಾತ್ರದಿಂದಲೇ ಹತರಾಗಿದ್ದಾರೆ. ಸಮರ್ಥರಾದ 
ದ್ವಿಜೋತ್ತಮರೇ ಬ್ರಹ್ಮರ್ಷಿಗಳೇ, ಅವನು ಮತ್ತು ಅರ್ಜುನನು ಸೇರಿ ಮಹಾಯುದ್ಧದಲ್ಲಿ 
ನಿಸ್ಸಂಶಯವಾಗಿ ನಮಗೆ ದೊಡ್ಡ ಹಿತವನ್ನು ಮಾಡುವವರಿದ್ದಾರೆ. 


ಅಯಂ ತೇಷಾಂ ಸಮಸ್ತಾನಾಂ ಶಕ್ತಃ ಪ್ರತಿನಿವಾರಣೇ । 
ತಾನ್‌ ನಿಹತ್ಯ ರಣೇ ಶೂರಃ ಪುನರ್ಯಾಸ್ಯತಿ ಮಾನುಷಾನ್‌  ॥೨೮॥ 


ಭವಾಂಶ್ಚಾಸ್ಮನ್ನಿಯೋಗೇನ ಯಾತು ತಾವನ್ನಹೀತಳಮ್‌ | 


ಈ ಅರ್ಜುನನು ಅವರೆಲ್ಲರನ್ನೂ ತಡೆಯಲು ಸಮರ್ಥನಾಗಿದ್ದಾನೆ. ಇವನು 
ಅವರೆಲ್ಲರನ್ನೂ ಸಂಹರಿಸಿ ಪುನಃ ಮನುಷ್ಯಲೋಕಕ್ಕೆ ಹೋಗುವನು. ನೀವು ಸಹ ನನ್ನ 
ಆದೇಶದಂತೆ ಭೂಮಿಗೆ ಹೋಗಿ ಕಾಮ್ಯಕವನದಲ್ಲಿವಾಸಮಾಡುತ್ತಿರುವ ವೀರನಾದ 
ಯುಧಿಷ್ಠಿರನನ್ನುನೋಡುವಿರಿ. (ನೋಡಿ) 


ಸ ವಾಚ್ಯೋ ಮಮ ಸಂದೇಶಾದ್‌ ಧರ್ಮಾತ್ಮಾ ಸತ್ಯಸಂಗರಃ 1 
ನೋತ್ಸಂಠಾ ಫಲ್ಲುನೇ ಕಾರ್ಯಾ ಕೃತಾಸ್ತ್ರ ಶೀಘ್ರಮೇಷ್ಯತಿ 11೩೦॥॥ 
ಧರ್ಮಾತ್ಮನೂ ಸತ್ಯಸಂಧನೂ ಆದ ಅವನಿಗೆ ನನ್ನ ಆದೇಶದಂತೆ ಅರ್ಜುನನ 


ವಿಷಯದಲ್ಲಿ ಚಿಂತೆಯು ಬೇಡ ಅವನು ಅಸ್ಪಗಳನ್ನು ಪಡೆದು ಶೀಘ್ರವಾಗಿ 
ಹಿಂದಿರುಗುವನು ಎಂದು ನೀವು ಹೇಳಬೇಕು. 


ಇಂದ್ರಲೋಕಾಭಿಗಮನಪರ್ವ -451- 


ಕೇವಲಂ ಭುಜವೀರ್ಯೇಣ ನಾಕೃತಾಸ್ಟೇಣ ವಾರಣೇ। 
ಭೀಷ್ಮದ್ರೋಣಾದಯಃ ಶಕ್ಯಾ ಯುದ್ಧೇ ಪ್ರತಿಸಮಾಸಿತುಮ್‌ ॥೩೧॥ 


ಗೃಹೀತಾಸ್ಟೋ ಮಹಾಬಾಹುರ್ಗುಡಾಕೇಶ: ಪರಂತಪಃ ॥ 


ನೃತ್ತವಾದಿತ್ರಗೀತಾನಾಂ ದಿವ್ಯಾನಾಂ ಪಾರಮೇಯಿವಾನ್‌ 11೩೨॥ 
ಭವಾನಪಿ ವಿವಿಕ್ತಾನಿ ತೀರ್ಥಾನಿ ಮನುಜೇಶ್ವರ । 

ಭ್ರಾತೃಭಿಃ ಸಹಿತಃ ಸರ್ವೈರ್ದ್ರಷ್ಟುಮರ್ಹತ್ಯರಿಂದವು IAA 
ಅಸ್ಪವಿದ್ಯೆಯನ್ನು ಸಂಪಾದಿಸದೆ ಕೇವಲ ಭುಜವೀರ್ಯದಿಂದ ಯುದ್ಧದಲ್ಲಿ 


ಭೀಷ್ಠದ್ರೋಣಾದಿಗಳ ಎದುರಿಗೆ ನಿಲ್ಲಲು ಸಾಧ್ಯವಿಲ್ಲ. 


J 
ಅಸ್ಪವಿದ್ಯೆಯನ್ನು ಸಂಪಾದಿಸಿದ ಮಹಾಬಾಹುವೂ ಪರಂತಪನೂ ಗುಡಾಕೇಶನೂ 
ಆದ ಅರ್ಜುನನು ದೇವ ಲೋಕಸಂಬಂಧಿಯಾದ ನೃತ್ಯವಾದಿತ್ರ ಮತ್ತು ಸಂಗೀತಗಳಲ್ಲಿ 
ಪಾರಂಗತನಾಗಿದ್ದಾನೆ. ರಾಜನೇ ಅರಿಂದಮನೇ! ನೀನು ಸಹ ಎಲ್ಲ ತಮ್ಮಂದಿರ 
ಜೊತೆಯಲ್ಲಿತೀರ್ಥಯಾತ್ರೆಯನ್ನುಮಾಡುವುದು ಯೋಗ್ಯವಾಗಿರುತ್ತದೆ. 
ತೀರ್ಥೇಷಾಪುತ್ಯ ಪುಣ್ಯೇಷು ವಿಪಾಪ್ಮಾ ವಿಗತಜ್ಜರ: । 
ರಾಜ್ಯಂ ಭೋಕ್ಸ್ಯಸಿ ಧರ್ಮೇಣ ಸುಖೀ ವಿಗತಕಲ್ಲಷ: 12೪1 
ಪವಿತ್ರವಾದ ತೀರ್ಥಗಳಲ್ಲಿ ಸ್ನಾನವನ್ನು ಮಾಡಿ ಪಾಪವನ್ನು ಮತ್ತು ಮನಸ್ಸಿನ 
ಚಿಂತೆಯನ್ನು ಕಳೆದುಕೊಂಡು ದೋಷ ರಹಿತನಾಗಿ ಸುಖಿಯಾಗಿ ಧರ್ಮದಿಂದ 
ರಾಜ್ಯವನ್ನು ಆಳುವಿ. (ಎಂದೂ ಧರ್ಮರಾಜನಿಗೆ ನನ್ನ ಆದೇಶದಂತೆ ಹೇಳಬೇಕು.) 
ಭವಾಂಶ್ಸೆನಂ ದ್ವಿಜಶ್ರೇಷ್ಠ ಪರ್ಯಟಂತಂ ಮಹೀತಳೇ । 
ತ್ರಾತುಮರ್ಹತಿ ವಿಪ್ರಾಗ್ರ್ಯ ತಪೋಬಲಸಮನ್ನಿತ: 1೩೫1 
ದ್ವಿಜಶ್ರೇಷ್ಠರೇ ಬ್ರಾಹ್ಮಣೋತ್ತಮರೇ, ಅವನು ಭೂತಳದಲ್ಲಿತೀರ್ಥಯಾತ್ರೆಗಾಗಿ 
ಸಂಚಾರಮಾಡುವಾಗ ತಪೋಬಲ ಸಮನಿತರಾದ ನೀವೂ ಸಹ ಅವನನ್ನು ರಕ್ಷಿಸಬೇಕು. 


ಗಿರಿದುರ್ಗೇಷು ಚ ಸದಾ ದೇಶೇಷು ವಿಷಮೇಷು ಚ 1 
ವಸಂತಿ ರಾಕ್ಸಸಾ ರೌದ್ರಾಸ್ತೇಭ್ಯೋ ರಕ್ಷೇತ್‌ ಸದಾ ಭವಾನ್‌ 11೩೬॥ 


-452- ಮಹಾಭಾರತ ವನಪರ್ವ 


ಗಿರಿದುರ್ಗಗಳಲ್ಲಿಯೂ ವಿಷಮಪ್ರದೇಶಗಳಲ್ಲಿಯೂ ಸದಾ ಕ್ರೂರರಾದ ರಾಕ್ಷಸರು 
ವಾಸಮಾಡುತ್ತಾರೆ. ಅವರಿಂದ ನೀವು ಧರ್ಮರಾಜನನ್ನು ಯಾವಾಗಲೂ ರಕ್ಷಿಸಬೇಕು. 
ವೈಶಂಪಾಯನಃ 
ತಥೇತ್ಯಥ ಪ್ರತಿಜ್ಞಾಯ ಲೋಮಶಃ ಸುಮಹಾತಪಾಃ । 
ಕಾಮ್ಯಕಂ ವನಮುದ್ದಿಶ್ಯ ಸಮುಪಾಯಾನ್ನಹೀತಳಮ್‌ 1೩೭/1 


ಹಾಗೆಯೇ ಆಗಲಿ ಎಂದು ಪ್ರತಿಜ್ಞೆಯನ್ನು ಮಾಡಿ ಮಹಾತಪಸ್ಸಿಗಳಾದ 
ಲೋಮಶರು ಕಾಮ್ಯಕವನಕ್ಕೆ ಹೋಗಲು ಉದ್ದೇಶಿಸಿ ಭೂಮಿಗೆ ಬಂದರು. 


ದದರ್ಶ ತತ್ರ ಕೌಂತೇಯಂ ಧರ್ಮರಾಜಮರಿಂದಮಮ್‌ । 

ತಾಪಸೈರ್ಭ್ರಾತೃಭಿಶ್ಚೈವ ಸರ್ವತಃ ಪರಿವಾರಿತಮ್‌ IASI 

ಆ ಕಾಮ್ಯಕವನದಲ್ಲಿಸುತ್ತಲೂ ತಾಪಸರಿಂದಲೂ ಮತ್ತು ಸಹೋದರರಿಂದಲೂ 
ಪರಿವೃತನಾದ ಶತ್ರುದಮನನಾದ ಶ ಧರ್ಮರಾಜನನ್ನುನೋಡಿದರು. 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಏಕಚತ್ದಾರಿಂಶೋ5ಧ್ಯಾಯಃ ॥ 
1 ಇಂದ್ರಲೋಕಾಭಿಗಮನಪರ್ವಣಿ ಚತುರ್ಥೊೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿನಲವತ್ತೊಂದನೆಯ ಅಧ್ಯಾಯ ಮುಗಿಯಿತು. 
LSS 


ನಲವತ್ತೆರಡನೆಯ ಅಧ್ಯಾಯ 


(ಅರ್ಜುನನ ಅದ್ಭುತ ಕರ್ಮಗಳನ್ನು ಕೇಳಿ ಸಂಜಯನ 
ಎದುರಿಗೆ ಧೃತರಾಷ್ಟ್ರನ ಶೋಕ.) 


ಜನಮೇಜಯಃ 
ಅತ್ಯದ್ದುತಾನಿ ಕರ್ಮಾಣಿ ಪಾರ್ಥಸ್ಯಾಮಿತತೇಜಸಃ । 
ಧೃತರಾಷ್ಟ್ರೋ ಮಹಾತೇಜಾಃ ಶ್ರುತ್ವಾ ವಿಪ್ರ ಕಿಮಬ್ರವೀತ್‌ nol 


ವೈಶಂಪಾಯನರೇ, ಅಮಿತಪರಾಕ್ರಮಿಯಾದ ಅರ್ಜುನನ ಅತ್ಯದ್ಭುತವಾದ 
ಕರ್ಮಗಳನ್ನುಕೇಳಿ ಮಹಾತೇಜಸ್ವಿಯಾದ ಧೃತರಾಷ್ಟ್ರನು ಏನು ಹೇಳಿದನು? 


ಇಂದ್ರಲೋಕಾಭಿಗಮನಪರ್ವ -453- 


ವೈಶಂಪಾಯನಃ 


ಶಕ್ರಲೋಕಗತಂ ಪಾರ್ಥಂ ಶ್ರುತ್ವಾ ರಾಜಾರಂಬಿಕಾಸುತಃ । 
ದ್ವೈಪಾಯನಾದೃಷಿಶ್ರೇಷ್ಠಾತ್‌ ಸಂಜಯಂ ವಾಕ್ಯಮಬ್ರವೀತ್‌ 11೨॥॥ 


ಅಂಬಿಕಾಸುತನಾದ ಧೃತರಾಷ್ಟ್ರನು ಅರ್ಜುನನು ಇಂದ್ರಲೋಕಕ್ಕೆ ಹೋದ 
ವಿಷಯವನ್ನು ಖಯಪಷಿಶ್ರೇಷ್ಠರಾದ ದೆ ಶೈಪಾಯನರಿಂದ ತಿಳಿದು ಸಂಜಯನನ್ನು ಕುರಿತು 
ಹೀಗೆ ಮಾತನಾಡಿದನು. 


ಶ್ರುತಂ ಮೇ ಸೂತ ಕಾರ್ತ್ಸೇನ ಕರ್ಮ ಪಾರ್ಥಸ್ಯ ಧೀಮತಃ । 
ಕಚ್ಚಿತ್‌ ತವಾಪಿ ವಿದಿತಂ ಯಾಥಾತಥ್ಯೇನ ಸಾರಥೇ 11೩1! 
ಪ್ರಮತ್ತೋ ಗ್ರಾಮ್ಯಧರ್ಮೇಷು ಮಂದಾತ್ಮಾ ಪಾಪನಿಶ್ಚಯಃ । 

ಮಮ ಪುತ್ರಃ ಸುದುರ್ಬುದ್ಧಿ; ಪೃಥಿವೀಂ ನಾಶಯಿಷ್ಯತಿ NYU 


ಸೂತನೇ, ನಾನು ಮೇಧಾವಿಯಾದ ಪಾರ್ಥನ ಕರ್ಮಗಳನ್ನು ಸಮಗ್ರವಾಗಿ 
ಕೇಳಿದೆ. ಎಲೈ ಸಾರಥಿಯೇ. ನಿನಗೂ ಸಹ ಅವು ಯಥಾರ್ಥವಾಗಿ ತಿಳಿದಿರಬಹುದು. 
ನನ್ನ ಪುತ್ರನು ಮಂದಾತ್ಮನೂ ಪಾಪನಿಶ್ಚಯನೂ ಮತ್ತು ಇಂದ್ರಿಯಭೋಗದಲ್ಲಿಆಸಕ್ತನೂ 
ಆಗಿ ಮಹಾದುರ್ಬುದ್ದಿಯುಳ್ಳವನಾಗಿ ಭೂಮಿಯನ್ನುನಾಶಮಾಡುವನು. 


ಯಸ್ಯ ನಿತ್ಯಮೃತಾ ವಾಚಃ ಸೆ ಕೈರೇಷ್ಟಪಿ ಮಹಾತ್ಮನಃ | 


ತೈಲೋಕ್ಯಮಪಿ ತಸ್ಯ ಸ್ಯಾದ್‌ ಯೋದ್ಧಾ ಯಸ್ಯ ಧನಂಜಯಃ 11೫1 

ಯಾವ ಮಹಾತ್ಮನಾದ ಧರ್ಮರಾಜನ ವಿನೋದದಲ್ಲಿ ಆಡಿದ ಮಾತುಗಳೂ 
ಸಹ ಸತ್ಯವಾಗಿವೆಯೋ ಯಾರಿಗೆ ಧನಂಜಯನು ಯೋಧನಾಗಿದ್ದಾನೆಯೋ ಅವನಿಗೆ 
ಮೂರುಲೋಕಗಳೂ ದೊರೆಯುತ್ತವೆ. 

ಅಸ್ಯತಃ ಕರ್ಣಿನಾರಾಚಾನ್‌ ತೀಕ್ಷ್ಯಾಗ್ರಾಂಶ್ಹ ಶಿಲಾಶಿತಾನ್‌ । 

ನಾರ್ಜುನಸ್ಯಾಗ್ರತಸ್ತಿಷ್ಟೇದ್‌ ಅಪಿ ಮೃತ್ಯುಜರಾತಿಗಃ Wel 

ಕಲ್ಲಿನಲ್ಲಿ ಸಾಣೆಯನ್ನು ಹಿಡಿದು ತೀಕ್ಷ್ಮವಾದ ತುದಿಯನ್ನು ಹೊಂದಿದ ಬಾಣಗಳನ್ನು 
ಅರ್ಜುನನು ಕಿವಿಯವರೆಗೂ ಎಳೆದು ಪ್ರಯೋಗಿಸುವಾಗ ಜರಾಮರಣರಹಿತನಾದ 
ವ್ಯಕ್ತಿಯು ಸಹ ಅರ್ಜುನನ ಎದುರಿಗೆ ನಿಲ್ಲಲಾರ. 


454- ಮಹಾಭಾರತ ವನಪರ್ವ 


ಮಮ ಪುತ್ರಾ ದುರಾತ್ಮಾನಃ ಸರ್ವೇ ಮೃತ್ಯುವಶಂ ಗತಾಃ । 
ಯೇಷಾಂ ಯುದ್ಧಂ ದುರಾಧರ್ಪೈಃ ಪಾಂಡವೈಃ ಸಮುಪಸ್ಥಿತಮ್‌ 11೭! 


ಎಂದೂ ಸೋಲಿಸಲು ಸಾಧ್ಯವಿಲ್ಲದ ಪಾಂಡವರ ಜೊತೆಯಲ್ಲಿ ಯುದ್ಧವನ್ನು 
ಸಂಪಾದನೆಮಾಡಿದ ನನ್ನ ಮಕ್ಕಳೆಲ್ಲರೂ ದುಷ್ಪರು. ಎಲ್ಲರೂ ಮೃತ್ಯುವಶರಾಗಿದ್ದಾರೆ. 


ತಸ್ಕೈವ ಚ ನ ಪಠ್ಮಾಮಿ ಯುಧಿ ಗಾಂಡೀವಧನ್ನನ:ಃ । 
ಅನಿಶಂ ಚಿಂ ತಯಾನೋತಪಿ ಯ ಏನಮಭಿಯಾದ್‌ ಯುಧಿ 11೮1 


ಗಾಂಡೀವಧನುಸನ್ನು ಧರಿಸಿದ ಆ ಅರ್ಜುನನ ಜೊತೆಯಲ್ಲಿ ಯಾರು ಅವನಿಗೆ 
ಎದುರಾಗಿ ನಿಂತು ಯುದ್ಧವನ್ನು ಮಾಡುತ್ತಾರೆ ಎಂದು ಸತತವಾಗಿ ಚಿಂತನೆಯನ್ನು 
ಮಾಡಿದರೂ ನನಗೆ ಯಾರೂ ತೋರುತ್ತಿಲ್ಲ. 


ದ್ರೋಣಕರ್ಣೊ ಪ್ರತೀಯಾತಾಂ ಯದಿ ಭೀಷ್ನೋತಪಿ ವಾ ರಣೇ । 
ಮಹಾನ್‌ ಸ್ಯಾತ್‌ ಸಂಶಯೋ ಲೋಕೇ ನ ತು ಪಶ್ಯಾಮಿ ನೋ ಜಯಮ್‌ 


ಒಂದು ಪಕ್ಷ ದ್ರೋಣಕರ್ಣರು ಅವನಿಗೆ ಎದುರಿಗೆ ನಿಲ್ಲಬಹುದು. ಅಥವಾ 
ಭೀಷ್ಮರು ಅವನ ಎದುರಿಗೆ ನಿಲ್ಲಬಹುದು. ಆದರೂ ಜಯದ ವಿಷಯದಲ್ಲಿದೊಡ್ಡ 
ಸಂಶಯವುಂಟಾಗುತ್ತದೆಯೇ ಹೊರತು ನಮಗೆ ನಿಶ್ಚಿತವಾಗಿ ಜಯವು ನನಗೆ 
ಕಾಣುವುದಿಲ್ಲ. 


ಫೃಣೀ ಕರ್ಣಃ ಪ್ರಮಾದೀ ಚ ಆಚಾರ್ಯಃ ಸ್ಥವಿರೋ ಗುರುಃ । 
ಅಮರ್ಷೀ ಬಲವಾನ್‌ ಪಾರ್ಥಃ ಸಂರಂಭೀ ದೃಢವಿಕ್ರಮಃ 11೧೦॥ 


ಕರ್ಣನು ದಯಾ ಶೀಲನಾದವನು. ದ್ರೋಣರು ಪ್ರಮಾದವುಳ್ಳವರು. ಭೀಷ್ಮರು 
ವೃದ್ಧರಾಗಿದ್ದಾರೆ. ಪಾರ್ಥನಾದರೋ ಬಲಿಷ್ಠವಾಗಿ ಸಿಟ್ಟಿನಿಂದಕೂಡಿ ದೃಢವಾದ 
ಪರಾಕ್ರಮವುಳ್ಳವನಾಗಿದ್ದಾನೆ. 
ಭವೇತ್‌ ಸುತುಮುಲಂ ಯುದ್ಧಂ ಸರ್ವಸ್ಯಾಪ್ಯಪರಾಜಿತಮ್‌ । 
ಸರ್ವೇಷ್ಯಸ್ತವಿದಃ ಶೂರಾಃ ಸರ್ವೇ ಪ್ರಾಪ್ತಾ ಮಹದ್ಯಶಃ moo 


ಇಂದ್ರಲೋಕಾಭಿಗಮನಪರ್ವ -455- 


ಅಪಿ ಸರ್ಮೇಶ್ನರತ್ನಂ ಹಿ ನ ವಾಂಛೇರನ್‌ ಪರಾಜಿತಾಃ । 
ವಧೇ ನೂನಂ ಭವೇಚ್ಛಾಂತಿಃ ತೇಷಾಂ ವಾ ಫಲ್ಲುನಸ್ಯ ವಾ eb] 


ಘೋರವಾದ ಯುದ್ಧವು ನಡೆಯುತ್ತದೆ. ಪಾಂಡವರೆಲ್ಲರೂ ಎಂದೂ ಶತ್ರುಗಳಿಂದ 
ಪರಾಜಿತರಲ್ಲಎಲ್ಲರೂ ಅಸ್ವವಿದ್ಯೆಯನ್ನು ಬಲ್ಲವರು ಶೂರರು ಮಹಾಕೀರ್ತಿಯನ್ನು 
ಗಳಿಸಿದವರು. ಆದ್ದರಿಂದ ಪರಾಜಯವನ್ನು ಹೊಂದಿ ಅವರಲ್ಲಿ ಯಾರೊಬ್ಬರೂ 
ಸರ್ವೇಶ್ವರರಾಗುವುದನ್ನು ಯಾರೂ ಬಯಸುವುದಿಲ್ಲ. ಅವರು (ನನ್ನಮಕ್ಕಳ) ಅಥವಾ 
ಅರ್ಜುನನ ವಧೆಯಾದರೆ ಮಾತ್ರ ಶಾಂತಿ ಯುಂಟಾಗುತ್ತದೆ. 


ನ ತು ಹಂತಾರರ್ಜುನಸ್ಯಾಸ್ತಿ ಜೇತಾ ವಾಠಸ್ಯ ನ ವಿದ್ಯತೇ । 
ಮನ್ಯುಸ್ತಸ್ಯ ಕಥಂ ಶಾಮ್ಯೇನ್ನಂದಾನ್‌ ಪ್ರತಿ ಸಮುತ್ನಿತಃ 11೧೩ 
ಆದರೆ ಅರ್ಜುನನನ್ನು ಕೊಲ್ಲುವವರಾಗಲೀ ಅಥವಾ ಜಯಿಸುವವರಾಗಲೀ 


ಯಾರೂ ಇಲ್ಲ. ಮಂದರಾದ ನನ್ನ ಪುತ್ರರ ಮೇಲೆ ಉಂಟಾದ ಅವನ ಕೋಪವು 
ಹೇಗೆ ಶಾಂತವಾದೀತು? 


ತ್ರಿದಶೇಶಸಮೋ ವೀರಃ ಖಾಂಡವೇಠಗ್ನಿಮತರ್ಪಯತ್‌ । 
ಜಿಗಾಯ ಪಾರ್ಥಿವಾನ್‌ ಸರ್ವಾನ್‌ ರಾಜಸೂಯೇ ಮಹಾಕ್ರತೌ ॥೧೪॥ 


ಅರ್ಜುನನು ದೇವೇಂದ್ರನಿಗೆ ಸಮಾನವಾದ ಪರಾಕ್ರಮವುಳ್ಳವನು. 
ಖಾಂಡವವನದಲ್ಲಿಅಗ್ನಿಯನ್ನುತ್ಫಪ್ತಿಪಡಿಸಿದನು. ರಾಜಸೂಯ- ಮಹಾಯಾಗದಲ್ಲಿ 
ಎಲ್ಲರಾಜರನ್ನೂಗೆದ್ದನು. 

ಶೇಷಂ ಕುರ್ಯಾದ್‌ ಗಿರೇರ್ವಜ್ರಂ ನಿಪತನ್‌ ಮೂರ್ದ್ನಿ ಸಂಜಯ । 

ನ ತು ಕುರ್ಯುಃ ಶರಾಃ ಶೇಷಂ ಕ್ಲಿಪ್ತಾಸ್ತಾತ ಕಿರೀಟಿನಾ 11೧೫! 


ಎಲೈ ಸಂಜಯನೇ, ಪರ್ವತ ಶಿಖರದ ಮೇಲೆ ಬಿದ್ದ ವಜ್ರಾಯುಧವು 
ಪರ್ವತವನ್ನು ಉಳಿಸಬಹುದು ಆದರೆ ಪ್ರೀತಿಪಾತ್ರನೇ, ಅರ್ಜುನನಿಂದ 
ಪ್ರಯೋಗಿಸಲ್ಪಟ್ಟಬಾಣಗಳು ಶತ್ರುಗಳಲ್ಲಿಯಾರನ್ನೂಉಳಿಸುವುದಿಲ್ಲ. 


-456- ಮಹಾಭಾರತ ವನಪರ್ವ 


ಯಥಾ ಹಿ ಕಿರಣಾ ಭಾನೋಸ್ತಪಂತೀಹ ಚರಾಚರಮ್‌ । 
ತಥಾ ಪಾರ್ಥಕರೋತ್ತಷ್ಠಾಃ ಶರಾಸ್ತಪ್ಯಂತಿ ಮೇ ಸುತಾನ್‌ HOLI 


ಹೇಗೆ ಸೂರ್ಯನ ಕಿರಣಗಳು ಮಧ್ಯಾಹಕಾಲದಲ್ಲಿ ಚರಾಚರವಾದ ಜಗತ್ತನ್ನು 
ದಹಿಸುತ್ತವೆಯೋ ಹಾಗೆ ಪಾರ್ಥನ ಕೈಯಿಂದ ಪ್ರೇರಿಸಲ್ಪಟ್ಟ ಬಾಣಗಳು ನನ್ನಪುತ್ರರನ್ನು 
ದಹಿಸುತ್ತವೆ. 


ಅಪೀಮಾಂ ರಥಘೋಷೇಣ ಭಯಾರ್ತಾ ಸವ್ಯಸಾಚಿನಃ । 
ಪ್ರತಿಭಾತಿ ವಿದೀರ್ಣೇವ ಸರ್ವತೋ ಭಾರತೀ ಚಮೂಃ 11೧೭! 


ಆ ಬಾಣಗಳು ಭೂಮಿಯನ್ನು ಬೇಕಾದರೂ ದಹಿಸುತ್ತವೆ. ಸವ್ಯಸಾಚಿಯ 
ರಥಘೋಷದಿಂದ ಭಯಾರ್ತವಾದ ಭರತಕುಲದವರಾದ ನಮ್ಮ ಸೈನ್ಯವು ಎಲ್ಲ 
ಕಡೆಗಳಲ್ಲಿಯೂ ಬಿರಿದುಹೋದಂತೆ ಕಾಣುತ್ತದೆ. 


ಯ ಉದ್ದರನ್‌ ಪ್ರವಪಂಶ್ಚೆವ ಬಾಣಾನ್‌ 
ತಥಾ55ತತಾಯೀ ಸಮರೇ ಕಿರೀಟೀ । 
ಸೃಷ್ಟೋ5ಂತಕಃ ಸರ್ವಹರೋ ವಿಧಾತ್ರಾ 
ಭವೇದ್ಯಥಾ ತದ್ದದವಾರಣೀಯಃ 11೧೮॥ 
ಕೈಯಲ್ಲಿ ಗಾಂಡೀವಧನುಸ್ಸನ್ನು ಹಿಡಿದ ಶತ್ರುವಧೋದ್ಯತನಾದ ಅರ್ಜುನನು 
ಯುದ್ಧದಲ್ಲಿ ಬಾಣಗಳನ್ನು ಪ್ರಯೋಗಿಸುವಾಗ ಬ್ರಹ್ಮದೇವರು ಸರ್ವನಾಶಕನಾಗಿ 
ಸರ್ವಸಂಹಾರಕನಾಗಿ ಸೃಷ್ಟಿಮಾಡಿದ ಯಮನಂತೆ ಇರುವ ಅರ್ಜುನನನ್ನುಯಾರೂ 
ನಿವಾರಿಸಲು ಸಾಧ್ಯವಿಲ್ಲ. 
ಸಂಜಯಃ 
ಯದೇತತ್‌ ಕಥಿತಂ ರಾಜನ್‌ ತ್ವಯಾ ದುರ್ಯೋಧನಂ ಪ್ರತಿ | 
ಸರ್ವಮೇತದ್‌ ಯಥಾತಥ್ಯಂ ನ ತನ್ನಿಥ್ಯಾ ಮಹೀಪತೇ 11೧೯॥ 
ಮನ್ಯುನಾಠಭಿಸಮಾವಿಷ್ಟಾ ಪಾಂಡವಾಸ್ತ ಮಿತೌಜಸಃ 1 
ದೃಷ್ಟ್ವಾ ನೀತಾಂ ಸಭಾಂ ಕೃಷ್ಣಾಂ ಧರ್ಮಪತ್ನೀಂ ಯಶಸ್ವಿನೀಮ್‌ ॥1೨೦॥ 


ಇಂದ್ರಲೋಕಾಭಿಗಮನಪರ್ವ -457- 


ರಾಜನೇ! ನೀನು ದುರ್ಯೋಧನನನ್ನು ಕುರಿತು ಏನು ಹೇಳಿದೆಯೋ ಅದೆಲ್ಲವೂ 
ಸತ್ಯ. ಮಹಿಪತಿಯೇ, ಅದು ಸುಳ್ಳಲ್ಲ ಧರ್ಮಪತ್ನಿಯೂ ಕೀರ್ತಿವಂತೆಯೂ ಆದ 


ದ್ರೌಪದಿಯನ್ನು ಸಭೆಗೆ ಎಳೆತಂದುದನ್ನು ನೋಡಿ ಅಮಿತಪರಾಕ್ರಮಿಗಳಾದ ಪಾಂಡವರು 
ಕೋಪದಿಂದ ತುಂಬಿಹೋಗಿದ್ದಾರೆ. 


ದುಃಶಾಸನಸ್ಯ ತಾ ವಾಚಃ ಶ್ರುತ್ವಾ ವೈ ದಾರುಣೋದಯಾಃ । 


ಕರ್ಣಸ್ಯ ಚ ಮಹಾರಾಜ ನ ಸಪ್ಪ 19ತೀತಿ ಮೇ ಮತಿಃ 11೨೧ಟ 


ಎಲೈ ಮಹಾರಾಜನೇ, ಭಯಂಕರ ಪರಿಣಾಮವುಳ್ಳ ದುಶ್ಶಾಸನನ ಮಾತುಗಳನ್ನು 


ಮತ್ತು ಕರ್ಣನ ಮಾತುಗಳನ್ನು ಕೇಳಿ ಅವರು ನಿದ್ರೆಯನ್ನು ಮಾಡುವುದಿಲ್ಲವೆಂದು 
ನನ್ನ ಅಭಿಪ್ರಾಯ. 


ಶ್ರುತಂ ಹಿ ತೇ ಮಹಾರಾಜ ಯಥಾ ಪಾರ್ಥೇನ ಸಂಯುಗೇ ।ಟ 


ಏಕಾದಶತನುಃ ಸ್ನಾಣುರ್ಧನುಷಾ ಪರಿತೋಷಿತಃ 1೨೨ 


ಮಹಾರಾಜನೇ, ಅರ್ಜುನನಿಂದ ಯುದ್ಧದಲ್ಲಿ ಏಕಾದಶಮೂರ್ತಿಯಾದ 
ಮಹೇಶ್ದರನು ಹೇಗೆ ಧನುಸಿನಿಂದ ಸಂತೋಷಪಡಿಸಲ್ಪಟ್ಟನೆಂದು ನೀನು ಕೇಳಿದ್ದೀಯೆ. 

ಕೈರಾತಂ ವೇಷಮಾಸ್ಥಾಯ ಯೋಧಯಾಮಾಸ ಫಲ್ಗುನಮ್‌ । 

ಜಿಜ್ಞಾಸು: ಸರ್ವದೇವೇಶಃ ಕಪರ್ದೀ ಭಗವಾನ್‌ ಸ್ವಯಮ್‌ (1೨೩1 

ಸರ್ವದೇವೇಶನಾದ ಭಗವಂತನಾದ ಕಪರ್ದಿಯು ತಾನೇ ಅರ್ಜುನನ 


ಪರಾಕ್ರಮವನ್ನು ತಿಳಿಯುವ ಅಭಿಪ್ರಾಯದಿಂದ ಕಿರಾತವೇಷವನ್ನು ಧರಿಸಿ ಅರ್ಜುನನ 
ಜೊತೆಯಲ್ಲಿ ಯುದ್ಧವನ್ನು ಮಾಡಿದನು. 


ತತ್ವೆನಂ ಲೋಕಪಾಲಾಸ್ತೇ ದರ್ಶಯಾಮಾಸುರರ್ಜುನಮ್‌ । 

ಅಸ್ಪಹೇತೋಃ ಪರಾಕ್ರಾಂತಂ ತಪಸಾ ಕೌರವರ್ಷಭಮ್‌ 11೨೪॥ 

ಅಸ್ಪವನ್ನು ಸಂಪಾದಿಸಲು ತಪಸ್ಸಿನಲ್ಲಿ ಉದ್ಯುಕ್ತನಾದ ಕೌರವ ಶ್ರೇಷ್ಠನಾದ 
ಅರ್ಜುನನಿಗೆ ಅಲ್ಲಿಯೇ ಲೋಕಪಾಲಕರು ತಮ್ಮ ದರ್ಶನವನ್ನು ಕೊಟ್ಟರು. 


-458- ಮಹಾಭಾರತ ವನಪರ್ವ 


ನೈತದುತ್ತಹತೇ5ನ್ಯೋ ಹಿ ಲಬ್ದುಮನೃತ್ರ ಫಲ್ಲುನಾತ್‌ । 
ಸಾಕ್ಷಾದರ್ಶನಮೇತೇಷಾಮೀಶ್ನರಾಣಾಂ ನರೋ ಭುವಿ 1೨೫1 


ಭೂಮಿಯಲ್ಲಿ ಅರ್ಜುನನನ್ನು ಬಿಟ್ಟುಬೇರೆಯಾವ ಮನುಷ್ಯನೂ ಅಧೀಶ್ವರರಾದ 
ಆ ಲೋಕಪಾಲಕರ ದರ್ಶನವನ್ನುಪಡೆಯಲು ಪ್ರಯತ್ನಿಸಲಾರ (ಪಡೆಯುವುದಿಲ್ಲ.) 


ಹೇಶ್ತರೇಣ ಯೋ ರಾಜನ್‌ನ ಜೀರ್ಣೋ ಗ್ರಸ್ತಮೂರ್ತಿಮಾನ್‌ । 
ಕಸ್ತಮುತ್ತಹತೇ ವೀರೋ ಯುದ್ಧೇ ಜರಯಿತುಂ ಪುಮಾನ್‌ M2೬ 


ರಾಜನೇ, ಯಾರು ಮಹೇಶ್ವರನ ಬಾಣಗಳಿಂದ ಆಚ್ಛಾದಿತನಾದರೂ 
ಸೋಲಲಿಲ್ಲವೋ ಅಂತಹ ವೀರನಾದ ಅರ್ಜುನನನ್ನುಯಾವ ಪುರುಷನು ಯುದ್ಧದಲ್ಲಿ 
ಸೋಲಿಸಲು ನಾಶಗೊಳಿಸಲು ಬಯಸಬಹುದು? 


ಆಸಾದಿತಮಿದಂ ಘೋರಂ ತುಮುಲಂ ರೋಮಹರ್ಷಣಮ್‌ । 
ದ್ರೌಪದೀಂ ಪರಿಕರ್ಷದ್ಧಿ; ಕೋಪಯದ್ದಿಶ್ಚ ಪಾಂಡವಾನ್‌ 11೨೭।1 


ಯತ್ರ ವಿಸ್ಥುರಮಾಣೌಷ್ಠೋ ಭೀಮಃ ಪ್ರಾಹ ವಚೋ ಮಹತ್‌ ಟ 
ದೃಷ್ಟ್ವಾ ದುರ್ಯೋಧನೇನೋರೂ ದ್ರೌಪದ್ಯಾ ದರ್ಶಿತಾವುಭೌ ॥೨೮॥ 


ದ್ರೌಪದಿಯನ್ನು ಎಳೆದಾಡಿ ಪಾಂಡವರನ್ನು ಕೋಪಗೋಳಿಸಿದ ನಿನ್ನಮಕ್ಕಳಿಂದ 
ಘೋರವೂ ತೀವ್ರವೂ ರೋಮಾಂಚಕಾರಿಯೂ ಆದ ಈ ಯುದ್ಧವು 
ಸಂಪಾದಿಸಲ್ಪಟ್ಟಿತು. ಅಲ್ಲಿತುಟಿಗಳು ಅದರುತ್ತಿದ್ದ ಭೀಮಸೇನನು ದ್ರೌಪದಿಗೆ ತೋರಿಸಿದ 
ದುರ್ಯೋಧನನ ಎರಡು ತೊಡೆಗಳನ್ನುನೋಡಿ ದೊಡ್ಡ ಮಾತುಗಳನ್ನು ಆಡಿದನಷ್ಟೆ. 


ಊರುಂ ಭೇತ್ಸ್ಯಾಮಿ ತೇ ಪಾಪ ಗದಯಾ ವಜ್ರಕಲ್ಪಯಾ । 
ತ್ರಯೋದಶಾನಾಂ ವರ್ಷಾಣಾಮಂತೇ ದುರ್ದ್ಯೂತದೇವಿನಃ: 11೨೯1 


ಎಲ್ಫೆ ಪಾಪಿಯೇ, ಹದಿಮೂರುವರ್ಷಗಳು ಕಳೆದಮೇಲೆ ಕೆಟ್ಟದ್ಯೂತವನ್ನು ಆಡಿದ 
ನಿನ್ನತೊಡೆಯನ್ನು ವಜ್ರಸದೃಶವಾದ ನನ್ನ ಗದೆಯಿಂದ ಮುರಿಯುವನು (ಎಂದು 
ಹೇಳಿದನಷ್ಟೆ). 


ಇಂದ್ರಲೋಕಾಭಿಗಮನಪರ್ವ -459- 


ಸರ್ವೇ ಪ್ರಹರತಾಂ ಶ್ರೇಷ್ಠಾ ಸರ್ವೇ ಚಾಮಿತತೇಜಸಃ । 
ಸರ್ವಾಸ್ವದಿಪುಣಾಃ ಸರ್ವೇ ದೇವೈರಪಿ ಸುದುರ್ಜಯಾಃ 11೩೦॥ 


ಎಲ್ಲರೂ ಶಸ್ತಾಸ್ತ್ರಪ್ರಯೋಗದಲ್ಲಿನಿಪುಣರು. ಎಲ್ಲರೂ ಅಮಿತಪರಾಕ್ರಮಿಗಳು. 
ಎಲ್ಲರೂ ಎಲ್ಲಾ ಅಸ್ಪಗಳಲ್ಲಿಯೂ ಕುಶಲರು ಮತ್ತು ಎಲ್ಲರೂ ದೇವತೆಗಳಿಂದಲೂ 
ಅಜೇಯರು. 


ಮನ್ಯೇ ಮನ್ಯುಸಮುದ್ಧೂತಾಃ ಪುತ್ರಾಣಾಂ ತವ ಸಂಗರೇ । 
ಅಂತಂ ಪಾರ್ಥಾಃ ಕರಿಷ್ಯಂತಿ ವೀರ್ಯಾಮರ್ಷಸಮನಿತಾಃ 11೩೧1 


ವೀರ್ಯ ಮತ್ತು ಕೋಪಗಳಿಂದ ಕೂಡಿದ ಮಹಾಕೋಪದಿಂದ ಯುಕ್ತರಾದ 
ಪಾಂಡವರು ಯುದ್ಧದಲ್ಲಿ ನಿನ್ನ ಮಕ್ಕಳ ಅಂತ್ಯವನ್ನು ಮಾಡುವರು ಎಂದು ನಾನು 
ಭಾವಿಸುವೆನು. 
ದೃತರಾಷ್ಟ್ರ 
ಕಿಂ ಕೃತಂ ಸೂತ ಕರ್ಣೇನ ವದತಾ ಪರುಷಂ ವಚಃ । 
ಪರ್ಯಾಪ್ತಂ ವೈರಮೇತಾವದ್‌ ಯತ್‌ ಕೃಷ್ಣಾ ಸಾ ಸಭಾಂ ಗತಾ ॥॥೩೨॥॥ 


ಅಪೀದಾನೀಂ ಮಮ ಸುತಾಃ ತಿಷ್ಕೇರನ್‌ ಮಂದಚೇತಸಃ । 
ಯೇಷಾಂ ಭ್ರಾತಾ ಗುರುರ್ಜ್ಯೇಷ್ಕೋ ವಿನಯೇ ನಾವತಿಷ್ಠತೇ ॥೩೩॥ 


ಎಲೈ ಸೂತನೇ, ಕರ್ಣನು ಒರಟಾದ ಮಾತುಗಳನ್ನು ಆಡಿ 
ಏನುಮಾಡಿದಂತಾಯಿತು? ದ್ರೌಪದಿಯನ್ನು ಸಭೆಗೆ ಎಳೆತಂದ ಒಂದು ವಿಷಯವು 
ಪಾಂಡವರಿಗೆ ಇಷ್ಟು ವೈರವನ್ನು ಉಂಟುಮಾಡಲು ಸಾಕಾಗುತ್ತದೆ. ಯಾರ ಹಿರಿಯಣ್ಣನು 
ಎಂದೂ ವಿನಯದಿಂದ ನಡೆದುಕೊಳ್ಳಲಿಲ್ಲವೋ ಅಂತಹ ಅಣ್ಣನನ್ನು ಹೊಂದಿದ 
ಮಂದಪ್ರಜ್ಞೆಯುಳ್ಳ ನನ್ನ ಮಕ್ಕಳು ಈಗಲಾದರೂ ಒಳ್ಳೆಯ ಮಾರ್ಗದಲ್ಲಿ 
ಇರುತ್ತಾರೆಯೇ? 


ಮಮಾಪಿ ವಚನಂ ಸೂತ ನ ಶುಶೂಪತಿ ಮಂದಭಾಕ್‌ ॥ 
ದೃಷ್ಟ್ವಾ ಮಾಂ ಚಕ್ಷುಷಾ ಹೀನಂ ನಿರ್ವಿಚೇಷ್ಠಮಚೇತಸಮ್‌ 1೩೪ 


-460- ಮಹಾಭಾರತ ವನಪರ್ವ 


ಸೂತನೇ, ದೃಷ್ಟಿಹೀನನಾದ ಚೇಷ್ನಾರಹಿತನಾದ ಉದ್ಭ್ರಾಂತನಾದ ನನ್ನ 
ಮಾತುಗಳನ್ನು ಮಂದಭಾಗ್ಯನಾದ ದುರ್ಯೋಧನನು ಕೇಳುವುದಿಲ್ಲ. 


ಯೇ ಚಾಸ್ಯ ಸಚಿವಾ ಮಂದಾಃ ಕರ್ಣಸೌಬಲಕಾದಯಃ | 
ತೇ ತಸ್ಯ ಭೂಯಸೋ ದೋಷಾನ್‌ ವರ್ಧಯಂತಿ ವಿಚೇತಸಃ 1೩೫ 


ಇನ್ನು ಅವನ ಸಚಿವರೂ ಮಂದರೂ ಆದ ಕರ್ಣ ಶಕುನಿ ಮೊದಲಾದವರು 
ಯಾರು ಇದ್ದಾರೋ ಅವರು ಜ್ಞಾನವಿಲ್ಲದೆ ಅವನ ದೋಷಗಳನ್ನು ಇನ್ನೂ 
ಹೆಚ್ಚಿಸುತ್ತಿದ್ದಾರೆ. 


ಸ್ವೈರಂ ಮುಕ್ತಾ ಅಪಿ ಶರಾಃ ಪಾರ್ಥೇನಾಮಿತತೇಜಸಾ | 
ನಿರ್ದಹೇಯುರ್ಮಮ ಸುತಾನ್‌ ಕಿಂಪುನರ್ಮನ್ಯುನೇರಿತಾಃ  ॥೩೬॥ 


ಅಮಿತಪರಾಕ್ರಮಿಯಾದ ಅರ್ಜುನನು ವಿನೋದಕ್ಕಾಗಿ ಪ್ರಯೋಗಿಸಿದ 
ಬಾಣಗಳೂ ನನ್ನ ಮಕ್ಕಳನ್ನು ಸುಟ್ಟುಬಿಡುತ್ತವೆ. ಇನ್ನು ಸಿಟ್ಟಿನಿಂದ ಪ್ರಯೋಗಿಸಿದ 
ಬಾಣಗಳ ವಿಷಯದಲ್ಲಿ ಹೇಳುವುದೇನು? 


ಪಾರ್ಥಬಾಹುಬಲೋತ ಶ್ಸೈಷ್ಟಾ ಮಹಾಚಾಪವಿನಿಃಸ್ಪತಾಃ | 
ದಿವ್ಯಾಸಮಂತ್ರಚುದಿತಾಃ ಸಾದಯೇಯುಃ ಸುರಾನಪಿ 11೩೭! 


ದಿವ್ಯಾಸ್ಸಮಂತ್ರಗಳಿಂದ ಪ್ರೇರಿತವಾದ ಗಾಂಡೀವಚಾಪದಿಂದ ಹೊರಟ ಅವನ 
ಬಾಹುಬಲದಿಂದ ಪ್ರಯೋಗಿಸಲ್ಪಟ್ಟ ಬಾಣಗಳು ದೇವತೆಗಳನ್ನೂ ಕೊಲ್ಲಲು 
ಸಮರ್ಥವಾಗಿವೆ. 


ಯಸ್ಯ ಮಂತ್ರೀ ಚ ಗೋಪ್ತಾ ಚ ಸುಹೃಚ್ಛೈವ ಜನಾರ್ದನಃ 1 
ಹರಿಸ್ತ್ರೈಲೋಕ್ಕನಾಥಃ ಸ ಕಿಂನು ತೇನ ನ ನಿರ್ಜಿತಮ್‌ WAS 
ಯಾರಿಗೆ ಮೂರುಲೋಕಕ್ಕೆ ಒಡೆಯನಾದ ಜನಾರ್ದನನಾದ ಹರಿಯು 


ಮಂತ್ರಿಯೂ ರಕ್ಷಕನೂ ಮತ್ತು ಹಿತೈಷಿಯೂ ಆಗಿದ್ದಾನೆಯೋ ಅವನು ಏನನ್ನುಗೆಲ್ಲದೆ 
ಇರಲು ಸಾಧ್ಯ? 


ಇಂದ್ರಲೋಕಾಭಿಗಮನಪರ್ವ -461- 


ಇದಂ ಚ ಸುಮಹಚ್ಚಿತ್ರಮ್‌ ಅರ್ಜುನಸ್ಯೈವ ಸಂಜಯ । 
ಮಹಾದೇವೇನ ಬಾಹುಭ್ಯಾಂ ಯತ್ತಮೇತ ಅತಿ ಶ್ರುತಿಃ HAI 


ಸಂಜಯನೇ, ಅರ್ಜುನನು ಬಾಹುಗಳಿಂದ ಮಹೇಶ್ವರನ ಜೊತೆಯಲ್ಲಿ 
ಸಂಗತನಾದನು ಎಂದು ಏನು ಕೇಳಿದ್ದೇವೆಯೋ ಇದು ದೊಡ್ಡ ಆಶ್ಚರ್ಯದ ಸಂಗತಿ. 


ಬ್ರ YA 
ಫಲುನೇನ ಸಹಾಯೇನ ವಹ್ನೇರ್ದಾಮೋದರೇಣ ಚ 11೪೦।| 


ಪ್ರತ್ಯಕ್ಷಂ ಸರ್ವಲೋಕಸ್ಯ ಖಾಂಡವೇ ಯತ್ಛತಂ ಪುರಾ । 
ಖಾಂಡವವನದಲ್ಲಿಸರ್ವಲೋಕದ ಎದುರಿನಲ್ಲಿದಾಮೋದರನ ಸಹಾಯದಿಂದ 


ವಹಿಗೆ ಹಿಂದೆ ಅರ್ಜುನನು ಏನು ಸಾಧಿಸಿದನೆಂಬುದು (ಎಲ್ಲರಿಗೂ ತಿಳಿದವಿಷಯ) 


ಸರ್ವಥಾ ನಾಸ್ತಿ ಮೇ ಪುತ್ರಃ ಸಾಮಾತ್ಯಃ ಸಹಬಾಂಧವಃ । 
ಕ್ರುದ್ದೇ ಪಾರ್ಥೇ ಚ ಭೀಮೇ ಚ ವಾಸುದೇವೇ ಚ ಸಾತ್ಯಕೌ ॥೪೦॥ 

ಅರ್ಜುನನೂ ಭೀಮನೂ ಕೃಷ್ಣನೂ ಮತ್ತು ಸಾತ್ಯಕಿಯೂ ಕ್ರುದ್ಧರಾಗಿರುವಾಗ ತನ್ನ 
ಬಾಂಧವರು ಮತ್ತು ಅಮಾತ್ಯರೊಡನೆ ಕೂಡಿದ ನನ್ನ ಪುತ್ರನು ಸರ್ವಥಾ ಇಲ್ಲವೆಂದೇ 
ಭಾವಿಸುತ್ತೇನೆ. 

1 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 

ವನಪರ್ವಣಿ ದ್ವಿಚತ್ಡಾರಿಂಶೋ5ಧ್ಯಾಯಃ ॥1 
॥ ಇಂದ್ರಲೋಕಾಭಿಗಮನಪರ್ವಣಿ ಪಂಚಮೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿನಲವತ್ತೆರಡನೆಯ ಅಧ್ಯಾಯ ಮುಗಿಯಿತು. 


ರರರರ್ಗರೇ 


ತ ಮಹಾಭಾರತ ವನಪರ್ವ 


ನಲವತ್ಕೂರನೆಯ ಅಧ್ಯಾಯ 
(ಕಾಡಿನಲ್ಲಿ ಪಾಂಡವರ ಭೋಜ್ಯವಸ್ತು ಕಥನ.) 
ಜನಮೇಜಯಃ 

ಯದಿದಂ ಶೋಚಿತಂ ರಾಜ್ಞಾ ಧೃತರಾಷ್ಟ್ರೇಣ ವೈ ಮುನೇ । 

ಪ್ರವ್ರಾಜ್ಯ ಪಾಂಡವಾನ್‌ ವೀರಾನ್‌ ಸರ್ವಮೇತನ್ನಿರರ್ಥಕಮ್‌ ॥೧॥ 

ವೈಶಂಪಾಯನರೇ, ವೀರರಾದ ಪಾಂಡವರನ್ನು ವನಕ್ಕೆ ಕಳುಹಿಸಿ ರಾಜನಾದ 
ಧೃತರಾಷ್ಟ್ರನು ಏನು ಶೋಕಪಟ್ಟನೋ ಅದೆಲ್ಲವೂ ನಿರರ್ಥಕವಾದುದಷ್ಟೇ? 

ಕಥಂ ಹಿ ರಾಜಾ ಪುತ್ರಂ ಸ್ವಮುಪೇಕ್ಟೇತಾಲ್ಪಚೇತಸಮ್‌ । 

ದುರ್ಯೋಧನಂ ಪಾಂಡುಪುತ್ರಾನ್‌ ಕೋಪಯಾನಂ ಮಹಾರಥಾನ್‌ ॥ 

ಮಹಾರಥರಾದ ಪಾಂಡುಪುತ್ರರನ್ನುಕೋಪಗೊಳಿಸುವ ಅಲ್ಪಚೇತನನಾದ ತನ್ನ 
ಪುತ್ರನಾದ ದುರ್ಯೋಧನನನ್ನು ರಾಜನಾದ ಧೃತರಾಷ್ಟ್ರನು ಹೇಗೆ 
ಉಪೇಕ್ಷೆಮಾಡುತ್ತಾನೆ? 

ಕಿಮಾಸೀತ್‌ ಪಾಂಡುಪುತ್ರಾಣಾಂ ವನೇ ಭೋಜನಮುಚ್ಯತಾಮ್‌ ।ಟ 

ವನ್ಯಂ ವಾತಷ್ಯಥವಾ ಕೃಷ್ಣೇತದಾಖ್ಯಾತು ಮೇ ಭವಾನ್‌ 11೩.1 

ಪಾಂಡುಪುತ್ತರಿಗೆ ವನದಲ್ಲಿಎಂತಹ ಭೋಜನವಾಯಿತು? ವನದಲ್ಲಿಸಹಜವಾಗಿ 
ದೊರೆಯುವ ಭೋಜನವೇ ಅಥವಾ ಕೃಷಿಯನ್ನು ಮಾಡಿ ಬೆಳೆದ ಧಾನ್ಯಗಳೇ ಎಂದು 
ನೀವು ನನಗೆ ತಿಳಿಸಿ. 

ವೈಶಂಪಾಯನಃ 
ವಾನೇಯಾಂಸ್ತು ಮೃಗಾಂಸ್ತೇ ತು ಶುದ್ಧೈರ್ಬಾಣೈರ್ನಿಪಾತಿತಾನ್‌! 
ಬ್ರಾಹ್ಮಣಾನಾಂ ನಿವೇದ್ಯಾಗ್ರೇ ಭುಂಜತೇ ಭರತರ್ಷಭಾಃ WI 


ಆ ಭರತರ್ಷಭರು ಶುದ್ಧಬಾಣಗಳಿಂದ ಹೊಡೆಯಲ್ಲಟ್ಟ ವನ್ಯಮೃಗಗಳನ್ನು 
ಮೊದಲು ಬ್ರಾಹ್ಮಣರಿಗೆ ಸಮರ್ಪಿಸಿ ಅನಂತರ ಭುಂಜಿಸಿದರು. 


ತಾಂಶ್ಚ ಶೂರಾನ್‌ ಮಹೇಷ್ವಾಸಾನ್‌ ತದಾ ನಿವಸತೋ ವನೇ ॥ 
ಅನ್ವಯುರ್ಬ್ರಾಹ್ಮಣಾ ರಾಜನ್‌ ಸಾಗ್ನಯೋರನಗ್ನಯಸ್ತಥಾ 11೫1! 


ಇಂದ್ರಲೋಕಾಭಿಗಮನಪರ್ವ -463- 


ಎಲೈ ರಾಜನೇ, ಶೂರರೂ ಮತ್ತು ಧರ್ನುಧಾರಿಗಳೂ ಆಗಿ ಕಾಡಿನಲ್ಲಿವಾಸಿಸುವ 
ಅವರನ್ನು ಅಗ್ನಿಯುಳ್ಳೆ ಮತ್ತು ಅಗ್ನಿ ಇರದ ಅನೇಕ ಬ್ರಾಹ್ಮಣರು ಹಿಂಬಾಲಿಸಿದರು. 


ಬ್ರಾಹ್ಮಣಾನಾಂ ಸಹಸ್ರಾಣಿ ಸ್ನಾತಕಾನಾಂ ಮಹಾತ್ಮನಾಮ್‌ । 
ದಶ ಮೋಕ್ಷವಿದಾಂ ತದ್ದದ್‌ ಯಾನ್‌ ಬಿಭರ್ತಿ ಯುಧಿಷ್ಠಿರಃ 11೬11 


ಯುಧಿಷ್ಠಿರನು ಮಹಾತ್ಮರಾದ ಸಹಸ್ರಸ್ನಾತಕಬ್ರಾಹ್ಮಣರನ್ನು ಅದರಂತೆ 
ಮೋಕ್ಷಾಪೇಕ್ಷಿಗಳಾದ ಹತ್ತುಸಹಸ್ರ ಸಂನ್ಯಾಸಿಗಳನ್ನು ಪೋಷಿಸಿದನು. 

ರುರೂನ್‌ ಕೃಷ್ಣಮೃಗಾಂಶ್ಚೈವ ಮೇಧ್ಯಾಂಶ್ಚಾನ್ಯಾನ್‌ ಮನೋರಮಾನ್‌ । 

ಬಾಣೈರುನೃಥ್ಯ ವಿಧಿವದ್‌ ಬ್ರಾಹ್ಮಣೇಭ್ಯೋ ನ್ಯವೇದಯತ್‌ Hu 

ರುರುಗಳನ್ನು ಕೃಷ್ಣಮೃಗಗಳನ್ನು ಮತ್ತು ಮೇಧ್ಯವಾದ ಮನೋಹರವಾದ ಬೇರೆ 


ಮೃಗಗಳನ್ನು ಬಾಣಗಳಿಂದ ಸಂಹರಿಸಿ ವಿಧಿಪೂರ್ವಕವಾಗಿ ಧರ್ಮರಾಜನು 
ಬ್ರಾಹ್ಮಣರಿಗೆ ನಿವೇದಿಸಿದನು. 

ನ ತತ್ರ ಶಶ್ಚಿದ್‌ ದುರ್ವರ್ಣೋ ವ್ಯಾಧಿತೋ ವಾಪಿ ದೃಶ್ಯತೇ । 

ಕೃಶೋ ವಾ ದುರ್ಬಲೋ ವಾಠಪಿ ದೀನೋ ಭೀತೋತಪಿ ವಾ ನರಃ | 

ನ ತತ್ರಾವಿನಯಃ ಶಶ್ಚಿದ್‌ ಅದ್ಭಶ್ಯತ ತದಾ ದ್ವಿಜಃ ISU 

ಅಲ್ಲಿ ಯಾವನೂ ದುರ್ವರ್ಣದವನಾಗಲೀ ಅಥವಾ ರೋಗಗ್ರಸ್ತನಾಗಲೀ 
ಕಾಣುತ್ತಿರಲಿಲ್ಲ. ಕೃಶನಾದವನು ದುರ್ಬಲನಾದವನು ದೀನನಾದವನು ಭೀತನಾದವನು 
ಯಾವ ಮನುಷ್ಯನೂ ಇರಲಿಲ್ಲ. ಅಥವಾ ಅಲ್ಲಿ ಅವಿನೀತನಾದ ಒಬ್ಬ ದ್ವಿಜನೂ 
ಕಾಣಬರುತ್ತಿರಲಿಲ್ಲ. 

ಪುತ್ರಾನಿವ ಪ್ರಿಯಾನ್‌ ಜ್ಞಾತೀನ್‌ ಬ್ರಾತ್ಮ್ಮ ನಿವ ಸಹೋದರಾನ್‌ । 

ಪುಪೋಷ ಕೌರವಶ್ರೇಷ್ಠೋ ಧರ್ಮರಾಜೋ ಯುಧಿಷ್ಠಿರಃ ue 

ಕೌರವಶ್ರೇಷ್ಠನಾದ ಧರ್ಮರಾಜನಾದ ಯುಧಿಷ್ಠಿರನು ತನಗೆ 
ಪ್ರಿಯರಾದದಾಯಾದಿಗಳನ್ನು ಮಕ್ಕಳಂತೆ ಮತ್ತು ಒಡಹುಟ್ಟಿದ ಸಹೋದರರಂತೆ 
ಪೋಷಿಸಿದನು. 


-464- ಮಹಾಭಾರತ ವನಪರ್ವ 


ಪತೀಂಶ್ಚ ದ್ರೌಪದೀ ಸರ್ವಾನ್‌ ದ್ವಿಜಾತೀಂಶ್ಚ ಯಶಸ್ವಿನೀ ॥ 
ಮಾತೇವ ಭೋಜಯಿತ್ತಾಗ್ರೇ ಶಿಷ್ಟಮಾಹಾರಯತ್‌ ತದಾ ॥೧೦॥ 


ಯಶಸ್ವಿನಿಯಾದ ದ್ರೌಪದಿಯು ತಾಯಿಯಂತೆ ಎಲ್ಲಾ ಬ್ರಾಹ್ಮಣರಿಗೂ ಮತ್ತು 
ಪತಿಗಳಿಗೂ ಮೊದಲು ಭೋಜನಗಳನ್ನು ಬಡಿಸಿ ಉಳಿದುದನ್ನು ತಾನು 
ಸ್ವೀಕರಿಸುತ್ತಿದ್ದರು. 


ಪ್ರಾಚೀಂ ರಾಜಾ ದಕ್ಷಿಣಾಂ ಭೀಮಸೇನೋ 
ಯಮೌ ಪ್ರತೀಚೀಮಥವಾsಪ್ಯದೀಚೀಮ್‌ ।ಟ 
ಧನುರ್ಧರಾ ಮಾಂಸಹೇತೋರಗಾಣಾಂ 
ಕ್ಷಯಂ ಚಕ್ರುರ್ನಿತ್ಯಮೇವೋಪಗಮ್ಮ 11೧೧॥ 


ಧರ್ಮರಾಜನು ಪೂರ್ವದಿಕ್ಕಿಗೂ ಭೀಮಸೇನನು ದಕ್ಷಿಣದಿಕ್ಕಿಗೂ 
ನಕುಲಸಹದೇವರು ಪಶ್ಚಿಮ ಅಥವಾ ಉತ್ತರದಿಕ್ಕಿಗೂ ಬಿಲ್ಲನ್ನು ಹಿಡಿದು ಹೊರಟು 
ಮಾಂಸದ ಸಲುವಾಗಿ ಮೃಗಗಳನ್ನು ಸಮೀಪಿಸಿ ಬೇಟೆಯಾಡುತ್ತಿದ್ದರು. 


ತಥಾ ತೇಷಾಂ ವಸತಾಂ ಕಾಮ್ಯಕೇವೈ 
ವಿಹೀನಾನಾಮರ್ಜುನೇನೋತುಕಾನಾಮ್‌ । 

ಪಂಚೈವ ವರ್ಷಾಣಿ ತಥಾ ವೃತೀಯು: । 
ಅಧೀಯತಾಂ ಜಪತಾಂ ಜುಹ್ಮತಾಂ ಚ 11೧೨! 


ಹಾಗೆ ಅರ್ಜುನನಿಂದ ರಹಿತರಾಗಿ ಅರ್ಜುನನನ್ನು ನೋಡುವ ತವಕದಿಂದ 
ಕಾಮ್ಯಕವನದಲ್ಲಿ ಅಧ್ಯಯನವನ್ನೂ ಜಪವನ್ನೂ ಹೋಮವನ್ನೂ ಮಾಡುತ್ತಿದ್ದಲವರಿಗೆ 
ಐದು ವರ್ಷಗಳು ಕಳೆದುಹೋದವು. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಹಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ತಿಚತ್ತಾಂಂಶೋಧ್ಕಾಯಃ || 
"॥ ಇಂದಲೋಕಾಭಿಗಮನಪರ್ವಣಿ ಷಷ್ಫೋಂಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿನಲವತ್ಮೂರನೆಯ ಅಧ್ಯಾಯ ಮುಗಿಯಿತು. 


irr 


ಇಂದ್ರಲೋಕಾಭಿಗಮನಪರ್ವ -465- 


ನಲವತ್ನಾಲ್ಕನೆಯ ಅಧ್ಯಾಯ 
(ಸಂಜಯನ ಎದುರಿನಲ್ಲಿ ಧೃತರಾಷ್ಟ್ರ: ಶೋಕ ಮತ್ತು ಸಂಜಯನ ಉತ್ತರ) 
ವೈತಂಪಾಯನಃ 
ದೀರ್ಫಮುಷ್ಣಂ ಸುನಿಃಶ್ಪಸ್ಕ ಧೃತರಾಷ್ಟ್ರೋಂಂಬಿಕಾಸುತಃ | 
ಅಬ್ರವೀತ್‌ ಸಂಜಯಂ ಸೂತಮಾಮಂತ್ರ 1 ಭರತರ್ಷಭ 11೧! 


ಎಲ್ಫೆ ಭರತರ್ಷಭನೇ ಅಂಬಿಕಾಸುತನಾದ ಧೃತರಾಷ್ಟ್ರನು ದೀರ್ಫವಾದ 
ಉಷ್ಣವಾದ ನಿಟ್ಟುಸಿರನ್ನುಬಿಟ್ಟುಸೂತನಾದ ಸಂಜಯನನ್ನು ಕರೆದು ಮಾತನಾಡಿದನು. 


ದೇವಪುತ್ರೆ ಮಹಾಭಾಗೌ ದೇವರಾಜಸಮದ್ಕುತೀ । 


ನಕುಲಃ ಸಹದೇವಶ್ಚ ಪಾಂಡವೌ ಯುದ್ಧದುರ್ಮದೌ 11೨।। 
ದೃಢಾಯುಧೌ ದೂರಪಾತೌ ಯುದ್ಧೇ ಚ ಕೃತನಿಶ್ಚಯೌ । 
ಶೀಘ್ರಹಸ್ತೌ ದೃಢಕ್ರೋಧೌ ನಿತ್ಯಯುಕ್ತೌ ರಥೇ ಸ್ಥಿತೌ Mal 


ದೇವರಾಜನಿಗೆ ಸಮಾನವಾದ ಕಾಂತಿಯುಳ್ಳ ದೇವಪುತ್ರರಾದ 
ಮಹಾನುಭಾವರಾದ ಪಾಂಡವರಾದ ನಕುಲಸಹದೇವರು ಯುದ್ಧ 
ದುರ್ಮದರಾಗಿದ್ದಾರೆ. ಅವರು ದೃಢವಾದ ಆಯುಧಗಳನ್ನು ಧರಿಸಿ ದೂರದ 
ಗುರಿಯನ್ನು ಭೇಧಿಸುವ ವ್ಯಕ್ತಿತ್ತಪುಳ್ಳವರು. ಬೇಗನೇ ಬಾಣಗಳನ್ನು ಪ್ರಯೋಗಿಸುವ 
ಕೈಚಳಕವುಳ್ಳವರು, ದೃಢವಾದ ಕ್ರೋಧವನ್ನು ಹೊಂದಿದ್ದಾರೆ. ಯುದ್ಧವನ್ನು 
ಮಾಡುವುದೆಂದು ನಿಶ್ಚಯಿಸಿ ಯಾವಾಗಲೂ ರಥದಲ್ಲಿನಿರತರಾಗಿದಾರೆ. 

ಭೀಮಾರ್ಜುನೌ ಪುರೋಧಾಯ ಯದಾ ತೌ ರಣಮೂರ್ಧನಿ । 

ಸ್ವಾಸ್ಕೇತೇ ಸಿಂಹವಿಕ್ರಾಂತಾವಶ್ಚಿನಾವಿವ ದುಸಹೌ । 

ನ ಶೇಷಮನುಪಶ್ಯಾಮಿ ಮಮ ಸೈನ್ಯಸ್ಯ ಸಂಜಯ 11೪1 

ಸಿಂಹವಿಕ್ರಮತಾಲಿಗಳಾದ ದುಸ್ತಹರಾದ ಅಶಿನೀದೇವತೆಗಳಂತೆ ಇರುವ ಅವರು 
ಭೀಮಾರ್ಜುನರನ್ನು ಮುಂದೆಮಾಡಿಕೊಂಡು ಯುದ್ಧದಲ್ಲಿ ಅಗ್ರಭಾಗದಲ್ಲಿನಿಂತಾಗ 
ಎಲ್ಲೆ ಸಂಜಯನೇ, ನನ್ನ ಸೈನ್ಯವು ಉಳಿಯುವುದಿಲ್ಲವೆಂದು ನಾನು ಭಾವಿಸುತ್ತೇನೆ. 


ತೌ ಹ್ಯಪ್ರತಿರಥೌ ಯುದ್ಧೇ ದೇವಪುತ್ರ ಮಹಾಬಲೌ । 
ದ್ರೌಪದ್ಯಾಸ್ತಂ ಪರಿಕ್ಷೇಶಂ ನ ಕಂಸ್ಕ್ಯೇತೇ:ತ್ಯಮರ್ಷಿಣು WM 


-466- ಮಹಾಭಾರತ ವನಪರ್ವ 


ಯುದ್ಧದಲ್ಲಿ ಅಪ್ರತಿರಥರೂ ದೇವಪುತ್ರರೂ ಮಹಾಬಲಿಷ್ಕರೂ 
ಮಹಾಕೋಪವುಳ್ಳವರೂ ಆದ ಅವರಿಬ್ಬರೂ ದ್ರೌಪದಿಯ ಆ ಪರಿಕ್ಷೇಶವನ್ನು 
ಕ್ಷಮಿಸುವುದಿಲ್ಲ. 


ವೃಷ್ಣಯೋತಥ ಮಹೇಷ್ವಾಸಾ: ಪಾಂಚಾಲಾಶ್ಚಾಮಿತೌಜಸಃ । 
ಯುಧಿ ಸತ್ಯಾಭಿಸಂಧೇನ ವಾಸುದೇವೇನ ರಕ್ಷಿತಾಃ | 
ಪ್ರಧಕ್ಷ್ಯಂತಿ ರಣೇ ಪಾರ್ಥಾಃ ಪುತ್ರಾಣಾಂ ಮಮ ವಾಹಿನೀಮ್‌ ॥ 


ಮಹಾಧರ್ನುಧಾರಿಗಳಾದ ವೃಷ್ಟಿಗಳು ಮತ್ತು ಅಮಿತಪರಾಕ್ರಮಿಗಳಾದ 
ಪಾಂಚಾಲರು ಯುದ್ಧದಲ್ಲಿಸತ್ಯಸಂಧನಾದ ಕೃಷ್ಣನಿಂದ ರಕ್ಷಿಸಲ್ಪಟ್ಟವರಾಗಿ ಪಾಂಡವರೂ 
ಸೇರಿ ನನ್ನ ಪುತ್ರರ ಸೈನ್ಯವನ್ನು ದಹಿಸುತ್ತಾರೆ. 

ರಾಮಕೃಷ್ಣಪ್ರಣೀತಾನಾಂ ವೃಷ್ಟೀನಾಂ ಸೂತನಂದನ । 

ನ ಶಕ್ಯಃ ಸಹಿತುಂ ವೇಗಃ ಪರ್ವತ್ಮೈರಪಿ ದುಸಹಃ HO 

ಎಲೈ ಸೂತನಂದನನೇ, ರಾಮಕೃಷ್ಣರನ್ನು ನಾಯಕರಾಗುಳ್ಳ ವೃಷ್ಟಿಗಳ ವೇಗವು 
ಪರ್ವತಗಳಿಂದಲೂ ಸಹಿಸಲು ಅಸಾಧ್ಯವಾದುದು. ಅದನ್ನುಯಾರೂ ಸಹಿಸಲಾರರು. 


ತೇಷಾಂ ಮಧ್ಯೇ ಮಹೇಷ್ವಾಸೋ ಭೀಮೋ ಭೀಮಪರಾಕ್ರಮಃ | 

ಶೈಕ್ಯಯಾ ವೀರಘಾತಿನ್ಯಾ ಗದಯಾ ವಿಚರಿಷ್ಯತಿ 1೯॥॥ 

ಅವರ ಮಧ್ಯದಲ್ಲಿಮಹಾಧರ್ನುಧಾರಿಯೂ ಭಯಂಕರ- ಪರಾಕ್ರಮವುಳ್ಳವನೂ 
ಆದ ಭೀಮನು ನೆಲುವಿನಲ್ಲಿ ತೂಗುಹಾಕಿರುವ ವೀರರನ್ನೂ ಸದೆಬಡಿಯುವ ತನ್ನ 
ಗದೆಯನ್ನುಹಿಡಿದು ಸಂಚರಿಸುವನು. 


ತಥಾ ಗಾಂಡೀವನಿರ್ಥೋಷಂ ವಿಷ್ಟೂರ್ಜಿತಮಿವಾಶನೇಃ | 
ಗದಾವೇಗಂ ಚ ಭೀಮಸ್ಯ ನಾಲಂ ಸೋಢುಂ ನರಾಧಿಪಾಃ 11೧೦೬ 


ಹಾಗೆಯೇ ಸಿಡಿಲಿನ ಅಬ್ಬರದಂತಿರುವ ಗಾಂಡೀವದ ಘೋಷವನ್ನೂ ಭೀಮಸೇನನ 
ಗದಾವೇಗವನ್ನೂ ಯಾವ ರಾಜರೂ ಸಹಿಸಲಾರರು. 


ತತೋತಹಂ ಸುಹೃದಾಂ ವಾಚೋ ದುರ್ಯೋಧನವದಶಾನುಗಃ | 
ಸ್ಮರಣೀಯಾಃ ಸ್ಮರಿಷ್ಯಾಮಿ ಮಯಾ ಯನ್ನ ಕೃತಂ ಪುರಾ 11೧೧1 


ಇಂದ್ರಲೋಕಾಭಿಗಮನಪರ್ವ -467- 


ಆಗ ದುರ್ಯೋಧನನವಶನಾದ ನಾನು ಯಾರ ಮಾತನ್ನು ಹಿಂದೆ ನಡೆಸಲಿಲ್ಲವೋ 

ಅಂತಹ ಸ್ಮರಣೆಗೆ ಯೋಗ್ಯವಾದ ಹಿತೈಷಿಗಳ ಮಾತನ್ನು ಸ್ಫರಿಸಿಕೊಳ್ಳುವನು. 
ಸಂಜಯಃ 

ವ್ಯತಿಕ್ರಮೋರಯಂ ಸುಮಹಾನ್‌ ತ್ವಯಾ ರಾಜನ್ನುಪೇಕ್ತಿತ: । 

ಸಮರ್ಥೇನಾಪಿ ಯನ್ಮೋಹಾತ್‌ ಪುತ್ರಸ್ತೇ ನ ನಿವಾರಿತಃ 11೧೨। 

ರಾಜನೇ! ನೀನು ಸಮರ್ಥನಾಗಿದ್ದರೂ ಮೋಹದಿಂದ ನಿನ್ನ ಪುತ್ರನನ್ನು 
ನಿವಾರಿಸಲಿಲ್ಲ. ಈ ದೊಡ್ಡ ಧರ್ಮದ ಉಲ್ಲಂಘನೆಯು ನಿನ್ನಿಂದ ಉಪೇಕ್ಷಿಸಲ್ಪಟ್ಟಿತು. 

ಶುತ್ವಾನಯಂ ನಿರ್ಜಿತಾನ್‌ ದ್ಯೂತೇ ಪಾಂಡವಾನ್‌ ಮಧುಸೂದನಃ। 

ತ್ದರಿತಃ ಕಾಮ್ಯಕೇ ಪಾರ್ಥಾನ್‌ ಸಮಭಾವಯದಚ್ಯುತ: HOA 


ದ್ಯೂತದಲ್ಲಿ ಪಾಂಡವರು ಪರಾಜಿತರಾದರೆಂದು ಕೇಳಿದ ಮಧುಸೂದನನಾದ 
ಅಚ್ಯುತನು ತಕ್ಷಣ ಕಾಮ್ಯಕ ವನಕ್ಕೆ ಬಂದು ಪಾಂಡವರನ್ನು ಸತ್ತರಿಸಿದನು. 

ದ್ರುಪದಸ್ಯ ತಥಾ ಪುತ್ರಾ ಧೃಷ್ಟದ್ಯುಮ್ನಪುರೋಗಮಾಃ | 

ವಿರಾಟೋ ಧೃಷ್ಟಕ್ರೇತುಶ್ಚ ಕೇಕಯಾಶ್ಚ ಮಹಾರಥಾಃ Mer 

ಹಾಗೆಯೇ ದ್ರುಪದನ ಪುತ್ರನಾದ ಧೃಷ್ಟದ್ಯುಮ್ನ ಮೊದಲಾದವರು ಮತ್ತು 
ಮಹಾರಥರಾದ ವಿರಾಟ ಧೃಷ್ಟಕೇತು ಕೈಕೆಯ ರಾಜರುಗಳು (ಪಾಂಡವರನ್ನು) 
ಸತ್ಕರಿಸಿದರು. 

ತೈಶ್ವ ಯತ್‌ ಕಥಿತಂ ದೃಷ್ಟ್ವಾ ತತ್ರ ಪಾರ್ಥಾಂಸ್ತಥಾಗತಾನ್‌ ।ಟ 

ಚಾರೇಣ ವಿದಿತಂ ಸರ್ವಂ ತನ್ಮಯಾ ವೇದಿತಂ ಚತೇ 11೧೫ 

ಅವರು ಆ ಅವಸ್ಥೆಯಲ್ಲಿದ್ದಪಾಂಡವರನ್ನುನೋಡಿ ಆಡಿದ ಮಾತುಗಳನ್ನುನಾನು 
ಚಾರರ ಮೂಲಕ ತಿಳಿದು ಎಲ್ಲವನ್ನೂನಿನಗೆ ತಿಳಿಸಿದ್ದೇನೆ. 

ಸಮಾಗಮ್ಯ ವೃತಸ್ತತ್ರ ಪಾಂಡವೈರ್ಮಧುಸೂದನಃ । 

ಸಾರಥ್ಯೇ ಫಲ್ಗುನಸ್ಯಾಜೌ ತಥೇತ್ಯಾಹ ಚ ತಾನ್‌ ಹರಿಃ 11೧೬॥ 

ಅಲ್ಲಿಪಾಂಡವರ ಸಮಾಗಮವನ್ನು ಹೊಂದಿದ ಮಧುಸೂದನನು ಅರ್ಜುನನಿಂದ 
ಸಾರಥ್ಯದಲ್ಲಿಪ್ರಾರ್ಥಿಸಲ್ಪಟ್ಟವನಾಗಿ ಹಾಗೆಯೇ ಆಗಲಿ ಎಂದು ಅವರನ್ನು ಕುರಿತು 
ಹೇಳಿದನು. 


-464- ಮಹಾಭಾರತ ವನಪರ್ವ 


ಪತೀಂಶ್ಚ ದ್ರೌಪದೀ ಸರ್ವಾನ್‌ ದ್ವಿಜಾತೀಂಠ್ಹ ಯಶಸ್ವಿನೀ । 
ಮಾತೇವ ಭೋಜಯಿತ್ವಾಂಗ್ರೇ ಶಿಷ್ಠಮಾಹಾರಯತ್‌ ತದಾ ॥ಂ೦॥ 


ಯಶಸ್ವಿನಿಯಾದ ದ್ರೌಪದಿಯು ತಾಯಿಯಂತೆ ಎಲ್ಲಾ ಬ್ರಾಹ್ಮಣರಿಗೂ ಮತ್ತು 
ಪತಿಗಳಿಗೂ ಮೊದಲು ಭೋಜನಗಳನ್ನು ಬಡಿಸಿ ಉಳಿದುದನ್ನು ತಾನು 
ಸ್ವೀಕರಿಸುತ್ತಿದ್ದಳು. 


ವ 


ಪ್ರಾಚೀಂ ರಾಜಾ ದಕ್ಷಿಣಾಂ ಭೀಮಸೇನೋ 
ಯಮೌ ಪ್ರತೀಚೀಮಥವಾsಪ್ಯದೀಚೀಮ್‌ । 
ಧನುರ್ಧರಾ ಮಾಂಸಹೇತೋರ್ಮ್ಯ್ವಗಾಣಾಂ 
ಕ್ಷಯಂ ಚಕ್ರುರ್ನಿತ್ಯಮೇವೋಪಗಮ್ಯ ॥೧೧॥ 


ಧರ್ಮರಾಜನು ಪೂರ್ವದಿಕ್ಕಿಗೂ ಭೀಮಸೇನನು ದಕ್ಷಿಣದಿಕ್ಕಿಗೂ 
ನಕುಲಸಹದೇವರು ಪಶ್ಚಿಮ ಅಥವಾ ಉತ್ತರದಿಕ್ಕಿಗೂ ಬಿಲ್ಲನ್ನು ಹಿಡಿದು ಹೊರಟು 
ಮಾಂಸದ ಸಲುವಾಗಿ ಮೃಗಗಳನ್ನು ಸಮೀಪಿಸಿ ಬೇಟೆಯಾಡುತ್ತಿದ್ದರು. 


ತಥಾ ತೇಷಾಂ ವಸತಾಂ ಕಾಮ್ಯಕೇ ವೈ 
ವಿಹೀನಾನಾಮರ್ಜುನೇನೋತ್ತುಕಾನಾಮ್‌ । 

ಪಂಚೈವ ವರ್ಷಾಣಿ ತಥಾ ವ್ಯತೀಯುಃ । 
ಅಧೀಯತಾಂ ಜಪತಾಂ ಜುಹ್ಹತಾಂ ಚ Mew] 


ಹಾಗೆ ಅರ್ಜುನನಿಂದ ರಹಿತರಾಗಿ ಅರ್ಜುನನನ್ನು ನೋಡುವ ತವಕದಿಂದ 
ಕಾಮ್ಯಕವನದಲ್ಲಿ ಅಧ್ಯಯನವನ್ನೂ ಜಪವನ್ನೂ ಹೋಮವನ್ನೂ ಮಾಡುತ್ತಿದ್ದ ಅವರಿಗೆ 
ಐದು ವರ್ಷಗಳು ಕಳೆದುಹೋದವು. 
॥ ಇತಿ ಶ್ರೀಮನ್ನಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ತ್ರಿಚತ್ವಾರಿಂಶೋ5ಧ್ಯಾಯಃ ॥1 
1 ಇಂದ್ರಲೋಕಾಭಿಗಮನಪರ್ವಣಿ ಷಷ್ಟೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ನಲವತ್ನೂರನೆಯ ಅಧ್ಯಾಯ ಮುಗಿಯಿತು. 


LSS 


ಇಂದ್ರಲೋಕಾಭಿಗಮನಪರ್ವ -465- 


ನಲವತ್ನಾಲ್ಕನೆಯ ಅಧ್ಯಾಯ 
(ಸಂಜಯನ ಎದುರಿನಲ್ಲಿ ಧೃತರಾಷ್ಟ್ರನ ಶೋಕ ಮತ್ತು ಸಂಜಯನ ಉತ್ತರ) 
ವೈಶಂಪಾಯನಃ 
ದೀರ್ಥಮುಷ್ಣಂ ಸುನಿಃಶ್ವಸ್ಯ ಧೃತರಾಷ್ಟ್ರೋಂಂಬಿಕಾಸುತ:ಃ 
ಅಬ್ರವೀತ್‌ ಸಂಜಯಂ ಸೂತಮಾಮಂತ್ರ್ಯ ಭರತರ್ಷಭ eT 
ಎಲೈ ಭರತರ್ಷಭನೇ ಅಂಬಿಕಾಸುತನಾದ ಧೃತರಾಷ್ಟ್ರನು ದೀರ್ಪವಾದ 
ಉಷ್ಣವಾದ ನಿಟ್ಟುಸಿರನ್ನು ಬಿಟ್ಟುಸೂತನಾದ ಸಂಜಯನನ್ನು ಕರೆದು ಮಾತನಾಡಿದನು. 


ದೇವಪುತ್ರ ಮಹಾಭಾಗೌ ದೇವರಾಜಸಮದ್ಕುತೀ । 


ನಕುಲಃ ಸಹದೇವಶ್ಚ ಪಾಂಡವೌ ಯುದ್ಧದುರ್ಮದೌ ೨1 
ದೃಢಾಯುಧೌ ದೂರಪಾತೌ ಯುದ್ಧೇ ಚ ಕೃತನಿಶ್ಚಯೌ । 
ಶೀಘ್ರಹಸ್ತೌ ದೃಢಕ್ರೋಧೌ ನಿತ್ಯಯುಕ್ತೌ ರಥೇ ಸ್ಥಿತೌ 11೩। 


ದೇವರಾಜನಿಗೆ ಸಮಾನವಾದ ಕಾಂತಿಯುಳ್ಳ ದೇವಪುತ್ರರಾದ 
ಮಹಾನುಭಾವರಾದ ಪಾಂಡವರಾದ ನಕುಲಸಹದೇವರು ಯುದ್ಧ 
ದುರ್ಮದರಾಗಿದ್ದಾರೆ. ಅವರು ದೃಢವಾದ ಆಯುಧಗಳನ್ನು ಧರಿಸಿ ದೂರದ 
ಗುರಿಯನ್ನು ಭೇಧಿಸುವ ವ್ಯಕ್ತಿತ್ತವುಳ್ಳವರು. ಬೇಗನೇ ಬಾಣಗಳನ್ನು ಪ್ರಯೋಗಿಸುವ 
ಕೈಚಳಕವುಳ್ಳವರು, ದೃಢವಾದ ಕ್ರೋಧವನ್ನು ಹೊಂದಿದ್ದಾರೆ. ಯುದ್ಧವನ್ನು 
ಮಾಡುವುದೆಂದು ನಿಶ್ಚಯಿಸಿ ಯಾವಾಗಲೂ ರಥದಲ್ಲಿನಿರತರಾಗಿದಾರೆ. 

ಭೀಮಾರ್ಜುನೌ ಪುರೋಧಾಯ ಯದಾ ತೌ ರಣಮೂರ್ಧನಿ । 

ಸ್ವಾಸ್ಯೇತೇ ಸಿಂಹವಿಕ್ರಾಂತಾವಶ್ಚಿನಾವಿವ ದುಸಹೌ । 

ನ ಶೇಷಮನುಪಶ್ಯಾಮಿ ಮಮ ಸೈನ್ಯಸ್ಯ ಸಂಜಯ 11೪1! 

ಸಿಂಹವಿಕ್ರಮಶಾಲಿಗಳಾದ ದುಸಹರಾದ ಅಶ್ವಿನೀದೇವತೆಗಳಂತೆ ಇರುವ ಅವರು 
ಭೀಮಾರ್ಜುನರನ್ನು ಮುಂದೆಮಾಡಿಕೊಂಡು ಯುದ್ಧದಲ್ಲಿಅಗ್ರಭಾಗದಲ್ಲಿನಿಂತಾಗ 
ಎಲೈ ಸಂಜಯನೇ, ನನ್ನ ಸೈನ್ಯವು ಉಳಿಯುವುದಿಲ್ಲವೆಂದು ನಾನು ಭಾವಿಸುತ್ತೇನೆ. 


ತೌ ಹ್ಯಪ್ರತಿರಥೌ ಯುದ್ಧೇ ದೇವಪುತ್ರ ಮಹಾಬಲೌ । 
ದ್ರೌಪದ್ಯಾಸ್ತಂ ಪರಿಕ್ಷೇಶಂ ನ ಕ್ಷಂಸ್ಕೇತೇತತ್ಯಮರ್ಷಿಣೌ 11೫1 


-466- ಮಹಾಭಾರತ ವನಪರ್ವ 


ಯುದ್ಧದಲ್ಲಿ ಅಪ್ರತಿರಥರೂ ದೇವಪುತ್ರರೂ ಮಹಾಬಲಿಷ್ಕರೂ 
ಮಹಾಕೋಪವುಳ್ಳವರೂ ಆದ ಅವರಿಬ್ಬರೂ ದ್ರೌಪದಿಯ ಆ ಪರಿಕ್ಲೇಶವನ್ನು 
ಕ್ಷಮಿಸುವುದಿಲ್ಲ. 


ವೃಷ್ಣಯೋತಥ ಮಹೇಷಾಸಾಃ ಪಾಂಚಾಲಾಶ್ನಾಮಿತೌಜಸಃ । 
ಯುಧಿ ಸತ್ಯಾಭಿಸಂಧೇನ ವಾಸುದೇವೇನ ರಕ್ಕಿತಾಃ | 
ಪ್ರಧಕ್ಷ 103 ರಣೇ ಪಾರ್ಥಾಃ ಪುತ್ರಾಣಾಂ ಮಮ ವಾಹಿನೀಮ್‌ ॥ 


ಮಹಾಧರ್ನುಧಾರಿಗಳಾದ ವೃಷ್ಟಿಗಳು ಮತ್ತು ಅಮಿತಪರಾಕ್ರಮಿಗಳಾದ 
ಪಾಂಚಾಲರು ಯುದ್ಧದಲ್ಲಿಸತ್ಯಸಂಧನಾದ ಕೃಷ್ಣನಿಂದ ರಕ್ಷಿಸಲ್ಪಟ್ಟವರಾಗಿ ಪಾಂಡವರೂ 
ಸೇರಿ ನನ್ನಪುತ್ರರ ಸೈನ್ಯವನ್ನು ದಹಿಸುತ್ತಾರೆ. 


ರಾಮಕೃಷ್ಣಪ್ರಣೀತಾನಾಂ ವೃಷ್ಟೀನಾಂ ಸೂತನಂದನ । 


ನ ಶಕ್ಯಃ ಸಹಿತುಂ ವೇಗಃ ಪರ್ವತೈರಪಿ ದುಸ್ತ್ಪಹಃ 11೮1 


ಎಲೈ ಸೂತನಂದನನೇ, ರಾಮಕೃಷ್ಣರನ್ನು ನಾಯಕರಾಗುಳ್ಳ ವೃಷ್ಟಿಗಳ ವೇಗವು 
ಪರ್ವತಗಳಿಂದಲೂ ಸಹಿಸಲು ಅಸಾಧ್ಯವಾದುದು. ಅದನ್ನು ಯಾರೂ ಸಹಿಸಲಾರರು. 


ತೇಷಾಂ ಮಧ್ಯೇ ಮಹೇಷ್ವಾಸೋ ಭೀಮೋ ಭೀಮಪರಾಕ್ರಮಃ | 

ಶೈಕ್ಯಯಾ ವೀರಘಾತಿನ್ಯಾ ಗದಯಾ ವಿಚರಿಷ್ಯತಿ uel 

ಅವರ ಮಧ್ಯದಲ್ಲಿಮಹಾಧರ್ನುಧಾರಿಯೂ ಭಯಂಕರ- ಪರಾಕ್ರಮವುಳ್ಳವನೂ 
ಆದ ಭೀಮನು ನೆಲುವಿನಲ್ಲಿತೂಗುಹಾಕಿರುವ ವೀರರನ್ನೂ ಸದೆಬಡಿಯುವ ತನ್ನ 
ಗದೆಯನ್ನು ಹಿಡಿದು ಸಂಚರಿಸುವನು. 


ತಥಾ ಗಾಂಡೀವನಿರ್ಥೋಷಂ ವಿಷ್ಣೂರ್ಜಿತಮಿವಾಶನೇಃ I 
ಗದಾವೇಗಂ ಚ ಭೀಮಸ್ಯ ನಾಲಂ ಸೋಢುಂ ನರಾಧಿಪಾಃ ool 


ಹಾಗೆಯೇ ಸಿಡಿಲಿನ ಅಬ್ಬರದಂತಿರುವ ಗಾಂಡೀವದ ಘೋಷವನ್ನೂ ಭೀಮಸೇನನ 
ಗದಾವೇಗವನ್ನೂಯಾವ ರಾಜರೂ ಸಹಿಸಲಾರರು. 


ತತೋತಹಂ ಸುಹೃದಾಂ ವಾಚೋ ದುರ್ಯೋಧನವರಶಾನುಗಃ | 
ಸ್ಮರಣೀಯಾಃ ಸ್ಮರಿಷ್ಕಾಮಿ ಮಯಾ ಯನ್ನ ಕೃತಂ ಪುರಾ 11೧೧1 


ಇಂದ್ರಲೋಕಾಭಿಗಮನಪರ್ವ -467- 


ಆಗ ದುರ್ಯೋಧನನವಶನಾದ ನಾನು ಯಾರ ಮಾತನ್ನು ಹಿಂದೆ ನಡೆಸಲಿಲ್ಲವೋ 

ಅಂತಹ ಸ್ಥರಣೆಗೆ ಯೋಗ್ಯವಾದ ಹಿತೈಷಿಗಳ ಮಾತನ್ನು ಸ್ಫರಿಸಿಕೊಳ್ಳುವನು. 
ಸಂಜಯಃ 

ವ್ಯತಿಕ್ರಮೋತಯಂ ಸುಮಹಾನ್‌ ತ್ವಯಾ ರಾಜನ್ನುಶೇಕ್ಟಿತಃ । 

ಸಮರ್ಥೇನಾಷಿ ಯನ್ಮೋಹಾತ್‌ ಪುತ್ರಸ್ತೇ ನ ನಿವಾರಿತಃ 11೧೨1 

ರಾಜನೇ! ನೀನು ಸಮರ್ಥನಾಗಿದ್ದರೂ ಮೋಹದಿಂದ ನಿನ್ನ ಪುತ್ರನನ್ನು 
ನಿವಾರಿಸಲಿಲ್ಲ. ಈ ದೊಡ್ಡ ಧರ್ಮದ ಉಲ್ಲಂಘನೆಯು ನಿನ್ನಿಂದ ಉಪೇಕ್ಷಿಸಲ್ಪಟ್ಟಿತು. 

ಶುತ್ವಾನಯಂ ನಿರ್ಜಿತಾನ್‌ ದ್ಯೂತೇ ಪಾಂಡವಾನ್‌ ಮಧುಸೂದನಃ। 

ತ್ದರಿತಃ ಕಾಮ್ಯಕೇ ಪಾರ್ಥಾನ್‌ ಸಮಭಾವಯದಚ್ಯುತಃ HOA 

ದ್ಯೂತದಲ್ಲಿ ಪಾಂಡವರು ಪರಾಜಿತರಾದರೆಂದು ಕೇಳಿದ ಮಧುಸೂದನನಾದ 
ಅಚ್ಯುತನು ತಕ್ಷಣ ಕಾಮ್ಯಕ ವನಕ್ಕೆ ಬಂದು ಪಾಂಡವರನ್ನು ಸತ್ನರಿಸಿದನು. 

ದ್ರುಪದಸ್ಯ ತಥಾ ಪುತ್ರಾ ದೃಷ್ಟದ್ಯುಮ್ನಪುರೋಗಮಾಃ । 

ವಿರಾಟೋ ದೃಷ್ಟಕ್ರೇತುಶ್ಚ ಕೇಕಯಾಶ್ವ ಮಹಾರಥಾಃ 11೧೪॥ 

ಹಾಗೆಯೇ ದ್ರುಪದನ ಪುತ್ರನಾದ ಧೃಷ್ಟದ್ಯುಮ್ನ ಮೊದಲಾದವರು ಮತ್ತು 
ಮಹಾರಥರಾದ ವಿರಾಟ ಧೃಷ್ಟಕೇತು ಕೈಕೆಯ ರಾಜರುಗಳು (ಪಾಂಡವರನ್ನು) 
ಸತ್ಕರಿಸಿದರು. 

ತೈಶ್ಚ ಯತ್‌ ಕಥಿತಂ ದೃಷ್ಟ್ವಾ ತತ್ರ ಪಾರ್ಥಾಂಸ್ತಥಾಗತಾನ್‌ । 

ಚಾರೇಣ ವಿದಿತಂ ಸರ್ವಂ ತನ್ನಯಾ ವೇದಿತಂ ಚ ತೇ 1೧೫ 

ಅವರು ಆ ಅವಸ್ಥೆಯಲ್ಲಿದ್ದಪಾಂಡವರನ್ನುನೋಡಿ ಆಡಿದ ಮಾತುಗಳನ್ನುನಾನು 
ಚಾರರ ಮೂಲಕ ತಿಳಿದು ಎಲ್ಲವನ್ನೂನಿನಗೆ ತಿಳಿಸಿದ್ದೇನೆ. 

ಸಮಾಗಮ್ಯ ವೃತಸ್ತತ್ರ ಪಾಂಡವೈರ್ಮಧುಸೂದನಃ । 

ಸಾರಥ್ಯೇ ಫಲ್ಗುನಸ್ಯಾಜೌ ತಥೇತ್ಯಾಹ ಚ ತಾನ್‌ ಹರಿ: 

ಅಲ್ಲಿಪಾಂಡವರ ಸಮಾಗಮವನ್ನುಹೊಂದಿದ ಮಧುಸೂದನನು ಅರ್ಜುನನಿಂದ 
ಸಾರಥ್ಯದಲ್ಲಿ ಪ್ರಾರ್ಥಿಸಲ್ಪಟ್ಟವನಾಗಿ ಹಾಗೆಯೇ ಆಗಲಿ ಎಂದು ಅವರನ್ನು ಕುರಿತು 
ಹೇಳಿದನು. 


11೧೬! 


-468- ಮಹಾಭಾರತ ವನಪರ್ವ 


ಅಮರ್ಷೀ ಸಹಿ ಕೃಷ್ಣೋರಪಿ ದೃಷ್ಟ್ಯಾ ಪಾರ್ಥಾಂಸ್ತಥಾಗತಾನ್‌ 1 
ಕೃಷ್ಣಾಜಿನೋತ್ತರಸಂಗಾನಬ್ರವೀಚ್ಚ ಯುಧಿಷ್ಠಿರಮ್‌ O0೭ 


ಕೃಷ್ಣಾಜಿನದ ಉತ್ತರೀಯಗಳನ್ನು ಧರಿಸಿ ಅಂತಹ ಅವಸ್ಥೆಯಲ್ಲಿಇದ್ದಪಾಂಡವರನ್ನು 
ನೋಡಿ ಕ್ರೋಧವಶನಾದ ಕೃಷ್ಣನು ಧರ್ಮರಾಜನನ್ನು ಕುರಿತು ಹೀಗೆ ಹೇಳಿದನು. 


ಯಾ ಸಾ ಸಮೃದ್ಧಿಃ ಪಾರ್ಥಾನಾಮಿಂದ್ರಪ್ರಸ್ನೇ ಬಭೂವ ಹ । 
ರಾಜಸೂಯೇ ಮಯಾ ದೃಷ್ಟಾ ನೃಪೈರನ್ಯೈಃ: ಸುದುರ್ಲಭಾ 11೧೮॥ 


ಯತ್ರ ಸರ್ವಾನ್‌ ಮಹೀಪಾಲಾನ್‌ ಶಸ್ತತಫೇಜೋಭಯಾರ್ದಿತಾನ್‌ । 
ಕಲಿಂಗಾಂಗಮರೂನ್‌ ಪೌಂಡ್ರಾನ್‌ ಸಚೋಲದ್ರಮಿಳಾಂಧ್ರಕಾನ್‌ ॥೧೯॥ 


ಸಾಗರಾನೂಪಕಾಂಶ್ಲೆವ ಯೇ ಚ ಪತ್ತನವಾಸಿನ: । 
ಸಿಂಹಳಾನ್‌ ಬರ್ಬರಾನ್‌ ಮ್ಲೇಚ್ಛಾನ್‌ ಯೇ ಚ ಜಾಂಗಲವಾಸಿನಃ ॥ 


ಪಶ್ಚಿಮಾನಿ ಚ ರಾಜ್ಯಾನಿ ಶತಶಃ ಸಾಗರಾಂತಿಕಾನ್‌ । 
ಪಲ್ಲವಾನ್‌ ದರದಾನ್‌ ಸರ್ವಾನ್‌ ಕಿರಾತಾನ್‌ ಯವನಾನ್‌ ಶಕಾನ್‌ ॥ 


ಹಾರಹೂಣಾಂಶ್ಚ ಚೀರಾಂಶ್ಚ ತುಷಾರಾನ್‌ ಸೈಂಧವಾಂಸ್ತಥಾ ಟ 
ವಂಗಾಂಶ್ಚ ಮಗಧಾನ್‌ ಪುಂಡ್ರಾನ್‌ ಸ್ತ್ರೀರಾಜ್ಯಾನಥ ತಂಕಣಾನ್‌ ೨೨॥ 


ಕೇಕಯಾನ್‌ ಮಾಳವಾಂಶ್ಲೆವ ತಥಾ ಕಾಶ್ಮೀರಕಾನಪಿ | 
ಏತೇ ಚಾನ್ಯೇ ಚ ಬಹವೋ ಯೇ ಚ ತೇ ಭರತರ್ಷಭ । 
ಆಗತಾನಹಮದ್ರಾಕ್ಟಂ ಯಜ್ಞೇ ತೇ ಪರಿವೇಷಕಾನ್‌ 11೨೩1 


ರಾಜಸೂಯಯಾಗದಲ್ಲಿಇಂದ್ರಪ್ರಸ್ಥದಲ್ಲಿಸುದುರ್ಲಭವಾದ ಪಾಂಡವರ ಯಾವ 
ಸಮೃದ್ಧಿಯನ್ನು ನಾನು ನೋಡಿದ್ದೆನೋ ಎಲ್ಲಿಪಾಂಡವರ ಶಸ್ತ್ರಮತ್ತು ಪರಾಕ್ರಮಗಳ 
ಭಯದಿಂದ ಪೀಡಿತರಾದ ಕಳಿಂಗ ಅಂಗ ಮರು ಪೌಂಡ್ರ ಚೋಳ ದ್ರಮಿಳ ಆಂಧ್ಯಕೆ 
ರಾಜರು ಸಾಗರತೀರವಾಸಿಗಳು ಪಟ್ಟಣವಾಸಿಗಳು ಸಿಂಹಳರಾಜರು ಬರ್ಬರರು 
ಮ್ಲೇಂಚ್ಛರು ಜಾಂಗಲವಾಸಿಗಳೂ ಆದ ರಾಜರುಗಳು ಪಶ್ಚಿಮದಿಕ್ಕಿನಲ್ಲಿ ಸಾಗದರ 
ಸಮೀಪದಲ್ಲಿಇರುವ ನೂರಾರು ರಾಜ್ಯದ ರಾಜರುಗಳು ಪಲ್ಲವರು ದರದರು ಎಲ್ಲಾ 
ಕಿರಾತರು ಯವನರು ಶಕರು ಹಾರಹೂಣರು ಚೀರರು ತುಷಾರರು ಸೈಂಧವರು ವಂಗರು 
ಮಗಧರು ಪುಂಡ್ರರು ಸ್ವೀರಾಜ್ಯಾಧಿಪತಿಗಳು ತಂಕಣರು ಕೇಕಯರು ಮಾಳವರು 


ಇಂದ್ರಲೋಕಾಭಿಗಮನಪರ್ವ -469- 


ಕಾಶ್ಮೀರಕರು ಎಲೈ ಭರತರ್ಷಭನೇ, ಇವರೂ ಮತ್ತು ಇನ್ನೂ ಅನೇಕರೂ ನಿನ್ನ ಯಜ್ಞಕ್ಕೆ 
ಬು ಬ್ರಾಹ್ಮಣರಿಗೆ ಬಡಿಸುತ್ತಿದ್ದುದನ್ನು ನಾನು ನೋಡಿದ್ದನೋ 


ಸಾ ತೇ ಸಮೃದ್ದಿರ್ಯೈರಾಪ್ತಾ ಚಪಲಾ ಪ್ರತಿಸಾರಿಣೀ । 
ಆದಾಯ ಜೀವಿತಂ ತೇಷಾಮಾಹರಿಷ್ಯಾಮಿ ತಾಮಹಮ್‌ |1೨೪॥। 


ಆ ನಿನ್ನ ಯಾವಾಗಲೂ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವ 
ಚಂಚಲ ಸ್ವಭಾವವುಳ್ಳ ಸಮೃ ದ್ಲಿಯು ಯಾರನ್ನು ಸೇರಿತೋ ನಾನು ಅವರ ಪ್ರಾಣಗಳ 
ಜೊತೆಯಲ್ಲಿಆ ಸಂಪ ಪತ್ತನ್ನು ಹಿಂದೆ ತರುವೆನು. 


ರಾಮೇಣ ಸಹ ಕೌರವ್ಯ ಭೀಮಾರ್ಜುನಯಮೈಸ್ಪಥಾ । 
ಅಕ್ರೂರಗದಸಾಂಬೈಶ್ಚ ಪ್ರದ್ಯುಮ್ನ್ಮೇನಾಹುಕೇನ ಚ 11೨೫1 


ಧೃಷ್ಟದ್ಯುಮ್ನೇನ ವೀರೇಣ ಶಿಶುಪಾಲಾತ್ಮಜೇನ ಚ। 
ದುರ್ಯೋಧನಂ ರಣೇ ಹತ್ವಾ ಸದ್ಯಃ ಕರ್ಣಂ ಚ ಭಾರತ । 
ದುಃಶಾಸನಂ ಸೌಬಲೇಯಂ ಯಶ್ಚಾನ್ಯ: ಪ್ರತಿಯೋತ್ಸೃತಿ ॥1೨೬(॥ 


ಎಲೌ ಕೌರವ್ಯನೇ, ಬಲರಾಮನಿಂದಲೂ ಭೀಮಾರ್ಜುನೆ' 
ನಕುಲಸಹದೇವರಿಂದಲೂ ಅಕ್ರೂರಗದಸಾಂಬರಿಂದಲೂ ಪ್ರದ್ಯುಮ್ನ ಮತ್ತು 
ಆಹುಕರಿಂದಲೂ ವೀರರಾದ ಧೃಷ್ಟದ್ಯುಮನಿಂದಲೂ ಶಿಶುಪಾಲನ ಪುತ್ರನಿಂದಲೂ 
ಕೂಡಿದವನಾಗಿ ಎಲೈ ಭಾರತನೇ, ದುರ್ಯೋಧನನನ್ನು ಕರ್ಣನನ್ನುದುಶ್ಶಾಸನನನ್ನು 
ಸುಬಲಪುತ್ರನಾದ ಶಕುನಿಯನ್ನು ಮತ್ತು ಬೇರೆ ಯಾರಾದರೂ ಪ್ರತಿಯಾಗಿಯುದ್ದವನ್ನು 
ಮಾಡಿದರೆ ಅವರನ್ನು ಸಹ ಯುದ್ಧದಲ್ಲಿ ಕೊಂದು (ಆ ಸಂಪತ್ತನ್ನು ನಿನಗೆ 
ಹಿಂದಿರುಗಿಸುವೆನು.) 

ತತಸ್ತಂ ಹಸ್ತಿನಪುರೇ ಭ್ರಾತೃಭಿಃ ಸಹಿತೋ ವಸನ್‌ । 

ಧಾರ್ತರಾಷ್ಟ್ರೀಂ ಶ್ರಿಯಂ ಪ್ರಾಪ್ಯ ಪ್ರಶಾಧಿ ಪೃಥಿವೀಮಿಮಾಮ್‌ ॥೨೭॥ 

ಅನಂತರ ನೀನು ಈಗ ಧೃತರಾಷ್ಟನಲ್ಲಿರುವ ಸಂಪತ್ತನ್ನು ಹೊಂದಿ ತಮ್ಮಂದಿರಿಂದ 
ಸಹಿತನಾಗಿ ಹಸ್ಮಿನಪುರದಲ್ಲಿನೆಲೆಸಿ ಈ ಭೂಮಿಯನ್ನು ಆಳು. 


-470- ಮಹಾಭಾರತ ವನಪರ್ವ 


ಸಂಜಯಃ 
ಅಥೈನಮಬ್ರವೀದ್ರಾಜಾ ತಸ್ಮಿನ್‌ ವೀರಸಮಾಗಮೇ । 
ಶೃಣ್ಛತ್ಸು ತೇಷು ಸರ್ವೇಷು ಧೃಷ್ಟದ್ಯುಮ್ನಮುಖೇಷು ಚ ॥1೨೮॥॥ 
ಆಗ ಆ ವೀರಸಮುದಾಯದಲ್ಲಿ ಧೃಷ್ಟದ್ಯುಮ್ನ ಮೊದಲಾದ ಎಲ್ಲರೂ 
ಕೇಳುತ್ತಿರುವಂತೆ ಧರ್ಮರಾಜನು ಕೃಷ್ಣನನ್ನು ಕುರಿತು ಮಾತನಾಡಿದನು. 
ಪ್ರತಿಗೃಹ್ನಾಮಿ ತೇ ವಾಚಂ ಸತ್ಯಾಮಭಿಹಿತೋ ಹ್ಯಸಿ 1 
ಅಮಿತ್ರಾನ್‌ ಮೇ ಮಹಾಬಾಹೋ ಸಾನುಬಂಧಾನ್‌ ಹನಿಷ್ಯಸಿ ॥1೨೯॥ 


ಮಹಾಬಾಹುವೇ ನೀನು ಆಡಿದ ಸತ್ಯವಾದ ಮಾತುಗಳನ್ನುನಾನು ಸ್ವೀಕರಿಸುತ್ತೇನೆ. 
ನೀನು ನನ್ನಶತ್ರುಗಳನ್ನು ಅವರ ಪರಿವಾರಸಹಿತವಾಗಿ ಸಂಹರಿಸುವಿ. 


ವರ್ಷಾತ್‌ ತ್ರಯೋದಶಾದೂರ್ಥ್ಯಂ ಸತ್ಯಂ ಮಾಂ ಕುರು ಕೇಶವ । 
ಪ್ರತಿಜ್ಞಾತೋ ವನೇ ವಾಸೋ ರಾಜ್ಞಾಂ ಮಧ್ಯೇ ಮಯಾsಪ್ಯಯಮ್‌ ॥ 


ಕೇಶವನೇ, ಹದಿಮೂರುವರ್ಷಗಳ ನಂತರ ನನ್ನನ್ನು ಸತ್ಯವಚನನ್ನಾಗಿ ಮಾಡು. 
ನಾನಾದರೋ ರಾಜರ ಮಧ್ಯದಲ್ಲಿಈ ವನವಾಸವನ್ನು ಪ್ರತಿಜ್ಞೆಮಾಡಿದ್ದೇನೆ. 


ಧರ್ಮರಾಜಸ್ಯ ವಚನಂ ಶ್ರುತ್ವಾ ಸತ್ಯಂ ಸಭಾಸದಃ । 
ಧೃಷ್ಟದ್ಯುಮ್ನಪುರೋಗಾಸ್ತೇ ಶಮಯಾಮಾಸುರಂಜಸಾ 11೩೧॥1 


ಕೇಶವಂ ಮಧುರೈರ್ವಾಕ್ಕೈಃ ಸಮಾಯುಕ್ರೈರಮರ್ಷಿತಮ್‌ । 
ಪಾಂಚಾಲೀಂ ಚಾಹ್ವಯಾಮಾಸ ವಾಸುದೇವಸ್ತು ಶೃಣ್ಣತಾಮ್‌ 11೩೨॥ 


ಧರ್ಮರಾಜನ ಸತ್ಯವಚನಗಳನ್ನು ಕೇಳಿದ ಧೃಷ್ಟದ್ಯುಮ್ನಮೊದಲಾದ ಸಭಾಸದರು 
ಸಿಟ್ಟಿನಿಂದ ಕೂಡಿದ್ದ ಕೃಷ್ಣನನ್ನು ಮಧುರವಾಕ್ಯಗಳಿಂದ ಕೂಡಿದ ಮಾತುಗಳಿಂದ 


ಸಮಾದಾನಗೊಳಿಸಿದರು. ಕೃಷ್ಣನು ಎಲ್ಲರೂ ಕೇಳುತ್ತಿರುವಂತೆ ದ್ರೌಪದಿಯನ್ನು 
ಕರೆಸಿದನು. 


ಶ್ರೀಭಗವಾನ್‌ 
ದುರ್ಯೋಧನಸ್ತವ ಕ್ರೋಧಾತ್‌ ದೇವಿ ತೃಕ್ಚೃತಿ ಜೀವಿತಮ್‌ । 
ಸತ್ಯಂ ತೇ ಪ್ರತಿಜಾನೀಮೋ ಮಾ ಶುಚೋ ವರವರ್ಣಿನಿ 11೩೩11 


ಇಂದ್ರಲೋಕಾಭಿಗಮನಪರ್ವ -471- 


ದೇವಿಯೇ, ನಿನ್ನ ಸಿಟ್ಟಿನಿಂದಾಗಿ ದುರ್ಯೋಧನನು ಪ್ರಾಣವನ್ನು ತೊರೆಯುವನು. 
ನಾನು ಪ್ರಮಾಣಮಾಡಿ ಹೇಳುತ್ತಿದ್ದೇನೆ. ಸುಂದರಿಯೇ, ಶೋಕಪಡಬೇಡ. 

ಯೇ ಶ್ವೇತೇ ಕುರವಃ ಕೃಷ್ಣೇ ದೃಷ್ಟ್ವಾ ತ್ವಾಂ ಪ್ರಾಹಸಂಸ್ತದಾ । 

ಮಾಂಸಾನಿ ತೇಷಾಂ ಖಾದಂತೋ ಹರಿಷ್ಯಂತಿ ಮೃಗದ್ವಿಜಾಃ 12.೨11 


ದ್ರೌಪದಿಯೇ, ಯಾವ ಕುರುಗಳು ಆಗ ನಿನ್ನನ್ನು ನೋಡಿ ಪರಿಹಾಸಮಾಡಿದರೋ 
ಅವರ ಮಾಂಸಗಳನ್ನು ಮೃಗಪಕ್ಷಿಗಳು ಎಳೆದಾಡುತ್ತಾ ತಿನ್ನುವುವು. 


ಪಾಸ್ಯಂತಿ ರುಧಿರಂ ತೇಷಾಂ ಗೃಧ್ರಾ ಗೋಮಾಯವಸ್ತಥಾ । 
ಉತ್ತಮಾಂಗಾನಿ ಕರ್ಷಂತೋ ಯೈಸ್ತಂ ನೀತಾ ಸಭಾಂ ಪುರಾ ॥೩೫॥ 


ಹಿಂದೆ ನೀನು ಯಾರಿಂದ ಸಭೆಗೆ ತರಲ್ಪಟ್ಟಿಯೋ ಅವರ ತಲೆಗಳನ್ನು 
ಎಳೆದಾಡುತ್ತಾ ಹದ್ದುಗಳು ಮತ್ತು ನರಿಗಳು ಅವರ ರಕ್ತವನ್ನು ಪಾನಮಾಡುವುವು. 


ತೇಷಾಂ ದ್ರಕ್ಷ್ಯಸಿ ಪಾಂಚಾಲಿ ಗಾತ್ರಾಣಿ ಪೃಥಿವೀತಳೇ । 

ಕ್ರವ್ಯಾದೈಃ ಕೃಷ್ಯಮಾಣಾನಿ ಭಕ್ಷ್ಯಮಾಣಾನಿ ಚಾಸಕೃತ್‌ ALI 

ಪಾಂಚಾಲಿಯೇ, ಅವರ ಶರೀರಗಳು ಭೂಮಿಯಲ್ಲಿಯೇ ಬಿದ್ದುಮಾಂಸಾಹಾರಿ 
ಪ್ರಾಣಿಗಳಿಂದ ಎಳೆದಾಡುತ್ತಾ ತಿನ್ನಲಡುವುದನ್ನು ನೀನು ಅನೇಕ ಬಾರಿ ನೋಡುವಿ. 


್ಸ ದ್‌ 
ಪರಿಕ್ಸಿಷ್ಟಾಂಸಿ ಯೈಸ್ತತ್ರ ಯೈಶ್ಥಾಸಿ ಸಮುಪೇಕಿತಾ । 


ತೇಷಾಮುತೃಷ್ಠಶಿರಸಾಂ ಭೂಮಿಃ ಪಾಸ್ಕತಿ ಶೋಣಿತಮ್‌ 11೩೭! 

ಯಾರು ನಿನ್ನನ್ನು ಪರಿಕ್ಷೇಶ ಪಡಿಸಿದರೋ ಮತ್ತು ಉಪೇಕ್ಷೆಮಾಡಿದರೋ 
ಭೂಮಿಯು ತನ್ನಮೇಲೆ ಶಿರಶ್ಲೇದಹೊಂದಿ ಬಿದ್ದಅವರ ರಕ್ಷವನ್ನು ಪಾನಮಾಡುವುದು. 

ಸಂಜಯಃ 

ಏವಂ ಬಹುವಿಧಾ ವಾಚಃ ತದೋಚುಃ ಪುರುಷರ್ಷಭಾಃ । 

ಸರ್ವೇ ತೇಜಸ್ವಿನಃ ಶೂರಾಃ ಸರ್ವೇ ಚಾಹವಲಕ್ಷಣಾಃ ACI 

ಆಗ ಶೂರರೂ ತೇಜಸ್ವಿಗಳೂ ಯುದ್ಧಾಕಾಂಕ್ಷಿಗಳೂ ಪುರುಷರ್ಷಭರೂ ಆದ 
ಅವರೆಲ್ಲರೂ ಹೀಗೆ ಬಹುವಿಧವಾಗಿ ಮಾತನಾಡಿದರು. 


-472- ಮಹಾಭಾರತ ವನಪರ್ವ 


ತೇ ಧರ್ಮರಾಜೇನ ವೃತಾ ವರ್ಷಾದೂರ್ಧ್ವಂ ತ್ರಯೋದಶಾತ್‌। 
ಪುರಸೃತ್ಯೋಪಯಾಸ್ಯಂತಿ ವಾಸುದೇವಂ ಮಹಾರಥಾಃ 1೩೯1 


ಧರ್ಮರಾಜನಿಂದ ಸಹಾಯಕ್ಕಾಗಿ ಪ್ರಾರ್ಥಿತರಾದ ಆ ಮಹಾರಥರೆಲ್ಲರೂ 
ಹದಿಮೂರು ವರ್ಷಗಳ ನಂತರ ಕೃಷ್ಣನನ್ನು ಮುಂದೆಮಾಡಿಕೊಂಡು ಬರುವವರಿದ್ದಾರ. 


ರಾಮಂ ಚ ಕೃಷ್ಣಂ ಚ ಧನಂಜಯಂ ಚ 
ಪ್ರದ್ಯುಮ್ನಸಾಂಬೌ ಯುಯುಧಾನಭೀಮೌ । 
ಮಾದ್ರೀಪುತ್ರೌ ಕೇಕಯರಾಜಪುತ್ರಾನ್‌ 
ಪಾಂಚಾಲಪುತ್ರಾನ್‌ ಸಹ ಮದ್ರರಾಜ್ಞಾ moll 
ಏತಾನ್‌ ಸರ್ವಾನ್‌ ಲೋಕಧೀರಾನಜೇಯಾನ್‌ 
ಮಹಾತ್ಮನಃ ಸಾನುಬಂಧಾನ್‌ ಸಸೈನ್ಯಾನ್‌ । 
ಕೋ ಜೀವಿತಾರ್ಥೀ ಸಮರೇ ಭ್ಯುದೀಯಾತ್‌ 
ಕ್ರುದ್ಧಾನ್‌ ಸಿಂಹಾನ್‌ ಕೇಸರಿಣೋ ಯಥೈವ 11೪೧॥ 


ಸರ್ವಲೋಕ್ಳಿಕವೀರರು ಅಜೇಯರು ಮತ್ತು ಮಹಾತ್ಮರೂ ಆದ ಬಲರಾಮ 
ಕೃಷ್ಣ ಧನಂಜಯ ಪ್ರದ್ಯುಮ್ನ ಸಾಂಬರು ಯುಯುಧಾನ ಭೀಮ ಮಾದ್ರಿಪುತ್ರರು 
ಕೇಕಯರಾಜಕುಮಾರರು ಪಾಂಚಾಲ- ರಾಜಕುಮಾರರು ಮದ್ರರಾಜನಾದ ಶಲ್ಯ 
ಇವರೆಲ್ಲರೂ ತಮ್ಮ ಪರಿವಾರ ಮತ್ತು ಸೈನ್ಯದ ಜೊತೆಯಲ್ಲಿ ಒಟ್ಟಿಗೆ ದಂಡೆತ್ತಿ ಬಂದಾಗ 
ಅವರನ್ನು ಜೀವನವನ್ನು ಬಯಸುವ ಯಾವನು ತಾನೇ ಕೋಪದಿಂದ ಕೇಸರಗಳನ್ನು 
ಕೆದರಿಕೊಂಡು ಕ್ರುದ್ಧವಾದ ಸಿಂಹವನ್ನು ಎದುರಿಸಿದಂತೆ ಎದುರಿಸಬಹುದು? 
ದೃತರಾಷ್ಟ್ರ 
ಯನ್ಮಾ5 ಬ್ರವೀದ್‌ ವಿದುರೋ ದ್ಯೂತಕಾಲೇ 
ತ್ದಂ ಪಾಂಡವಾನ್‌ ಜೇಷ್ಯಸಿ ಚೇನ್ನರೇಂದ್ರ 1 
ಧ್ರುವಂ ಕುರೂಣಾಮಯಮಂತಕಾಲೋ 
ಮಹಾಭಯೋ ಭವಿತಾ ಶೋಣಿತೌಘಃ 11೪೨॥ 


ಮನ್ಯೇ ತಥಾ ತದ್ಧವಿತೇತಿ ಸೂತ 
ಯಥಾ ಕ್ಷತ್ತಾ ಪ್ರಾಹ ವಚಃ ಪುರಾ ಮಾಮ್‌ । 


ಇಂದ್ರಲೋಕಾಭಿಗಮನಪರ್ವ -473- 


ಅಸಂಶಯಂ ಭವಿತಾ ಯುದ್ಧಮೇತದ್‌ 
ಗತೇ ಕಾಲೇ ಪಾಂಡವಾನಾಂ ಯಥೋಕ್ತಮ್‌ YA 


ದ್ಯೂತಕಾಲದಲ್ಲಿ ವಿದುರನು ನನ್ನನ್ನು ಕುರಿತು ನರೇಂದ್ರನೇ! ದ್ಯೂತದಲ್ಲಿನೀನು 
ಪಾಂಡವರನ್ನು ಏನಾದರೂ ಜಯಿಸಿದರೆ ಕುರುಗಳಿಗೆ ನಿಶ್ಚಯವಾಗಿ ಮಹಾಭಯವನ್ನು 
ಉಂಟುಮಾಡುವ ಅಂತಕಾಲವು ಉಂಟಾಗುತ್ತದೆ. ರಕ್ತದ ಪ್ರವಾಹವು ಹರಿಯುತ್ತದೆ 
ಎಂದು ಯಾವ ಮಾತುಗಳನ್ನು ಆಡಿದ್ದನೋ ಅದು ಹಾಗೆಯೇ ನಡೆಯುವುದೆಂದು 
ನನಗೆ ತೋರುತ್ತದೆ. ಎಲೈ ಸೂತನೇ, ಹಿಂದೆ ನನಗೆ ವಿದುರನು ಹೇಗೆ ಹೇಳಿದ್ದನೋ 
ಅದರಂತೆ ಪಾಂಡವರಿಗೆ ಹದಿಮೂರು ವರ್ಷಗಳು ಕಳೆದ ಮೇಲೆ ನಿಸ್ಸಂಶಯವಾಗಿ 
ವಿದುರನು ಹೇಳಿದಂತೆ ಈ ಯುದ್ಧವು ನಡೆಯುವುದು. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಚತುಶ್ಚತ್ವಾರಿಂಶೋ5ಧ್ಯಾಯಃ ॥ 
॥ ಇಂದ್ರಲೋಕಾಭಿಗಮನಪರ್ವಣಿ ಸಪ್ತಮೋ5ಧ್ಯಾಯಃ ॥ 
॥ ಇಂದ್ರಲೋಕಾಭಿಗಮನಪರ್ವ ಸಮಾಪ್ತಮ್‌ ॥1 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ನಲವತ್ತಾ ಲ್ಲ್ನನೆಯ ಅಧ್ಯಾಯ ಮುಗಿಯಿತು. 
ಇಲ್ಲಿಗೆ ಇಂದ್ರಲೋಕಾಭಿಗಮನಪರ್ವವು ಮುಗಿಯಿತು. 


SNK 


-474- ಮಹಾಭಾರತ ವನಪರ್ವ 


೫. ತೀರ್ಥಯಾತ್ರಾಪರ್ವ 


ನಲವತ್ತೈದನೆಯ ಅಧ್ಯಾಯ 

(ಕಾಮ್ಯಕವನಕ್ಕೆ ಬೃಹದಶ್ಚರ ಆಗಮನ. ಯುಧಿಷ್ಠಿರನನ್ನು ಕುರಿತು ನಳ 
ಚರಿತ್ರೆಯ ಕಥನ.) 
ಜನಮೇಜಯಃ 

ಅಸ್ಪಹೇತೋರ್ಗತೇ ಪಾರ್ಥೇ ಶಕ್ರಲೋಕಂ ಮಹಾತ್ಮನಿ । 

ಯುಧಿಷ್ಠಿರಪ್ರಭೃತಯಃ ಕಿಮಕುರ್ವತ ಪಾಂಡವಾಃ moll 

ಅಸ್ಪವನ್ನು ಸಂಪಾದಿಸುವುದಕ್ಕಾಗಿ ಮಹಾತ್ಮನಾದ ಅರ್ಜುನನು ಇಂದ್ರಲೋಕಕ್ಕೆ 

ಹೋದಮೇಲೆ ಯುಧಿಷ್ಠಿರ ಮೊದಲಾದ ಪಾಂಡವರು ಏನು ಮಾಡಿದರು? 

ವೈಶಂಪಾಯನಃ 

ಅಸ್ತಹೇತೋರ್ಗತೇ ಪಾರ್ಥೇ ಶಕ್ರಲೋಕಂ ಮಹಾತ್ಮನಿ । 

ನ್ಯವಸನ್‌ ಕೃಷ್ಣಯಾ ಸಾರ್ಧಂ ಕಾಮ್ಯಕೇ ಪುರುಷರ್ಷಭಾಃ 11೨ 


ಅಸ್ಪವನ್ನು ಸಂಪಾದಿಸುವ ಸಲುವಾಗಿ ಆರ್ಜುನನು ಸ್ವರ್ಗಲೋಕಕ್ಕೆ ಹೋದಮೇಲೆ 
ಕಾಮ್ಯಕವನದಲ್ಲಿ ಪುರುಷ ಶ್ರೇಷ್ಠರಾದ ಪಾಂಡವರು ದ್ರೌಪದಿಯ ಜೊತೆಯಲ್ಲಿ 
ವಾಸಮಾಡಿದರು. 


ತೀರ್ಥಯಾತ್ರಾಪರ್ವ -475- 


ತತಃ ಕದಾಚಿದೇಕಾಂತೇ ವಿವಕ್ಷೇ ಮೃದುಶಾದಲೇ । 

ದುಃಖಾರ್ತಾ ಭರತಶ್ರೇಷ್ಠಾ ನಿಷೇದುಃ ಸಹ ಕೃಷ್ಣಯಾ IA 

ಅನಂತರ ಒಮ್ಮೆಆ ಭರತಶ್ರೇಷ್ಠರು ಏಕಾಂತವಾದ ವಿವಿಕ್ಷವಾದ ಒಂದು ಮೃದು 
ಮತ್ತು ಶೀತಲವಾದ ಪ್ರದೇಶದಲ್ಲಿ ದ್ರೌಪದಿಯ ಜೊತೆಯಲ್ಲಿ ದುಃಖಾರ್ತರಾಗಿ 
ಕುಳಿತಿದ್ದರು. 

ಧನಂಜಯಂ ಶೋಚಮಾನಾಃ ಸಾಸ್ರನೇತ್ರಾಃ ಸುದುಃಖತಾಃ । 

ತದ್ದಿಯೋಗಾತ್‌ ತು ಸರ್ವೇಷಾಂ ಶೋಕಃ ಸಮಭಿಪುಪ್ಪವೇ 11೪॥ 

ಅರ್ಜುನನನ್ನು ಕುರಿತು ಶೋಕಪಡುತ್ತಾ ಕಣ್ಣುಗಳಲ್ಲಿ ನೀರುತುಂಬಿಕೊಂಡು 
ದುಃಖಿತರಾದ ಅವರೆಲ್ಲರಿಗೂ ಅರ್ಜುನನ ವಿಯೋಗದಿಂದ ಶೋಕವು ಅಧಿ 
ಕವಾಯಿತು. 

ಧನಂಜಯವಿಯೋಗಾಚ್ಚ ರಾಜ್ಯನಾಶಾಚ್ಚ ದುಃಖಿತಾ: । 

ಅಥ ಭೀಮೋ ಮಹಾಬಾಹುರ್ಯುಧಿಷ್ಠಿರಮಭಾಷತ 11೫11 

ಅರ್ಜುನನ ವಿಯೋಗದಿಂದಲೂ ಮತ್ತು ರಾಜ್ಯನಾಶದಿಂದಲೂ ಅವರು 
ದುಃಖಿತರಾದರು ಆಗ ಮಹಾಬಾಹುವಾದ ಭೀಮನು ಯುಧಿಷ್ಠಿರನನ್ನು ಕುರಿತು 
ಮಾತನಾಡಿದನು. 

ನಿದೇಶಾತ್‌ ತೇ ಮಹಾರಾಜ ಗತೋತಸೌ ಪುರುಷರ್ಷಭಃ । 

ಅರ್ಜುನಃ ಪಾಂಡುಪುತ್ರಾಣಾಂ ಯಸ್ಮಿನ್‌ ಪ್ರಾಣಾಃ ಪ್ರತಿಷ್ಠಿತಾಃ ॥೬॥ 

ಮಹಾರಾಜನೇ, ಯಾವ ಅರ್ಜುನನಲ್ಲಿಪಾಂಡವರಾದ ನಮ್ಮೆಲ್ಲರ ಪ್ರಾಣಗಳು 
ಪ್ರತಿಷ್ಠಿತವಾಗಿವೆಯೋ ಅಂತಹ ಪುರುಷಶ್ರೇಷ್ಠನಾದ ಅರ್ಜುನನು ನಿನ್ನ ಆದೇಶದಂತೆ 
ಹೋಗಿದ್ದಾನೆ. 

ಯಸ್ಮಿನ್‌ ವಿನಷ್ಟೇ ಪಾಂಚಾಲಾಃ ಸಹ ಪುತೈಸ್ತಥಾ ವಯಮ್‌ । 

ಸಾತ್ಯಕಿರ್ವಾಸುದೇವೋತಪಿ ವಿನಶ್ಯೇಯುರಸಂಶಯಃ 11೭1! 


-476- ಮಹಾಭಾರತ ವನಪರ್ವ 


ಅವನು ವಿನಾಶವನ್ನು ಹೊಂದಿದರೆ ತಮ್ಮ ಮಕ್ಕಳ ಜೊತೆಯಲ್ಲಿಪಾಂಚಾಲರು 
ಮತ್ತು ನಾವು ಸಾತ್ಯಕಿ ಮತ್ತು ಕೃಷ್ಣನೂ ನಾಶವಾಗುವುದರಲ್ಲಿಸಂಶಯವಿಲ್ಲ. 


ಯೋತಸೌ ಗಚ್ಛತಿ ತೇಜಸ್ವೀ ಬಹೂನ್‌ ಕ್ಲೇಶಾನ್‌ ವಿಚಿಂತಯನ್‌ । 
ಭವನ್ನಿಯೋಗಾದ್‌ ಬೀಭತ್ತು; ತತೋ ದುಃಖತರಂ ನು ಕಿಮ್‌ ॥॥೮॥ 


ಈ ತೇಜಸ್ವಿಯಾದ ಅರ್ಜುನನು ಅನೇಕ ದೋಷಗಳನ್ನು ಪರಿಗಣಿಸದೆ ನಿನ್ನ 
ಆಜ್ಞೆಯಂತೆ ನಮ್ಮನ್ನು ಬಿಟ್ಟುಹೋಗಿದ್ದಾನೆ. ಇದಕ್ಕಿಂತ ಹೆಚ್ಚುದುಃಖಕರವಾದುದ್ದು 
ಏನಿದೆ? 


ಯಸ್ಯ ಬಾಹೂ ಸಮಾಶ್ರಿತ್ಯ ವಯಂ ಸರ್ವೇ ಮಹಾತ್ಮನಃ । 
ಮನ್ಯಾಮಹೇ ಜಿತಾನಾಜೌ ಪರಾನ್‌ ಪ್ರಾಪ್ತಾಂ ಚ ಮೇದಿನೀಮ್‌ ॥ 
ಯಸ್ಯ ಪ್ರಭಾವಾದ್ದಿ ವಯಂ ಸಭಾಮಧ್ಯೇ ಧನುಷ್ಯತಃ | 

ಜಿತಾನ್‌ ಮನ್ಯಾಮಹೇ ಸರ್ವಾನ್‌ ಧಾರ್ತರಾಷ್ಟ್ರಾನ್‌ ಸಸೌಬಲಾನ್‌ ॥ 
ಯಸ್ಯ ಪ್ರಭಾವಾನ್ನ ಮಯಾ ಸಭಾಮಧ್ಯೇ ಮಹಾಬಲಾಃ । 

ನೀತಾ ಲೋಕಮಮುಂ ಸರ್ವೇ ಧಾರ್ತಾರಾಷ್ಟ್ರಾ ಸಸೌಬಲಾಃ  11೧೧॥ 


ತೇ ವಯಂ ಬಾಹುಬಲಿನಃ ಕ್ರೋಧಮುತ್ತಿತಮಾತ್ಮನಃ । 
ಸಹಾಮಹೇ ಭವನ್ಮೂಲಂ ವಾಸುದೇವೇನ ಪಾಲಿತಾಃ 11೧೨! 


ಮಹಾತ್ಮನಾದ ಯಾರ ಬಾಹುಬಲವನ್ನು ಆಶ್ರಯಿಸಿ ಶತ್ರುಗಳನ್ನು ಪರಾಭವಗೊಳಿಸಿ 
ಭೂಮಿಯು ನಮ್ಮ ವಶಕ್ಕೆ ಬಂದಿದೆ ಎಂದು ಭಾವಿಸುತ್ತೇವೆಯೋ, ಯಾವನ 
ಪ್ರಭಾವದಿಂದ ನಾವು ಸಭಾಮಧ್ಯದಲ್ಲಿದುರ್ಯೋಧನ ಮತ್ತು ಶಕುನಿಯಿಂದ ಕೂಡಿದ 
ಎಲ್ಲಾಧನುರ್ಧಾರಿಗಳನ್ನು ಪರಾಭವಗೊಳಿಸಿದ್ದೇವೆ ಎಂದು ಭಾವಿಸಿದ್ದೆವೆಯೋ, ಯಾರ 
ಸಮಾಧಾನ ವಚನಗಳ ಸಾಮರ್ಥ್ಯದಿಂದಾಗಿ ಸಭಾಮಧ್ಯದಲ್ಲಿಮಹಾಬಲಿಷ್ಠರಾದ 
ಶಕುನಿಯಿಂದ ಸೇರಿದ ಎಲ್ಲಾ ಧೃತರಾಷ್ಟ್ರಪುತ್ರರನ್ನೂ ನಾನು ಯಮಲೋಕಕ್ಕೆ 
ಕಳುಹಿಸಲಿಲ್ಲವೋ, ಅಂತಹ ಬಾಹುಬಲವುಳ್ಳನಾವು ನಿನ್ನನಿಮಿತ್ತದಿಂದಾಗಿ ಮನಸ್ಸಿನಲ್ಲಿ 
ಉಂಟಾದ ಕ್ರೋಧವನ್ನುಕೃಷ್ಣನಿಂದ ರಕ್ಷಿತರಾಗಿ ಸಹಿಸಿಕೊಂಡಿದ್ದೇವೆ. 


ತೀರ್ಥಯಾತ್ರಾಪರ್ವ -477- 


ವಯಂ ಹಿ ಸಹ ಕೃಷ್ಣೇನ ಹತ್ವಾ ಕರ್ಣಮುಖಾನ್‌ ಪರಾನ್‌ । 
ಸ್ವಬಾಹುವಿಜಿತಾಂ ಕೃತ್ಸ್ವಾಂ ಪ್ರಶಾಸೇಮ ವಸುಂಧರಾಮ್‌ MOAI 


ನಾವು ಕೃಷ್ಣನ ಸಹಾಯದಿಂದ ಕರ್ಣಮೊದಲಾದ ಎಲ್ಲಾ ಶತ್ರುಗಳನ್ನೂ ಗೆದ್ದು 
ನಮ್ಮ ಬಾಹುಬಲದಿಂದಲೇ ಜಯಿಸಲ್ಪಡುವ ಸಮಗ್ರವಾದ ಭೂಮಿಯನ್ನು ಆಳೋಣ. 


ಭವತೋ ದ್ಯೂತದೋಪೇಣ ಸರ್ವೇ ವಯಮವಪುತಾ: । 
ಅಹೀನಪೌರುಷಾ ರಾಜನ್‌ ಬಲಿಭಿರ್ಬಲವತ್ತರಾ: 11೧೪॥ 


ರಾಜನೇ! ನಿನ್ನ ದ್ಯೂತದೋಷದಿಂದ ಬಲವುಳ್ಳವರಿಗಿಂತಲೂ ಬಲಿಷ್ಠರಾದ 
ಮಹಾಪೌರುಷವನ್ನು ಹೊಂದಿದ ನಾವೆಲ್ಲರೂ ಅಧಃಪತನವನ್ನು ಹೊಂದಿದ್ದೇವೆ. 


ಕ್ಷಾತ್ರಂ ಧರ್ಮಂ ಮಹಾರಾಜ ಸಮವೇಕ್ಷಿತುಮರ್ಹಸಿ । 

ನ ಹಿ ಧರ್ಮೋ ಮಹಾರಾಜ ಕೃತ್ರಿಯಸ್ಯ ವನಾಶ್ರಯಃ eT 

ಮಹಾರಾಜನೇ! ನೀನು ಕ್ಷತ್ರಿಯ ಧರ್ಮವನ್ನು ಗಮನಿಸು. ಮಹಾರಾಜನೇ 
ಕ್ಷತ್ರಿಯನಿಗೆ ವನವಾಸವು ಧರ್ಮವಲ್ಲವಷ್ಟೇ? 

ರಾಜ್ಯಮೇವ ಪರಂ ಧರ್ಮಂ ಕೃತ್ರಿಯಸ್ಯ ವಿದುರ್ಬುಧಾಃ । 

ಸ ಕ್ಷಾತ್ರಧರ್ಮವಿದ್ರಾಜನ್‌ ಮಾಠಸ್ಕಾನ್‌ ವಿನಶನಂ ಪಥಃ 11೧೬। 

ಕ್ಷತ್ರಿಯನಿಗೆ ರಾಜ್ಯಪಾಲನವೇ ಧರ್ಮವೆಂದು ಜ್ಞಾನಿಗಳು ತಿಳಿದಿದ್ದಾರೆ. ರಾಜನೇ, 
ಕ್ಷತ್ರಿಯಧರ್ಮವನ್ನು ತಿಳಿದ ಅಂತಹ ನೀನು ನಮ್ಮನ್ನು ವಿನಾಶದ ದಾರಿಯಲ್ಲಿ 
ನಡೆಸಬೇಡ. 


ಪ್ರಾಗ್‌ದ್ಹಾದಶ ಸಮಾ ರಾಜನ್‌ ಧಾರ್ತರಾಷ್ಟ್ರಾನ್‌ ನಿಹನ್ನಹಿ । 

ನಿವರ್ಯ ಚ ವನಾತ್‌ ಪಾರ್ಥಮಾನಾಯ್ಯ ಚೆ ಜನಾರ್ದನಮ್‌ 1!೧೭॥ 

ರಾಜನೇ, ನಾವು ಹನ್ನರಡು ವರ್ಷಕ್ಕಿಂತ ಮೊದಲೇ ಅರ್ಜುನನನ್ನು ಹಿಂದಕ್ಕೆ 
ಕರೆಸಿ ಮತ್ತು ಕೃಷ್ಣನನ್ನು ಕರೆಸಿ ಕಾಡಿನಿಂದ ಹಿಂದಿರುಗಿ ಧೃತರಾಷ್ಟ್ರಪ್ರತ್ರರನ್ನುಕೊಲ್ಲೊಣ. 


-478- ಮಹಾಭಾರತ ವನಪರ್ವ 


ವ್ಯೂಢಾನೀಕಾ ಮಹಾರಾಜ ಜವೇನೈವ ಮಹಾಹವೇ । 
ಧಾರ್ತರಾಷ್ಟಾನಮುಂ ಲೋಕಂ ಗಮಯಾಮ ವಿಶಾಂಪತೇ 11೧೮॥ 


ಎಲೈ ಮಹಾರಾಜನೇ ನರಾಧಿಪನೇ, ನಾವು ಸೈನ್ಯವನ್ನು ಸೇರಿಸಿ ಶೀಘ್ರವಾಗಿಯೇ 
ದೊಡ್ಡಯುದ್ದದಲ್ಲಿ ಧೃತರಾಷ್ಟಪುತ್ರರನ್ನು ಪರಲೋಕಕ್ಕೆ ಕಳುಹಿಸೋಣ. 


ಸರ್ವಾನಹಂ ಹನಿಷ್ಯಾಮಿ ಧಾರ್ತರಾಷ್ಟಾನ್‌ ಸಸೌಬಲಾನ್‌ । 
ದುರ್ಯೋಧನಂ ಚ ಕರ್ಣಂ ಚ ಯೋ ವಾಠನ್ಯಃ ಪ್ರತಿಯೋತ್ಸೃತಿ ॥ 


ನಾನು ಧಾರ್ತರಾಷ್ಟರನ್ನು ಮತ್ತು ಶಕುನಿಯನ್ನು ಕೊಲ್ಲುವೆನು ದುರ್ಯೋಧನನನ್ನು 
ಕರ್ಣನನ್ನು ಮತ್ತು ನನ್ನಎದುರಿಗೆ ಯುದ್ಧಮಾಡುವ ಬೇರೆಯವರನ್ನೂ ಕೊಲ್ಲುವೆನು. 


ಮಯಾ ಪ್ರಶಮಿತೇ ಪಶ್ಚಾತ್‌ ತ್ವಮೇಷ್ಯಸಿ ವನಾತ್‌ ತತಃ । 
ಏವಂ ಕೃತೇ ನ ತೇ ದೋಷೋ ಭವಿಷ್ಯತಿ ವಿಶಾಂಪತೇ 11೨೦॥ 


ನಾನು ದುರ್ಯೋಧನನನ್ನು ಮತ್ತು ಎಲ್ಲರನ್ನೂ ಸಂಹರಿಸಿದ ಮೇಲೆ ನೀನು 
ವನದಿಂದ ಹಿಂದಿರುಗಿ ಬಾ. ನರಾಧಿಪನೇ, ಹೀಗೆ ಮಾಡಿದರೆ ನಿನಗೆ 
ದೋಷವುಂಟಾಗುವುದಿಲ್ಲ. 


ಯಜ್ಞೈಶ್ಚ ವಿವಿಧೈಸ್ತಾತ ಕೃತಂ ಪಾಪಮರಿಂದವು । 
ಅವಧೂಯ ಮಹಾಭಾಗ ಗಚ್ಛೇಮ ಸ್ಪರ್ಗಮುತ್ತಮಮ್‌  1೨೧॥ 


ಪ್ರೀತಿಪಾತ್ರನೇ ಮಹಾನುಭಾವನೇ ಅರಿಂದಮನೇ, ಅನೇಕ ಯಜ್ಞಗಳನ್ನು ಆಚರಿಸಿ 
ನಮಗೆ ಉಂಟಾದ ಪಾಪಗಳನ್ನುಕಳೆದುಕೊಂಡು ಶ್ರೇಷ್ಠವಾದ ಸರ್ಗವನ್ನುಪಡೆಯೋಣ. 


ಏವಮೇತದ್‌ ಭವೇದ್ರಾಜನ್‌ ಯದಿ ರಾಜಾ ನ ಬಾಲಿಶಃ । 
ಅಸ್ಥಾಕಂ ದೀರ್ಪಸೂತ್ರಃ ಸ್ಯಾದ್‌ ಭವಾನ್‌ ಧರ್ಮಪರಾಯಣಃ 1 


ರಾಜನೇ, ರಾಜನಾದ ನೀನು ಬಾಲಬುದ್ದಿಯುಳ್ಳವನಾಗದಿದ್ದರೆ ಹೀಗೆಯೇ 
ನಡೆಯುತ್ತದೆ. ಇಲ್ಲದಿದ್ದರೆ ನೀನು ಧರ್ಮಪರಾಯಣನಾಗಿರುವುದರಿಂದ ನಮಗೆ 
ವಿಳಂಬಕಾರಿತ್ವದೋಷವು ಉಂಟಾಗುತ್ತದೆ. 


ತೀರ್ಥಯಾತ್ರಾಪರ್ವ -479- 


ನಿಕೃತ್ಯಾ ನಿಕೃತಿಪ್ರಜ್ಞಾ ಹಂತವ್ಯಾ ಇತಿ ನಿಶ್ಚಯಃ । 
ನಹಿ ನೈಕೃತಿಕಂ ಹತ್ವಾ ನಿಕೃತ್ಯಾ ಪಾಪಮುಚ್ಯತೇ 1೨2೩ 
ಮೋಸದ ಪ್ರಜ್ಞೆಯುಳ್ಳವರನ್ನು ಮೋಸದಿಂದಲೇ ನಾಶಮಾಡಬೇಕೆಂಬುದು 


ನಿಶ್ಚಿತವಾದದ್ದು ಮೋಸಮಾಡುವವನನ್ನು ಮೋಸದಿಂದ ಕೊಂದರೆ ಪಾಪವು 
ಉಂಟಾಗುವುದಿಲ್ಲವೆಂದು ಹೇಳಲ್ಪಡುತ್ತದೆ. 


ತಥಾ ಭಾರತ ಧರ್ಮೇಷು ಸರ್ವಜ್ಞೆರಿತಿ ದೃಶ್ಯತೇ । 

ಅಹೋರಾತ್ರಂ ಮಹಾರಾಜ ತುಲ್ಯಂ ಸಂವತ್ತರೇಣ ಹ 11೨೪॥॥ 

ತಥೈವ ವೇದವಚನಂ ಶ್ರೂಯತೇ ನಿತ್ಯದಾ ವಿಭೋ । 

ಸಂವತರೋ ಮಹಾರಾಜ ಪೂರ್ಣೋ ಭವತಿ ಕೃಚ್ಛತಃ 11೨೫! 

ಎಲೈ ಭಾರತನೇ, ಧರ್ಮಶಾಸ್ತ್ರಗಳಲ್ಲಿ ಈ ವಿಷಯವನ್ನು ಸರ್ವಜ್ಞರಾದವರು 
ನೋಡುತ್ತಾರೆ. ಮಹಾರಾಜನೇ ಒಂದು ಹಗಲೂ ಮತ್ತು ರಾತ್ರಿಯೂ ಸೇರಿ ಒಂದು 
ಸಂವತ್ಸರಕ್ಕೆ ಸಮನಾಗುತ್ತದೆ. ವಿಭುವೇ ವೇದವಚನವು ಹಾಗೆಯೇ ನಿತ್ಯವೂ 
ಕೇಳಿಬರುತ್ತದೆ. ಮಹಾರಾಜನೇ, ಒಂದು ಕೃಚ್ಛವನ್ನು ಆಚರಿಸಿದರೂ ಸಂವತ್ಸರವು 
ಪೂರ್ಣವಾಗುತ್ತದೆ. 

ಯದಿ ವೇದಾಃ ಪ್ರಮಾಣಂ ತೇ ದಿವಸಾದೂರ್ಧ್ವಮದ್ಯ ವೈ । 

ತ್ರಯೋದಶಾದಿತಃ ಕಾಲೋ ಜ್ಞಾಯತಾಂ ಪರಿನಿಷ್ಠಿತಃ 11೨೬॥। 

ನಿನಗೆ ವೇದವು ಪ್ರಮಾಣವಾದರೆ ಹದಿಮೂರನೆಯ ದಿವಸವಾದ ಈ ದಿನದ 
ನಂತರ ವನವಾಸದ ಕಾಲವು ಪೂರ್ಣವಾಗುವುದೆಂದು ತಿಳಿ. 

ಕಾಲೋ ದುರ್ಯೋಧನಂ ಹಂತುಂ ಸಾನುಬಂಧಮರಿಂದವು ॥ 

ಏಕಾಗ್ರಾಂ ಪೃಥಿವೀಂ ಕೃತ್ನಾಂ ಪುರಾ ರಾಜನ್‌ ಕರೋತಿ ಸಃ 11೨೭1 

ಅರಿಂದಮನೇ, ಇದು ದುರ್ಯೋಧನನ್ನುಪರಿವಾರಸಹಿತನಾಗಿ ಕೊಲ್ಲಬೇಕಾದ 
ಕಾಲ. ಅವನು ಸಮಗ್ರವಾದ ಭೂಮಿಯನ್ನು ತನ್ನ ಅಧೀನವಾಗಿ ಮಾಡಿಕೊಳ್ಳುವುದಕ್ಕಿಂತ 
ಮೊದಲೇ ನಾವು ಅವನನ್ನುಕೊಲ್ಲವೇಕು. 


-480- ಮಹಾಭಾರತ ವನಪರ್ವ 


ವೈಶಂಪಾಯನ: 
ಏವಂ ಬ್ರುವಾಣಂ ಭೀಮಂ ತು ಧರ್ಮಪುತ್ರೋ ಯುಧಿಷ್ಠಿರಃ 1 
ಉವಾಚ ಸಾಂತ್ಸಯನ್‌ ರಾಜಾ ಮೂರ್ಧ್ಯುಪಾಘ್ರಾಯ ಪಾಂಡವಮ್‌ ॥ 


ಧರ್ಮಪುತ್ರನಾದ ಯುಧಿಷ್ಠಿರರಾಜನು ಹೀಗೆ ಮಾತನಾಡುತ್ತಿದ್ದ 
ಪಾಂಡುಪುತ್ರನಾದ ಭೀಮನನ್ನು ಶಿರಸ್ಸಿನಲ್ಲಿ ಆಘ್ರಾಣಿಸಿ ಅವನನ್ನು 
ಸಮಾಧಾನಮಾಡುತ್ತಾ ಮಾತನಾಡಿದನು. 


ಅಸಂಶಯಂ ಮಹಾಬಾಹೋ ಹನಿಷ್ಯಸಿ ಸುಯೋಧನಮ್‌ । 
ವರ್ಷಾತ್‌ ತ್ರಯೋದಶಾದೂರ್ಧ್ವಂ ಸಹ ಗಾಂಡೀವಧನ್ನನಾ ॥೩೦॥ 


ಮಹಾಬಾಹುವೇ, ನೀನು ಹದಿಮೂರುವರ್ಷಗಳು ಕಳೆದಮೇಲೆ ಅರ್ಜುನನ 
ಸಹಾಯದಿಂದ ಖಂಡಿತವಾಗಿ ಸುಯೋಧನನನ್ನು ಕೊಲ್ಲುಬಿ. 


ಯದಿ ತ್ಹಂ ಮನ್ಯಸೇ ಪಾರ್ಥ ಪ್ರಾಪ್ತಃ ಕಾಲ ಇತಿ ಪ್ರಭೋ 1 

ಅನೃತಂ ನೋತ್ಸಹೇ ವಕ್ತುಂ ನ ಹ್ಯೇತನ್ಮಯಿ ವಿದ್ಯತೇ 1೩೧/ 
ಅಂತರೇಣಾಪಿ ಕೌಂತೇಯ ನಿಕೃತಂ ಪಾಪನಿಶ್ಚಯಮ್‌ । 

ಹಂತಾ ತ್ವಮಸಿ ದುರ್ಧರ್ಷ ಸಾನುಬಂಧಂ ಸುಯೋಧನಮ್‌ ॥೩೨॥ 


ಪ್ರಭುವೇ, ನೀನು ಅವನ ವಧೆಯ ಕಾಲವು ಪ್ರಾಪ್ತವಾಗಿದೆ ಎಂದು ತಿಳಿದರೂ 
ನಾನು ಸುಳ್ಳುಮಾತನಾಡಲಾರೆ. ಇದು ನನ್ನಲ್ಲಿಲ್ಲ. ಕೌಂತೇಯನೇ ದುರ್ಧರ್ಷನೇ, 
ಮೋಸಮಾರ್ಗವಿಲ್ಲದೆಯೂ ನೀನು ಮೋಸಗಾರನೂ ಪಾಪಬುದ್ಧಿಯುಳ್ಳವನೂ ಆದ 
ಸುಯೋಧನನನ್ನು ಪರಿವಾರಸಹಿತನಾಗಿ ಕೊಲ್ಲಲು ಶಕ್ತನಾಗಿದ್ದೀಯೆ. 


ಏವಂ ಬ್ರುವತಿ ಭೀಮಂ ತು ಧರ್ಮರಾಜೇ ಯುಧಿಷ್ಠಿರೇ! 
ಆಜಗಾಮ ಮಹಾಯೋಗೀ ಬೃಹದಶ್ಟೋ ಮಹಾನೃಷಿಃ 11೨೨! 


ಯಮಧರ್ಮರಾಜನ ಪುತ್ರನಾದ ಯುಧಿಷ್ಠಿರನು ಭೀಮನನ್ನು ಕುರಿತು ಹೀಗೆ 
ಮಾತನಾಡುತ್ತಿರಲು ಮಹಾಯೋಗಿಗಳೂ ದೊಡ್ಡ ಯಷಿಗಳೂ ಆದ ಬೃಹದಶ್ಚರು 
ಅಲ್ಲಿಗೆ ಬಂದರು. 


ತೀರ್ಥಯಾತ್ರಾಪರ್ವ -481- 


ತಮಭಿಪ್ರೇಕ್ಷ್ಯ ಧರ್ಮಾತ್ಮಾ ಸಂಪ್ರಾಪ್ತಂ ಧರ್ಮಚಾರಿಣಮ್‌ । 

ಶಾಸ್ತ್ರವನ್ನಧುಪರ್ಕೇಣ ಪೂಜಯಾಮಾಸ ಧರ್ಮರಾಟ್‌ AH 

ಧರ್ಮಚಾರಿಗಳಾದ ಅವರು ಅಲ್ಲಿಗೆ ಬಂದುದನ್ನು ನೋಡಿ ಧರ್ಮಾತ್ಮನಾದ 
ಧರ್ಮರಾಜನು ಮಧುಪರ್ಕವನ್ನು ನೀಡಿ ಶಾಸ್ಟೋಕ್ಕರೀತಿಯಿಂದ ಪೂಜಿಸಿದನು. 

ಆಶಸ್ತಂ ಚೈವಮಾಸೀನಮುಪಾಸೀನೋ ಯುಧಿಷ್ಠಿರಃ । 

ಅಭಿಪ್ರೇಕ್ಷ $ ಮಹಾಬಾಹುಃ ಕೃಪಣಂ ಬಹ್ಮಭಾಷತ 11೩೫ 

ಅವರು ಕುಳಿತು ಸುಧಾರಿಸಿಕೊಂಡ ಮೇಲೆ ಮಹಾಬಾಹುವಾದ ಯುಧಿಷ್ಠಿರನು 
ಅವರ ಸಮೀಪದಲ್ಲಿ ಕುಳಿತು ಅವರನ್ನು ನೋಡುತ್ತಾ ದೈನ್ಯದಿಂದ ಬಹಳ 
ಮಾತನಾಡಿದನು. 

ಅಕ್ಷದ್ಯೂತೇನ ಮಾಂ ಜಿತ್ವಾ ಧನಂ ರಾಜ್ಯಂ ಚ ಮೇ ಹೃತಮ್‌ । 

ಆಹೂಯ ನಿಕೃತಿಪ್ರಜ್ಞೈಃ ಕಿತವೈರಕ್ಷಕೋವಿದೆ: WAL 

ಮೋಸಬುದ್ದಿಯುಳ್ಳವರೂ ಅಕ್ಷಕೋವಿದರೂ ಆದ ಕಿತವರು (ಧೂರ್ತರು) 
ಅಕ್ಷದ್ಯೂತಕ್ಕೆ ನನ್ನನ್ನು ಆಹ್ವಾನಿಸಿ ಸೋಲಿಸಿ ನನ್ನ ಧನವನ್ನು ಮತ್ತು ರಾಜ್ಯವನ್ನು 
ಅಪಹರಿಸಿದರು. 

ಅನಕ್ಷಜ್ನಸ್ಯ ಹಿ ತತೋ ನಿಕೃತ್ಯಾ ಪಾಪನಿಶ್ಚಯೈ: । 

ಭಾರ್ಯಾ ಚ ಮೇ ಸಭಾಂ ನೀತಾ ಪ್ರಾಣೇಭ್ಯೋತಪಿ ಗರೀಯಸೀ ॥ 


ಪಾಪಬುದ್ಧಿಯುಳ್ಳ ಅವರು ಮೋಸದಿಂದ ಅಕ್ಷವಿದ್ಯೆಯನ್ನು ತಿಳಿಯದ ನನ್ನನ್ನು 
ಸೋಲಿಸಿ ನನ್ನ ಪ್ರಾಣಗಳಿಂತಲೂ ಪ್ರಿಯಳಾದ ಪತ್ನಿಯನ್ನು ಸಭೆಗೆ ಎಳೆತಂದರು. 


ಪುನರ್ದ್ಯೂತೇನ ಮಾಂ ಜಿತ್ವಾ ವನವಾಸಂ ಸುದಾರುಣಮ್‌ । 
ಪ್ರಾವ್ರಾಜಯನ್‌ ಮಹಾರಣ್ಯಮಜಿನೈ: ಪರಿವಾರಿತಮ್‌ 11೩೮॥ 


ಪುನಃ ಇನ್ನೊಮ್ಮೆ ದ್ಯೂತಕ್ಕೆ ಕರೆದು ನನ್ನನ್ನು ಸೋಲಿಸಿ ಕೃಷ್ಣಾಜಿನಗಳಿಂದ 
ಸಹಿತನಾಗಿರುವಂತೆ ಮಾಡಿ ಈ ಘೋರವಾದ ಮಹಾರಣ್ಯಕ್ಕೆ ಕಳುಹಿಸಿದರು. 


-482- ಮಹಾಭಾರತ ವನಪರ್ವ 


ಸೋಹಂ ವನೇ ದುರ್ವಸತೀಃ ಶಯೇ ಪರಮದುಃಖಿತಃ ॥ 
ಅಕ್ಷದ್ಯೂತಾನುಷಂಗೇಣ ಗಿರಃ ಶೃಣ್ವನ್‌ ಸುದಾರುಣಾಃ 11೩೯ 


ಸಂಪ್ರಾಪ್ತಾನಾಂ ಚ ಸುಹೃದಾಂ ಶೃಣ್ಣನ್‌ ಸತ್ಯಾಭಿಸಂಹಿತಾಮ್‌ । 
ದ್ಯೂತಾತ್‌ ಪ್ರಭೃತಿ ಧರ್ಮಜ್ಞರಾತ್ರೀಃ ಸರ್ವಾ ವಿಚಿಂತಯನ್‌ |! 
ಣ್‌ 


ಅಂತಹ ನಾನು ಪರಮದುಃಖದಿಂದ ಈ ಕಾಡಿನಲ್ಲಿ ಅಕ್ಷದ್ಯೂತದಿಂದ ಉಂಟಾದ 
ದಾರುಣವಾದ ಮಾತುಗಳನ್ನು ಕೇಳುತ್ತಾ ನನ್ನನ್ನುನೋಡಲು ಇಲ್ಲಿಗೆ ಬಂದ ಹಿತೈಷಿಗಳ 
ಸತ್ಯಪ್ರತಿಜ್ಞೆಯನ್ನು ಕೇಳುತ್ತಾ ಕೆಟ್ಟವಾಸವನ್ನು ಮಾಡುತ್ತಿದ್ದೇನೆ. ಧರ್ಮಜ್ಞನೇ, 
ದ್ಯೂತದಿಂದ ಇಲ್ಲಿಯ ವರೆಗೆ ಎಲ್ಲಾರಾತ್ರಿಗಳನ್ನು ಚಿಂತೆಯಿಂದಲೇ ಕಳೆಯುತ್ತಿದ್ದೇನೆ. 


ಯಸ್ಮಿಂಶ್ಚ ವಯಮಾಯತ್ರಾಃ ಸದಾ ಗಾಂಡೀವಧನನಿ I 
ಮಹಾತ್ಮನಾ ವಿನಾ ತೇನ ಗತಸತ್ತ್ವಾ ಇವಾಸ್ಥಹೇ ॥೪೧॥ 


ಕದಾ ದ್ರಕ್ಸ್ಯಾಮ ಬೀಭತ್ತುಂ ಕೃತಾಸ್ತೂ ಪುನರಾಗತಮ್‌ । 
ಇತಿ ಸರ್ವೇ ಮಹೇಷ್ವಾಸಂ ಚಿಂತಯಾನಾ ಧನಂಜಯಮ್‌ । 
ಅನೇನ ತು ವಿಷಣ್ಣೋ5ಹಂ ಕಾರಣೇನ ಸಹಾನುಜಃ 11೪೨! 


ಯಾವ ಗಾಂಡೀವಧರ್ನುಧಾರಿಯಾದ ಮಹಾತ್ಮನಾದ ಅರ್ಜುನನನ್ನುನಾವೆಲ್ಲರೂ 
ಆಶ್ರಯಿಸಿದ್ದೇವೆಯೋ ಅವನು ಇಲ್ಲದೆ ನಾವೆಲ್ಲರೂ ಅಸ್ವವಿದ್ಯೆಯನ್ನು ಸಂಪಾದಿಸಿ 
ಹಿಂದಿರುಗಿ ಬರುವ ಅರ್ಜುನನ್ನುಯಾವಾಗ ನೋಡುವೆವು ಎಂದು ಯಾವಾಗಲೂ 
ಅರ್ಜುನನನ್ನೇ ಚಿಂತಿಸುತ್ತಾ ಪ್ರಾಣ ಇಲ್ಲದಂತೆ ಆಗಿದ್ದೇವೆ. ಈ ಕಾರಣದಿಂದ ನಾನು 
ಮತ್ತು ನನ್ನ ತಮ್ಮಂದಿರು ವಿಷಾದವನ್ನು ಹೊಂದಿದ್ದೇವೆ. 


ವನವಾಸಾನ್ನಿವೃತ್ತಂ ಮಾಂ ಪುನಸ್ತೇ ಪಾಪಬುದ್ಧಯಃ ! 
ಜಾನಂತಃ ಪ್ರೀಯಮಾಣಾ ವೈ ದೇವನೇ ಭ್ರಾತೃಭಿಃ ಸಹ । 
ದ್ಯೂತೇನೈವಾಹ್ನಯಿಷ್ಯಂತಿ ಬಲಾದಕ್ಷೇಷು ತದ್ದಿದ: PAN 


ನಾನು ವನವಾಸದಿಂದ ಹಿಂದಿರುಗಿದ ಮೇಲೆ ಅದನ್ನು ತಿಳಿದ ಪಾಪಬುದ್ಧಿಗಳಾದ 
ಅಕ್ಷಕೋವಿದರಾದ ಅವರು ಪುನಃ ತಮ್ಮಂದಿರ ಜೊತೆಯಲ್ಲಿ ನನ್ನನ್ನು ಬಲಾತ್ಮರಿಸಿ 
ಸಂತೋಷದಿಂದ ಅಕ್ಷದ್ಯೂತಕ್ಕೆ ಆಹ್ವಾನಮಾಡುವರು. 


ತೀರ್ಥಯಾತ್ರಾಪರ್ವ -483- 


ಆಹೂತಶ್ಚ ಪುನರ್ದ್ಯೂತೇ ನಾಸ್ಮಿ ಶಕ್ತೋ ನಿವರ್ತಿತುಮ್‌ । 
ಪಣೇ ಚ ಮಮ ನಾತ್ಯರ್ಥಂ ವಿದ್ಯತೇ ವಸು ಕಿಂಚನ HVA 


ನನ್ನನ್ನು ಪುನಃದ್ಯೂತಕ್ಕೆ ಆಹ್ವಾನಮಾಡಿದರೆ ನಾನು ಬರುವುದಿಲ್ಲವೆಂದು ಹೇಳಲಾರೆ. 
ಈ ಬಾರಿ ಪಣಕ್ಕೆ ಇಡಲು ನನ್ನ ಬಳಿ ಯಾವ ಧನವೂ ಇಲ್ಲ. 


ಏತತ್‌ ಸರ್ವಮನುಧ್ಯಾಯನ್‌ ಚಿಂತಯಾಮಿ ದಿವಾನಿಶಮ್‌ । 
ನ ಮತ್ತೋ ದುಃಖತತರಃ ಪುಮಾನಸ್ತೀಹ ಕಶ್ಚನ 11೪೪॥ 


ಈ ಎಲ್ಲವನ್ನು ಹಗಲೂ ರಾತ್ರಿಯೂ ಚಿಂತಿಸುತ್ತಿದ್ದೇನೆ. ನನಗಿಂತ ದುಃಖಿಯಾದ 
ಮನುಷ್ಯನು ಈ ಭೂಮಿಯಲ್ಲಿಇನ್ನೊಬ್ಬನಿಲ್ಲ. 
ನಾಸ್ತಿ ರಾಜಾ ಮಯಾ ಶಶ್ಚಿದ್‌ ಅಲ್ಪಭಾಗ್ಯತರೋ ಭುವಿ । 


ಭವತಾ ದೃಷ್ಟಪೂರ್ವೋಃಪಿ ಶ್ರುತಪೂರ್ವೋರಪಿ ವಾ ಭವೇತ್‌ । 
ನ ಮತ್ತೋ ದುಃಖತತರಃ ಪುಮಾನಸ್ತೀತಿ ಮೇ ಮತಿಃ 11೪೫ 
ನನಗಿಂತ ದುರ್ಭಾಗ್ಯನಾದ ರಾಜನನ್ನು ಭೂಮಿಯಲ್ಲಿನೀವು ಹಿಂದೆ ನೋಡಲೂ 


ಇಲ್ಲಅಥವಾ ಕೇಳಲೂ ಇಲ್ಲಎಂದು ತೋರುತ್ತದೆ. ನನಗಿಂತ ದುಃಖಿಯಾದ ಇನ್ನೊಬ್ಬ 
ಮನುಷ್ಯನಿಲ್ಲವೆಂದು ನನ್ನ ಅಭಿಪ್ರಾಯ. 


ಏವಂ ಬ್ರುವಂತಂ ರಾಜಾನಮುವಾಚ ಭಗವಾನೃಷಿಃ 1 
ಶೋಕಂ ವ್ಯಪನುದನ್‌ ರಾಜ್ಞೋ ಧರ್ಮರಾಜಸ್ಯ ಧೀಮತಃ WLI 


ಆಗ ಬೃಹದಶ್ವ ಯಷಿಗಳು ಹೀಗೆ ಮಾತನಾಡುತ್ತಿದ್ದ ಮೇಧಾವಿಯಾದ 
ಧರ್ಮರಾಜನ ಶೋಕವನ್ನು ಪರಿಹರಿಸುತ್ತಾ ಆ ರಾಜನನ್ನು ಕುರಿತು ಮಾತನಾಡಿದರು. 


ನ ವಿಷಾದೇ ಮನಃ ಕಾರ್ಯಂ ತ್ಹಯಾ ಬುದ್ಧಿಮತಾಂ ವರ ॥ 
ಆಗಮಿಷ್ಯತಿ ಭೀಬತ್ತುರಮಿತ್ರಾಂಶ್ಚ ವಿಜೇಷ್ಯತಿ 11೪೭। 


ಮೇಧಾವಿಗಳಲ್ಲಿ ಶ್ರೇಷ್ಠನಾದವನೇ, ನೀನು ವಿಷಾದವನ್ನು ಹೊಂದಬಾರದು. 
ಅರ್ಜುನನು ಹಿಂದಿರುಗಿ ಬಂದು ಶತ್ರುಗಳನ್ನು ಗೆಲ್ಲುವನು. 


-484- ಮಹಾಭಾರತ ವನಪರ್ವ 


ಯದ್‌ ಬ್ರವೀಷಿ ಮಹಾರಾಜ ನ ಮತ್ತೋ ವಿದ್ಯತೇ ಕ್ವಚಿತ್‌ । 
ಅಲ್ಬಭಾಗ್ಯತರಃ ಕಶ್ಚಿತ್‌ ಪುಮಾನಸ್ತೀತಿ ಪಾಂಡವ Ive 


ಅತ್ರ ತೇ ಕಥಯಿಷ್ಯಾಮಿ ಯದಿ ಶುಶ್ರೂಷಸೇ ನೃಪ । 
ಯಸ್ವ ತ್ರೋ ದುಃಖಿತತರೋ ರಾಜಾ55ಸೀತ್‌ ಪೃಥಿವೀಪತೇ ॥೪೯॥ 


ಎಲೈ ಮಹಾರಾಜನೇ, ನೀನು ನಿನಗಿಂತ ದುರ್ಭಾಗ್ಯಶಾಲಿಯಾದ ಒಬ್ಬ 
ಮನುಷ್ಯನು ಇಲ್ಲವೆಂದು ಹೇಳುತ್ತಿರುವೆಯಷ್ಟೆ ಭಾರತನೇ ನೀನು ಕೇಳುವುದಾದರೆ 
ನಿನಗಿಂತ ದುಃಖಿಯಾದ ಒಬ್ಬ ರಾಜನ ಕಥೆಯನ್ನು ಹೇಳುತ್ತೇನೆ. ಪೃಥ್ವೀಪತಿಯೇ, 
ಅದನ್ನುಕೇಳು. 


ವೈಶಂಪಾಯನಃ 

ಅಥೈನಮಬ್ರವೀದ್‌ ರಾಜಾ ಬ್ರವೀತು ಭಗವಾನಿತಿ । 

ಇಮಾಮವಸ್ಥಾಂ ಸಂಪ್ರಾಪ್ತಂ ಶ್ರೋತುಮಿಚ್ಛಾಮಿ ಪಾರ್ಥಿವಮ್‌ ॥೫೦॥ 
ಆಗ ರಾಜನು ಪೂಜ್ಯರು ಅವನ ಕಥೆಯನ್ನುಹೇಳಬೇಕು, ಇಂತಹ ಅವಸ್ಥೆಯನ್ನು 

ಹೊಂದಿದ ರಾಜನ ಕಥೆಯನ್ನು ನಾನು ಕೇಳಲು ಬಯಸುತ್ತೇನೆ ಎಂದು ಹೇಳಿದನು. 
ಬೃಹದಶ್ವ 

ಶೃಣು ರಾಜನ್ನವಹಿತಃ ಸಹ ಭ್ರಾತೃಭಿರಚ್ಯುತ । 

ಯಸ್ತ ಶ್ರೋ ದುಃಖತತರೋ ರಾಜಾ55ಸೀತ್‌ ಪೃಥಿವೀಪತೇ 1೫೧! 
ಎಲೈ ರಾಜನೇ, ಎಲೈ ಪೃಥಿವೀಪತಿಯೇ, ನಿನ್ನಗುಣಗಳಿಂದ ಚ್ಯುತನಾಗದವನೇ, 


ನಿನಗಿಂತ ಹೆಚ್ಚುದುಃಖಿಯಾದ ರಾಜನು ಯಾವನಿದ್ದನೋ ಅಂತಹ ರಾಜನ ಕಥೆಯನ್ನು 
ನಿನ್ನತಮ್ಮಂದಿರ ಜೊತೆಯಲ್ಲಿ ಕೇಳು. 


ನಿಷಧೇಷು ಮಹೀಪಾಲೋ ವೀರಸೇನ ಇತಿ ಸ್ಮ ಹ। 
ತಸ್ಯ ಪುತ್ರೋರಭವನ್ನಾಮ್ನಾ ನಳೋ ಧರ್ಮಾರ್ಥದರ್ಶಿವಾನ್‌ 1೫೨॥ 


ನಿಷಧದೇಶದಲ್ಲಿವೀರಸೇನನೆಂಬ ರಾಜನಿದ್ದನು. ಅವನಿಗೆ ಧಮಾರ್ಥಗಳನ್ನು 
ತಿಳಿದ ನಳನೆಂಬ ಒಬ್ಬಪುತ್ರನು ಜನಿಸಿದನು. 


ತೀರ್ಥಯಾತ್ರಾಪರ್ವ 48 5- 


ಸ ನಿಕೃತ್ಯಾ ಜಿತೋ ರಾಜಾ ಪುಷ್ಠರೇಣೇತಿ ನಃ ಶ್ರುತಮ್‌ । 

ವನವಾಸಮದು:ಖಾರ್ಹೋ ಭಾರ್ಯಯಾ ನ್ಯವಸತ್‌ ಸಹ  ॥೫೩॥। 

ಅವನು ತಮ್ಮನಾದ ಪುಷ್ಕರನಿಂದ ಮೋಸದಿಂದ ಅಕ್ಷದ್ಯೂತದಲ್ಲಿ ಜಯಿಸಲ್ಪಟ್ಟನು 
ಎಂದು ನಾವು ಕೇಳಿದ್ದೇವೆ. ದುಃಖಕ್ಕೆ ಆರ್ಹನಲ್ಲದ ಅವನು ಭಾರ್ಯೆಯ ಜೊತೆಯಲ್ಲಿ 
ವನವಾಸವನ್ನು ಮಾಡಿದನು. 


ನ ತಸ್ಯ ದಾಸಾ ನ ರಥೋ ನ ಭ್ರಾತಾ ನ ಚ ಬಾಂಧವಾಃ । 
ವನೇ ನಿವಸತೋ ರಾಜನ್ನಶ್ರೂಯಂತ ಕದಾಚನ WBN 


ರಾಜನೇ, ಅವನು ವನವಾಸವನ್ನು ಮಾಡುವಾಗ ಅವನಿಗೆ ದಾಸರಾಗಲೀ 
ರಥವಾಗಲೀ ಸಹೋದರರಾಗಲೀ ಬಾಂಧವರಾಗಲೀ ಎಂದೂ ಇರಲಿಲ್ಲವೆಂದು ನಾವು 
ಕೇಳಿದ್ದೇವೆ. 


ಭವಾನ್‌ ಹಿ ಸಂವೃತೋ ವೀಠೈರ್ಭಾತೃಭಿರ್ದೇವಸಮ್ಮಿತ್ಛೆ: । 

ಬ್ರಹ್ಮಕಲ್ಪೈರ್ದ್ವಿಜಾಗೈಶ್ಚ ತಸ್ಮಾನ್ನಾರ್ಹಸಿ ಶೋಚಿತುಮ್‌ 11೫೫ 

ನೀನಾದರೋ ವೀರರೂ ದೇವತೆಗಳಿಗೆ ಸಮಾನರೂ ಆದ ಸಹೋದರರಿಂದಲೂ 
ಬ್ರಹ್ಮನಿಗೆ ಸಮಾನರಾದ ಶ್ರೇಷ್ಠಬ್ರಾಹ್ಮಣರಿಂದಲೂ ಕೂಡಿದ್ದೀಯೆ. ಆದ್ದರಿಂದ 
ಶೋಕಪಡುವ ಕಾರಣವಿಲ್ಲ. 

ಯುಧಿಷ್ಠಿರಃ 

ವಿಸ್ತರೇಣಾಧಿಗಚ್ಛಾಮಿ ನಳಸ್ಯ ಸುಮಹಾತ್ಮನಃ । 

ಚರಿತಂ ವದತಾಂ ಶ್ರೇಷ್ಠ ತ್ದಂ ತದಾಖ್ಯಾತುಮರ್ಹಸಿ HSL 

ಎಲೈ ಮಾತನಾಡುವವರಲ್ಲಿ ಶ್ರೇಷ್ಠರೇ, ಮಹಾತ್ಮನಾದ ನಳನ ಚರಿತ್ರೆಯನ್ನು 
ವಿಸ್ತಾರವಾಗಿ ತಿಳಿಯಲು ಬಯಸುತ್ತೇನೆ. ನೀವು ಅದನ್ನು ಹೇಳಬೇಕು. 

॥। ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ಪಂಚಚತ್ವಾರಿಂಶೋ5ಧ್ಯಾಯಃ ॥ 
॥ ತೀರ್ಥಯಾತ್ರಾಪರ್ವಣಿ ಪ್ರಥಮೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿನಲವತ್ತೈದನೆಯ ಅಧ್ಯಾಯ ಮುಗಿಯಿತು. 


-486- ಮಹಾಭಾರತ ವನಪರ್ವ 


ನಲವತ್ತಾರನೆಯ ಅಧ್ಯಾಯ 
(ನಳಚರಿತೆ. ಹಂಸಸಂದೇಶ) 
ಬೃಹದಶ್ವ 
ಆಸೀದ್ರಾಜಾ ನಳೋ ನಾಮ ವೀರಸೇನಸುತೋ ಬಲೀ | 
ಉಪಪನ್ನೋ ಗುಣೈರಿಷ್ಟೆ ರೂಪವಾನಶ್ಚಕೋವಿದಃ nol 


ವೀರಸೇನನ ಸುತನಾದ ಪ್ರಬಲನಾದ ನಳನೆಂಬ ರಾಜನಿದ್ಧನು. ಅವನು 
ರೂಪವಂತನೂ ಅಶ್ತವಿದ್ಯೆಯನ್ನು ಬಲ್ಲವನೂ ಮತ್ತು ಅಪೇಕ್ಷಿತವಾದ ಎಲ್ಲಾ 
ಗುಣಗಳಿಂದಲೂ ಕೂಡಿದವನೂ ಆಗಿದ್ದನು. 


ಯಜ್ವಾ ದಾನಪತಿರ್ದಕ್ಷಃ ಸದಾ ಶೀಲಪುರಸ್ಕತಃ | 
ಅತಿಷ್ಠನ್ನನುಜೇಂದ್ರಾಣಾಂ ಮೂರ್ಧ್ನಿ ದೇವಪತಿರ್ಯಥಾ ಟ 
ಉಪರ್ಯುಪರಿ ಸರ್ವೇಷಾಮಾದಿತ್ಯ ಇವ ತೇಜಸಾ 1 


ಯಾಗವನ್ನು ಮಾಡುವವನೂ ದಾನಶೂರನೂ ದಕ್ಷನೂ ಯಾವಾಗಲೂ 
ಶೀಲಸಂಪನ್ನನೂ ಆದ ಅವನು ದೇವರಾಜನಾದ ಇಂದ್ರನಂತೆ ಎಲ್ಲರಾಜರ ತಲೆಯ 
ಮೇಲೆ ಇದ್ದನು. ಅವನು ತನ್ನ ತೇಜಸ್ಸಿನಿಂದ ಎಲ್ಲರ ಮೇಲೆ ಬೆಳಗುವ ಸೂರ್ಯನಂತೆ 
ಇದ್ದನು. 


ಬ್ರಹ್ಮಣ್ಯೋ ವೇದವಿಚ್ಛೂರೋ ನಿಷಧೇಷು ಮಹೀಪತಿಃ । 
ಅಕ್ಸಪ್ರಿಯಃ ಸತ್ಯವಾದೀ ಮಹಾನಕ್ಷೋಹಿಣೀಪತಿಃ 11೩1 
ನಿಷಧಾಧಿಪತಿಯಾದ ಆ ರಾಜನು ಬ್ರಾಹ್ಮಣರಿಗೆ ಶರಣ್ಯನಾದವನೂ 


ವೇದಗಳನ್ನು ಬಲ್ಲವನೂ ಶೂರನೂ ಸತ್ಯವಾದಿಯೂ ಅಕ್ಷಪ್ರಿಯನೂ ಮತ್ತು ದೊಡ್ಡ 
ಅಕ್ಷೋಹಿಣಿನಾಯಕನೂ ಆಗಿದ್ದನು. 


ಈಷ್ಲಿತೋ ವರನಾರೀಣಾಮುದಾರಃ ಸಂಯತೇಂದ್ರಿಯಃ ಟ 
ರಕ್ಷಿತಾ ಧನ್ನಿನಾಂ ಶ್ರೇಷ್ಠಃ ಸಾಕ್ಷಾದಿವ ಮನುಃ ಸ್ವಯಮ್‌ Hv 


ತೀರ್ಥಯಾತ್ರಾಪರ್ವ -487- 


ಜಿತೇಂದ್ರಿಯನೂ ಉದಾರನೂ ಆದ ಅವನು ಎಲ್ಲ ಸುಂದರಿಯರಿಗೆ 
ಅಪೇಕ್ಷಿತನಾಗಿದ್ದನು. ಧರ್ನುಧಾರಿಗಳಲ್ಲಿ ಶ್ರೇಷ್ಠನಾದ ಅವನು ಸಾಕ್ಷಾತ್‌ ಮನುವಿನಂತೆ 
ಭೂಮಿಯನ್ನು ರಕ್ಷಿಸಿದನು. 

ತಥೈವಾಸೀದ್‌ ವಿದರ್ಭೇಷು ಭೀಮೋ ಭೀಮಪರಾಕ್ರಮಃ । 

ಶೂರಃ ಸರ್ವಗುಣೋಪೇತ: ಪ್ರಜಾಕಾಮಃ ಸ ಚಾಪ್ರಜಃ 11೫1 

ಹಾಗೆಯೇ ವಿದರ್ಭದೇಶದಲ್ಲಿ ಭಯಂಕರಪರಾಕ್ರಮವುಳ್ಳ ಭೀಮನೆಂಬ 
ರಾಜನಿದ್ದನು. ಸರ್ವಗುಣೋಪೇತನಾದ ಅವನು ಪ್ರಜಾಕಾಮನಾಗಿದ್ದನು ಅವನಿಗೆ 
ಮಕ್ಕಳಿರಲಿಲ್ಲ. 

ಸ ಪ್ರಜಾರ್ಥೇ ಪರಂ ಯತ್ನಮಕರೋತ್‌ ಸುಸಮಾಹಿತಃ । 

ತಮಭ್ಯಗಚ್ಛದ್‌ ಬ್ರಹ್ಮರ್ಷಿರ್ದಮನೋ ನಾಮ ಭಾರತ 11೬1 

ಅವನು ಸಮಾಧಾನದಿಂದ ಕೂಡಿದ ಮನಸುಳ್ಳವನಾಗಿ ಪ್ರಜೆಯನ್ನುಪಡೆಯುವ 
ಸಲುವಾಗಿ ಮಹಾಪ್ರಯತ್ನವನ್ನು ಮಾಡಿದನು. ಭಾರತನೇ! ಒಮ್ಮೆ ಬ್ರಹ್ಮರ್ಷಿಗಳಾದ 
ದಮನರು ಅವನನ್ನುಸಮೀಪಿಸಿದರು. 

ತಂ ಸ ಭೀಮಃ ಪ್ರಜಾಕಾಮಃ ತೋಷಯಾಮಾಸ ಧರ್ಮವಿತ್‌ ॥ 

ಮಹಿಷ್ಯಾ ಸಹ ರಾಜೇಂದ್ರ ಸತ್ಕಾರೇಣ ಸುವರ್ಚಸಮ್‌ 11೭1 

ಎಲೈ ರಾಜೇಂದ್ರನೇ, ಧರ್ಮಜ್ಞನಾದ ಪ್ರಜಾಕಾಮನಾದ ಭೀಮನು ತನ್ನರಾಣಿಯ 
ಜೊತೆಯಲ್ಲಿವರ್ಚಸ್ಸಿಗಳಾದ ಆ ಹಷಿಗಳನ್ನುಸತ್ಕಾರದಿಂದ ಸಂತೋಷಪಡಿಸಿದನು. 

ತಸ್ಮೈ ಪ್ರಸನ್ನೋ ದಮನಃ ಸಭಾರ್ಯಾಯ ವರಂ ದದೌ । 

Fide ಕುಮಾರಾಂತ್ಚ ತ್ರೀನುದಾರಾನ್‌ ಮಹಾಯಶಾಃ nS 

ದಮಯಂತೀಂ ದಮಂ ದಾಂತಂ ದಮನಂ ಚ ಸುವರ್ಚಸಮ್‌ । 

ಉಪಪನ್ನಾನ್‌ ಗುಣೈಃ ಸರ್ವೈರ್ಭೀಮಾನ್‌ ಭೀಮಪರಾಕ್ರಮಾನ್‌ ॥ 


ಪ್ರಸನ್ನರಾದ ಮಹಾಯಶಸಿಗಳಾದ ದಮನರು ಭಾರ್ಯಾಸಹಿತನಾದ ರಾಜನಿಗೆ 
ಒಂದು ಕನ್ಯಾರತ್ನವನ್ನು ಮತ್ತು ಮೂರು ಪುತ್ರರನ್ನುವರವನ್ನಾಗಿ ಕೊಟ್ಟು ಕರುಣಿಸಿದನು. 


-488- ಮಹಾಭಾರತ ವನಪರ್ವ 


ದಮಯಂತಿ ದಮ ದಾಂತ ಮತ್ತು ದಮನ ಎಂಬ ವರ್ಚಸಿಗಳಾದ ಮಕ್ಕಳು. ಎಲ್ಲರೂ 
ಸರ್ವಗುಣಗಳಿಂದಲೂ ಕೂಡಿದ್ದರು. ಕುಮಾರರು ಮಹಾಪರಾಕ್ರಮವುಳ್ಳವರು ಮತ್ತು 
ಶತ್ರುಭಯಂಕರರೂ ಆಗಿದ್ದರು. 

$ 


ದಮಯಂತೀ ತು ರೂಪೇಣ ತೇಜಸಾ ವಪುಷಾ ಶ್ರಿಯಾ । 
ಸೌಭಾಗ್ಯೇನ ಚ ಲೋಕೇಷು ಯಶಃ ಪ್ರಾಪ ಸುಮಧ್ಯಮಾ 11೧೦॥ 


ಸುಮಧ್ಯಮಳಾದ ದಮಯಂತಿಯಾದರೂ ತನ್ನ ರೂಪದಿಂದ ತೇಜಸ್ಸಿನಿಂದ 
ಶರೀರದಿಂದ ಕಾಂತಿಯಿಂದ ಮತ್ತು ಸೌಭಾಗ್ಯದಿಂದ ಲೋಕಗಳಲ್ಲಿ ಕೀರ್ತಿಗಳನ್ನು 
ಪಡೆದಳು. 


ಅಥೋ ತಾಂ ವಯಸಿ ಪ್ರಾಪ್ತೇ ದಾಸೀನಾಂ ಸಮಲಂಕೃತಮ್‌ ।ಟ 
ಶತಂ ಸಖೀನಾಂ ಚ ತಥಾ ಪರ್ಯುಪಾಸ್ತೆ ಶಚೀಮಿವ ॥1೧೧॥ 


ಅನಂತರ ಅವಳು ಪ್ರಾಪ್ತವಯಸ್ಕಳಾದಾಗ ಅವಳಿಗೆ ಅಲಂಕೃತರಾದ ನೂರು 
ಜನ ಸಖಿಯರು ಮತ್ತು ದಾಸಿಯರು ಶಚಿಯನ್ನು ಸೇವಿಸಿದಂತೆ ಸೇವೆಮಾಡುತ್ತಿದ್ದರು. 


ತತಃ ಸಾ ಭ್ರಾಜತೇ ತಾಭಿಃ ಸರ್ವಾಭರಣಭೂಷಿತಾ । 
ಸಖೀಮಧ್ಯೇತನವದ್ಯಾಂಗೀ ವಿದ್ಯುತೌದಾಮಿನೀ ಯಥಾ (1೧೨ 


ಆಗ ಅನವದ್ಯಾಂಗಿಯಾದ ಅವಳು ಸರ್ವಾಭರಣಭೂಷಿತಳಾಗಿ ಆ ಸಖೀಜನರ 
ಮಧ್ಯೆ ಮೋಡಗಳ ಮಧ್ಯೆ ಇರುವ ಮಿಂಚಿನಂತೆ ಕಂಗೊಳಿಸುತ್ತಿದ್ದಳು. 


ಅತೀವ ರೂಪಸಂಪನ್ನಾ ಶ್ರೀರಿವಾಯತಲೋಚನಾ । 
ನ ದೇವೇಷು ನ ಯಕ್ಷೇಷು ತಾದೃಗ್ರೂಪವತೀ ಕ್ಷಚಿತ್‌ 11೧೩॥ 


ವಿಶಾಲನೇತ್ರೆಯಾದ ರೂಪಸಂಪನ್ನೆಯಾದ ಅವಳು ಲಕ್ಷಿ ಆದೇವಿಯಂತೆ ಇದ್ದಳು. 
ದೇವತೆಗಳಲ್ಲಿಯಾಗಲೀ ಅಥವಾ ಯಕ್ಷರಲ್ಲಿಯಾಗಲೀ ಅಂತಹ ಸುಂದರಿಯು 
ಇರಲಿಲ್ಲ. 


ಮಾನುಷೇಷ್ಟಪಿ ನೈವಾನ್ಯಾ ದೃಷ್ಠಪೂರ್ವಾ5ಥವಾ ಶ್ರುತಾ | 


ಚಿತ್ತಪ್ರಮಾಧಿನೀ ಬಾಲಾ ದೇವನಾಮಪಿ ಸುಂದರೀ Wea 


ತೀರ್ಥಯಾತ್ರಾಪರ್ವ -489- 


ಮನುಷ್ಯರಲ್ಲಿಯೂ ಸಹ ಅಂತಹ ಸುಂದರಿಯನ್ನು ಹಿಂದೆ ನೋಡಿರಲಿಲ್ಲ. ಅಥವಾ 
ಕೇಳಿರಲಿಲ್ಲ. ಸುಂದರಿಯಾದ ಆ ಬಾಲೆಯು ದೇವತೆಗಳ ಮನಸ್ಸನ್ನೂ 
ಕಲಕುವವಳಾಗಿದ್ದಳು. 


ನಳಪ್ವ ರಾಜಶಾರ್ದೂಲೋ ರೂಪೇಣಾಪ್ರತಿಮೋ ಭುವಿ । 

ಕಂದರ್ಪ ಇವ ರೂಪೇಣ ಮೂರ್ತಿಮಾನಭವತ್‌ ಸ್ವಯಮ್‌ 11೧೫॥ 

ರಾಜಶಾರ್ದೂಲನಾದ ನಳನು ಭೂಮಿಯಲ್ಲಿರೂಪದಲ್ಲಿಅಸದೃಶನಾಗಿದ್ದನು. 
ತನ್ನ ಸೌಂದರ್ಯದಿಂದ ಅವನು ಸ್ವಯಂ ಶರೀರವನ್ನುಧರಿಸಿದ ಇನ್ನೊಬ್ಬಮನ್ನಥನಂತೆ 
ಇದ್ದನು. 


ತಸ್ಯಾಃ ಸಮೀಪೇ ತು ನಳಂ ಪ್ರಶಶಂಸುಃ ಕುತೂಹಲಾತ್‌ । 
ನೈಷಧಸ್ಯ ಸಮೀಪೇ ತು ದಮಯಂತೀಂ ಪುನಃ ಪುನಃ 11೧೬॥ 


ಜನರು ದಮಯಂತಿಯ ಸಮೀಪದಲ್ಲಿ ಕುತೂಹಲದಿಂದ ನಳನನ್ನು 


ತಯೋದದೃಷ್ಟು ಕಾಮೋ5 ಭೂತ್‌ ಶೃಣ್ಠತೋಃ ಸತತಂ ಗುಣಾನ್‌। 
ಅನ್ಯೋನ್ಯಂ ಪ್ರತಿ ಕೌಂತೇಯ ಸೋತಭ್ಯವರ್ಧತ ಹೃಚ್ಛಯಃ ॥೧೭॥ 


ಕೌಂತೇಯನೇ! ಒಬ್ಬರನ್ನೊಬ್ಬರು ನೋಡದೆ ಸತತವಾಗಿ ಪರಸ್ಪರಗುಣಗಳನ್ನು 
ಕೇಳುವ ಅವರಿಗೆ ಪರಸ್ಪರವಾಗಿ ಕಾಮವುಂಟಾಗಿ ಅದು ಹಾಗೆಯೆ ಬೆಳೆಯಿತು. 

ಅಶಕ್ಷುವನ್ನಳಃ ಕಾಮಂ ತದಾ ಧಾರಯಿತುಂ ಹೃದಾ । 

ಅಂತಃಪುರಸಮೀಪಸ್ಥೇ ವನ ಆಸ್ತೇ ರಹೋಗತಃ 11೧೮॥ 

ತನ್ನ ಕಾಮದ ವೇಗವನ್ನು ತಡೆದುಕೊಳ್ಳಲಾಗದೆ ಆಗ ನಳನು ಅಂತಃಪುರದ 
ಸಮೀಪದ ವನದಲ್ಲಿಏಕಾಂತದಲ್ಲಿಇದ್ದನು. 


ಸ ದದರ್ಶ ತದಾ ಹಂಸಾನ್‌ ಜಾತರೂಪಪರಿಚ್ಛದಾನ್‌ । 
ವನೇ ವಿಚರತಾಂ ತೇಷಾಮೇಕಂ ಜಗ್ರಾಹ ಪಕ್ಷಿಣಮ್‌ (1೧೯ 


-490- ಮಹಾಭಾರತ ವನಪರ್ವ 


ಅವನು ಆ ವನದಲ್ಲಿ ಸಂಚರಿಸುವ ಸುವರ್ಣಮಯವಾದ ಪಕ್ಷಗಳನ್ನುಳ್ಳ 
ಹಂಸಗಳನ್ನುನೋಡಿ ಅವುಗಳಲ್ಲಿ ಒಂದನ್ನು ಹಿಡಿದುಕೊಂಡನು. 


ತತೋಶಂತರಿಕ್ಗಗೋ ವಾಚಂ ವ್ಯಾಜಹಾರ ತದಾ ನಳಮ್‌ । 
ನ ಹಂತವ್ಯೋಶಸ್ಕಿ ತೇ ರಾಜನ್‌ ಕರಿಷ್ಯಾಮಿ ಹಿ ವೈ ಪ್ರಿಯಮ್‌ । 
ದಮಯಂತೀಸಕಾಶೇ ತ್ವಾಂ ಕಥಯಿಷ್ಯಾಮಿ ನೈಷಧ 11೨೦॥ 


ಆಗ ಅಂತರಿಕ್ಷದಲ್ಲಿಹಾರುವ ಆ ಪಕ್ಷಿಯು ನಳನನ್ನುಕುರಿತು ರಾಜನೇ ನನ್ನನ್ನು 
ಕೊಲ್ಲಬೇಡ. ನಿನಗೆ ಪ್ರಿಯವನ್ನುಉಂಟುಮಾಡುವೆನು. ನೈಷಧನೇ, ದಮಯಂತಿಯ 
ಸಮೀಪಕ್ಕೆ ಹೋಗಿ ನಿನ್ನನ್ನು ತಿಳಿಸುವೆನು ಎಂದು ಹೇಳಿತು. 


ಯಥಾ ತ್ಹದನ್ಯಂ ಪುರುಷಂ ನ ಸಾ ಮಂಸ್ಕತಿ ಕರ್ಹಿಚಿತ್‌ 1 

ತವೈವ ಚ ಯಥಾ ಭಾರ್ಯಾ ಭವಿಷ್ಯತಿ ತಥಾ5ನಘ । 

ವಿಧಾಸ್ಯಾಮಿ ನರವ್ಯಾಘ್ರ ಸೋತನುಜಾನಾತು ಮಾಂ ಭವಾನ್‌ || 

ನರವ್ಯಾಘ್ರನೇ, ನಿನ್ನನ್ನು ಬಿಟ್ಟು ಇನ್ನೊಬ್ಬ ಪುರುಷನನ್ನು ಅವಳು 
ಯೋಚನೆಮಾಡದಂತೆ ಮತ್ತು ನಿನ್ನಭಾರ್ಯೆಯೇ ಆಗುವಂತೆ ನಾನು ಮಾಡುವೆನು. 
ಅನಘನೇ ನನ್ನನ್ನು ಬಿಟ್ಟುಬಿಡು. 


ಏವಮುಕ್ತಸ್ತತೋ ಹಂಸಮುತ್ತಸರ್ಜ ಮಹೀಪತಿಃ । 
ತೇ ತು ಹಂಸಾಃ ಸಮುತ್ನತ್ಯ ವಿದರ್ಭಾನಗಮಂಸ್ತತಃ 11೨೨! 


ಹೀಗೆ ಹೇಳಲ್ಪಟ್ಟ ರಾಜನು ಆ ಹಂಸವನ್ನು ಬಿಟ್ಟನು. ಆಗ ಆ ಹಂಸಗಳು ಹಾರಿ 
ವಿದರ್ಭದೇಶಕ್ಕೆ ಬಂದವು. 


ವಿದರ್ಭನಗರೀಂ ಗತ್ವಾ ದಮಯಂತ್ಯಾಸ್ತದಾ5ಂತಿಕೇ 1 
ನಿಪೇತುಸ್ತೇ ಗರುತ್ಕಂತಃ ಸಾ ದದರ್ಶಾಥ ತಾನ್‌ ಖಗಾನ್‌ 11೨೩1 


ವಿದರ್ಭದೇಶದ ಪಟ್ಟಣಕ್ಕೆ ಹೋಗಿ ಆ ಪಕ್ಷಿಗಳು ದಮಯಂತಿಯ ಸಮೀಪದಲ್ಲಿ 
ಇಳಿದವು. ಆಗ ದಮಯಂತಿಯು ಆ ಪಕ್ಷಿಗಳನ್ನು ನೋಡಿದಳು. 


ತೀರ್ಥಯಾತ್ರಾಪರ್ವ 4091- 


ಸಾ ತಾನದ್ದುತರೂಪಾನ್‌ ವೈ ದೃಷ್ಟ್ವಾ ಸಖಗಣಾವೃತಾ । 

ಹೃಷ್ಟಾ ಗ್ರಹೀತುಂ ಖಗಮಾನ್‌ ತರಮಾಣೋಪಚಕ್ರಮೇ AVI 

ಅವಳೂ ಸಹ ಅದ್ಭುತರೂಪವುಳ್ಳ ಆ ಪಕ್ಷಿಗಳನ್ನು ನೋಡಿ ಸಖೀಗಣದಿಂದ 
ಸಹಿತಳಾಗಿ ಸಂತೋಷದಿಂದ ಆ ಪಕ್ಷಿಗಳನ್ನು ಹಿಡಿಯಲು ಶೀಘ್ರವಾಗಿ ಪ್ರಯತ್ನಿಸಿದಳು. 

ಹಂಸಾ ವಿಸಸೃಪುಃ ಶೀಘ್ರಂ ಸರ್ವತಃ ಪ್ರಮದಾವನೇ । 

ಏಕೈಕಶಸ್ತದಾ ಕನ್ಯಾಃ ತಾನ್‌ ಹಂಸಾನ್‌ ಸಮುಪಾದ್ರವನ್‌ 11೨೫ 

ಹಂಸಗಳು ಆ ಪ್ರಮದಾವನದಲ್ಲಿ ಅವರ ಕೈಗೆ ಸಿಲುಕದೆ ಎಲ್ಲ ಕಡೆಗಳಲ್ಲಿ 
ಓಡಾಡಿದವು. ಆ ಕನ್ಯೆಯರು ಒಬ್ಬೊಬ್ಬರು ಒಂದೊಂದರಂತೆ ಹಂಸಗಳನ್ನು 
ಹಿಂಬಾಲಿಸಿದರು. 


ದಮಯಂತೀ ತು ಯಂ ಹಂಸಂ ಸಮುಪಾಧಾವದಂತಿಕಾತ್‌ । 
ಸ ಮಾನುಷೀಂ ಗಿರಂ ಕೃತ್ವಾ ದಮಯಂತೀಮಥಾಬ್ರವೀತ್‌ MILI 


ದಮಯಂತಿಯು ಯಾವ ಹಂಸದ ಸಮೀಪಕ್ಕೆ ಹೋದಳೋ ಆ ಹಂಸವು 
ಮನುಷ್ಯರ ಮಾತಿನಿಂದ ದಮಯಂತಿಯನ್ನು ಕುರಿತು ಹೇಳಿತು. 


ದಮಯಂತಿ ನಳೋ ನಾಮ ನಿಷಧೇಷು ಮಹೀಪತಿಃ । 

ಅಶ್ಚಿನೋಃ ಸದೃಶೋ ರೂಪೇ ನ ಸಮೋತಸ್ಪಸ್ಯ ಮಾನುಷಃ 1೨೭1 

ದಮಯಂತಿಯೇ, ನಳನೆಂಬ ನೈಷಧರಾಜನಿದ್ದಾನೆ. ಅವನು ರೂಪದಲ್ಲಿ 
ಅಶ್ವಿನೀದೇವತೆಗಳಿಗೆ ಸದೃಶನಾಗಿದ್ದಾನೆ. ಅವನಿಗೆ ಸಮಾನನಾದ ಇನ್ನೊಬ್ಬ 
ಮನುಷ್ಯನಿಲ್ಲ. 

ತಸ್ಯ ವೈ ಯದಿ ಭಾರ್ಯಾ ತ್ಹಂ ಭವೇಥಾ ವರವರ್ಣಿನಿ । 

ಸಫಲಂ ತೇ ಭವೇಜ್ಜನ್ನ ರೂಪಂ ಚೇದಂ ಸುಮಧ್ಯಮೇ 11೨೮। 

ಸುಂದರಿಯೇ ಸುಮಧ್ಯಮೆಯೇ, ನೀನು ಅವನ ಭಾರ್ಯೆಯಾದರೆ ನಿನ್ನ ಜನ್ನವು 
ಮತ್ತು ನಿನ್ನಸೌಂದರ್ಯವು ಸಾರ್ಥಕವಾಗುತ್ತದೆ. 


-492- ಮಹಾಭಾರತ ವನಪರ್ವ 


ವಯಂ ಹಿ ದೇವಗಂಧರ್ವಮನುಷ್ಯೋರಗರಾಕ್ಸಸಾನ್‌ | 
ದೃಷ್ಟವಂತೋ ನ ಚಾಸ್ಮಾಭಿರ್ದ್ಯಷ್ಟಪೂರ್ವಸ್ತಥಾವಿಧಃ ।1೨೯॥ 
ನಾವು ದೇವತೆಗಳನ್ನು ಗಂಧರ್ವರನ್ನು ಮನುಷ್ಯರನ್ನು ಉರಗಗಳನ್ನು ಮತ್ತು 


ರಾಕ್ಷಸರನ್ನು ನೋಡಿದ್ದೇವೆ. ಆದರೆ ನಳನಂತಹ ಪುರುಷನನ್ನು ಹಿಂದೆ ಎಂದೂ 
ನೋಡಲಿಲ್ಲ. 


ತ್ತಂ ಚಾಪಿ ರತ್ನಂ ನಾರೀಣಾಂ ನರೇಷು ಚ ನಳೋ ವರಃ । 
ವಿಶಿಷ್ಟಾಯಾ ವಿಶಿಷ್ಟೇನ ಸಂಗಮೋ ಗುಣವಾನ್‌ ಭವೇತ್‌ WO 


ನೀನೂ ಸಹ ನಾರಿಯರಲ್ಲಿ ಶ್ರೇಷ್ಠಳಾಗಿದ್ದೀಯೆ. ನಳನು ಪುರುಷರಲ್ಲಿ 
ಶ್ರೇಷ್ಠನಾಗಿದ್ದಾನೆ. ಶ್ರೇಷ್ಠಳಾದವಳಿಗೆ ಶ್ರೇಷ್ಠನಾದವನ ಸಂಗಮವು 
ಶ್ಲಾಘನೀಯವಾಗುತ್ತದೆ. 


ಏವಮುಕ್ತಾ ತು ಹಂಸೇನ ದಮಯಂತೀ ವಿಶಾಂಪತೇ । 
ಅಬ್ರವೀತ್ರತ್ರ ತಂ ಹಂಸಂ ತ್ವಮಪ್ಯೇವಂ ನಳಂ ವದ 11೩೧॥ 


ಎಲೈ ರಾಜನೇ ಹೀಗೆ ಹಂಸದಿಂದ ಹೇಳಲ್ಪಟ್ಟದಮಯಂತಿಯು ಆಗ ಹಂಸವನ್ನು 
ಕುರಿತು ನೀನು ಹೀಗೆಯೇ ನಳನಿಗೂ ಹೇಳು ಎಂದು ಹೇಳಿದಳು. 

ತಥೇತ್ಯುಕ್ತಾ ವಿಂಡಜಃ ಕನ್ಯಾಂ ವೈದರ್ಭಸ್ಯ ವಿಶಾಂಪತೇ: । 

ಪುನರಾಗಮ್ಯ ನಿಷಧಾನ್‌ ನಳೇ ಸರ್ವಂ ನ್ಯವೇದಯತ್‌ 11೩೨॥ 

ಆ ಹಂಸವು ವಿದರ್ಭರಾಕಜಕುಮಾರಿಯಾದ ದಮಯಂತಿಗೆ ಹಾಗೆಯೇ ಆಗಲಿ 
ಎಂದು ಹೇಳಿ ಪುನಃ ನಿಷಧ ದೇಶಕ್ಕೆ ಬಂದು ನಳನಿಗೆ ಎಲ್ಲವನ್ನೂನಿವೇದಿಸಿತು. 

|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 


ವನಪರ್ವಣಿ ಷಟ್‌ಚತ್ಹಾರಿಂಶೋ5ಧ್ಯಾಯಃ 11 
॥ ತೀರ್ಥಯಾತ್ರಾಪರ್ವಣಿ ದ್ವಿತೀಯೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿನಲವತ್ತಾರನೆಯ ಅಧ್ಯಾಯ ಮುಗಿಯಿತು. 


LS 2 ಈ 


ತೀರ್ಥಯಾತ್ರಾಪರ್ವ 403. 


ನಲವತ್ತೇಳನೆಯ ಅಧ್ಯಾಯ 
(ದಮಯಂತಿಯ ಸ್ಹಯಂವರದ ಘೋಷಣೆ. 
ದೇವತೆಗಳ ಆಗಮನ, ನಳನ ದೌತ್ಯ.) 
ಬೃಹದಶ್ವ 

ದಮಯಂತೀ ತು ತಚ್ಚುತ್ತಾ ವಚೋ ಹಂಸಸ್ಯ ಭಾರತ । 

ತದಾ ಪ್ರಭೃತಿ ನಸಸ್ಥಾ ನಳಂ ಪ್ರತಿ ಬಭೂವ ಸಾ 11೧॥ 

ಎಲೈ ಭಾರತನೇ ದಮಯಂತಿಯು ಹಂಸದ ಆ ಮಾತುಗಳನ್ನು ಕೇಳಿ ಆಗಿನಿಂದ 
ನಳನನ್ನು ಯೋಚಿಸುತ್ತಾ ಅಸ್ಪಸ್ಥಳಾದಳು. 

ತತಶ್ಚಿಂತಾಪರಾ ದೀನಾ ವಿವರ್ಣವದನಾ ಕೃಶಾ । 

ಬಭೂವ ದಮಯಂತೀ ತು ನಿ:ಶ್ವಾಸಪರಮಾ ತದಾ HS 

ದಮಯಂತಿಯು ಚಿಂತಾಕ್ರಾಂತಳೂ ದೀನಳೂ ಕಳೆಗುಂದಿದ ಮುಖ್ಯವುಳ್ಳವಳೂ, 
ಕೃಶಳೂ ಆಗಿ ಯಾವಾಗಲೂ ನಿಟ್ಟುಸಿರನ್ನು ಬಿಡುತ್ತಿದ್ದಳು. 

ಊರ್ಧ್ವದೃಷ್ಟಿರ್ಧ್ಯಾನಪರಾ ಬಭೂವೋನ್ನತ್ತದರ್ಶನಾ I 

ನ ಶಯ್ಯಾಸನಭೋಗೇಷು ರತಿಂ ವಿಂದತಿ ಕರ್ಹಿಚಿತ್‌ HST 

ಊರ್ಧ್ವದೃಷ್ಟಿಯುಳ್ಳವಳಾಗಿ ಚಿಂತಾಕ್ರಾಂತಳಾಗಿ ಹುಚ್ಚೆಯಂತೆ ಕಾಣುತ್ತಿದ್ದಳು. 
ಶಯನ ಆಸನ ಭೋಗಗಳಲ್ಲಿ ಆಸಕ್ತಿಯನ್ನೇ ಹೊಂದಲಿಲ್ಲ. 

ನ ನಕ್ತಂ ನ ದಿವಾ ಶೇತೇ ಹಾಹೇತಿ ವದತೀ ಮುಹುಃ | 

ತಾಮಸ್ಪಸ್ಟಾಂ ತದಾಕಾರಾಂ ಸಖ್ಯಸ್ತಾ ಜಜ್ಜುರಿಂಗಿತೈಃ MV 

ಆಟ ಶಿ ಲಾ 

ಹಗಲಾಗಲೀ ಅಥವಾ ರಾತ್ರಿಯಾಗಲೀ ನಿದ್ರೆಯನ್ನುಮಾಡಲಿಲ್ಲ. ಪುನಃಪುನಃ 
ಹಾಹಾ ಎಂದು ಹೇಳುತ್ತಿದ್ದಳು. ಅವಳ ಆ ಅವಸ್ಥೆಯನ್ನು ಇಂಗಿತಜ್ಞರಾದ ಅವಳ 
ಸಖಿಯರು ತಿಳಿದರು. 


ತತೋ ವಿದರ್ಭಪತಯೇ ದಮಯಂತ್ಯಾಃ ಸಖೀಗಣಃ । 
ನ್ಯವೇದಯತ ಚಾಸಸ್ಥಾಂ ದಮಯಂತೀಂ ನರೇಶ್ವರ 1171 


-494- ಮಹಾಭಾರತ ವನಪರ್ವ 


ಎಲ್ಫೆ ನರೇಶ್ವನೇ। ಆಗ ದಮಯಂತಿಯ ಸಖಿಯರ ಸಮೂಹವು ವಿದರ್ಭರಾಜನ 
ಬಳಿಗೆ ಹೋಗಿ ದಮಯಂತಿಯು ಅಸ್ಪಸ್ಥಳಾಗಿದ್ದಾಳೆ ಎಂದು ತಿಳಿಸಿತು. 


ತಚ್ಛುತ್ವಾ ನೃಪತಿರ್ಭೀಮೋ ದಮಯಂತೀಸಖೀಗಣಾತ್‌ । 

ಕು 

ಚಿಂತಯಾಮಾಸ ತತ್‌ ಕಾರ್ಯಂ ಸುಮಹತ್‌ ಸ್ವಾಂ ಸುತಾಂ ಪ್ರತಿ । 

ಕಿಮಸದುಹಿತಾ ಮೇರದ್ದ ನಾತಿಸಸೋಪಲಕ ತೇ 11೬॥ 
೬ ಐ p) ವಧ ಬರಿ 


ಅದನ್ನುದಮಯಂತಿಯ ಸಖೀಗಣದಿಂದ ಕೇಳಿದ ಭೀಮರಾಜನು ತನ್ನಮಗಳ 
ವಿಷಯದಲ್ಲಿಈಗ ಮುಖ್ಯವಾಗಿ ಮಾಡಬೇಕಾದದ್ದುಏನು? ನನ್ನಮಗಳು ಏತಕ್ಕೆ 
ಅಸ್ಪಸ್ಥಳಾಗಿ ಕಾಣಿಸುತ್ತಿದ್ದಾಳೆ ಎಂದು ಚಿಂತಿಸಿದನು. 


ಸ ಸಮೀಕ್ಷ್ಯ ಮಹೀಪಾಲಃ ಸ್ವಸುತಾಂ ಪ್ರಾಪ್ತಯೌವನಾಮ್‌ । 
ಅಪಶ್ಯದಾತ್ಮನಃ ಕಾರ್ಯಂ ದಮಯಂತ್ಯಾಃ ಸ್ಹಯಂವರಮ್‌ 11೭1 


ಆ ರಾಜನು ತನ್ನ ಮಗಳು ಯೌವನಸಳಾಗಿದಾಳೆ ಎಂದು ತಿಳಿದು ತಾನು 


ಥ ಎ 


ದಮಯಂತಿಯ ಸ್ಟಯಂವರವನ್ನು ಮಾಡುವುದು ಯೋಗ್ಯವಾದ ಕಾರ್ಯವೆಂದು 


ಸ ಸನ್ನಿಮಂತ್ರಯಾಮಾಸ ಮಹೀಪಾಲಾನ್‌ ವಿಶಾಂಪತೇ । 
ಏಷೋತನುಭೂಯತಾಂ ವೀರಾಃ ಸ್ವಯಂವರ ಇತಿ ಸಹ SI 


ಶ್ರುತ್ವಾ ತು ಪಾರ್ಥಿವಾಃ ಸರ್ವೇ ದಮಯಂತ್ಯಾ: ಸ್ವಯಂವರಮ್‌ । 
ಅಭಿಜಗ್ಗುಸ್ತದಾ ಭೀಮಂ ರಾಜಾನೋ ಭೀಮತಶಾಸನಾತ್‌ uel 


ಹಸ್ಯಶರಥಘೋಷೇಣ ನಾದಯಂತೋ ವಸುಂಧರಾಮ್‌ । 
ವಿಚಿತ್ರಮಾಲ್ಯಾಭರಣೈರ್ಬಲೈರ್ಬ್ಯತ್ಯ: ಸಲಂಕೃತಾಃ Hoo 


ಎಲೈ ರಾಜನೇ! ಅವನು ವೀರರೆಲ್ಲರೂ ಬಂದು ಈ ಸ್ವಯಂವರದಲ್ಲಿ ಭಾಗವಹಿಸಿ 
ಎಂದು ಎಲ್ಲರಾಜರುಗಳನ್ನೂ ಆಹ್ವಾನಿಸಿದನು. ಭೀಮರಾಜನ ಶಾಸನವನ್ನುಕೇಳಿದ 
ರಾಜರೆಲ್ಲರೂ ದಮಯಂತಿಯ ಸ್ವಯಂವರವನ್ನುಕೇಳಿ ಆಗ ಭೀಮರಾಜನ ಬಳಿಗೆ 
ಬಂದರು. ಗಜಗಳು ಅಶ್ತಗಳು ಮತ್ತು ರಥಗಳ ಘೋಷದಿಂದ ಭೂಮಿಯಲ್ಲಿದೊಡ್ಡ 


ತೀರ್ಥಯಾತ್ರಾಪರ್ವ -495- 


ಶಬ್ದವನ್ನು ಉಂಟುಮಾಡುತ್ತಾ ವಿಚಿತ್ರಮಾಲ್ಯಾಭರಣಗಳನ್ನು ಧರಿಸಿ ಅಲಂಕೃತರಾಗಿ 
ತಮ್ಮ ಭೃತ್ಯ ಮತ್ತು ಸೈನ್ಯದ ಜೊತೆಯಲ್ಲಿ ಬಂದರು. 

ಏತಸ್ಮಿನ್ನೇವ ಕಾಲೇ ತು ಪುರಾಣಾವೃಷಿಸತ್ತಮೌ । 

ಅಟಮಾನೌ ಮಹಾತ್ಮಾನಾವಿಂದ್ರಲೋಕಾನ್ಶಹೀಂ ಗತೌ moo 


ನಾರದಃ ಪರ್ವತಶ್ಚೆವ ಮಹಾಪ್ರಾಜ್ಞೌ ಮಹಾದ್ಯುತೀ । 
ದೇವರಾಜಸ್ಯ ಭವನಂ ವಿವಿಶಾತೇ ಸುಪೂಜಿತೌ Mell 
ಈ ಸಮಯದಲ್ಲಿ ಯಷಿಶ್ರೇಷ್ಠರಾದ ಪ್ರಾಚೀನರಾದ ಮಹಾಪ್ರಾಜ್ಞರೂ 
ಮಹಾಕಾಂತಿಯುಕ್ತರೂ ಆದ ಮಹಾತ್ಮರಾದ ನಾರದ ಮತ್ತು ಪರ್ವತರು 
ಸಂಚಾರವನ್ನುಮಾಡುತ್ತಾ ಇಂದ್ರಲೋಕಕ್ಕೆ ಹೋಗಿ ದೇವರಾಜನ ಗೃಹವನ್ನು ಪ್ರವೇಶಿಸಿ 
ಅಲ್ಲಿಪೂಜಿಸಲ್ಪಟ್ಟರು. 
ತಾವರ್ಚಿತ್ವಾ ಸಹಸ್ರಾಕ್ಷಸ್ತತಃ ಕುಶಲಮವ್ಯಯಮ್‌ । 
ಪಪ್ರಚ್ಛಾನಾಮಯಂ ಚಾಪಿ ತಯೋಃ ಸರ್ವಗತಂ ಪ್ರಭುಃ Tera 
ಸಹಸ್ರಾಕ್ಷನೂ ಪ್ರಭುವೂ ಆದ ಇಂದ್ರನು ಅವರನ್ನು ಪೂಜಿಸಿ 
ಕುಶಲಪ್ರಶ್ನೆಯನ್ನುಮಾಡಿ ಅವರ ಸಾರ್ವತ್ರಿಕವಾದ ಯೋಗಕ್ಷೇಮವನ್ನುವಿಚಾರಿಸಿದನು. 
ನಾರದಃ 
ಆವಯೋಃ ಕುಶಲಂ ದೇವ ಸರ್ವತ್ರ ಗತಮೀಶ್ನರ । 
ಲೋಕೇ ಚ ಭಗವನ್‌ ಕೃತ್ಸ್ನಾ ನೃಪಾಃ ಕುಶಲಿನೋ ವಿಭೋ 11೧೪॥ 
ಪ್ರಭುವೇ ನಾವು ಕುಶಲಿಗಳು. ದೇವನೆ ನಾವು ಎಲ್ಲ ಕಡೆಯಲ್ಲಿಯೂ 
ತಿರುಗಾಡಿದೆವು. ವಿಭುವೇ ಪೂಜ್ಯನೇ, ಭೂಮಿಯಲ್ಲಿಎಲ್ಲರಾಜರೂ ಕ್ಷೇಮದಿಂದ 
ಇದ್ದಾರೆ. 
ಬೃಹದಶ್ವ 
ನಾರದಸ್ಯ ವಚಃ ಶ್ರುತ್ವಾ ಪಪ್ರಚ್ಛ ಬಲವೃತ್ರಹಾ 11೧೫1 


ಧರ್ಮಜ್ಞಾ ಪೃಥಿವೀಪಾಲಾಃ ತ್ಯಕ್ಷಜೀವಿತಯೋಧಿನಃ । 


-496- ಮಹಾಭಾರತ ವನಪರ್ವ 


ಶಸ್ತ್ರೇಣ ನಿಧನಂ ಕಾಲೇ ಯೇ ಗಚ್ಚಂತ್ಯಪರಾಜುಖಾಃ ] 


ಅಯಂ ಲೋಕೋಶಕ್ಚಯಸ್ತೇಷಾಂ ಯಥೈವ ಮಮ ಕಾಮದ್ಭಕ್‌ ॥೧೬॥ 
ಕ್ಹನುತೇ ಕೃತ್ರಿಯಾಃ ಶೂರಾ ನ ಹಿ ಪಶ್ಯಾಮಿ ತಾನಹಮ್‌ । 
ಆಗಚ್ಛಶೋ ಮಹೀಪಾಲಾನತಿಥೀನ್‌ ದಯಿತಾನ್‌ ಮಮ 10೭ 


ನಾರದರಮಾತನ್ನು ಕೇಳಿ ಬಲವೃತ್ರಸೂದನನಾದ ಇಂದ್ರನು ಧರ್ಮಜ್ಞರಾದ 
ರಾಜರು ಮತ್ತು ರಣರಂಗದಿಂದ ಹಿಮ್ಮೆಟ್ಟದೆ ಶಸ್ತದಿಂದ ಹತರಾದ ಯೋಧರು ಬರುವ 
ಈ ಲೋಕವು ನನಗೆ ಹೇಗೆ ಅಕ್ಷಯ ಸುಖವನ್ನುಕೊಡುತ್ತದೆಯೋ ಹಾಗೆಯೇ ಅವರಿಗೂ 
ಅಕ್ಷಯಸುಖವನ್ನು ಕೊಡುತ್ತದೆ. ಆದರೆ ಆ ಶೂರರಾದ ಕ್ಷತ್ರಿಯರೆಲ್ಲರೂ ಎಲ್ಲಿಗೆ 
ಹೋದರು? ನನಗೆ ಅತಿಥಿಗಳಾಗಿ ಬರುತ್ತಿದ್ದಂತಹ ನನಗೆ ಪ್ರಿಯರಾದ ಅವರನ್ನು 
ನಾನು ಕಾಣುತ್ತಿಲ್ಲಎಂದು ಕೇಳಿದನು. 


ಏವಮುಕ್ತಸ್ತು ಶಕ್ರೇಣ ನಾರದಃ ಪ್ರತ್ಯುವಾಚ ಹ । 
ಶೃಣು ಮೇ ಭಗವನ್‌ ಯೇನ ನ ದೃಶ್ಯಂತೇ ಮಹೀಕ್ಷಿತಃ 11೧೮1 


ಇಂದ್ರನಿಂದ ಹೀಗೆ ಕೇಳಲ್ಪಟ್ಟ ನಾರದರು ಉತ್ತರವನ್ನು ಕೊಟ್ಟರು. ಪೂಜ್ಯನೇ 
ಯಾವ ಕಾರಣದಿಂದ ರಾಜರು ಕಾಣುತ್ತಿಲ್ಲವೆಂದು ಹೇಳುತ್ತೇನೆ ಕೇಳು. 


ವಿದರ್ಭರಾಜತನಯಾ ದಮಯಂಂತಿೀತಿ ವಿಶ್ರುತಾ । 
ರೂಪೇಣ ಸಮತಿಕ್ರಾಂತಾ ಪೃಥಿವ್ಯಾಂ ಸರ್ವಯೋಷಿತಃ Teal 


ವಿದರ್ಭರಾಜಕುಮಾರಿಯಾದ ದಮಯಂತಿ ಎಂದು ಪ್ರಸಿದ್ದಳಾದ ಕನ್ಯೆಯು ತನ್ನ 
ಸೌಂದರ್ಯದಿಂದ ಭೂಮಿಯಲ್ಲಿರುವ ಎಲ್ಲಾಸ್ಟ್ರೀಯರನ್ನುಮಮೀರಿದ್ದಾಳೆ. 


ತಸ್ಯಾಃ ಸ್ಹಯಂವರಃ ಶಕ್ರ ಭವಿತಾ ನಚಿರಾದಿವ । 
ತತ್ರ ಗಚ್ಛಂತಿ ರಾಜಾನೋ ರಾಜಪುತ್ರಾಶ್ಚ ಸರ್ವಶಃ 11೨೦॥ 


ಎಲೈ ಇಂದ್ರನೇ ಸಲ್ಪಸಮಯದಲ್ಲಿಯೇ ಅವಳ ಸಯಂವರವು ಏರ್ಪಡುವುದಿದೆ 
ಎಲ್ಲರಾಜರು ಮತ್ತು ರಾಜಪುತ್ರರು ಅಲ್ಲಿಗೆ ಹೋಗುತ್ತಿದ್ದಾರೆ. 


ತೀರ್ಥಯಾತ್ರಾಪರ್ವ -497- 


ತಾಂ ರತ್ನಭೂತಾಂ ಲೋಕಸ್ಯ ಪ್ರಾರ್ಥಯಂತೋ ಮಹೀಕ್ಷಿತಃ । 
ಕಾಂಕ್ಟಂತಿ ಸ್ಮ ವಿಶೇಷೇಣ ಬಲವೃತ್ರನಿಷೂದನ 11೨೧॥ 


ಎಲೈ ಬಲವೃತ್ರನಿಷೂದನನೇ ಭೂಮಿಯಲ್ಲಿರತ್ನಪ್ರಾಯಳಾಗಿರುವ ಅವಳನ್ನು 

ಎಲ್ಲರಾಜರೂ ವಿಶೇಷವಾಗಿ ಪ್ರಾರ್ಥನೆಮಾಡುತ್ತಾ ಆಕಾಂಕ್ಷೆ ಪಡುತ್ತಿದ್ದಾರೆ. 
ಬೃಹದಶ್ವ 

ಏತೇಷು ಕಥ್ಯಮಾನೇಷು ಲೋಕಪಾಲಾಶ್ಚ ಸಾಗ್ನಿಕಾಃ | 

ಆಜಗ್ಗುರ್ದೇವರಾಜಸ್ಯ ಸಮೀಪಮಮರೋತ್ತಮಾಃ 1೨೨ 

ಇವರು ಹೀಗೆ ಮಾತಾಡುತ್ತಿರುವಾಗ ಅಮರಶ್ರೇಷ್ಠರಾದ ಅಗ್ನಿ ಮೊದಲಾದ 
ಲೋಕಪಾಲಕರು ದೇವರಾಜನಾದ ಇಂದ್ರನ ಸಮೀಪಕ್ಕೆ ಬಂದರು. 

ತತಸ್ತೇ ಶುಶ್ರುವುಃ ಸರ್ವೇ ನಾರದಸ್ಯ ವಚೋ ಮಹತ್‌ । 

ಶ್ರುತ್ವಾ ಚೈವಾಬ್ರುವನ್‌ ಸರ್ವೇ ಗಚ್ಛಾಮ ವಯಮಪ್ರುತ 11೨೩। 

ಅವರೆಲ್ಲರೂ ನಾರದರ ಶ್ರೇಷ್ಠವಾದ ಮಾತುಗಳನ್ನುಕೇಳಿದರು. ಕೇಳಿದ ಮೇಲೆ 
ನಾವೆಲ್ಲರೂ ಅಲ್ಲಿಗೆ ಹೋಗೋಣ ಎಂದು ಹೇಳಿದರು. 

ತತಃ ಸರ್ವೇ ಮಹಾರಾಜ ಸಗಣಾಃ ಸಹವಾಹನಾಃ । 

ವಿದರ್ಭಾನಭಿತೋ ಜಗ್ಗುರ್ಯತ್ರ ಸರ್ವೇ ಮಶೀಕ್ಷಿತಃ 12೪ 

ಮಹಾರಾಜನೇ, ಅನಂತರ ಆ ದೇವತೆಗಳೆಲ್ಲರೂ ತಮ್ಮ ವಾಹನ ಮತ್ತು 
ಪರಿವಾರದೊಂದಿಗೆ ಎಲ್ಲಿ ರಾಜರೆಲ್ಲರೂ ಮೊದಲೇ ಸೇರಿದ್ದರೋ ಅಂತಹ 
ವಿದರ್ಭದೇಶಕ್ಕೆ ಹೊರಟರು. 

ನಳೋತಪಿ ರಾಜಾ ಕೌಂತೇಯ ಶ್ರುತ್ವಾ ರಾಜ್ಞಾಂ ಸಮಾಗಮಮ್‌। 

ಅಭ್ಯಗಚ್ಛದದೀನಾತ್ಮಾ ದಮಯಂತೀಮನುವ್ರತಃ 11೨೫। 

ಲ [2 

ಕೌಂತೇಯನೇ, ನಳನೂ ಸಹ ರಾಜರ ಸಮಾಗಮವನ್ನು ಕೇಳಿ ದಮಯಂತಿಯಲ್ಲಿ 

ಅನುರಕ್ತವಾದ ಮನಸ್ತುಳ್ಳವನಾಗಿ ಧೀರನಾಗಿ ಅಲ್ಲಿಗೆ ಹೊದನು. 


498- ಮಹಾಭಾರತ ವನಪರ್ವ 


ಅಥ ದೇವಾಃ ಪಥಿ ನಳಂ ದದೃಶುರ್ಭೂತಳೇ ಸ್ಥಿತಮ್‌ । 

ಸಾಕ್ಟಾದಿವ ಸ್ಥಿತಂ ಮೂರ್ತ್ಯಾ ಮನ್ಮಥಂ ರೂಪಸಂಪದಾ HL 

ಆಗ ದೇವತೆಗಳು ತನ್ನರೂಪಸಂಪತ್ತಿನಿಂದ ಶರೀರವನ್ನು ಧರಿಸಿದ ಮನ್ನಥನಂತೆ 
ಕಂಗೊಳಿಸುತ್ತಿದ್ದನಳನು ಭೂಮಿಯಲ್ಲಿ ನಿಂತಿರುವುದನ್ನು ನೋಡಿದರು. 

ತಂ ದೃಷ್ಟ್ವಾ ಲೋಕಪಾಲಾಸ್ತೇ ಭ್ರಾಜಮಾನಂ ಯಥಾ ರವಿಮ್‌ । 

ತಸ್ಫುರ್ವಿಗತಸಂಕಲ್ಪಾ ವಿಸ್ಮಿತಾ ರೂಪಸಂಪದಾ 11೨೭! 

ಆ ಲೋಕಪಾಲಕರು ತನ್ನ ರೂಪಸಂಪತ್ತಿನಿಂದ ಸೂರ್ಯನಂತೆ ಬೆಳಗುತ್ತಿದ್ದ 
ಅವನನ್ನುನೋಡಿ ವಿಸ್ಥಿತರಾಗಿ ಭಗ್ಗಸಂಕಲ್ಲರಾದರು. 


ತತೋಶಂತರಿಕ್ಷೇ ವಿಷ್ಠಭ್ಯ ವಿಮಾನಾನಿ ದಿವೌಕಸಃ । 
ಅಬ್ರುವನ್‌ ನೈಷಧಂ ರಾಜನ್ನವತೀರ್ಯ ನಭಸ್ಸಲಾತ್‌ ॥1೨೮॥ 


ರಾಜನೇ! ಆಗ ದೇವತೆಗಳು ಆಕಾಶದಲ್ಲಿ ತಮ್ಮ ವಿಮಾನಗಳನ್ನು ನಿಲ್ಲಿಸಿ ಕೆಳಗೆ 
ಇಳಿದುಬಂದು ನಳನನ್ನುಕುರಿತು ಮಾತನಾಡಿದರು. 

ಭೋ ಭೋ ನೈಷಧ ರಾಜೇಂದ್ರ ನಳ ಸತ್ಯವ್ರತೋ ಭವಾನ್‌ । 

ಅಸ್ಮಾಕಂ ಕುರು ಸಾಹಾಯ್ಯಂ ದೂತೋ ಭವ ನರೋತ್ತಮ 11೨೯ 

ಎಲೈ ನೈಷಧರಾಜೇಂದ್ರನೇ, ನರೋತ್ತಮನಾದ ನಳನೇ ನೀನು ಸತ್ಯವ್ರತವುಳ್ಳವನು. 
ನಮಗೆ ಸಹಾಯವನ್ನುಮಾಡು. ನಮ್ಮದೂತನಾಗು. 

ಬೃಹದಶ್ವ 

ತೇಭ್ಯಃ ಪ್ರತಿಜ್ಞಾಯ ನಳಃ ಕರಿಷ್ಯ ಇತಿ ಭಾರತ । 

ಅಥೈತಾನ್‌ ಪರಿಪಪ್ರಚ್ಛ ಕೃತಾಂಜಲಿರುಪಸ್ಥಿತಃ "Wao 

ಕೇ ವೈ ಭವಂತಃ ಕಶ್ಚಾಸೌ ಯಸ್ಯಾಹಂ ದೂತ ಈಪಿತಃ | 

ಕಿಂಚ ತತ್ರ ಮಯಾ ಕಾರ್ಯಂ ಕಥಯದ್ದಂ ಯಥಾತಥಮ್‌ ॥೩೦॥ 


ಭಾರತನೇ! ನಳನು ಹಾಗೆಯೇ ಮಾಡುತ್ತೇನೆಂದು ಅವರಿಗೆ ಪ್ರತಿಜ್ಞೆಯನ್ನುಮಾಡಿ 
ಅನಂತರ ಕೈಗಳನ್ನು ಮುಗಿದು ಅವರನ್ನು ಕುರಿತು ಯಾವ ನಿಮಗೆ ನಾನು 


ತೀರ್ಥಯಾತ್ರಾಪರ್ವ -499- 


ದೂತನಾಗಬೇಕೆಂದು ಇಚ್ಛೆ ಇದೆಯೋ ಅಂತಹ ನೀವು ಯಾರು ಈ ವ್ಯಕ್ತಿಯಾರು 
ಮತ್ತು ನಾನು ನಿಮಗಾಗಿ ಏನುಮಾಡಬೇಕಾಗಿದೆ ಎಲ್ಲವನ್ನೂಸರಿಯಾಗಿ ಹೇಳಿ ಎಂದು 
ಕೇಳಿದನು. 
ಬೃಹದಶ್ವ 
ಏವಮುಕ್ತೋ ನೈಷಧೇನ ಮಘವಾನಭ್ಯಭಾಷತ । 
ಅಮರಾನ್‌ ವೈ ನಿಬೋಧಾಸ್ಮಾನ್‌ ದಮಯಂತ್ಯರ್ಥಮಾಗತಾನ್‌ ॥೩೨॥ 


ನಳನಿಂದ ಹೀಗೆ ಕೇಳಲ್ಪಟ್ಟ ಇಂದ್ರನು ನಾವು ದೇವತೆಗಳು ದಮಯಂತಿಯ 
ಸಲುವಾಗಿ ಬಂದವರು ಎಂದು ನಮ್ಮನ್ನು ತಿಳಿ ಎಂದು ಹೇಳಿದನು. 


ಅಹಮಿಂದ್ರೋsಯಮಗ್ಗಿಶ್ತ ತಥೈವಾಯಮಪಾಂಹತಿಃ । 
ಶರೀರಾಂತಕರೋ ನೃಣಾಂ ಯಮೋತಯಮಪಿ ಪಾರ್ಥಿವ । 
ಸವೈ ತ್ಹಮಾಗತಾನಸ್ಕಾನ್‌ ದಮಯಂತ್ಯೈ ನಿವೇದಯ 11೩೩1 


ನಾನು ಇಂದ್ರ ಇವನು ಅಗ್ನಿ ಅದರಂತೆ ಇವನು ವರುಣ. ಎಲೈ ರಾಜನೇ ಇವನೂ 
ಸಹ ಎಲ್ಲರ ಪ್ರಾಣಾಂತಕನಾದ ಯಮ. ನೀನು ಹೋಗಿ ದಮಯಂತಿಗೆ ನಾವೆಲ್ಲರೂ 
ಬಂದಿದ್ದೇವೆ ಎಂದು ಹೇಳು. 

ಲೋಕಪಾಲಾಃ ಸಹೇಂದ್ರಾಸ್ತ್ರಾಂ ಸಮಾಯಾಂತಿ ದಿದೃಕ್ಚವಃ । 

ಪ್ರಾಪುಮಿಚ್ಛಂತಿ ದೇವಾಸ್ತ್ಯಾಂ ಶಕ್ರೋತಗ್ಗಿರ್ವರುಣೋ ಯಮಃ | 

ತೇಷಾಮನ್ಯತಮಂ ದೇವಂ ಪತಿತ್ನೇ ವರಯೇತಿ ಹ 11೩೪॥ 

ಇಂದ್ರನಿಂದ ಸಹಿತನಾದ ಲೋಕಪಾಲಕರು ನಿನ್ನನ್ನ ನೋಡುವ ಇಚ್ಛೆಯಿಂದ 
ಬರುತ್ತಿದ್ದಾರೆ. ದೇವತೆಗಳಾದ ಇಂದ್ರ ಅಗ್ನಿ ವರುಣ ಯಮ ಇವರು ನಿನ್ನನ್ನು ಪಡೆಯಲು 
ಬಯಸುತ್ತಾರೆ. ಅವರಲ್ಲಿ ಯಾರಾದರೂ ಒಬ್ಬರನ್ನು ನೀನು ಪತಿಯಾಗಿ ವರಿಸು. 
(ಎಂದು ನಿವೇದಿಸು) 

ಏವಮುಕ್ತಃ ಸ ಶಕ್ರೇಣ ನಳಃ ಪ್ರಾಂಜಲಿರಬ್ರವೀತ್‌ ಟ 

ಏಕಾರ್ಥಸಮವೇತಂ ಮಾಂ ನ ಪ್ರೇಷಯಿತುಮರ್ಹಥ 11೩೫1 


-500- ಮಹಾಭಾರತ ವನಪರ್ವ 


ಇಂದ್ರನಿಂದ ಹೀಗೆ ಹೇಳಲ್ಪಟ್ಟ ನಳನು ಕೈಗಳನ್ನು ಮುಗಿದು ಅದೇ ಉದ್ದೇಶದಿಂದ 
ಬರುತ್ತಿರುವ ನನ್ನನ್ನು ನೀವು ಹೀಗೆ ಕಳುಹಿಸಬಾರದು ಎಂದು ಹೇಳಿದನು. 


ಕಥಂ ಹಿ ಜಾತಸಂಕಲ್ಪಃ ಸಿಯಮುತ್ತಹತೇ ನರಃ । 
ಪರಾರ್ಥಮೀದೃಶಂ ವಕ್ತುಂ ತದ್ವೈ ಪಶ್ಯ ಸುರೇಶ್ವರ 1 
ಏವಮುಕ್ತೋ ನೈಷಧೇನ ಮಘವಾನ್‌ ಪುನರಬ್ರವೀತ್‌ 11೩೬॥। 


ಸುರೇಶ್ವರನೇ, ತಾನು ಅನುರಾಗವನ್ನು ಹೊಂದಿದ ಸ್ತ್ರೀಯನ್ನು ಕುರಿತು ಯಾವ 
ಮನುಷ್ಯನು ಹೀಗೆ ಇನ್ನೊಬ್ಬರ ಪರವಾಗಿ ಹೇಳಲು ಸಾಧ್ಯ? ಇದನ್ನು ಗಮನಿಸು. 
ನಳನಿಂದ ಹೀಗೆ ಹೇಳಲ್ಪಟ್ಟಇಂದ್ರನು ಪುನಃ ಮಾತನಾಡಿದನು. 

ಕರಿಷ್ಯ ಇತಿ ಸಂಶ್ರುತ್ಯ ಪೂರ್ವಮಸ್ಕಾಸು ನೈಷಧ । 

ನ ಕರಿಷ್ಯಸಿ ಕಸ್ಮಾತ್‌ ತ್ವಂ ವ್ರಜ ನೈಷಧ ಮಾಚಿರಮ್‌ 11೩೭! 

ಸ ವೈ ತ್ವಮಾಗತಾನಸ್ಮಾನ್‌ ದಮಯಂತ್ಯೈ ನಿವೇದಯ । 


ನೈಷಧನೇ ಮೊದಲು ಮಾಡುತ್ತೇನೆ ಎಂದು ಪ್ರತಿಜ್ಞೆಯನ್ನುಮಾಡಿ ಈಗ ಹೇಗೆ 
ಮಾಡುವುದಿಲ್ಲಎಂದು ಹೇಳುತ್ತಿದ್ದೀಯೆ? ನೈಷಧನೇ ತಡಮಾಡದೆ ನೀನು ಹೊರಡು. 
ದಮಯಂತಿಗೆ ನಾವೆಲ್ಲರೂ ಬಂದಿದ್ದೇವೆ ಎಂದು ತಿಳಿಸು. 


ಏವಮುಕ್ತಃ ಸ ದೇವೈಸ್ತೈರ್ನೈಷಧಃ ಪುನರಬ್ರವೀತ್‌ । 


ಸುರಕ್ಷಿತಾನಿ ವೇಶ್ಮಾನಿ ಪ್ರವೇಷ್ಟುಂ ಕಥಮುತ್ತಹೇ 11೩೮॥ 
ಹೀಗೆ ಹೇಳಲ್ಪಟ್ಟ ನಳನು ದೇವತೆಗಳನ್ನು ಕುರಿತು ಕನ್ಯಾಗೃಹಗಳು 
ಸುರಕ್ಷಿತವಾಗಿರುತ್ತವೆ. ನಾನು ಹೇಗೆ ಪ್ರವೇಶಿಸಲಿ ಎಂದು ಕೇಳಿದನು. 
ಬೃಹದಶ್ವ 
ಪ್ರವೇಕ್ಷ ಸೀತಿ ತಂ ಶಕ್ರಃ ಪುನರೇವಾಭ್ಯಭಾಷತ । 
ಸ ಜಗಾಮ ತಥೇತ್ಯುಕ್ತ್ವಾ ದಮಯಂತ್ಯಾ ನಿವೇಶನಮ್‌ AE 


ನೀನು ನಿರ್ವಿಘ್ನವಾಗಿ ಪ್ರವೇಶಿಸುವಿ ಎಂದು ಇಂದ್ರನು ಪುನಃ ಅವನಿಗೆ ಹೇಳಿದನು. 
ನಳನು ಹಾಗೆಯೇ ಆಗಲಿ ಎಂದು ದಮಯಂತಿಯ ನಿವೇಶನಕ್ಕೆ ಹೋದನು. 


ತೀರ್ಥಯಾತ್ರಾಪರ್ವ -501- 


ದದರ್ಶ ತತ್ರ ವೈದರ್ಭೀಂ ಸಖೀಗಣಸಮಾವೃತಾಮ್‌ । 
ದೇದೀಷ್ಯಮಾನಾಂ ವಪುಷಾ ಶ್ರಿಯಾ ಚ ವರವರ್ಣಿನೀಮ್‌ ॥೪೦॥ 


ಅಲ್ಲಿ ಅವನು ಸಖೀಗಣ ಸಹಿತಳಾಗಿದ್ದ ಸುಂದರಿಯಾದ ತನ್ನ ದೇಹದ 
ಕಾಂತಿಯಿಂದ ಬೆಳಗುತ್ತಿದ್ದ ದಮಯಂತಿಯನ್ನು ನೋಡಿದನು. 


ಅತೀವ ಸುಕುಮಾರಾಂಗೀಂ ತನುಮಧ್ಯಾಂ ಸುಲೋಚನಾಮ್‌ । 
ಆಕ್ಷಿಪಂತೀಮಿವ ಚ ತಾಂ ಶಶಿನಂ ಸ್ಟೇನ ತೇಜಸಾ NYO 


ಬಹಳ ಸುಕುಮಾರಿಯಾಗಿ ಕೃಶವಾದ ಮಧ್ಯವನ್ನೂಸುಂದರವಾದ ಕಣ್ಣುಗಳನ್ನೂ 
ಹೊಂದಿ ತನ್ನಕಾಂತಿಯಿಂದ ಚಂದ್ರನನ್ನು ಧಿಕ್ಕರಿಸುವಂತಿದ್ದ ಅವಳನ್ನು ನೋಡಿದನು. 


ತಸ್ಯ ದೃಷ್ಟ್ಟೈವ ವವೃಧೇ ಕಾಮಸ್ತಾಂ ಚಾರುಹಾಸಿನೀಮ್‌ । 


ರ "'ಲ”ಓಬಲ 

ಸತ್ಯಂ ಚಿಕೀರ್ಷಮಾಣಸ್ತು ವಾರಯಾಮಾಸ ಹೃಚ್ಛಯಮ್‌ 11೪೨॥ 

ಆ ಚಾರುಹಾಸಿನಿಯನ್ನು ನೋಡಿದ ತಕ್ಷಣವೇ ಅವನಿಗೆ ಕಾಮವು 
ಅಭಿವೃದ್ಧಿಯಾಯಿತು. ಆದರೆ ತನ್ನ ಸತ್ಯಪ್ರತಿಜ್ಞೆಯನ್ನು ಕಾಯ್ದುಕೊಳ್ಳಲು ಅವನು ತನ್ನ 
ಕಾಮವನ್ನು ತಡೆದುಕೊಂಡನು. 

ತತಸ್ತಾ ನೈಷಧಂ ದೃಷ್ಟ್ವಾ ಸಂಭ್ರಾಂತಾಃ ಪರಮಾಂಗನಾಃ । 

ಆಸನೇಭ್ಯಃ ಸಮುತ್ತೇತುಃ ತೇಜಸಾ ತಸ್ಯ ಧರ್ಷಿತಾಃ YA 

ಆಗ ನಳನನ್ನು ನೋಡಿ ಸಂಭ್ರಾಂತರಾದ ಆ ಸುಂದರಿಯರು ಅವನ ತೇಜಸಿನಿಂದ 
ಧರ್ಷಿತರಾಗಿ ತಮ್ಮ ಆಸನಗಳಿಂದ ಬೇಗ ಮೇಲೆದ್ದರು. 

ಪ್ರಶಶಂಸುಶ್ಚ ಸಂಪ್ರೀತಾ ನಳಂ ತಾ ವಿಸ್ಮಯಾನ್ನಿತಾ: । 

ನ ಚೈನಮಭ್ಯಭಾಷಂತ ಮನೋಭಿಸ್ತ್ಯಭ್ಯಚಿಂತಯನ್‌ all 

ವಿಸ್ಥಿತರಾದ ಅವರು ಸಂತೋಷಗೊಂಡು ನಳನನ್ನು ಪ್ರಶಂಸಿಸಿದರು. ಅವನನ್ನು 
ಕುರಿತು ಮಾತನಾಡಲಿಲ್ಲ. ಆದರೆ ಮನಸಿನಲ್ಲಿಯೇ ಯೋಚಿಸಿದರು. 


-502- ಮಹಾಭಾರತ ವನಪರ್ವ 


ಅಹೋ ರೂಪಮಹೋ ಧೈರ್ಯಮಹೋ ಕಾಂತಿರ್ಮಹಾತ್ಮನಃ | 
ಕೋಠಯಂ ದೇವೋಠಥವಾ ಯಕ್ಷೋ ಗಂಧರ್ವೋ ನು ಭವಿಷ್ಯತಿ ॥ 


ಎಂತಹ ರೂಪ, ಎಂತಹ ದೈರ್ಯ, ಈ ಮಹಾತ್ಮನಿಗೆ ಎಂತಹ ಕಾಂತಿ! ಇವನೊಬ್ಬ 
ದೇವತೆಯೋ ಅಥವಾ ಯಕ್ಷನೋ ಅಥವಾ ಗಂಧರ್ವನೋ ಯಾರಾಗಿರಬಹುದು? 


ನ ತ್ಲೇನಂ ಶಕ್ಷುವಂತಿ ಸ್ಥ ವ್ಯಾಹರ್ತುಮಪಿ ಕಿಂಚನ । 
ತೇಜಸಾ ಧರ್ಷಿತಾಃ ಸರ್ವಾ ಲಜ್ಜಾವತ್ಯೋ ವರಾಂಗನಾಃ 11೪೬! 


ಅವನ ತೇಜಸ್ಸಿನಿಂದ ಧರ್ಷಿತರಾದ ಲಜ್ಜಾವತಿಯರಾದ ಆ ವರಾಂಗನೆಯರು 
ಅವನ ಜೊತೆಯಲ್ಲಿಏನನ್ನೂ ಮಾತನಾಡಲು ಸಮರ್ಥರಾಗಲಿಲ್ಲ. 


ಅಥೈನಂ ಸ್ಮಯಮಾನೇವ ಸ್ಥಿತಪೂರ್ವಾಭಿಭಾಷಿಣೀ 1 
ದಮಯಂತೀ ನಳಂ ವೀರಮಭ್ಯಭಾಷತ ವಿಸ್ಮಿತಾ 19೭1 


ಆಗ ಮಂದಹಾಸಪೂರ್ವಕವಾಗಿ ಮಾತನಾಡುವ ಸ್ಪಭಾವವುಳ್ಳದಮಯಂತಿಯು 
ಮಂದಹಾಸವನ್ನು ಬೀರುತ್ತಾ ವಿಸ್ಥಿತಳಾಗಿ ವೀರನಾದ ನಳನನ್ನು ಕುರಿತು 
ಮಾತನಾಡಿದಳು. 


ಕಸ್ತ್ವಂ ಸರ್ವಾನವದ್ಯಾಂಗ ಮಮ ಹೃಚ್ಛಯವರ್ಧನ ಟ 
ಪ್ರಾಪ್ತೋ5ಸ್ಕಮರವದ್‌ ವೀರ ಜ್ಞಾತುಮಿಚ್ಛಾಮಹೇತನಘ 11೪೮॥ 
ಸುಂದರಾಂಗನೇ, ನನ್ನ ಕಾಮವನ್ನು ವೃದ್ಧಿಪಡಿಸುತ್ತಿರುವ ನೀನು ಯಾರು? 


ವೀರನೇ, ದೇವತೆಯಂತೆ ಇಲ್ಲಿಗೆ ಬಂದಿದ್ದೀಯೆ. ಅನಘನೇ ನೀನು ಯಾರೆಂದು 
ತಿಳಿಯಲು ಬಯಸುತ್ತೇನೆ. 


ಕಥಮಾಗಮನಂ ಚೇಹ ಕಥಂ ಚಾಪಿ ನ ಲಕ್ಷಿತಃ । 
ಸುರಕ್ಷಿತಂ ಚ ಮೇ ವೇಶ್ಮ ರಾಜಾ ಚೈವೋಗ್ರಶಾಸನಃ 11೪೯॥| 


ನೀನು ಇಲ್ಲಿಗೆ ಹೇಗೆ ಬಂದ? ಹೇಗೆ ಯಾರೂ ನಿನ್ನನ್ನು ಗಮನಿಸಲಿಲ್ಲ? ನನ್ನ 
ಗೃಹವಾದರೂ ಸುರಕ್ಷಿತವಾಗಿದೆ ಮತ್ತು ರಾಜನು ಉಗ್ರಶಾಸನನಾಗಿದ್ದಾನೆ. 


ತೀರ್ಥಯಾತ್ರಾಪರ್ವ -503- 


ಏವಮುಕ್ತಸ್ತು ವೈದರ್ಭ್ಯಾ ನಳಸ್ತಾಂ ಪ್ರತ್ಯಭಾಷತ । 
ನಳಂ ಮಾಂ ವಿದ್ಧಿ ಕಲ್ಯಾಣಿ ದೇವದೂತಮಿಹಾಗತಮ್‌ 11೫೦॥ 


ಹೀಗೆ ಹೇಳಲ್ಪಟ್ಟ ನಳನು ದಮಯಂತಿಯನ್ನು ಕುರಿತು ಕಲ್ಯಾಣಿಯೇ, ನನ್ನನ್ನು 
ನಳನೆಂದು ತಿಳಿ. ನಾನು ದೇವದೂತನಾಗಿ ಇಲ್ಲಿಗೆ ಬಂದಿದ್ದೇನೆ ಎಂದು ಹೇಳಿದನು. 


ದೇವಾಸ್ತ್ಯಾಂ ಪ್ರಾಪುಮಿಚ್ಛಂತಿ ಶಕ್ರೋತಗಿರ್ವರುಣೋ ಯಮಃ । 
ತೇಷಾಮನ್ಯತಮಂ ದೇವಂ ಪತಿಂ ವರಯ ಶೋಭನೇ 11೫೧॥ 


ಇಂದ್ರ ಅಗ್ನಿವರುಣ ಯಮ ಈ ದೇವತೆಗಳು ನಿನ್ನನ್ನುಹೊಂದಲು ಬಯಸುತ್ತಾರೆ. 
ಶೋಭನಳೇ ಅವರಲ್ಲಿ ಒಬ್ಬರನ್ನು ಪತಿಯಾಗಿ ವರಿಸು. 

ತೇಷಾಮೇವ ಪ್ರಭಾವೇಣ ಪ್ರವಿಷ್ಟೋ5 ಹಮಲಕ್ಷಿತಃ । 

ಪ್ರವಿಶಂತಂ ಹಿ ಮಾಂ ಶಶ್ಚಿತ್‌ ನಾಪಶ್ಯನ್ನಾಪ್ಯವಾರಯತ್‌ 11೫ ೨1॥ 

ಅವರ ಪ್ರಭಾವದಿಂದಲೇ ನಾನು ಯಾರಿಂದಲೂ ಗಮನಿಸಲ್ಲಡದೆ ಇಲ್ಲಿಗೆ 
ಬಂದಿದ್ದೇನೆ. ಇಲ್ಲಿಗೆ ಬರುವ ನನ್ನನ್ನು ಯಾರೂ ನೋಡಲಿಲ್ಲ. ಮತ್ತು ತಡೆಯಲಿಲ್ಲ. 

ಏತದರ್ಥಮಹಂ ಭದ್ರೇ ಪ್ರೇಷಿತಃ ಸುರಸತ್ತಮೈಃ । 

ಏತಚುತಾ ತು ಮೇ ವಾಕ್ನಂ ಪ್ರಕುರುಷ್ಠ ಯಥೇಚಸಿ HAA 

ಲ್ರುವ ಶ್ರ" ವ ಲ 

ಮಂಗಳಸ್ಟರೂಪಳೇ ಈ ಉದ್ದೇಶದಿಂದ ನಾನು ಸುರಶ್ರೇಷ್ಠರಿಂದ ನಿನ್ನ ಬಳಿಗೆ 

ಕಳುಹಿಸಲ್ಪಟ್ಟಿದ್ದೇನೆ. ಈ ನನ್ನ ವಾಕ್ಯವನ್ನು ಕೇಳಿ ನಿನಗೆ ಇಷ್ಟಬಂದಂತೆ ಮಾಡು. 


| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಸಪ್ತಚತ್ವಾರಿಂಶೋ5ಧ್ಯಾಯಃ ॥1 
॥ ತೀರ್ಥಯಾತ್ರಾಪರ್ವಣಿ ತೃತೀಯೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ನಲವತ್ತೇಳನೆಯ ಅಧ್ಯಾಯ ಮುಗಿಯಿತು. 
ರರ ರ 


-504- ಮಹಾಭಾರತ ವನಪರ್ವ 


ನಲವತ್ತೆಂಟನೆಯ ಅಧ್ಯಾಯ 
(ನಳದಮಯಂತಿ ಸಂವಾದ. ನಳನಿಂದ ದಮಯಂತಿಗೆ ಸಂದೇಶ ಹರಣ.) 
ಬೃಹದಶ್ವ 
ಸಾ ನಮಸೃತ್ಯ ದೇವೇಭ್ಯಃ ಪ್ರಹಸಂತೀದಮಬ್ರವೀತ್‌ । 
ಪ್ರಣಯಂ ಭಾವಯಂತೃಸ್ಥಿನ್‌ ಕಿಂ ಕರವಾಣಿ ತೇ ell 


ಅಹಂ ಚೈವ ಹಿ ಯಚ್ಛಾನ್ಯನ್ಮಮಾಸ್ತಿ ವಸು ಕಿಂಚನ । 
ಸರ್ವಂ ತತ್‌ ತವ ವಿಸ್ರಬ್ಧಂ ಕುರು ಪ್ರಣಯಮೀಶ್ಚರ ೨H 


ಹಂಸಾನಾಂ ವಚನಂ ಯತ್ತತ್‌ ತನ್ಮಾಂ ದಹತಿ ಪಾರ್ಥಿವ । 
ತ್ವತೃತೇ ಹಿ ಮಯಾ ವೀರ ರಾಜಾನಃ ಸನ್ನಿಪಾತಿತಾಃ 11೩11 


ಯದಿ ಚೇದ್‌ ಭಜಮಾನಾಂ ಮಾಂ ಪ್ರತ್ಯಾಖ್ಯಾಸ್ಯಸಿ ಮಾನದ । 
ವಿಷಮಗ್ನಿಂ ಜಲಂ ರಜ್ಜುಮಾಸ್ಟಾಸ್ಯೇ ತವ ಕಾರಣಾತ್‌ । 
ಏವಮುಕ್ತಸ್ತು ವೈದರ್ಭ್ಯಾ ನಳಸ್ತಾಂ ಪ್ರತ್ಯುವಾಚ ಹ 11೪॥| 


ಆ ದಮಯಂತಿಯು ದೇವತೆಗಳಿಗೆ ನಮಸ್ಕರಿಸಿ ನಗುತ್ತಾ ನಳನಲ್ಲಿಪ್ರೀತಿಯನ್ನು 
ಹೊಂದುತ್ತಾ ಹೀಗೆ ಮಾತನಾಡಿದಳು. ನಾನು ನಿನಗೆ ಏನುಮಾಡಲಿ? ಪ್ರಭುವೇ, 
ನಾನು ಮತ್ತು ನನ್ನ ಬಳಿ ಏನು ಸಂಪತ್ತಿದೆಯೋ ಅದೆಲ್ಲವೂ ನಿನ್ನದೇ. ನನ್ನಮಾತನ್ನು 
ನಂಬಿ ನನ್ನಲ್ಲಿ ಪ್ರೀತಿಯನ್ನು ತೋರಿಸು. ಪಾರ್ಥಿವನೆ ಹಂಸಗಳು ಆಡಿದ ಮಾತುಗಳು 
ನನ್ನನ್ನು ದಹಿಸುತ್ತಿವೆ. ವೀರನೇ, ನಿನ್ನ ಸಲುವಾಗಿ ನಾನು ಅನೇಕ ರಾಜರನ್ನು 
ತಿರಸ್ಕರಿಸಿದ್ದೇನೆ. ಎಲ್ಫೆ ಮಾನದನೇ, ನನ್ನಪ್ರೀತಿಯನ್ನು ನೀನು ನಿರಾಕರಿಸಿದರೆ ನಿನ್ನ 
ನಿಮಿತ್ತದಿಂದಾಗಿ ನಾನು ವಿಷವನ್ನಾಗಲೀ ಜಲವನ್ನಾಗಲೀ ಅಥವಾ ರಜ್ಜುವನ್ನಾಗಲೀ 
ಆಶ್ರಯಿಸುತ್ತೇನೆ ಎಂದು ಹೇಳಿದಳು. ಹೀಗೆ ದಮಯಂತಿಯಿಂದ ಹೇಳಲ್ಪಟ್ಟನಳನು 
ಅವಳಿಗೆ ಉತ್ತರವನ್ನು ಕೊಟ್ಟನು. 


ತಿಷ್ಠತ್ಸು ಲೋಕಪಾಲೇಷು ಕಥಂ ಮಾನುಷಮಿಚ್ಛಸಿ । 
ಯೇಷಾಮಹಂ ಲೋಕಪಾನಾಮೀಶ್ದರಾಣಾಂ ಮಹಾತ್ಮನಾಮ್‌। 
ನ ಪಾದರಸಜಸಾ ತುಲ್ಯೋ ಮನಸ್ತೇ ತೇಷು ವರ್ತತಾಮ್‌ 11೫ 


ತೀರ್ಥಯಾತ್ರಾಪರ್ವ -505- 


ಲೋಕಪಾಲರು ಇರುವಾಗ ಏಕೆ ಮನುಷ್ಯರನ್ನು ಇಚ್ಛಿಸುತ್ತೀಯೆ? ನಾನು 
ಮಹಾತ್ಮರಾದ ಪ್ರಭುಗಳಾದ ಆ ಲೋಕಪಾಲಕರ ಪಾದಧೂಳಿಗೂ ಸಮನಾದವನಲ್ಲ, 
ನಿನ್ನಮನಸ್ಸನ್ನು ಅವರಲ್ಲಿಯೇ ಇಡು. 


ವಿಪ್ರಿಯಂ ಹ್ಯಾಚರನ್‌ ಮರ್ತ್ಯೇ ದೇವಾನಾಂ ಮೃತ್ಯುಮೃಚ್ಛತಿ । 
ತ್ರಾಹಿ ಮಾಮನವದ್ಯಾಂಗಿ ವರಯಸ್ವ ಸುರೋತ್ತಮಾನ್‌ Well 


ದೇವತೆಗಳಿಗೆ ಪ್ರತಿಕೂಲವನ್ನು ಮಾಡಿದ ಮನುಷ್ಯನು ಮರಣವನ್ನು 
ಹೊಂದುತ್ತಾನೆ. ಸರ್ವಾಂಗಸುಂದರಿಯೇ ನನ್ನನ್ನು ರಕ್ಷಿಸು. ದೇವತೆಗಳನ್ನು ವರಿಸು. 


ತತೋ ಬಾಷ್ಟಾಕುಲಾಂ ವಾಚಂ ದಮಯಂತೀ ಶುಚಿಸ್ಥಿತಾ | 


ಪ್ರವ್ಯಾಹರಂತೀ ಶನಕೈರ್ನಳಂ ರಾಜಾನಮಬ್ರವೀತ್‌ 11೭। 

ಆಗ ಶುಚಿಸ್ಥಿತೆಯಾದ ದಮಯಂತಿಯು ಕಣ್ಣುಗಳಲ್ಲಿನೀರು ತುಂಬಿ ಕೊಂಡು 
ರಾಜನನ್ನುಕುರಿತು ನಿಧಾನವಾಗಿ ಮಾತನಾಡಿದಳು. 

ಅಸ್ತುಪಾಯೋ ಮಯಾ ದೃಷ್ಟೋ ನಿರಪಾಯೋ ನರೇಶ್ವರ । 

ಯೇನ ದೋಷೋ ನ ಭವಿತಾ ತವ ರಾಜನ್‌ ಕಥಂಚನ 11೮।| 


ನರೇಶ್ವರನೇ, ನನಗೆ ಕಾಣಿಸುವ ಒಂದು ಅಪಾಯರಹಿತವಾದ ಉಪಾಯವಿದೆ. 
ರಾಜನೇ! ಅದರಿಂದ ನಿನಗೆ ಯಾವ ರೀತಿಯಲ್ಲಿಯೂ ದೋಷವು ಬರುವುದಿಲ್ಲ. 


ತ್ವಂ ಚೈವ ಹಿ ನರಶ್ರೇಷ್ಠ ದೇವಾಶ್ಚೇಂದ್ರಪುರೋಗಮಾಃ । 

ಆಯಾಂತು ಸಹಿತಾಃ ಸರ್ವೇ ಮಮ ಯತ್ರ ಸ್ವಯಂವರಃ Mal 

ನರಶ್ರೇಷ್ಠನೇ, ನೀನೂ ಮತ್ತು ದೇವತೆಗಳೂ ಜೊತೆಯಲ್ಲಿಯೇ ನನ್ನ ಸ್ವಯಂವರವು 
ನಡೆಯುವ ಸ್ಥಳಕ್ಕೆ ಬನ್ನಿ. 

ತತೋತ5ಹಂ ಲೋಕಪಾಲಾನಾಂ ಸನ್ನಿಧೌ ತ್ನಾಂ ನರೇಶ್ವರ । 

ವರಯಿಷ್ಯೇ ನರಶ್ರೇಷ್ಠ ನೈಷ ದೋಷೋ ಭವಿಷ್ಯತಿ 11೧೧॥ 


ನರೇಶ್ವರನೇ, ಆಗ ನಾನು ಲೋಕಪಾಲಕರ ಸನ್ನಿಧಿಯಲ್ಲಿನಿನ್ನನ್ನು ವರಿಸುವನು. 
ನರಶ್ರೇಷ್ಠನೇ, ಆಗ ನಿನಗೆ ಈ ದೋಷವು ಉಂಟಾಗುವುದಿಲ್ಲ. 


-506- ಮಹಾಭಾರತ ವನಪರ್ವ 


ಬೃಹದಶ್ವ 
ಏವಮುಕ್ತಸ್ತು ವೈದರ್ಭ್ಯಾ ನಳೋ ರಾಜಾ ವಿಶಾಂಪತೇ ॥ 
ಆಜಗಾಮ ಪುನಸ್ತತ್ರ ಯತ್ರ ದೇವಾಃ ಸ ವಾಸವಾಃ 11೧೨1 
ಎಲೈ ರಾಜನೇ, ದಮಯಂತಿಯಿಂದ ಹೀಗೆ ಹೇಳಲ್ಪಟ್ಟ ರಾಜನಾದ ನಳನು 
ಇಂದ್ರಸಹಿತರಾದ ದೇವತೆಗಳು ಇದ್ದಲ್ಲಿಗೆ ಪುನಃ ಬಂದನು. 


ತಮಪಶ್ಯನ್ನಥಾಯಾಂತಂ ಲೋಕಪಾಲಾ ಮಹೇಶರಾಃ | 
ದೃಷ್ಠಾ ಚೈನಂ ತತೋಶಪೃಚ್ಛನ್‌ ವತಾಂತಂ ಸರ್ವಮೇವ ತತ್‌ ॥೧೩॥ 
ಟದ ಲ ಲ್‌೨ 


ಕಚ್ಚಿದ್‌ ದೃಷ್ಟಾ ತ್ವಯಾ ರಾಜನ್‌ ದಮಯಂತೀ ಮುಚಿಸ್ಥಿತಾ | 
ಕಿಮಬ್ರವೀಚ್ಚೆ ನಃ ಸರ್ವಾನ್‌ ವದ ಭೂಮಿಪತೇಠನಘ 11೧೪1 


ಲೋಕಪಾಲಕರಾದ ಆ ಮಹೇಶ್ವರರು ಅವನು ಹಿಂದಿರುಗುವುದನ್ನು ನೋಡಿ 
ಅವನನ್ನು ಕುರಿತು ನಡೆದ ಎಲ್ಲಾ ವೃತ್ತಾಂತವನ್ನೂ ಪ್ರಶ್ನೆಮಾಡಿದರು. ರಾಜನೇ! 
ಶುಚಿಸ್ಥಿತೆಯಾದ ದಮಯಂತಿಯನ್ನು ನೀನು ನೋಡಿದೆಯಾ? ಅವಳು ನಮ್ಮನ್ನು 
ಕುರಿತು ಏನು ಹೇಳಿದಳು? ಪರಿಶುದ್ಧರಾಜನೇ ಅದನ್ನು ನಮಗೆ ಹೇಳು. 


ಭವದ್ದಿರಹಮಾದಿಷ್ಟೋ ದಮಯಂತ್ಯಾ ನಿವೇಶನಮ್‌ । 
ಪ್ರವಿಷ್ಠು ಸುಮಹಾಕಕ್ಸ್ಯಂ ದಂಡಿಭಿಃ ಸ್ಥವಿರೈರ್ವೃತಮ್‌ 11೧೫! 


ನಿಮ್ಮಿಂದ ಆದಿಷ್ಟನಾಗಿ ನಾನು ದೊಡ್ಡಪ್ರಾಕಾರಗಳಿಂದ ಕೂಡಿದ ಸೈನಿಕರಿಂದಲೂ 
ವೃದ್ಧರಿಂದಲೂ ರಕ್ಷಿತವಾದ ದಮಯಂತಿಯ ನಿವೇಶನವನ್ನು ಪ್ರವೇಶಿಸಿದೆನು. 


ಪ್ರವಿಶಂತಂ ಚ ಮಾಂ ತತ್ರ ನ ಶಶ್ಚಿದ್‌ ದೃಷ್ಟವಾನ್ನರಃ । 

ಯತೇ ತಾಂ ಪಾರ್ಥಿವಸುತಾಂ ಭವತಾಮೇವ ತೇಜಸಾ Holl 

ನಾನು ಅಲ್ಲಿ ಪ್ರವೇಶಿಸುವಾಗ ನಿಮ್ಮ ಪ್ರಭಾವದಿಂದ ಆ ದಮಯಂತಿ ಒಬ್ಬಳನ್ನು 
ಬಿಟ್ಟುಬೇರೆಯಾರೂ ನನ್ನನ್ನುನೋಡಲಿಲ್ಲ. 

ಸಖ್ಯಶ್ನಾಸ್ಕಾ ಮಯಾ ದೃಷ್ಟಾ! ತಾಭಿಶ್ನಾಪ್ಪ ಪಲಕ್ಷಿತಃ 1 

ವಿಸ್ಠಿತಾಶ್ಟಾಭವನ್‌ ದೃಷ್ಟ್ವಾ ಸರ್ವಾ ಮಾಂ ವಿಬುಧೇಶ್ನರಾಃ 11೧೭1! 


ತೀರ್ಥಯಾತ್ರಾಪರ್ವ -507- 


ಅವಳ ಸಖಿಯರು ನನ್ನನ್ನು ನೋಡಿದರು. ನಾನೂ ಅವರನ್ನು ನೋಡಿದೆ. 
ವಿಬುಧೇಶ್ದರರೇ ನನ್ನನ್ನು ನೋಡಿದ ಅವರೆಲ್ಲರೂ ವಿಸ್ಠಿತರಾದರು. 


ವರ್ಣ್ಯಮಾನೇಷು ಚ ಮಯಾ ಭವತ್ತು ರುಚಿರಾನನಾ । 
ಮಾಮೇವ ಗತಸಂಕಲ್ಪಾ ವೃಣೀತೇ ಸುರಸತ್ತಮಾಃ els 


ಎಲೈ ಸುರಶ್ರೇಷ್ಠರೇ, ನಾನು ನಿಮ್ಮನ್ನು ಅವಳಿಗೆ ವರ್ಣಿಸುತ್ತಿರಲು 
ಸುಂದರಮುಖಿಯಾದ ಅವಳು ನನ್ನಲ್ಲೇ ಮನಃಸಂಕಲ್ಪವುಳ್ಳವಳಾಗಿ ನನ್ನನ್ನೇ ವರಿಸುತ್ತಾಳೆ. 

ಅಬ್ರವೀಚ್ಛೆವ ಮಾಂ ಬಾಲಾ ಆಯಾಂತು ಸುರಸತ್ತಮಾಃ । 

ತ್ವಯಾ ಸಹ ನರಶ್ರೇಷ್ಠ ಮಮ ಯತ್ರ ಸ್ವಯಂವರಃ Teal 

ತೇಷಾಮಹಂ ಸನ್ನಿಧೌ ತ್ಹಾಂ ವರಯಿಷ್ಯೇ ನರೋತ್ತಮಮ್‌ । 

ಏವಂ ತವ ಮಹಾಬಾಹೋ ದೋಹೋ ನ ಭವಿತೇತಿ ಹ ॥1೨೦॥॥ 

ಆ ಕನ್ಯೆಯು ನರಶ್ರೇಷ್ಠನೇ, ಸುರೋತ್ತಮರೆಲ್ಲರೂ ನಿನ್ನ ಜೊತೆಯಲ್ಲಿ ನನ್ನ 
ಸ್ವಯಂವರದ ಸ್ಥಳಕ್ಕೆ ಬರಲಿ. ಅವರ ಸನ್ನಿಧಿಯಲ್ಲಿನರಶ್ರೇಷ್ಠನಾದ ನಿನ್ನನ್ನು ವರಿಸುವೆನು. 
ಹಾಗೆಮಾಡಿದರೆ ಮಹಾಬಾಹುವೇ ನಿನಗೆ ದೋಷವು ಉಂಟಾಗುವುದಿಲ್ಲಎಂದು 
ಹೇಳಿದಳು. 

ಏತಾವದೇವ ವಿಬುಧಾ ಯಥಾವೃತ್ತಮುದಾಹೃತಮ್‌ ।ಟ 

ಮಯಾತಶೇಷಂ ಪ್ರಮಾಣಂ ತು ಭವಂತಃ ಸುರಸತ್ತಮಾಃ ॥1೨೧॥ 

ದೇವತೆಗಳೇ, ಅಲ್ಲಿನಡೆದ ಇಷ್ಟುಘಟನೆಗಳನ್ನು ನಾನು ನಡೆದಂತೆ ಯಾವುದನ್ನೂ 
ಬಿಡದೆ ಹೇಳಿದ್ದೇನೆ. ದೇವೋತ್ತಮರೇ, ಇನ್ನು ಮುಂದಿನ ವಿಷಯದಲ್ಲಿ ನೀವೇ 
ಪ್ರಮಾಣಭೂತರಾದವರು. 


1 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
' ವನಪರ್ವಣಿ ಅಷ್ಟಚತ್ವಾರಿಂಶೋ5*ಧ್ಯಾಯಃ ॥ 
॥ ತೀರ್ಥಯಾತ್ರಾಪರ್ವಣಿ ಚತುರ್ಹೋ*ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ನಲವತ್ತೆಂಟನೆಯ ಅಧ್ಯಾಯ ಮುಗಿಯಿತು. 
೫7೫77 


-508- ಮಹಾಭಾರತ ವನಪರ್ವ 


ನಲವತ್ತೊಂಬತ್ತನೆಯ ಅಧ್ಯಾಯ 
(ಸ್ವಯಂವರದಲ್ಲಿ ದಮಯಂತಿಯಿಂದ ನಳನ ವರಣ ಮತ್ತು ಅವರ ವಿವಾಹ.) 
ಬೃಹದಶ್ವ 

ಆಥ ಕಾಲೇ ಶುಭೇ ಪ್ರಾಪ್ತೇ ತಿಥೌ ಪುಣ್ಯೇ ಕ್ಷಣೇ ತಥಾ ॥ 

ಆಜುಹಾವ ಮಹೀಪಾಲಾನ್‌ ಭೀಮೋ ರಾಜಾ ಸ್ವಯಂವರೇ Hou 

ಅನಂತರ ಶುಭಕಾಲದಲ್ಲಿ ಪುಣ್ಯತಿಥಿ ಮತ್ತು ಒಳ್ಳೆಯ ಮುಹೂರ್ತವು 
ಪ್ರಾಪ್ತವಾದಾಗ ಭೀಮರಾಜನು ಸ್ವಯಂವರಮಂಟಪಕ್ಕೆ ಎಲ್ಲಾ ರಾಜರನ್ನೂ 
ಆಹ್ವಾನಿಸಿದನು. 

ತಚ್ಚುತ್ಪಾ ಪಥಿವೀಪಾಲಾಃ ಸರ್ವೇ ಹಚಯಪೀಡಿತಾಃ । 

ಲವ ಲ ಲ'ಲ 
ತ್ತರಿತಾಃ ಸಮುಪಾಜಗ್ಗುರ್ದಮಯಂತೀಮಭೀಪವಃ 11೨! 


ಅದನ್ನು ಕೇಳಿದ ಕಾಮಪೀಡಿತರಾದ ಎಲ್ಲರಾಜರೂ ದಮಯಂತಿಯನ್ನು 
ಪಡೆಯುವ ಇಚ್ಛೆಯಿಂದ ಶೀಘ್ರವಾಗಿ ಅಲ್ಲಿಗೆ ಬಂದರು. 


ಕನಕಸ್ತಂಭರುಚಿರಂ ತೋರಣೇನ ವಿರಾಜಿತಮ್‌ ।ಟ 
ವಿವಿಶುಸ್ತೇ ಮಹಾರಂಗಂ ನೃಪಾಃ ಸಿಂಹಾ ಇವಾಚಲಮ್‌ 11೩! 


ಚಿನ್ನದ ಕಂಬಗಳಿಂದ ಮನೋಹರವಾಗಿದ್ದತೋರಣಗಳಿಂದ ಅಲಂಕೃತವಾಗಿದ್ದ 
ದೊಡ್ಡ ರಂಗಮಂಟಪವನ್ನು ಆ ರಾಜರು ಸಿಂಹಗಳು ಪರ್ವತವನ್ನು ಪ್ರವೇಶಿಸುವಂತೆ 
ಪ್ರವೇಶಿಸಿದರು. 


ತತ್ರಾಸನೇಷು ವಿವಿಧೇಷ್ಟಾಪೀನಾಃ ಪೃಥಿವೀಕ್ಷಿತಃ | 
ಸುರಭಿಸ್ರಗ್ಗರಾಃ ಸರ್ವೇ ಪ್ರಮೃಷ್ಟಮಣಿಕುಂಡಲಾಃ 9H 


ಅಲ್ಲಿವಿವಿಧವಾದ ಆಸನಗಳಲ್ಲಿ ಸುಗಂಧಯುಕ್ಕವಾದ ಮಾಲೆಗಳನ್ನು ಧರಿಸಿದ 
ಹೊಳೆಯುವ, ಮಣಿಕುಂಡಲಗಳಿಂದ ಭೂಷಿತರಾದ, ಎಲ್ಲಾರಾಜರೂ ಕುಳಿತರು. 


ತಾಂ ರಾಜಸಮಿತಿಂ ಪೂರ್ಲಾಂ ನಾಗೈರ್ಭೋಗವತೀಮಿವ 1 
ಸಂಪೂರ್ಣಮೃಷಭಸ್ಕಂಧೈರ್ವ್ಯಾಘ್ರೆರ್ಗಿರಿಗುಹಾಮಿವ 11೫11 


ತೀರ್ಥಯಾತ್ರಾಪರ್ವ ನಿಲ್ಲು 


ಪ್‌ 


ನಾಗಗಳಿಂದ ಪೂರ್ಣವಾದ ಭೋಗಮಿ ಪಟ್ಟಣದಂತೆ ಮ್ಯುಘಗಳಿಂದ ತುಂಬಿದ 
ಪರ್ವತದ ಗುಹೆಯಂತೆ ಯಷಭಸ್ಥಂಧರಾದ, ರಾಜರಿಂದ ತುಂಬಿದ ಆ ಸಭೆಯನು 
(ದಮಯಂತಿಯು ಪ್ರವೇಶಿದಳು ಎಂದು ೮ನೆಯಶ್ಲೋತದಿಂದ ಆನಯ) 


ತತ್ರ ಸ್ಥ ನಾ ದೃಶ್ಯಂತೇ ಬಾಹವಃ ಪರಿಘೋಪಮಾಃ । 
ಆಕಾರವರ್ಣಸುಶಕ್ಷಾ; ಪಂಚಶೀರ್ಷಾ ಇವೋರಗಾ: Wel 


ಸುಕೇಶಾಂತಾನಿ ಚಾರೂಣಿ ಸುನಾಸಾನಿ ಶುಭಾನಿ ಚ । 

ಮುಖಾನಿ ರಾಜ್ಞಾಂ ಶೋಭಂತೇ ನಕ್ರಾಣಿ ಯಥಾ ದಿವಿ 1೭! 

ಅಲ್ಲಿ ಒನಕೆಯಂತೆ ಪುಷ್ಪವಾದ ಪೀನವಾದ ಐದು ಹೆಡೆಯ ಸರ್ಪಗಳಂತೆ 
ತೋರುವ ಆಕಾರ ಮತ್ತು ವರ್ಣಗಳಿಂದ ಕೂಡಿದ ಸುಂದರವಾದ ಬಾಹುಗಳು ಒಳ್ಳೆಯ 
ಬೈತಲೆಗಳುಳ್ಳ ಒಳ್ಳೆಯ ನಾಸಿಕಗಳು ರಾಜರ ಶುಭವಾದ ಮುಖಗಳು ಆಕಾಶದಲ್ಲಿ 
ನಕ್ಷತ್ರಗಳು ಹೊಳೆಯುವಂತೆ ಹೊಳೆಯುತ್ತಿದ್ದವು. 

ದಮಯಂತೀ ತತೋ ರಂಗಂ ಪ್ರವಿವೇಶ ಶುಭಾನನಾ । 

ಮುಷ್ಟಂತೀ ಪ್ರಭಯಾ ರಾಜ್ಞಾಂ ಚಕ್ಬೂಂಷಿ ಚ ಮನಾಂಸಿ ಚ Sul 

ಶುಭಾನನೆಯಾದ ದಮಯಂತಿಯು ತನ್ನ ಕಾಂತಿಯಿಂದ ರಾಜರ ಕಣ್ಣುಗಳನ್ನು 
ಮತ್ತು ಮನಸನ್ನು ಸೆಳೆಯುತ್ತಾ ರಂಗವನ್ನು ಪ್ರವೇಶಿಸಿದಳು. 

ತಸ್ಯಾ ಗಾತ್ರೇಷು ಪತಿತಾ ತೇಷಾಂ ದೃಷ್ಟಿರ್ಮಹಾತ್ಮನಾಮ್‌ । 

ತತ್ರ ತತ್ವವ ಸಕ್ತಾಭೂತ್‌ ನ ಚಚಾಲ ಚ ಪಶ್ಯತಾಮ್‌ a 

ಅವಳ ಶರೀರದಲ್ಲಿ (ಶರೀರದ ಅವಯವಗಳಲ್ಲಿ) ಬಿದ್ದಮಹಾತ್ನರಾದ ರಾಜರ 
ದೃಷ್ಟಿಯು ಅಲ್ಲಲ್ಲಿಯೇ ಸಕ್ತವಾಯಿತು (ನೆಟ್ಟುಹೋಯಿತು). ಅಲುಗಾಡಲಿಲ್ಲ. 

ತತಃ ಸಂಕೀರ್ತ್ಯಮಾನೇಷು ರಾಜ್ಞಾಂ ನಾಮಸು ಭಾರತ ॥ 

ದದರ್ಶ ಭೈಮೀ ಪುರುಷಾನ್‌ ಪಂಚ ತುಲ್ಯಾಕೃತೀನಿಹ ele] 


ಅನಂತರ ಎಲೈ ಭಾರತನೇ! ರಾಜರುಗಳ ಹೆಸರು ಹೇಳಲ್ಪಡುತ್ತಿರಲು 
ದಮಯಂತಿಯು ಸಮಾನಾಕೃತಿಯುಳ್ಳ ಐವರು ಪುರುಷರನ್ನು ಅಲ್ಲಿ ನೋಡಿದಳು. 


-510- ಮಹಾಭಾರತ ವನಪರ್ವ 


ತಾನ್‌ ಸಂಲಕ್ಷ ಕ್ಯ ತತಃ ಸರ್ವಾನ್‌ ನಿರ್ವಿಶೇಷಾಕೃತೀನಿವ | 
ಸಂದೇಹಾದಥ ವೈದರ್ಭೀ ನಾಭ್ಯಜಾನಾನ್ನಳಂ ನೃಪಮ್‌ 11೧೧॥ 


ಎಲ್ಲರೂ ಒಂದೇರೀತಿ ಆಕಾರವನ್ನು ಹೊಂದಿರುವುದನ್ನು ಗಮನಿಸಿದ ವೈದರ್ಭಿಯು 
ಆಗ ಸಂದೇಹದಿಂದ ನಳನನ್ನುಗುರುತಿಸಲಾಗಲಿಲ್ಲ. 


ನಿರ್ವಿತೇಷವಯೋರೂಪಾನ್‌ ನಿರ್ವಿಶೇಷಾನ್‌ ಶುಭಾನನಾ । 
ಯಂ ಯಂ ಹಿ ದದೃಶೇ ತೇಷಾಂ ತಂ ತಂ ಮೇನೇ ನಳಂ ನೃಪಮ್‌ || 


ಸಮಾನವಾದ ವಯಸ್ಸು ರೂಪ ಮತ್ತು ಎಲ್ಲರೀತಿಯಲ್ಲೂ ಸಮಾನವಾದ 
ಆಕಾರಗಳನ್ನು ಧರಿಸಿದ ಅವರ ಮಧ್ಯದಲ್ಲಿ ಶುಭಾನನೆಯಾದ ದಮಯಂತಿಯು 
ಯಾವಯಾವನನ್ನು ನೋಡಿದಳೋ ಅವನನ್ನು ನಳನೃಪನೆಂದೇ ತಿಳಿದಳು. 


ಸಾ ಚಿಂತಯಂತೀ ಬುದ್ದಾ ತಥ ತರ್ಕಯಾಮಾಸ ಭಾಮಿನೀ । 
ಕಥಂ ನು ದೇವಾನ್‌ ಜಾನೀಯಾಂ ಕಥಂ ವಿದ್ಯಾಮಹಂ ನಳೆಂ 110೧೩ 


ಆ ಭಾಮಿನಿಯು ಬುದ್ದಿಯಿಂದ ಚಿಂತಿಸುತ್ತಾ ಆಗ ನಾನು ಹೇಗೆ ದೇವತೆಗಳನ್ನು 
ತಿಳಿದೇನು ಹೇಗೆ ನಳನನ್ನು ಗುರುತಿಸಿಯೇನು ಎಂದು ತರ್ಕಿಸಿದಳು. 


ಏವಂ ಸಂಚಿಂತಯಂತೀ ಸಾ ವೈದರ್ಭೀ ಬಭೃಶದುಃಖಿತಾ 1 
ಶ್ರುತಾನಿ ದೇವಲಿಂಗಾನಿ ಚಿಂತಯಾಮಾಸ ಭಾರತ 11೧೪॥ 


ಎಲೈ ಭಾರತನೇ, ಹೀಗೆ ಚಿಂತೆಯನ್ನುಮಾಡುತ್ತಾ ಬಹಳ ದುಃಖದಿಂದ ಕೂಡಿದ 
ಆ ವೈದರ್ಭಿಯು ತಾನು ಕೇಳಿದ್ದದೇವತೆಗಳ ಚಿಹ್ನೆಗಳನ್ನು ಸ್ಥರಿಸಿಕೊಂಡಳು. 


ದೇವಾನಾಂ ಯಾನಿ ಲಿಂಗಾನಿ ಸ್ಥವಿರೇಭ್ಯಃ ಶ್ರುತಾನಿ ಮೇ ! 
ತಾನೀಹ ತಿಷ್ಠತಾಂ ಭೂಮಾವೇಕಸ್ಯಾಪಿ ನ ಲಕ್ಷಯೇ 11೧೫ 


ನಾನು ಹಿರಿಯರಿಂದ ಯಾವ ದೇವತೆಗಳ ಚಿಹ್ನೆಗಳನ್ನು ಕೇಳಿದ್ದೇನೆಯೋ 
ಭೂಮಿಯಲ್ಲಿನಿಂತ ಇವರಲ್ಲಿನಾನು ಆಯಾವ ಚಿಹ್ನೆಯನ್ನೂ ಕಾಣುತ್ತಿಲ್ಲ. 

ಏವಂ ವಿಚಿಂತ್ಯ ಬಹುಧಾ ವಿಚಾರ್ಯ ಚ ಪುನಃ ಪುನಃ । 

ಶರಣಂ ಪ್ರತಿ ದೇವಾನಾಂ ಪ್ರಾಪ್ರಕಾಲಮಮನ್ಯತ Hol 


ತೀರ್ಥಯಾತ್ರಾಪರ್ವ -511- 
ಹೀಗೆ ಚಿಂತಿಸಿ ಪುನಃಪುನಃ ಅನೇಕರೀತಿಯಲ್ಲಿ ವಿಚಾರಮಾಡಿ ದೇವತೆಗಳನ್ನು 
ಶರಣುಹೊಂದುವುದೇ ಯೋಗ್ಯವಾದ ಮಾರ್ಗವೆಂದು ಭಾವಿಸಿದಳು. 


ವಾಚಾ ಚ ಮನಸಾ ಚೈವ ನಮಸ್ಕಾರಂ ಪ್ರಯುಜ್ಯ ಸಾ । 

ದೇವೇಭ್ಯಃ ಪ್ರಾಂಜಲಿರ್ಭೂತ್ವಾ ವೇಪಮಾನೇದಮಬ್ರವೀತ್‌ ॥೧೭॥ 

ಮಾತಿನಿಂದಲೂ ಮತ್ತು ಮನಸ್ಸಿನಿಂದಲೂ ದೇವತೆಗಳಿಗೆ ನಮಸ್ಕಾರವನ್ನು ಮಾಡಿ 
ಅವಳು ಕೈಗಳನ್ನು ಮುಗಿದು ನಡುಗುತ್ತಾ ಈ ಮಾತನ್ನು ಆಡಿದಳು. 

ಹಂಸಾನಾಂ ವಚನಂ ಶ್ರುತ್ವಾ ಯಥಾ ಮೇ ನೈಷಧೋ ವೃತಃ । 

ಪತಿತ್ಲೇ ತೇನ ಸತ್ಯೇನ ದೇವಾಸ್ತಂ ಪ್ರದಿಶಂತು ಮೇ 11೧೮1 

ಹಂಸಗಳ ಮಾತನ್ನು ಕೇಳಿ ನಾನು ಮನಸ್ಸಿನಲ್ಲಿನೈಷಧನನ್ನು ಪತಿಯಾಗಿ ವರಿಸಿದುದು 
ಸತ್ಯವಾದರೆ ಆ ಸತ್ಯದಿಂದ ದೇವತೆಗಳು ನನಗೆ ನೈಷಧನನ್ನು ತೋರಿಸಲಿ. 


ಮನಸಾ ವಚಸಾ ಚೈವ ಯಥಾ ನಾತಿಚರಾಮ್ಯಹಮ್‌ । 
ತೇನ ಸತ್ಯೇನ ವಿಬುಧಾಸ್ತಮೇವ ಪ್ರದಿಶಂತು ಮೇ Teal 


ನಾನು ಮನಸ್ಸಿನಿಂದಾಗಲೀ ಅಥವಾ ವಚನದಿಂದಾಗಲೀ ನಳನನ್ನು 
ಅತಿಕ್ರಮಿಸದಿದ್ದರೆ ಆ ಸತ್ಯದಿಂದ ದೇವತೆಗಳು ನನಗೆ ಆ ನಳನನ್ನುತೋರಿಸಲಿ. 

ಯಥಾ ದೇವೈಃ ಸ ಮೇ ಭರ್ತಾ ವಿಹಿತೋ ನಿಷಧಾಧಿಪಃ । 

ತೇನ ಸತ್ಯೇನ ಮೇ ದೇವಾಸ್ತಮೇವ ಪ್ರದಿಶಂತು ಮೇ ॥1೨೦॥॥ 

ದೇವತೆಗಳು ನಿಷಧಾಧಿಪನಾದ ನಳನನ್ನು ನನಗೆ ಪತಿಯಾಗಿ ಸಂಕಲ್ಪಿಸಿದ್ದರೆ ಆ 
ಸತ್ಯದಿಂದ ದೇವತೆಗಳು ನನಗೆ ನಳನನ್ನುತೋರಿಸಲಿ. 

ಸ್ಪಂ ಚೈವ ರೂಪಂ ಪುಷ್ಯಂತು ಲೋಕಪಾಲಾ ಮಹೇಶ್ಟರಾಃ । 

ಯಥಾಂಹಮಭಿಜಾನೀಯಾಂ ಪುಣ್ಯಶ್ಲೋಕಂ ನರಾಧಿಪಮ್‌  ॥೨೧॥ 


ಮಹೇಶ್ವರರಾದ ಲೋಕಪಾಲಕರು ನಾನು ಪುಣ್ಯಶ್ಲೋಕನಾದ ರಾಜನಾದ ನಳನನ್ನು 
ಗುರುತಿಸುವಂತೆ ತಮ್ಮತಮ್ಮ ರೂಪಗಳನ್ನು ಪೋಷಿಸಿ(ಧರಿಸಿ) ಪ್ರದರ್ಶಿಸಲಿ. 


-512- ಮಹಾಭಾರತ ವನಪರ್ವ 


ಬೃಹದಶ್ವ 
ನಿಶಮ್ಯ ದಮಯಂತ್ಯಾಸ್ತತ್‌ ಕರುಣಂ ಪರಿದೇವಿತಮ್‌ । 
ನಿಶ್ಚಯಂ ಪರಮಂ ತಸ್ಯಾ ಅನುರಾಗಂ ಚ ನೈಷಧೇ (1೨೨ 


ಮನೋ ವಿಶುದ್ಧಾಂ ಬುದ್ದಿಂ ಚ ಭಕ್ತಿಂ ರಾಗಂ ಚ ಭಾರತ । 
ಯಥೋಕ್ತಂ ಚಕ್ರಿರೇ ದೇವಾಃ ಸಮಸ್ತಂ ಲಿಂಗಧಾರಣಮ್‌ 11೨೩ 


ಎಲೈ ಭಾರತನೇ! ದೇವತೆಗಳು ದಮಯಂತಿಯ ಆ ಕರುಣಾಜನಕ ವಿಲಾಪವನ್ನು 
ಕೇಳಿ ಅವಳ ಮನಸ್ಸಿನ ಶ್ರೇಷ್ಠವಾದ ನಿಶ್ಚಯವನ್ನೂನಳನಲ್ಲಿ ಅವಳಿಗಿರುವ ಪ್ರೀತಿಯನ್ನೂ 
ಅವಳ ಮನಸ್ಸನ್ನೂ ವಿಶುದ್ಧವಾದ ಬುದ್ಧಿಯನ್ನೂ ಭಕ್ತಿಯನ್ನೂ ಮತ್ತು ಪ್ರೇಮವನ್ನೂ 
ಗಮನಿಸಿ ಅವಳು ಕೇಳಿದಂತೆ ತಮ್ಮ ಎಲ್ಲಾಚಿಹ್ನೆಗಳನ್ನು ಧರಿಸಿದರು. 


ಸಾ5ಪಶ್ಯದ್‌ ವಿಬುಧಾನ್‌ ಸರ್ವಾನಸ್ಟೇದಾನ್‌ ಸ್ತಬ್ಲಲೋಚನಾನ್‌ | 
ಹೃಷಿತಸ್ರಗ್ರಜೋಹೀನಾನ್‌ ಸ್ಥಿತಾನಸ್ಪೃಶತಃ ಕ್ಲಿತಿಮ್‌ 11೨೪॥ 


ಆಗ ದಮಯಂತಿಯು ಎಲ್ಲಾದೇವತೆಗಳು ಸ್ಟೇದ(ಬೆವರು)ರಹಿತರಾಗಿ ಕಣ್ಣನ್ನು 
ಮಿಟುಕಿಸದೆ ಅರಳಿದ ಮಾಲೆಗಳನ್ನು ಹೊಂದಿರುವುದನ್ನೂ ರಜೋಹೀನರಾಗಿ 
ಭೂಮಿಯನ್ನು ಸ್ಫರ್ಶಮಾಡದೆ ನಿಂತಿರುವುದನ್ನೂ ಗಮನಿಸಿದಳು. 


ಛಾಯಾದ್ವಿತೀಯೋ ಮ್ಲಾನಸ್ರಗ್ರಜಸ್ನೇದಸಮನ್ನಿತಃ । 
ಭೂಮಿಷ್ಕೋ ನೈಷಧಕ್ಷೈವ ನಿಮೇಷೇಣೈವ ಸೂಚಿತಃ 11೨೫11 
ಆಯಾಸಸಹಿತನಾಗಿ ಸಲ್ಪ ಬಾಡಿದ ಹೂವಿನಮಾಲೆಯುಳ್ಳವನಾಗಿ ದೂಳು ಮತ್ತು 


ಬೆವರುಗಳಿಂದ ಕೂಡಿದವನಾಗಿ ಭೂಮಿಯನ್ನು ಸ್ಪರ್ಶ ಮಾಡಿ ನಿಂತ ನಳನು ಒಂದು 
ನಿಮಿಷದಲ್ಲಿಸೂಚಿಸಲ್ಪಟ್ಟನು. 


ಸಾ ಸಮೀಕ್ಷ್ಯ ತತೋ ದೇವಾನ್‌ ಪುಣ್ಯಶ್ಲೋಕಂ ಚ ಭಾಮಿನೀ | 
ನೈಷಧಂ ವರಯಾಮಾಸ ಬೈಮೀ ಧರ್ಮೇಣ ಭಾರತ WoL 


ಎಲ್ಫೆ ಭಾರತನೇ! ಆ ಭೀಮಪುತ್ರಿಯಾದ ಭಾಮಿನಿಯು ಆ ದೇವತೆಗಳನ್ನುಮತ್ತು 
ಪುಣ್ಯಶ್ಲೋಕನಾದ ನಳನನ್ನು ಚೆನ್ನಾಗಿ ನೋಡಿ ಧರ್ಮದಿಂದ ನಳನನ್ನು ವರಿಸಿದಳು. 


ತೀರ್ಥಯಾತ್ರಾಪರ್ವ -513- 
ವಿಲಜ್ಜಮಾನಾ ವಸ್ಟ್ರಾಂತೇ ಜಗ್ರಾಹಾಯತಲೋಚನಾ । 
ಸ್ಕಂಧದೇಶೇ ಸ್ರಜಂ ಚಾಸ್ಯ ನಿಕ್ಷಿಪ್ಯ ವರವರ್ಣಿನೀ 11೨೭! 


ಸುಂದರಿಯೂ ವಿಶಾಲ ಲೋಚನೆಯೂ ಆದ ಅವಳು ಅವನ ಕೊರಳಿಗೆ 
ಮಾಲೆಯನ್ನು ಹಾಕಿ ನಾಚಿಕೆಯಿಂದ ಅವನ ಉತ್ತರೀಯದ ತುದಿಯನ್ನು 
ಹಿಡಿದುಕೊಂಡಳು. 


ವರಯಾಮಾಸ ಚೈವೈನಂ ಪತಿತ್ಲೇ ವರವರ್ಣಿನೀ । 
ತತೋ ಹಾಹೇತಿ ಸಂಜಜ್ಞೇ ಶಬ್ದೋ ಮುಕ್ತೋ ನರಾಧಿಪೈ: 120 


ಆ ಸುಂದರಿಯು ನಳನನ್ನು ಪತಿಯಾಗಿ ವರಿಸಿದಳು. ಆಗ ಎಲ್ಲಾ ರಾಜರೂ 
ಉಚ್ಚರಿಸಿದ ಹಾಹಾಕಾರಶಬ್ದವು ಉಂಟಾಯಿತು. 


ದೇವೈರ್ಮಹರ್ಷಿಭಿಕ್ಸೆವ ಸಾಧುಸಾಧ್ಧಿತಿ ಭಾರತ । 
ವಿಸ್ಥಿತೈರೀರಿತಃ ಶಬ್ದಃ ಪ್ರಶಂಸದ್ಧಿರ್ನಳಂ ನೃಪಮ್‌ ॥1೨೯॥ 
6 ಎ 


ಬಾರತನೇ! ವಿಸ್ಥಿತರಾದ ದೇವತೆಗಳು ಮತ್ತು ಮಹಿರ್ಷಿಗಳಿಂದ ಉಚ್ಚರಿಸಲ್ಪಟ್ಟ 
ನಳನನ್ನು ಪ್ರಶಂಸೆಮಾಡುವಂತಹ ಸಾಧುಸಾಧು ಎಂಬ ಶಬ್ದವು ಕೇಳಿಬಂದಿತು. 


ವೃತೇ ತು ನೈಷಧೇ ಭೈಮ್ಯಾ ಲೋಕಪಾಲಾ ಮಹೌಜಸಃ । 


ಪ್ರಹೃಷ್ಟಮನಸಃ ಸರ್ವೇ ನಳಾಯಾಪ್ಟೌ ವರಾನ್‌ ದದುಃ ॥1೩೦॥ 
ದಮಯಂತಿಯಿಂದ ನೈಷಧನು ವರಿಸಲ್ಪಡುತ್ತಿರಲು 


ಮಹಾಸಾಮರ್ಥ್ಯಶಾಲಿಗಳಾದ ದೇವತೆಗಳು ಸಂತೋಷದಿಂದ ಕೂಡಿದ 
ಮನಸುಳ್ಳವರಾಗಿ ನಳನಿಗೆ ಎಂಟು ವರಗಳನ್ನು ಕೊಟ್ಟರು. 


ಪ್ರತ್ಯಕ್ಷದರ್ಶನಂ ಯಜ್ಞೇ ಗತಿಂ ಚಾನುತ್ತಮಾಂ ಶುಭಾಮ್‌ । 


೨" 
ನೈಷಧಾಯ ದದೌ ಶಕ್ರ: ಪ್ರೀಯಮಾಣಃ ಶಚೀಪತಿಃ 
ಅಗ್ಗಿರಾತ್ಮಭವಂ ಪ್ರಾದಾದ್‌ ಯತ್ರ ವಾಂಛತಿ ನೈಷಧಃ । 


ಲೋಕಾನತ್ಕಭವಾಂಕ್ರೆವ ದದೌ ತಸ್ಮೈ ಹುತಾಶನಃ 


HAO 


112೨11 


514. ಮಹಾಭಾರತ ವನಪರ್ವ 


ಯಜ್ಞದಲ್ಲಿ ಪ್ರತ್ಯಕ್ಷದರ್ಶನವನ್ನೂ ಮತ್ತು ಶ್ರೇಷ್ಠವಾದ ಶುಭಗತಿಯನ್ನೂ 
ಶಚೀಪತಿಯಾದ ಇಂದ್ರನು ಸಂತೋಷಗೊಂಡು ನಳನಿಗೆ ಕೊಟ್ಟನು. ಅಗ್ನಿಯು ನಳನು 
ಇಚ್ಛಿಸಿದಲ್ಲಿತನ್ನಪ್ರಾದುರ್ಭಾವವನ್ನುವರವಾಗಿ ಕೊಟ್ಟನು ಮತ್ತು ಹುತಾಶನನು ತನ್ನ 
ಲೋಕಗಳನ್ನು ಅವನಿಗೆ ನೀಡಿದನು. 


ಯಮಸ್ತನ್ನರಸಂ ಪ್ರಾದಾದ್‌ ಧರ್ಮೇ ಚ ಪರಮಾಂ ಸ್ಥಿತಿಮ್‌ । 
ಅಪಾಂಪತಿರಪಾಂ ಭಾವಂ ಯತ್ರ ವಾಂಛತಿ ನೈಷಧಃ 11೩೩1 


ಯಮನು ಅನ್ನವಿಲ್ಲದಿದ್ದರೂ ಭೋಜನಜನ್ಯಬಲವನ್ನು ಅಥವಾ ರುಚಿಕರವಾದ 
ಆನ್ನವನ್ನು ಮಾಡುವ ಸಾಮರ್ಥ್ಯವನ್ನು ಮತ್ತು ಧರ್ಮದಲ್ಲಿ ಪರಮ ನಿಷ್ಠೆಯನ್ನು 
ಕೊಟ್ಟನು. ಜಲಪತಿಯಾದ ವರುಣನು ನೈಷಧನು ಇಚ್ಛಿಸಿದಲ್ಲಿ ಜಲದ 
ಪ್ರಾದುರ್ಭಾವವನ್ನುವರವಾಗಿ ಕೊಟ್ಟನು. 


ಸ್ರಜಶ್ಟೋತ್ತಮಗಂಧಾಢ್ಯಾಃ ಸರ್ವೇ ಚ ಮಿಥುನಂ ದದುಃ | 
ವರಾನೇವಂ ಪ್ರದಾಯಾಸ್ಯ ದೇವಾಸ್ತೇ ತ್ರಿದಿವಂ ಯಯುಃ 11೩೪॥ 


ಏತತ್‌ ಸರ್ವಂ ನಳೋತಪಶ್ಯದ್‌ ದಮಯಂತೀ ಚ ಭಾರತ | 
ಯಥಾ ಸ್ಪಪ್ಪಂ ಮಹಾರಾಜ ತಥೈವ ದದೃಶುರ್ಜನಾಃ 11೩೫1 


ಎಲೈ ರಾಜನೇ, ಉತ್ತಮ ಸುಗಂಧದಿಂದ ಕೂಡಿದ ಮಾಲೆಗಳನ್ನು ಮತ್ತು 
ಅವಳಿಮಕ್ಕಳನ್ನುಎಲ್ಲರೂ ನೀಡಿದರು. ನಳನಿಗೆ ಹೀಗೆ ವರಗಳನ್ನುಕೊಟ್ಟು ದೇವತೆಗಳು 
ಸ್ಪರ್ಗಕ್ಕೆ ಹೊರಟು ಹೋದರು. ಇದೆಲ್ಲವನ್ನೂನಳದಯಂತಿಯರು ನೋಡಿದರು. 
ಎಲೈ ಮಹಾರಾಜನೇ, ಎಲ್ಲಾಜನರಿಗೆ ಇದೊಂದು ಸ್ವಪ್ನದಂತೆ ತೋರಿತು. 


ತತಃ ಸ್ವಯಂವರೇ ಚಕ್ರೇ ಭೀಮೋ ರಾಜಾಠತಿಮಾನುಷಮ್‌ ಟ 
ಸಮಾಗತೇಷು ಸರ್ವೇಷು ಭೂಪಾಲೇಷು ವಿಶಾಂಹತೇ 11೩೬॥ 


ಎಲೈ ರಾಜನೇ, ಅನಂತರ ಸ್ವಯಂವರದಲ್ಲಿ ಭೀಮರಾಜನು ಸಮಾಗತರಾದ 
ರಾಜರುಗಳಿಗೆ ಮನುಷ್ಯರಿಗೆ ಮೀರಿದ ಸತ್ಕಾರ್ಯಗಳನ್ನುಮಾಡಿದನು. 


ತೀರ್ಥಯಾತ್ರಾಪರ್ವ -515- 
ದಮಯಂತ್ಯಪಿ ತತ್ರೆಷಾ ರಾಜಮಂಡಲಮೃದ್ಧಿಮತ್‌ | 
ಅನ್ನೀಕ್ಷ್ಯ ನೈಷಧಂ ವವ್ರೇ ಭೈಮೀ ಧರ್ಮೇಣ ಭಾರತ 11೩೭1 
ಎಲ್ಫೆ ಭಾರತನೇ ಈ ದಮಯಂತಿಯೂ ಸಹ ಸಮೃದ್ದಿಯಿಂದ ಕೂಡಿದ ಆ 
ರಾಜಸಮೂಹವನ್ನುನೋಡಿ ನಳನನ್ನೇ ಧರ್ಮದಿಂದ ಪತಿಯಾಗಿ ವರಿಸಿದಳು. 
ವೃತೇ ಚ ನೈಷಧೇ ಭೈಮ್ಯಾ ನಿವೃತ್ತೇ ಚ ಸ್ವಯಂವರೇ । 
ಸರ್ವ ಏವ ಮಹೀಪಾಲಾಃ ಪ್ರತಿಜಗ್ಗುರ್ಯಥಾಗತಮ್‌ IACI 
ದಮಯಂತಿಯು ನೈಷಧನನ್ನು ವರಿಸಿ ಸ್ವಯಂವರವೂ ಪೂರ್ಣವಾಗುತ್ತಿರಲು 
ಎಲ್ಲರಾಜರೂ ಬಂದದಾರಿಗಳಲ್ಲಿಹಿಂದಿರುಗಿದರು. 
ಗತೇಷು ಪಾರ್ಥಿವೇಂದ್ರೇಷು ಭೀಮಃ ಪ್ರೀತೋ ಮಹಾಮನಾಃ । 
ವಿವಾಹಂ ಕಾರಯಾಮಾಸ ದಮಯಂತ್ಯಾ ನಳಸ್ಯ ಚ AI 


ಎಲ್ಲ ರಾಜರೂ ಹೀಗೆ ಹೊರಟುಹೋದ ಮೇಲೆ ಉದಾರಿಯಾದ ಭೀಮನು 
ಸಂತೋಷದಿಂದ ನಳೆದಮಯಂತಿಯರಿಗೆ ವಿವಾಹವನ್ನು ಮಾಡಿಸಿದನು. 

ಅವಾಪ್ಯ ನಾರೀರತ್ನಂ ತು ಪುಣ್ಯಶ್ಲೋಕೋಪಪಿ ಪಾರ್ಥಿವಃ । 

ರೇಮೇ ಸಹ ತಯಾ ರಾಜನ್‌ ಶಚ್ಛೇವ ಬಲವೃತ್ರಹಾ 11೪೦ 

ಎಲೈ ರಾಜನೇ, ಪುಣ್ಯಶ್ಲೋಕನಾದ ನಳನೂ ಸಹ ನಾರೀರತ್ನವನ್ನುಪಡೆದು ಶಚಿಯ 
ಜೊತೆಯಲ್ಲಿಬಲವೃತ್ರಸೂದನನಾದ ಇಂದ್ರನಂತೆ ಅವಳ ಜೊತೆಯಲ್ಲಿಸುಖಪಟ್ಟನು. 


ಅತೀವ ಮುದಿತೋ ರಾಜಾ ಭ್ರಾಜಮಾನೋಂತಶುಮಾನಿವ । 
ರಂಜಯನ್‌ ವಸುಧಾಂ ವೀರೋ ಧರ್ಮೇಣ ಪರಿಹಾಲಯನ್‌ ॥೪೧॥ 


ಈಜೇ ಚಾಪ್ಯಶ್ಹಮೇಧೇನ ಯಯಾತಿರಿವ ನಾಹುಷಃ । 
ಅನ್ಯೈಶ್ಚ ಬಹುಭಿಃ ಶ್ರೀಮಾನ್‌ ಕ್ರತುಭಿಶ್ಚಾಪದಕ್ಷಿಣೈ: 11೪೨॥ 


ಬಹಳ ಸಂತೋಷದಿಂದ ಯುಕ್ತನಾದ ರಾಜನಾದ ನಳನು ಸೂರ್ಯನಂತೆ 
ಬೆಳಗುತ್ತಾ ಭೂಮಿಯನ್ನೆಲ್ಲಾಸಂತೋಷಪಡಿಸುತ್ತಾ ಧರ್ಮದಿಂದ ಭೂಮಿಯನ್ನು 


-516- ಮಹಾಭಾರತ ವನಪರ್ವ 


ಆಳುತ್ತಾ ವೀರನಾದ ಅವನು ನಹುಷಪುತ್ರನಾದ ಯಯಾತಿಯಂತೆ ಅಶ್ಲಮೇಧ 
ಯಾಗವನ್ನು ಮಾಡಿದನು. ಮೇಧಾವಿಯಾದ ಅವನು ಬಹಳ ದಕ್ಷಣೆಗಳಿಂದ ಕೂಡಿದ 
ಇನ್ನೂ ಅನೇಕ ಯಾಗಗಳನ್ನು ಮಾಡಿದನು. 

ಪುನಶ್ಚರಮಣೀಯೇಷು ವನೇಷೂಪವನೇಷು ಚ ॥ 

ದಮಯಂತ್ಯಾ ಸಹ ನಳೋ ವಿಜಹಾರಾಮರೋಪಮಃ 11೪೩। 

ಪುನಃ ರಮಣೀಯವಾದ ವನಗಳಲ್ಲಿಯೂ ಮತ್ತು ಉಪವನಗಳಲ್ಲಿಯೂ 


ದೇವತೆಗಳಿಗೆ ಸದೃಶನಾಗಿದ್ದನಳನು ದಮಯಂತಿಯ ಜೊತೆಯಲ್ಲಿವಿಹಾರವನ್ನು 
ಮಾಡಿದನು. 


ಜನಯಾಮಾಸ ಚ ನಳೋ ದಮಯಂತ್ಯಾಂ ಮಹಾಮನಾಃ । 
ಇಂದ್ರಸೇನಂ ಕುಮಾರಂಚ ಇಂದ್ರಸೇನೀಂ ಕುಮಾರಿಕಾಮ್‌ 1॥೪೪॥ 


ಮಹಾಮನನಾದ ನಳನು ದಮಯಂತಿಯಲ್ಲಿಇಂದ್ರಸೇನನೆಂಬ ಪುತ್ರನನ್ನೂಮತ್ತು 
ಇಂದ್ರಸೇನೆ ಎಂಬ ಪುತ್ರಿಯನ್ನೂ ಅವಳಿ ಮಕ್ಕಳಾಗಿ ಪಡೆದನು. 

ಏವಂ ಸ ಯಜಮಾನಶ್ಚ ವಿಹರಂಶ್ಚ ನರಾಧಿಪಃ । 

ರರಕ್ಷ ವಸುಸಂಪೂರ್ಣಾಂ ವಸುಧಾಂ ವಸುಧಾಧಿಪಃ (1೪೫॥ 

ಹೀಗೆ ಆ ನರಾಧಿಪನೂ ವಸುಧಾಧಿಪನೂ ಆದ ನಳನು ಯಾಗವನ್ನು ಮಾಡುತ್ತಾ 
ಮತ್ತು ವಿಹಾರವನ್ನುಮಾಡುತ್ತಾ ಸಂಪತ್ತಿನಿಂದ ಪೂರ್ಣವಾದ ಭೂಮಿಯನ್ನು 
ರಕ್ಷಿಸಿದನು. 

i ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ಏಕೋನಪಂಚಾಂಶೋ5ಧ್ಯಾಯಃ ॥! 
॥ ತೀರ್ಥಯಾತ್ರಾಪರ್ವಣಿ ಪಂಚಮೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ನಲವತ್ತೊಂಬತ್ತನೆಯ ಅಧ್ಯಾಯ ಮುಗಿಯಿತು. 
KKK 


ತೀರ್ಥಯಾತ್ರಾಪರ್ವ -517- 


ಐವತ್ತನೆಯ ಅಧ್ಯಾಯ 
(ದೇವತೆಗಳ ಮತ್ತು ಕಲಿಯ ಸಂವಾದ. ಕಲಿಯ ದುಷ್ಪಪ್ರಶಿಜ್ಞೆ 
ಮತ್ತು ದ್ವಾಪರನ ಸಹಾಯಯುಚನೆ.) 
ಬೃಹದಶ್ವ 

ವೃತೇ ತು ನೈಷಧೇ ಭೈಮ್ಯಾ ಲೋಕಪಾಲಾ ಮಹೌಜಸಃ । 

ಯಾಂತೋ ದದ್ಭಶುರಾಯಾಂತಂ ದ್ವಾಪರಂ ಕಲಿನಾ ಸಹ Mell 

ಭೀಮಕುಮಾರಿಯಾದ ದಮಯಂತಿಯು ನಳನನ್ನು ವರಿಸುತ್ತಿರಲು 
ಮಹಾಸಾಮರ್ಥ್ಯಶಾಲಿಗಳಾದ ಲೋಕಪಾಲಕರು ಹಿಂದಿರುಗಿ ಹೋಗುತ್ತಾ ಕಲಿಯ 
ಜೊತೆಯಲ್ಲಿಬರುತ್ತಿದ್ದ ದ್ವಾಪರನನ್ನು ನೋಡಿದರು. 

ಅಥಾಬ್ರವೀತ್‌ ಕಲಿಂ ಶಕ್ರಃ ಸಂಪ್ರೇಕ್ಷ್ಯ ಬಲವೃತ್ರಹಾ । 

ದ್ವಾಪರೇಣ ಸಹಾಯೇನ ಕಲೇ ಬ್ರೂಹಿ ಕ್ಡ ಯಾಸ್ಯಸಿ 11೨॥ 

ಆಗ ಬಲವೃತ್ರಸೂದನನಾದ ಇಂದ್ರನು ಕಲಿಯನ್ನು ನೋಡಿ ಕಲಿಯೇ ದ್ವಾಪರನ 
ಜೊತೆಯಲ್ಲಿನೀನು ಎಲ್ಲಿಗೆ ಹೋಗುತ್ತಿರುವೆ ಎಂದು ಪ್ರಶ್ನಿಸಿದನು. 


ತತೋತಬ್ರವೀತ್‌ ಕಲಿಃ ಶಕ್ರಂ ದಮಯಂತ್ಯಾಃ ಸ್ಹಯಂವರಮ್‌ I 
ಗತ್ವಾನಹಂ ವರಯಿಷ್ಯೇ ತಾಂ ಮನೋ ಹಿ ಮಮ ತದ್ಧತಮ್‌ HAI 


ಆಗಕಲಿಯು ಇಂದ್ರನನ್ನು ಕುರಿತು ನಾನು ದಮಯಂತಿಯ ಸ್ವಯಂವರಕ್ಕೆ ಹೋಗಿ 
ಅವಳನ್ನು ವರಿಸುವೆನು. ನನ್ನ ಮನಸ್ಸು ಅವಳಲ್ಲಿನೆಟ್ಟಿದೆ ಎಂದು ಹೇಳಿದನು. 


ತತೋತಬ್ರವೀತ್‌ ಪ್ರಹಸ್ಯೇಂದ್ರೋ ನಿವೃತ್ತಃ ಸ ಸ್ವಯಂವರ: । 


ಗಿ) 


ವೃತಸ್ತಯಾ ನಳೋ ರಾಜಾ ಪತಿಶ್ಚೇತಸ್ಠತ್ತಮೀಪತಃ Mol 


ಆಗ ಇಂದ್ರನು ನಕ್ಕುಸ್ವಯಂವರವು ಮುಗಿದು ಹೋಯಿತು. ನಮ್ಮಸನ್ನಿಧಿಯಲ್ಲಿ 
ಅವಳು ರಾಜನಾದ ನಳನನ್ನು ಪತಿಯಾಗಿ ವರಿಸಿದಳು ಎಂದು ಹೇಳಿದನು. 


ಏವಮುಕ್ತಸ್ತು ಶಕ್ರೇಣ ಕಲಿಃ ಕೋಪಸಮನ್ವಿತಃ । 
ದೇವಾನಾಮಂತ್ರ ತಾನ್‌ ಸರ್ವಾನ್‌ ಉವಾಚೇದಂ ವಚಸ್ತದಾ ॥೫॥। 


-518. ಮಹಾಭಾರತ ವನಪರ್ವ 


ಇಂದ್ರನಿಂದ ಹೀಗೆ ಹೇಳಲ್ಪಟ್ಟ ಕಲಿಯು ಕೋಪಾವಿಷ್ಠನಾಗಿ ದೇವತೆಗಳನ್ನು 
ಆಹ್ವಾನಿಸಿ ಅವರೆಲ್ಲರಿಗೂ ಈ ಮಾತನ್ನು ಹೇಳಿದನು. ೮ 


ದೇವಾನಾಂ ಮಾನುಷಂ ಮಧ್ಯೇ ಯತ್‌ ಸಾ ಪತಿಮವಿಂದತ । 
ನನು ತಸ್ಯಾ ಭವೇನ್ನ್ಯಾಯ್ಯಂ ವಿಪುಲಂ ದಂಡಧಾರಣಮ್‌ । 
ಏವಮುಕ್ತಾಸ್ತು ಕಲಿನಾ ಪ್ರತ್ಯೂಚುಸ್ತೇ ದಿವೌಕಸಃ Il 


ದೇವತೆಗಳ ಮಧ್ಯೆ ಅವಳು ಮನುಷ್ಯನನ್ನು ವರಿಸಿದುದಕ್ಕೆ ಅವಳಿಗೆ ವಿಪುಲವಾದ 
ಶಿಕ್ಷೆಯನ್ನು ಕೊಡುವುದೇ ನ್ಯಾಯವಾಗುತ್ತದೆ. ಕಲಿಯಿಂದ ಈ ಮಾತನ್ನುಕೇಳಿದ ಆ 
ದೇವತೆಗಳು ಅವನಿಗೆ ಉತ್ತರವನ್ನು ಕೊಟ್ಟರು. 


ಅಸ್ಥಾಭಿಃ ಸಮನುಜ್ಞಾತೋ ದಮಯಂತ್ಯಾ ನಳೋ ವೃತಃ । 
ಯೋ ವೇದ ಧರ್ಮಾನಖಲಾನ್‌ ಯಥಾವಚ್ಚರಿತವ್ರತಃ 11೭1 


ಯಾವ ನಳನು ಎಲ್ಲ ಧರ್ಮಗಳನ್ನೂ ತಿಳಿದಿದ್ದಾನೆಯೋ ಎಲ್ಲ ವ್ರತಗಳನ್ನೂ 
ಸಾಂಗವಾಗಿ ಆಚರಿಸಿದ್ದಾನೆಯೋ ಅಂತಹ ನಳನನ್ನುವರಿಸಲು ನಾವು ದಮಯಂತಿಗೆ 
ಅನುಮತಿಯನ್ನು ಕೊಟ್ಟಿದ್ದೇವೆ. 


ಕಶ್ಚ ಸರ್ವಗುಣೋಪೇತಂ ನಾಶ್ರಯೇತ ನಳಂ ನೃಪಮ್‌ । 
ಯೋತಧೀತೇ ಚತುರೋ ವೇದಾನ್‌ ಸರ್ವಾನಾಖ್ಯಾನಪಂಚಮಾನ್‌ ॥ 


ನಿತ್ಯಂ ತೃಪ್ತಾ ಗೃಹೇ ವಿಪ್ರಾ ದೇವಾ ಯಜ್ಞೇಷು ಧರ್ಮತಃ । 
ಅಹಿಂಸಾಪರಮೋ ಯಶ್ಚ ಸತ್ಯವಾದೀ ದೃಢವ್ರತಃ 11೯1 


ಯಾವ ನಳನು ನಾಲ್ಕು ವೇದಗಳನ್ನೂ ಮತ್ತು ಎಲ್ಲಾ ಪಂಚರಾತ್ರಾದಿಗಳನ್ನೂ 
ಅಧ್ಯಯನಮಾಡುತ್ತಾನೆಯೋ ಸರ್ವಗುಣಯುಕ್ತನಾದ ರಾಜನಾದ ಆ ನಳನನ್ನುಯಾರು 
ಆಶ್ರಯಿಸುವುದಿಲ್ಲ? ಅವನ ಮನೆಯಲ್ಲಿಬ್ರಾಹ್ಮಣರು ಯಾವಾಗಲೂ ತೃಪ್ತರಾಗಿದ್ದಾರೆ. 
ಯಜ್ಞಗಳಲ್ಲಿದೇವತೆಗಳು ತೃಪ್ಪರಾಗಿದ್ದಾರೆ. ಅವನು ಅಹಿಂಸಾವ್ರತಧಾರಿಯಾದವನು 
ಸತ್ಯವಾದಿ ಮತ್ತು ದೃಢವ್ರತ. 


ಯಸ್ಮಿನ್‌ ಸತ್ಯಂ ಧೃತಿರ್ದಾನಂ ತಪಃ ಶೌಚಂ ತಥಾ ಕ್ಷಮಾ | 
ಗುಣಾ ಹಿ ಪುರುಷವ್ಯಾಫ್ರೇ ಲೋಕಪಾಲಸಮೇ ನಳೇ 11೧೦॥ 


ತೀರ್ಥಯಾತ್ರಾಪರ್ವ -519- 


ಆತ್ಮಾನಂ ಸ ಶಪೇನ್ನೂಢೋ ಹನ್ಯಾಚ್ಚಾತ್ಮಾನಮಾತ್ಮನಾ | 
ಏವಂಗುಣಂ ನಳಂ ಯೋ ಹಿ ಕಾಮಯೇಚ್ಛಾಸಿತುಂ ಕಲೇ । 
ಅಸಕೃನ್ನರಕೇ ಮಜ್ಜೇದ್‌ ಅಗಾಧೇ ವಿಪುಲೇತಷ್ಠವೇ 11೧೧॥ 


ಲೋಕಪಾಲರಿಗೆ ಸದ್ಭಶನಾದ ಪುರುಷವ್ಯಾಘ್ರನಾದ ಯಾವ ನಳನಲ್ಲಿ ಸತ್ಯ ದೈರ್ಯ 
ದಾನ ತಪಸ್ಸು ಶೌಚ ಸಹನೆ ಈ ಎಲ್ಲಾಗುಣಗಳೂ ಇವೆಯೋ ಅವನು ತಾನು 
ಮೌಢ್ಯದಿಂದ ಅಪರಾಧವನ್ನು ಮಾಡಿದರೆ ತನ್ನನ್ನೇ ಶಪಿಸಿಕೊಳ್ಳುತ್ತಾನೆಯೋ ಅಥವಾ 
ತನ್ನನ್ನೇ ತಾನು ಹನನ- ಮಾಡಿಕೊಳ್ಳುತ್ತಾನೆಯೋ ಇಂತಹ ಗುಣವುಳ್ಳ ನಳನನ್ನು 
ಯಾರಾದರೂ ಶಿಕ್ಷಿಸಲು ಬಯಸಿದರೆ ಎಲೈ ಕಲಿಯೇ, ಅವನು ಅಗಾಧವಾದ 
ಪರಿಹಾರವಿಲ್ಲದ ನರಕದಲ್ಲಿ ಬಹಳ ಕಾಲ ಮುಳುಗುತ್ತಾನೆ. 


ಏವಮುಕ್ತಾ ಕಲಿಂ ದೇವಾ ದ್ವಾಪರಂ ಚ ದಿವಂ ಯಯುಃ । 


ವ 


ತತೋ ಗತೇಷು ದೇವೇಷು ಕಲಿರ್ದ್ವಾಪರಮಬ್ರವೀತ್‌ 11೧೨ 
ಸಂಯಂತುಂ ನೋತ್ಸಹೇ ಕೋಪಂ ನಳೇ ವತ್ತ್ಯಾಮಿ ದ್ಧಾಪರ । 
ಭ್ರಂಶಯಿಷ್ಯಾಮಿ ತಂ ರಾಜ್ಯಾನ್ನ ಬೈಮ್ಯಾ ಸಹ ರಂಸ್ಕತೇ 11೧೩1 
ತ್ಲಮಪ್ಯಕ್ಷಾನ್‌ ಸಮಾವಿಶ್ಯ ಕರ್ತುಂ ಮೇ ಸಾಹ್ಯಮರ್ಹಸಿ । 

ಮಮ ಪ್ರಿಯೇಕೃತೇ ತಸ್ಮಿನ್‌ ಕೃತವಾಂಶ್ಚ ಭವಿಷ್ಯಸಿ 11೧೪ 


ಕಲಿ ಮತ್ತು ದ್ಹಾಪರರನ್ನು ಕುರಿತು ಹೀಗೆ ಹೇಳಿ ದೇವತೆಗಳು ಸರ್ಗಕ್ಕೆ ಹೋದರು. 
ದೇವತೆಗಳು ಹೋದ ಮೇಲೆ ಕಲಿಯು ದ್ವಾಪರನನ್ನು ಕುರಿತು ನನಗೆ ಕೋಪವನ್ನು 
ತಡೆಯಲು ಸಾಧ್ಯವಿಲ್ಲ. ದ್ವಾಪರನೇ ನಾನು ನಳನಲ್ಲಿ ವಾಸಮಾಡಿ ಅವನನ್ನು 
ರಾಜ್ಯಭ್ರಷ್ಟನನ್ನಾಗಿ ಮಾಡಿ ದಮಯಂತಿಯ ಜೊತೆಯಲ್ಲಿ ಸುಖದಿಂದ ಇರದಂತೆ 
ಮಾಡುತ್ತೇನೆ. ನೀನೂ ಸಹ ದಾಳಗಳನ್ನು ಆಶ್ರಯಿಸಿ ನನಗೆ ಸಹಾಯವನ್ನು ಮಾಡು. 
ನನಗೆ ಸಹಾಯವನ್ನು ಮಾಡಿದರೆ ನೀನು ಕೃತಕೃತ್ಯನಾಗುವಿ ಎಂದು ಹೇಳಿದನು. 
|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಪಂಚಾಶೋ5ಧ್ಯಾಯಃ ॥ 
॥ ತೀರ್ಥಯಾತ್ರಾಪರ್ವಣಿ ಷಷ್ಠ್ಟೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಐವತ್ತನೆಯ ಅಧ್ಯಾಯ ಮುಗಿಯಿತು. 


KIN 


-520- ಮಹಾಭಾರತ ವನಪರ್ವ 


ಐವತ್ತೊಂದನೆಯ ಅಧ್ಯಾಯ 
(ಅಕ್ಷದ್ಯೂತ ಮತ್ತು ನಳನ ಪರಾಜಯ.) 
ಬೃಹದಶ್ವ 
ಏವಂ ಸ ಸಮಯಂ ಕೃತ್ವಾ ದ್ವಾಪರೇಣ ಕಲಿಸ್ತದಾ । 
ಆಜಗಾಮ ತತಸ್ತತ್ರ ಯತ್ರ ರಾಜಾ ಸ ನೈಷಧಃ 11೧॥ 
ಸ ನಿತ್ಯಮಂತರಪ್ರೇಕ್ಷೀ ನಿಷಧೇಷ್ಟವಸಚ್ಚಿರಮ್‌ । 
ಅಥಾಸ್ಯ ದ್ವಾದಶೇ ವರ್ಷೇ ದದರ್ಶ ಕಲಿರಂತರಮ್‌ 11೨॥ 


ಹೀಗೆ ಕಲಿಯು ದ್ವಾಪರನ ಜೊತೆಯಲ್ಲಿ ಒಪ್ಪಂದವನ್ನು ಮಾಡಿಕೊಂಡು 
ನೈಷಧರಾಜನಾದ ನಳನಿದ್ದಲ್ಲಿಗೆ ಬಂದನು. ಅವನು ನಿತ್ಯವೂ ನಳನನ್ನು ಪ್ರವೇಶಿಸುವುದಕ್ಕೆ 
ಅವನ ಒಂದು ಧರ್ಮಲೋಪವನ್ನು ನಿರೀಕ್ಷಿಸುತ್ತಾ ನಿಷಧ ದೇಶದಲ್ಲಿ ಬಹುಕಾಲ 
ವಾಸಿಸಿದನು. ಅನಂತರ ಹನ್ನೆರಡನೆಯ ವರ್ಷದಲ್ಲಿ ಅವನಿಗೆ ಅಂತಹ ಒಂದು 
ಅವಕಾಶವು ದೊರೆಯಿತು. 


ಕೃತ್ವಾ ಮೂತ್ರಮುಪಸ್ಟೃಶ್ಯ ಸಂಧ್ಯಾಮಾಸ್ತೇ ಸ್ಥ ನೈಷಧಃ । 

ಅಕೃತ್ವಾ ಪಾದಯೋಃ ಶೌಚಂ ತತ್ರೈನಂ ಕಲಿರಾವಿಶತ್‌ WAN 

ನಳನು ಮೂತ್ರೋತ್ಸರ್ಗವನ್ನುಮಾಡಿ ಕೈಗಳನ್ನುತೊಳೆದು ಪಾದಗಳನ್ನುಸರಿಯಾಗಿ 
ತೊಳೆದುಕೊಳ್ಳದೆ ಸಂಧ್ಯೋಪಾಸನೆಯನ್ನುಮಾಡುತ್ತಿದ್ದನು. ಆಗ ಕಲಿಯು ಅವನನ್ನು 
ಪ್ರವೇಶಿಸಿದನು. 

ಸ ಸಮಾವಿಶ್ಯ ಚ ನಳಂ ಸಮೀಪಂ ಪುಷ್ಕರಸ್ಯ ಹ । 

ಗತ್ವಾ ಪುಷ್ಕರಮಾಹೇದಮೇಹಿ ದೀವ್ಯ ನಳೇನ ವೈ 11೪1 


ಅವನು ನಳನನ್ನು ಪ್ರವೇಶಿಸಿ ಅವನ ತಮ್ಮನಾದ ಪುಷ್ಕರನ ಬಳಿಗೆ ಹೋಗಿ 
ಪುಷ್ಕರನನ್ನುಕುರಿತು ಬಾ ನಳನ ಜೊತೆಯಲ್ಲಿದ್ಯೂತವಾಡು ಎಂದು ಕರೆದನು. 


ಅಕ್ಷದ್ಯೂತೇ ನಳಂ ಜೇತಾ ಭವಾನ್‌ ಹಿ ಸಹಿತೋ ಮಯಾ । 
ನಿಷಧಾನ್‌ ಪ್ರತಿಪದ್ಯಸ್ಯ ಜಿತ್ವಾ ರಾಜನ್‌ ನಳಂ ನೃಪಮ್‌ 1೫1! 


ತೀರ್ಥಯಾತ್ರಾಪರ್ವ -521- 


ರಾಜನೇ! ಅಕ್ಷದ್ಯೂತದಲ್ಲಿನಳನೃಪನನ್ನುಗೆದ್ದುನೀನು ನನ್ನ ಜೊತೆಯಲ್ಲಿನಿಷಧ 
ರಾಜ್ಯವನ್ನು ಹೊಂದುವವನಾಗು. 


ಏವಮುಕ್ತಸ್ತು ಕಲಿನಾ ಪುಷ್ಠರೋ ನಳಮಭ್ಯಗಾತ್‌ । 
ಕಲಿಕ್ಚವ ವೃಷೋ ಭೂತ್ವಾ ಗವಾಂ ಪುಷ್ಕರಮಮಬ್ರವೀತ್‌ IL 


ಕಲಿಯಿಂದ ಹೇಳಲ್ಪಟ್ಟ ಪುಷ್ಕರನು ನಳನ ಸಮೀಪಕ್ಕೆ ಹೋದನು. ಕಲಿಯೂ ಸಹ 
ಒಂದು ಎತ್ತಾಗಿ ಪುಷ್ಕರನನ್ನು ಕುರಿತು ಮಾತನಾಡಿದನು. 


( ತನ್ನ ಬಳಿ ಪಣಕ್ಕಿಡಲು ಯಾವ ಧನವೂ ಇಲ್ಲ ಎಂದು ಪುಷ್ಕರನು ಹೇಳಲು 
ನಾನು ಒಳ್ಳೆಯ ವೃಷಭನಾಗುತ್ತೇನೆ. ನನ್ನನ್ನೇ ಪಣಕ್ಕಿಡು ಎಂದು ಹೇಳಿ ಕಲಿಯು 
ವೃಷಭನಾದನು ಎಂದು ಪಾಠಾಂತರಗಳಲ್ಲಿ ದೊರೆಯುತ್ತದೆ. ಗವಾಧಿಪತಿಯಾದ 
ದ್ವಾಪರನಿಗೂ ಪುಷ್ಕರನೆಂದು ಹೆಸರು ಎಂದು ಲಕ್ಷಾಲಂಕಾರದಲ್ಲಿಹೇಳಿದ್ದಾರೆ. ಆದ್ದರಿಂದ 
ಕಲಿಯು ದ್ವಾಪರನ ಜೊತೆಯಲ್ಲಿಮಾತನಾಡುವಾಗಲೇ ಧನವಿಲ್ಲದ ನಳನ ತಮ್ಮನಾದ 
ಪುಷ್ಕರನಿಗೆ ನಾನು ಪಣಕ್ಕಿಡುವ ಶ್ರೇಷ್ಠ ವೃಷಭನಾಗುತ್ತೇನೆ ಎಂದು ಕಲಿಯು 
ಹೇಳಿದನೆಂದು ಅರ್ಥವನ್ನುಮಾಡಬೇಕೆಂದು ತೋರುತ್ತದೆ.) 

ಆಸಾದ್ಯ ತು ನಳಂ ವೀರಂ ಪುಷ್ಯ ಃ ಪರವೀರಹಾ | 

ದೀವ್ಯಾವೇತ್ಯಬ್ರವೀದ್‌ ಭ್ರಾತಾ ವೃಷೇಣೇತಿ ಪುನಃ ಪುನಃ 11೭ 

ಪರವೀರಘಾತಕನಾದ ಪುಷ್ಪರನು ವೀರನಾದ ನಳನನ್ನು ಸಮೀಪಿಸಿ ಈ 
ವೃಷಭಶ್ರೇಷ್ಠವನ್ನು ಪಣವಾಗಿಟ್ಟು ದ್ಯೂತವನ್ನು ಆಡೋಣ ಎಂದು ಮತ್ತೆ ಮತ್ತೆ 
ಹೇಳಿದನು. 

ನ ಚಕ್ಷಮೇ ತತೋ ರಾಜಾ ಸಮಾಹ್ಹಾನಂ ಮಹಾಯಶಾಃ । 

ವೈದರ್ಭ್ಯಾಃ ಪ್ರೇಕ್ಷಮಾಣಾಯಾಃ ಪ್ರಾಪ್ತಕಾಲಮಮನ್ಯತ । 

ತತಃ ಸ ರಾಜಾ ಸಹಸಾ ದೇವಿತುಂ ಸಂಪ್ರಚಕ್ರಮೇ nS 


ಮಹಾಕೀರ್ತಿವಂತನಾದ ರಾಜನು ತನ್ನ ಈ ಆಹ್ವಾನವನ್ನು ಸಹಿಸಲಿಲ್ಲ. 
ವೈದರ್ಭಿಯು ನೋಡುತ್ತಿರುವಂತೆಯೇ ಅವನು ದ್ಯೂತವನ್ನು ಆಡುವುದು 


-522- ಮಹಾಭಾರತ ವನಪರ್ವ 


ಯೋಗ್ಯವೆಂದು ಭಾವಿಸಿದನು. ರಾಜನು ತಕ್ಷಣವೇ ದ್ಯೂತವನ್ನು ಆಡಲು 
ಉಪಕ್ರಮಿಸಿದನು. 


ಭ್ರಾತ್ರಾ ದೈವಾಭಿಭೂತೇನ ದೈವಾವಿಷ್ಟೋ ಜನಾಧಿಪ: । 
ಹಿರಣ್ಯಸ್ಯ ಸುವರ್ಣಸ್ಯ ಯಾನಯುಗ್ಯಸ್ಯ ವಾಸಸಾಮ್‌ al 


ದೈವಾಭಿಭೂತನಾದ ತಮ್ಮನ ಜೊತೆಯಲ್ಲಿದೇವತಾ ಸನ್ನಿಧಾನ ಪಾತ್ರನಾಗಿದ್ದರೂ 
ಕಲಿಯಿಂದ ಆವಿಷ್ಟವಾದ ನಳನು ದ್ಯೂತವನ್ನು ಆಡಿ ಶ್ರೇಷ್ಠವಾದ ಸುವರ್ಣಗಳು 
ರಥದ ಕುದುರೆಗಳು ಶ್ರೇಷ್ಠವಾದ ವಸ್ತ್ರಗಳು ಎಲ್ಲವನ್ನೂ ಸೋತು ಕಳೆದುಕೊಂಡನು. 


ಆವಿಷ್ಠು ಕಲಿನಾ ದ್ಯೂತೇ ಜೀಯತೇ ಸ್ಥ ನಳಸ್ತದಾ ॥1೧೦॥ 


ತಮಕ್ಟಮದಸಮೃತ್ತಂ ಸುಹೃದಾಂ ನತು ಕಶ್ಚನ । 


ನಿವಾರಣೇತಭವಚ್ಚಕ್ಟೋ ದೀವ್ಯಮಾನಮಚೇತಸಮ್‌ Teel 

ಕಲಿಯಿಂದ ಆವಿಷ್ಟನಾಗಿ ನಳನು ಪ್ರತಿಯೊಂದು ಆಟದಲ್ಲಿಯೂ ಸೋಲುತ್ತಿದ್ದನು. 
ಅಕ್ಷಮದಕ್ಕೆ ಒಳಗಾಗಿ ಎಚ್ಚರಿಕೆಯಿಲ್ಲದೆ ದ್ಯೂತವನ್ನು ಆಡುವ ಆ ನಳನನ್ನು ನಿವಾರಿಸಲು 
ಹಿತೈಷಿಗಳಲ್ಲಿಯಾರೂ ಶಕ್ಕರಾಗಲಿಲ್ಲ. 


ತತಃ ಪೌರಜನಾಃ ಸರ್ವೇ ಮಂತ್ರಿಭಿಃ ಸಹ ಭಾರತ । 
ರಾಜಾನಂ ದ್ರಷ್ಟುಮಾಗಚ್ಛನ್‌ ನಿವಾರಯಿತುಮಾತುರಮ್‌ । 
ತತಃ ಸೂತ ಉಪಾಗಮ್ಯ ದಮಯಂತ್ಯೈ ನ್ಯವೇದಯತ್‌ 11೧೨! 


ಭಾರತನೇ। ಆಗ ಪೌರಜನರೆಲ್ಲರೂ ಮಂತ್ರಿಗಳ ಜೊತೆಯಲ್ಲಿ ಈ ಚಟದಲ್ಲಿ 
ಬಿದ್ದರಾಜನನ್ನುತಡೆಯುವ ಉದ್ದೇಶದಿಂದ ರಾಜನನ್ನುನೋಡಲು ಬಂದರು. ನಂತರ 
ಸೂತನು ದಮಯಂತಿಯ ಹತ್ತಿರ ಹೋಗಿ ನಡೆದಿದ್ದನ್ನು ಅವಳಿಗೆ ತಿಳಿಸಿದನು. 


ಪೌರಜಾನಪದಃ ಸರ್ವೋ ದ್ವಾರಿ ತಿಷ್ಠತಿ ಕಾರ್ಯವಾನ್‌ 11೧೩ 


ನಿವೇದ್ಯತಾಂ ನೈಷಧಾಯ ಸರ್ವಾಃ ಪ್ರಕೃತಯಃ ಸ್ಥಿತಾಃ । 
ಅಮೃಷ್ಯಮಾಣಾ ವ್ಯಸನಂ ರಾಜ್ಞೋ ಧರ್ಮಾರ್ಥದರ್ಶಿನಃ 1೧೪! 
feo] 


ತೀರ್ಥಯಾತ್ರಾಪರ್ವ -523- 


ಪೌರಜಾನಪದರೆಲ್ಲರೂ ನಳನನ್ನು ನೋಡುವ ಉದ್ದೇಶದಿಂದ ಬಾಗಿಲಿನಲ್ಲಿ 
ನಿಂತಿದ್ದಾರೆ. ಎಲ್ಲಾಪ್ರಜೆಗಳು ಧರ್ಮಾರ್ಥದರ್ಶಿಯಾದ ರಾಜನ ಈ ವ್ಯಸನವನ್ನು 
ಸಹಿಸಲಾಗದೆ ಬಾಗಿಲಿನಲ್ಲಿ ನಿಂತಿದ್ದಾರೆ ಎಂದು ನಳನಿಗೆ ನಿವೇದಿಸು ಎಂದು 
ಹೇಳಿದರು. 


ತತಃ ಸಾ ಬಾಷ್ಟಕಲಯಾ ವಾಚಾ ದುಃಖೇನ ಕರ್ಶಿತಾ । 
ಉವಾಚ ನೈಷಧಂ ಭೈಮೀ ಶೋಕೋಪಹತಚೇತನಾ 11೧೫11 


ಆಗ ದುಃಖದಿಂದ ಕರ್ಶಿತಳಾದ ಆ ದಮಯಂತಿಯು ಕಣ್ಣೀರಿನಿಂದ ಕೂಡಿದ 
ಮಾತುಗಳಲ್ಲಿ ಶೋಕದಿಂದ ಉಪದ್ರುತವಾದ ಮನಸಿನಿಂದ ಕೂಡಿದವಳಾಗಿ ನಳನನ್ನು 
ಕುರಿತು ಹೇಳಿದಳು. 

ರಾಜನ್‌ ಪೌರಜನೋ ಬ್ಹಾರಿ ತ್ವಾಂ ದಿದೃಕ್ಷುರುಪಸ್ಥಿತಃ । 

ಮಂತ್ರಿಭಿಃ ಸಹಿತಃ ಸರ್ವೈ ರಾಜಭಕ್ತಿಪುರಸ್ಫತಃ 11೧೬॥ 

ವೃದ್ಧೆ ಕ್ವೈರ್ಬ್ರಾಹ್ಮಣಮುಖ್ಯೆ ಶ್ವ ವಣಿಗ್ಳಿಷ್ಚ ಸಮನ್ವಿತಃ । 

ಆಗತಾಃ ಸಹಿತಾ ರಾಜನ್‌ ತ್ವತ್ವಪಾದಾವಲಂಬಿನಃ | 

ತಾನ್‌ ದ್ರಷ್ಟುಮರ್ಹಸೀತ್ಯೇವಂ ಪುನಃ ಪುನರಭಾಷತ 11೧೭! 

ರಾಜನೇ! ಪೌರಜಾನಪದರೆಲ್ಲರೂ ರಾಜಭಕ್ತಿಯಿಂದ ಕೂಡಿದವರಾಗಿ ಎಲ್ಲಾ 
ಮಂತ್ರಿಗಳಿಂದಲೂ ವೃದ್ದರಾದ ಶ್ರೇಷ್ಠ ಬ್ರಾಹ್ಮಣರಿಂದಲೂ ವೈಶ್ಯರಿಂದಲೂ ಸಹಿತರಾಗಿ 
ಎಲ್ಲರೂ ಜೊತೆಯಲ್ಲಿಬಂದು ನಿನ್ನನ್ನುನೋಡಲು ಬಾಗಿಲಿನಲ್ಲಿನಿಂತಿದ್ದಾರೆ. ರಾಜನೇ 
ನಿನ್ನ ಅನುಗ್ರಹೋಪಜೀವಿಗಳಾದ ಅವರನ್ನು ನೀನು ನೋಡಬೇಕು ಎಂದು ಪುನಃಪುನಃ 
ಹೇಳಿದಳು. 


ತಾಂ ತಥಾ ರುಚಿರಾಪಾಂಗೀಂ ವಿಲಪಂತೀಂ ಶುಚಿಸ್ಥಿತಾಮ್‌ I 
ಆವಿಷ್ಯು ಕಲಿನಾ ರಾಜಾ ನೈವ ಕಿಂಚಿದಭಾಷತ 1೧೮! 


ಆ ರುಚಿರಕಟಾಕ್ಷವುಳ್ಳ ಶುಚಿಸ್ಥಿತೆಯಾದ ದಮಯಂತಿಯು ಹೀಗೆ ವಿಲಾಪವನ್ನು 
ಮಾಡುತ್ತಿದ್ದರೂ ಕಲಿಯಿಂದ ಆವಿಷ್ಟನಾದ ರಾಜನು ಏನನ್ನೂಮಾತನಾಡಲಿಲ್ಲ. 


-524- ಮಹಾಭಾರತ ವನಪರ್ವ 


ತತಸ್ತೇ ಮಂತ್ರಿಣಃ ಸರ್ವೇ ತೇ ಚೈವ ಪುರವಾಸಿನಃ । 
ನಾಯಮಸ್ತೀತಿ ದುಃಖಾರ್ತಾ ವ್ರೀಡಿತಾ ಜಗ್ಗುರಾಲಯಮ್‌ ॥೧೯॥ 
ಆಗ ಆ ಮಂತ್ರಿಗಳು ಮತ್ತು ಪೌರಜನರೆಲ್ಲರೂ ರಾಜನು ಮಾಡಬೇಕಾದ 


ಕಾರ್ಯವು ಇದಲ್ಲ ಎಂದು ಹೇಳುತ್ತಾ ದುಃಖದಿಂದ ಆರ್ತರಾಗಿ ನಾಚಿಕೆಯಿಂದ 
ಕೂಡಿದವರಾಗಿ ತಮ್ಮಮನೆಗಳಿಗೆ ಹಿಂದಿರುಗಿದರು. 


ತಥಾ ತದಭವದ್‌ ದ್ಯೂತಂ ಪುಷ್ಕರಸ್ಯ ನಳಸ್ಯ ಚ । 
ಯುಧಿಷ್ಠಿರ ಬಹೂನ್‌ ಮಾಸಾನ್‌ ಪುಣ್ಯಶ್ಲೋಕಸ್ತ್ಯಜೀಯತ  ॥೨೦॥ 


ಯುಧಿಷ್ಠಿರನೇ, ಹೀಗೆ ಪುಷ್ಠರನಿಗೂ ಮತ್ತು ನಳನಿಗೂ ಅನೇಕ ತಿಂಗಳುಗಳವರೆಗೆ 
ದ್ಯೂತವು ಜರುಗಿತು. ಪುಣ್ಯಶ್ಲೋಕನಾದ ನಳನು ಎಲ್ಲದರಲ್ಲೂಸೋತನು. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಏಕಪಂಚಾಶೋ5ಧ್ಯಾಯಃ ॥ 
॥ ತೀರ್ಥಯಾತ್ರಾಪರ್ವಣಿ ಸಪ್ತಮೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಐವತ್ತೊಂದನೆಯ ಅಧ್ಯಾಯ ಮುಗಿಯಿತು. 
KKK 
ಐವತ್ತೆರಡನೆಯ ಅಧ್ಯಾಯ 
(ದ್ಯೂತದಲ್ಲಿ ನಳನ ಪರಾಜಯವನ್ನು ನೋಡಿ ದಮಯಂತಿಯಿಂದ ತನ್ನ 
ತೌರುಮನೆಗೆ ಯಮಳರ ಪ್ರೇಷಣ.) 
ಣ್‌ ಲ 
ಬೃಹದಶ್ವ 
ದಮಯಂತೀ ತು ತಂ ದೃಷ್ಟ್ವಾ ಪುಣ್ಯಶ್ಲೋಕಂ ನರಾಧಿಪಮ್‌ । 
ಉನ್ನತ್ತವದನುನ್ನತ್ತಾ ದೈವೇನ ಗತಚೇತಸಮ್‌ Hol 
ಭಯಶೋಕಸಮಾವಿಷ್ಟಾ ರಾಜನ್‌ ಭೀಮಸುತಾ ತತಃ ॥ 
ಚಿಂತಯಾಮಾಸ ತತ್‌ ಕಾರ್ಯಂ ಸುಮಹಾಪಾರ್ಥಿವಂ ಪ್ರತಿ ॥೨॥ 


ಎಲೈ ರಾಜನೇ! ಭೀಮಸುತೆಯಾದ ದಮಯಂತಿಯು ಪುಣ್ಯಶ್ಲೋಕನಾದ ಆ 
ರಾಜನು ದೈವದಿಂದ ಪ್ರಜ್ಞಾಹೀನನಾಗಿ ಉನ್ನತ್ತನಂತೆ ಇರುವುದನ್ನು ನೋಡಿ ತಾನು 


ತೀರ್ಥಯಾತ್ರಾಪರ್ವ 525.4 


ಅನುನ್ನತ್ತಳಾಗಿ ಭಯಶೋಕಗಳಿಂದ ಕೂಡಿದವಳಾಗಿ ಆ ದೊಡ್ಡರಾಜನ ವಿಷಯದಲ್ಲಿ 
ಪ್ರಕೃತದಲ್ಲಿ ಮಾಡಬೇಕಾದ ಕಾರ್ಯವನ್ನು ಚಿಂತಿಸಿದಳು. 


ಸಾ ಶಂಕಮಾನಾ ತತ್ಲಾಪಂ ಚಿಕೀರ್ಷಂತೀ ಚ ತತ್ವಿಯಮ್‌ I 

ನಳಂ ಚ ಹೃತಸರ್ವಸ್ವಮುಪಲಭ್ಯೇದಮಬ್ರವೀತ್‌ 11೩ 

ಬೃಹತ್ತೇನೇ ವ್ರಜಾಮಾತ್ಯಮಾನಾಯ್ಕ ನಳಶಾಸನಾತ್‌ । 

ಆಚಕ್ಷ್ವ ಯದ್‌ ಹೃತಂ ದ್ರವ್ಯಮವಶಿಷ್ಟಂ ಚ ಯದಸು a 

ಅವಳು ನಳನು ಮಾಡಬಹುದಾದ ಪಾಪವನ್ನು ಶಂಕಿಸಿ ಅವನಿಗೆ ಪ್ರಿಯವನ್ನು 
ಉಂಟುಮಾಡಲು ಬಯಸಿ ನಳನು ಸರ್ವಸ್ವವನ್ನೂ ಕಳೆದುಕೊಂಡುದನ್ನು ನೋಡಿ 
ಧಾತ್ರಿಯಾದ ಬೃಹತ್ನೇನೆಯನ್ನು ಕರೆದು ಬೃಹತ್ತೇನೆಯೇ ಹೋಗಿ ನಳಶಾಸನದಂತೆ 
ಅಮಾತ್ಯನನ್ನು ಕರೆದುಕೊಂಡು ಬಂದು ಎಷ್ಟು ಧನವು ನಷ್ಟವಾಗಿದೆ ಎಷ್ಟುಧನವು 
ಉಳಿದಿದೆ ಎಂದು ಹೇಳು. 

ಇತ್ಯೇವಂ ಸಾ ಸಮಾದಿಷ್ಟಾ ಬೃಹತ್ನೇನಾ ನರೇಶ್ದರ । 

ಉವಾಚ ದೇವ್ಯಾ ವಚನಂ ಮಂತ್ರಿಣಾಂ ಸಾ ಸಮೀಪತಃ 1೫1! 

ರಾಜನೇ! ಹೀಗೆ ದಮಯಂತಿಯ ಆದೇಶವನ್ನುಪಡೆದ ಬೃಹತ್ತೇನೆಯು ಅವಳ 
ಮಾತುಗಳನ್ನು ಮಂತ್ರಿಗಳ ಎದುರಿನಲ್ಲಿ ಹೇಳಿದಳು. 


ತತಸ್ತೇ ಮಂತ್ರಿಣಃ ಸರ್ವೇ ವಿಜ್ಞಾಯ ನಳಶಾಸನಮ್‌ । 
ಅಪಿ ನೋ ಭಾಗಧೇಯಂ ಸ್ಯಾದಿತ್ಯುಕ್ತಾ ಪುನರಾವ್ರಜನ್‌ Well 


ಆಗ ಆ ಮಂತ್ರಿಗಳೆಲ್ಲರೂ ನಳನ ಆಜ್ಞೆಯನ್ನು ತಿಳಿದು ನಮಗಿನ್ನೂ ಪುಣ್ಯಶೇಷವಿದೆ 
ಎಂದು ಹೇಳುತ್ತಾ ಪುನಃ ಬಂದರು. 


ದ್‌ ಇಗ. ಣ್‌ 6 
ಪ್ರಕೃತೀಸ್ತಾಸ್ತಥಾ ದೃಷ್ಟ್ವಾ ದ್ವಿತೀಯಮುಪಸಂಸ್ಥಿತಾಃ | 


ನ್ಯವೇದಯದ್‌ ಭೀಮಸುತಾ ನ ಚ ಸ ಪ್ರತ್ಯನಂದತ MAT 
ವಾಕ್ಯಮಪ್ರತಿನಂದಂತಂ ಭರ್ತಾರಮಭಿವೀಕ್ಷ ಸೌ! 
11೮11 


ದಮಯಂತೀ ಪುನರ್ವೇಶ್ಯ ವ್ರೀಡಿತಾ ಪ್ರವಿವೇಶ ಹ 


-526- ಮಹಾಭಾರತ ವನಪರ್ವ 


ಪ್ರಜೆಗಳು ಹಾಗೆ ಬಂದುದನ್ನು ನೋಡಿದ ಭೀಮಸುತೆಯಾದ ದಮಯಂತಿಯು 
ಎರಡನೆಯಬಾರಿಗೆ ನಳನ ಬಳಿಯಲ್ಲಿನಿಂತು ನಿವೇದಿಸಿದಳು. ರಾಜನು ಅವಳನ್ನು 
ಗಮನಿಸಲೇ ಇಲ್ಲ. ತನ್ನ ವಾಕ್ಯವನ್ನು ಪ್ರತಿನಂದಿಸದಿರುವ ಪತಿಯನ್ನು ನೋಡಿ ಆ 
ದಮಯಂತಿಯು ನಾಚಿಕೆಗೊಂಡವಳಾಗಿ ಪುನಃ ತನ್ನನಿವಾಸವನ್ನು ಪ್ರವೇಶಿಸಿದಳು. 


ನಿಶಾಮ್ಯ ಸತತಂ ಚಾಕ್ಟಾನ್‌ ಪುಣ್ಯಶ್ಲೋಕಪರಾಜ್ಯ್ಕುಖಾನ್‌ । 
ನಳಂ ಚ ಹೃತಸರ್ವಸ್ವಂ ಧಾತ್ರೀಂ ಪುನರುವಾಚ ಹ Tal 


ಬೃಹತ್ತೇನೇ ಪುನರ್ಗಚ್ಚ ವಾರ್ಷ್ಗೇಯಂ ನಳಶಾಸನಾತ್‌ । 
ಸೂತಮಾನಯ ಕಲ್ಯಾಣಿ ಮಹತ್‌ ಕಾರ್ಯಮುಪಸ್ಥಿತಮ್‌ 11೧೦ 


ದಾಳಗಳು ಪುಣ್ಯಶತ್ಲೋಕನಾದ ನಳನಿಗೆ ವಿಮುಖವಾಗಿರುವುದನ್ನೂ ಮತ್ತು ನಳನು 
ತನ್ನ ಸರ್ವಸ್ವವನ್ನೂ ಕಳೆದುಕೊಂಡಿದ್ದನ್ನೂ ನೋಡಿದ ಅವಳು ಪುನಃ ಧಾತ್ರಿಯನ್ನು 
ಕುರಿತು ಬೃಹತ್ಸೇನೇಯೇ ಪುನಃ ಹೋಗಿ ವೃಷ್ಟಿಕುಲದಲ್ಲಿಹುಟ್ಟಿದ ನಳನ ಸಾರಥಿಯನ್ನು 
ನಳನ ಶಾಸನದಂತೆ ಕರೆದುಕೊಂಡು ಬಾ. ಕಲ್ಯಾಣಿಯೇ, ದೊಡ್ಡ ಕರ್ತವ್ಯವು 
ಉಪಸ್ಥಿತವಾಗಿದೆ (ಕರ್ತವ್ಯವನ್ನುಮಾಡಬೇಕಾಗಿದೆ.) ಎಂದು ಹೇಳಿದಳು. 


ಬೃಹತ್ತೇನಾ ತು ಸಾ ಶ್ರುತ್ವಾ ದಮಯಂತ್ಯಾಃ ಪ್ರಭಾಷಿತಮ್‌ । 
ವಾರ್ಷೇಯಮಾನಯಾಮಾಸ ಪುರುಷೈರಾಪ್ತಕಾರಿಭಿಃ 11೧೧॥ 


ಬೃಹತ್ಸೇನೆಯಾದರೂ ದಮಯಂತಿಯ ಆ ಮಾತುಗಳನ್ನು ಕೇಳಿ ತನ್ನ 


~ 
pes 


ಆಪ್ಪಪುರುಷರ ಮೂಲಕ ವಾರ್ಷ್ಗೆಯನಾದ ಸೂತನನ್ನು ಕರೆಶರಿಸಿದಳು. 
ವಾರ್ಷ್ಣೇಯಂ ಚ ತತೋ ಭೈಮೀ ಶಕ್ಷ್ಕಯಾ ಮಧುರಂ ಗಿರಾ । 


ಉವಾಚ ದೇಶಕಾಲಜ್ಞಾ ಪ್ರಾಪ್ರಕಾಲಮನಿಂದಿತಾ 11೧೨ 


ಅನಂತರ ದೇಶಕಾಲಗಳನ್ನು ತಿಳಿದ ಅನಿಂದಿತಳಾದ ದಮಯಂತಿಯು ತನ್ನ 
ವಿವೇಕದ ಮಾತುಗಳಿಂದ ಆ ಸೂತನನ್ನು ಕುರಿತು ಆ ಕಾಲಕ್ಕೆ ಯೋಗ್ಯವಾದ 
ಕರ್ತವ್ಯವನ್ನುಮಧುರವಾಗಿ ಹೇಳಿದಳು. 


ತೀರ್ಥಯಾತ್ರಾಪರ್ವ -527- 


ಜಾನೀಷೇ ತ್ವಂ ಯಥಾ ರಾಜಾ ಸಮ್ಯಗ್ವೃತ್ತಃ ಸದಾ ತ್ವಯಿ । 

ತಸ್ಯ ತಂ ವಿಷಮಸ್ಥಸ್ಯ ಸಾಹಾಯ್ಯಂ ಕರ್ತುಮರ್ಹಸಿ HOA 

ರಾಜನು ನಿನ್ನ ವಿಷಯದಲ್ಲಿ ಯಾವಾಗಲೂ ಹೇಗೆ ಚೆನ್ನಾಗಿ 
ನಡೆದುಕೊಂಡಿದ್ದಾನೆಂದು ನೀನೇ ತಿಳಿದಿರುತ್ತೀಯೆ. ಈಗ ಸಂಕಟದಲ್ಲಿ ಸಿಲುಕಿದ 
ಅವನಿಗೆ ಸಹಾಯವನ್ನು ಮಾಡಬೇಕು. 


ಯಥಾ ಯಥಾ ಹಿ ನೃಪತಿಃ ಪುಷ್ಕರೇಣ ಹಿ ಜೀಯತೇ । 
ತಥಾ ತಥಾಸ್ಯ ದ್ಯೂತೇ ವೈ ರಾಗೋ ಭೂಯೋಂಭಿವರ್ಧತೇ ॥೧೪॥ 


ರಾಜನು ಪುಷ್ಠರನಿಂದ ಸೋತಂತೆ ಸೋತಂತೆ ಅವನಿಗೆ ದ್ಯೂತದ ಅಭಿಲಾಷೆಯು 
ಇನ್ನೂ ಹೆಚ್ಚಾಗುತ್ತಿದೆ. 

ಯಥಾ ಹಿ ಪುಷ್ಕರಸ್ಯಾಕ್ಟಾ ವರ್ತಂತೇ ವಶವರ್ತಿನ: । 

ತಥಾ ವಿಷರ್ಯಯತಶ್ಚಾಪಿ ನಳಸ್ಯಾಕ್ಷೇಷು ದೃಶ್ಯತೇ er 

ಸುಹೃತ್ಸ್ವಜನವಾಕ್ಕಾನಿ ಯಥಾsಯಂ ನ ಶೃಣೋತಿ ಚ । 

ಮಮಾಪಿ ಚ ತಥಾ ವಾಕ್ಯಂ ನಾಭಿನಂದತಿ ಮೋಹಿತಃ HOI 


ಪುಷ್ಠರನಿಗೆ ಹೇಗೆ ದಾಳಗಳು ವಶವರ್ತಿಗಳಾಗಿವೆಯೋ ಹಾಗೆ ನಳನಿಗೆ ದಾಳಗಳ 
ವಿಷಯದಲ್ಲಿಅವು ವಿರುದ್ಧವಾಗಿರುವುದು ಕಂಡುಬರುತ್ತಿವೆ. ಹಿತೈಷಿಗಳ ಮತ್ತು ಸ್ವಜನರ 
ಹಿತವಾದ ವಾಕ್ಯಗಳನ್ನು ಅವನು ಕೇಳುತ್ತಿಲ್ಲ. ಅವನು ಮೋಹಕ್ಕೆ ಒಳಗಾದವನಾಗಿ 
ನನ್ನ ಮಾತುಗಳನ್ನೂ ಸ್ವೀಕರಿಸುತ್ತಿಲ್ಲ. 

ತಥಾ ಹಿ ರಾಜ್ಞೋಃ ಭಾಗ್ಯಾನಾಂ ದೀಪ್ತಾನಾಮದ್ಯ ಸಾರಥೇ । 

ನೂನಂ ಮನ್ಯೇ ನ ಶೇಷೋಶಸ್ತಿ ನೈಷಧಸ್ಯ ಮಹಾತ್ಮನಃ 11೧೭1 

ಸಾರಥಿಯೇ ಅದರಂತೆ ಮಹಾತ್ಮನಾದ ನೈಷಧರಾಜನ ಉಜ್ಜಲವಾದ 
ಭಾಗ್ಯಗಳಲ್ಲಿಇನ್ನು ಏನೂ ಉಳಿದಿಲ್ಲವೆಂದು ಭಾವಿಸುತ್ತೇನೆ. 

ತತ್ರ ಮೇ ವಚನಂ ರಾಜಾ ನಾಭಿನಂದತಿ ಮೋಹಿತಃ । 

ಶರಣಂ ತ್ವಾಂ ಪ್ರಪನ್ನಾರಸ್ಥಿ ಸಾರಥೇ ಕುರುಮೆವಚಃ । 

ನಹಿ ಮೇ ಶುಧ್ಯತೇ ಭಾವೋ ವಿನಾಶಂ ಪ್ರತಿ ಸಾರಥೇ 11೧೮1 


-528- ಮಹಾಭಾರತ ವನಪರ್ವ 


ಈಗ ನನ್ನ ಮಾತುಗಳನ್ನು ಮೋಹಿತನಾದ ರಾಜನು ಅಭಿನಂದಿಸುತ್ತಿಲ್ಲ. 
ಸಾರಥಿಯೇ ನಿನಗೆ ಶರಣಾಗತಳಾಗಿದ್ದೇನೆ. ನನ್ನ ಮಾತನ್ನುನಡೆಸಿಕೊಡು. ಸಾರಥಿಯೇ 
ವಿನಾಶದ ವಿಷಯದಲ್ಲಿನನ್ನಮನಸ್ಸಿಗೆ ಶುದ್ಧಿಯೇ ಇಲ್ಲ. (ಇನ್ನೂ ಹೆಚ್ಚುವಿನಾಶವನ್ನು 
ಶಂಕಿಸುತ್ತದೆ.) 


ನಳಸ್ಯ ದಯಿತಾನಶ್ಚಾನ್‌ ಯೋಜಯಿತ್ವಾ ಮಹಾಜವಾನ್‌ । 
ರಥಮಾರೋಪ್ಯ ಮಿಥುನಂ ಕುಂಡಿನಂ ಯಾತುರ್ಮಹಸಿ 11೧೯॥ 


ನೀನು ನಳನಿಗೆ ಪ್ರಿಯವಾದ ಮಹಾವೇಗವುಳ್ಳ ಅಶ್ವಗಳನ್ನುರಥಕ್ಕೆ ಹೂಡಿ ನಮ್ಮ 
ಅವಳಿಮಕ್ಕಳನ್ನು ಕುಂಡಿನ ಪುರಕ್ಕೆ ಕರೆದುಕೊಂಡು ಹೋಗು. 


ಮಮ ಜ್ಞಾತಿಷು ನಿಕ್ಲಿಪ್ಯ ದಾರಕೌ ಸ್ಯಂದನಂ ತಥಾ । 
ಅಶ್ವಾಂಶೈವ ಯಥಾಕಾಮಂ ವಸ ವಾಠನ್ಯತ್ರ ಗಚ್ಛ ವಾ (1೨೦ 


ನನ್ನ ತವರುಮನೆಯ ಬಂಧುಗಳಲ್ಲಿ ಮಕ್ಕಳನ್ನು ರಥವನ್ನು ಮತ್ತು ಅಶ್ಚಗಳನ್ನು 
ಇಟ್ಟುನಿನ್ನ ಮನಸ್ಸಿಗೆ ಬಂದಂತೆ ಆಲ್ಲಿಯೇ ಇರು ಅಥವಾ ಬೇರ ಕಡೆಗೆ ಹೋಗು 
(ಎಂದು ಹೇಳಿದಳು) 


ದಮಯಂತ್ಕಾಸ್ತು ತಚ್ಚುತ್ತಾ ವಾರ್ನೇಯೋ ನಳಸಾರಥಿಃ । 
ನ್ಯವೇದಯದಶೇಷೇಣ ನಳಾಮಾತ್ಯೇಷು ಮುಖ್ಯಶ: 11೨೧॥ 


ನಳಸಾರಥಿಯಾದ ವಾರ್ಷ್ಗೆಯನು ದಮಯಂತಿಯ ಆ ಮಾತುಗಳನ್ನೂಕೇಳಿ 
ಎಲ್ಲವನ್ನೂ ಅಮಾತ್ಯಮುಖ್ಯರಿಗೆ ತಿಳಿಸಿದನು. 


ತೈಃ ಸಮೇತ್ಯ ವಿನಿಶ್ಚಿತ್ಯ ಸೋತನುಜ್ಞಾತೋ ಮಹೀಪತೇ ಟ 
ಯಯೌ ಮಿಥುನಮಾರೋಪ್ಯ ವಿದರ್ಭಾಂಸ್ತೇನ ವಾಹಿನಾ 2೨ 


ಸೂತನು ಅವರ ಜೊತೆಯಲ್ಲಿ ಸೇರಿ ವಿಷಯವನ್ನು ನಿಶ್ಚಯಿಸಿ ಅವರ 
ಅನುಜ್ಞೆಯನ್ನುಪಡೆದು ಅವಳಿಮಕ್ಕರನ್ನು ರಥದಲ್ಲಿಕುಳಿರಿಸಿಕೊಂಡು ಆ ರಥದಿಂದ 
ವಿದರ್ಭದೇಶಕ್ಕೆ ಹೋದನು. 


ತೀರ್ಥಯಾತ್ರಾಪರ್ವ -529- 


ಹಯಾಂಸ್ತತ್ರ ವಿನಿಕ್ಷಿಷ್ಯ ಸೂತೋ ರಥವರಂ ಚ ತಮ್‌ । 
ಇಂದ್ರಸೇನಾಂ ಚ ತಾಂ ಕನ್ಯಾಮಿಂದ್ರಸೇನಂ ಚ ಬಾಲಕಮ್‌ ॥೨೩॥ 


ಆಮಂತ್ರ್ಯ ಭೀಮಂ ರಾಜಾನಮಾರ್ತಃ ಶೋಚನ್‌ ನಳಂ ನೃಪಮ್‌। 
ಅಟಮಾನಸ್ತತೋ5ಯೋಧ್ಯಾಂ ಜಗಾಮ ನಗರೀಂ ತದಾ ॥1೨೪॥ 


ಸೂತನು ಕುದುರೆಗಳನ್ನೂ ಶ್ರೇಷ್ಠವಾದ ರಥವನ್ನೂ ಕುಮಾರನಾದ 
ಇಂದ್ರಸೇನನನ್ನೂ ಕುಮಾರಿಯಾದ ಇಂದ್ರಸೇನೆಯನ್ನೂ ಅಲ್ಲಿ ಬಿಟ್ಟು ರಾಜನಾದ 
ಭೀಮನ ಅನುಮತಿಯನ್ನು ಪಡೆದು ದುಃಖಯುಕ್ತನಾಗಿ ನಳನನ್ನು ಕುರಿತು 
ಶೋಕಪಡುತ್ತಾ ಅಲ್ಲಿಂದ ಹೊರಟು ಆಗ ಅಯೋಧ್ಯಾನಗರವನ್ನುಸೇರಿದನು. 

ಖುತುಪರ್ಣಂ ಸ ರಾಜಾನಮುಪತಸ್ಥೇ ಸುದುಃಖಿತಃ । 

ಬೃತಿಂ ಚ ಸ ದದೌ ಚಾಸ್ಥ ಸಾರಥ್ಯೇನ ನಿಯೋಜಿತಃ IHU 

ಬಹಳ ದುಃಖದಿಂದ ಕೂಡಿದ ಸೂತನು ಚುತುಪರ್ಣರಾಜನನ್ನು ಸಮೀಪಿಸಿದನು. 
ಅವನು ಸೂತನನ್ನು ತನ್ನ ಸಾರಥಿಯನ್ನಾಗಿ ಮಾಡಿಕೊಂಡು ಅವನಿಗೆ ವೇತನವನ್ನು 
ನೀಡಿದನು. 

1 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ದ್ವಿಪಂಚಾಶೋ5ಧ್ಯಾಯಃ || 
॥ ತೀರ್ಥಯಾತ್ರಾಪರ್ವಣಿ ಅಷ್ಟಮೋತಧ್ಯಾಯಃ I 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿಐವತ್ತೆರಡನೆಯ ಅಧ್ಯಾಯ ಮುಗಿಯಿತು. 
KKK 
ಐವತ್ನೂರನೆಯ ಅಧ್ಯಾಯ 


(ನಳದಮಯಂತಿಯರ ವನಗಮನ, ದಿಗಂಬರನಾದ ನಳನಜೊತೆಯಲ್ಲಿ 
ದಮಯಂತಿಯ ಸಂವಾದ.) 


ಬೃಹದಶ್ವ 
ತತಸ್ತು ಯಾತೇ ವಾರ್ಟೇಯೇ ಪುಣ್ಯಶ್ಲೋಕಸ್ಯ ದೀವ್ಯತಃ ! 
ಪುಷ್ಕರೇಣ ಹೃತಂ ರಾಜ್ಯಂ ಯಚ್ಚಾಪಿ ವಸು ಕಿಂಚನ ell 


-530- ಮಹಾಭಾರತ ವನಪರ್ವ 


ಅನಂತರ ಸೂತನು ಹೊರಟುಹೋದ ಮೇಲೆ ಪುಣ್ಯ ಶ್ಲೋಕನಾದ ನಳನು ಇನ್ನೂ 
ದ್ಯೂತವಾಡುತ್ತಿರಲು ಪುಷ್ಕರನು ನಳನ ರಾಜ್ಯವನ್ನೂ ಮತ್ತು ಅಳಿದುಳಿದ ಧನವನ್ನೂ 
ಅಪಹರಿಸಿದನು. 


ಹೃತರಾಜ್ಯಂ ನಳಂ ರಾಜನ್‌ ಪ್ರಹಸನ್‌ ಪುಷ್ಠರೋತಬ್ರವೀತ್‌ । 
ದ್ಯೂತಂ ಪ್ರವರ್ತತಾಂ ಭೂಯಃ ಪ್ರತಿಪಾಣೋಶಸ್ತಿ ಕಸ್ತವ TE 


ಶಿಷ್ಟಾ ತೇ ದಮಯಂತ್ಯೇಕಾ ಸರ್ವಮನ್ಯದ್‌ ಹೃತಂ ಮಯಾ | 
ದಮಯಂತ್ಯಾ: ಪಣಃ ಸಾಧು ವರ್ತತಾಂ ಯದಿ ಮನ್ಯಸೇ Wall 


ರಾಜನೇ ರಾಜ್ಯವನ್ನು ಕಳೆದುಕೊಂಡ ರಾಜನನ್ನುಕುರಿತು ಪುಷ್ಕರನು ನಗುತ್ತಾ 
ದ್ಯೂತವು ಪುನಃ ಮುಂದುವರಿಯಲಿ. ಇನ್ನುನಿನ್ನ ಬಳಿ ಪಣಕ್ಕಿಡುವವಸ್ತು ಯಾವುದು? 
ದಮಯಂತಿ ಒಬ್ಬಳು ಉಳಿದಿದ್ದಾಳೆ. ಉಳಿದೆಲ್ಲವನ್ನೂ ನಾನು ಗೆದ್ದಿದ್ದೇನೆ. ನಿನ್ನ 
ಅಭಿಪ್ರಾಯವಿದ್ದರೆ ದಮಯಂತಿಯನ್ನುಪಣವಾಗಿ ಇಡು ಎಂದು ಹೇಳಿದನು. 

ಪುಷ್ಕರೇಣೈವಮುಕ್ತಸ್ಯ ಪುಣ್ಯಶ್ಲೋಕಸ್ಯ ಮನ್ಯುನಾ । 

ವ್ಯದೀರ್ಯತೇವ ಹೃದಯಂ ನ ಚೈನಂ ಕಿಂಚಿದಬ್ರವೀತ್‌ (1೪1 


ಪುಷ್ಕರನಿಂದ ಹೀಗೆ ಹೇಳಲ್ಪಟ್ಟ ಪ್ರಣ್ಯಶ್ಲೋಕನಾದ ನಳನ ಹೃದಯವು ಕೋಪದಿಂದ 
ಬಿರಿಯುವಂತೆ ಕಂಡಿತು. ನಳನು ಪುಪ್ಕರನನ್ನುಕುರಿತು ಏನೂ ಮಾತನಾಡಲಿಲ್ಲ. 


ತತಃ ಪುಷ್ಕರಮಾಲೋಕ್ಯ ನಳಃ ಪರಮಮನ್ಯುಮಾನ್‌ । 


ಉತ್ತರೀಯಂ ತಥಾ ವಸ್ತ್ರಂ ತಸ್ಯಾಶ್ಚಾಭರಣಾನಿ ಚ 11೫! 

ಉದ್ಭತ್ಯ ಸರ್ವಗಾತ್ರೇಭ್ಯೋ ಭೂಷಣಾನಿ ಮಹಾಯಶಾಃ | 

ಏಕವಾಸಃ ಪರೀಧಾನೋ ಸುಹೃದಾಂ ಶೋಕವರ್ಥನ:ಃ Wl 

ನಿಶ್ಚಶ್ರಾಮ ನಳೋ ರಾಜಾ ತ್ಯಕ್ತ್ವಾ ತು ವಿಪುಳಾಂ ಶ್ರಿಯಮ್‌ ! 

ದಮಯಂತ್ಯೇಕವಸ್ತ್ರಾ ತಂ ಗಚ್ಛಂತಂ ಪೃಷ್ಠತೋತನ್ನಗಾನ್‌ 11೭11 
ಈ ಲು ಲ ವ 

ಸ ತಯಾ ನಗರಾಭ್ಯಾಶೇ ತ್ರಿರಾತ್ರಂ ನೈಷಧೋತವಸನ್‌ non 


ಅನಂತರ ಪುಷ್ಕರನನ್ನುನೋಡಿ ಪರಮಕೋಪವನ್ನು ಹೊಂದಿದ ನಳನು ತನ್ನ 
ಉತ್ತರೀಯವನ್ನೂವಸ್ಸವನ್ನೂ ದಮಯಂತಿಯ ಆಭರಣಗಳನ್ನೂಉಳಿದ ಅಲಂಕಾರ 


ತ 


ತೀರ್ಥಯಾತ್ರಾಪರ್ವ -531- 


ಸಾಮಾಗ್ರಿಗಳನ್ನೂ ತನ್ನ ದೇಹದ ಎಲ್ಲಾಕಡೆಗಳಿಂದಲೂ ತೆಗೆದು ಒಂದೇ ವಸ್ತವನ್ನು 
ಉತ್ತರೀಯವನ್ನಾಗಿಯೂ ಮಾಡಿಕೊಂಡು ಅವನ ಪ್ರೀತಿಪಾತ್ರರಿಗೆಲ್ಲಾ ಶೋಕವನ್ನು 
ಹೆಚ್ಚಿಸುವವನಾಗಿ ವಿಪುಲವಾದ ಸಂಪತ್ತನ್ನು ತೊರೆದು ಮಹಾಕೀರ್ತಿವಂತನಾದ ಅವನು 
ಪಟ್ಟಣದಿಂದ ಹೊರಗೆ ನಡೆದನು. ಹಾಗೆ ಹೊರಟ ಅವನನ್ನು ಏಕವಸ್ವವನ್ನು ಉಟ್ಟ 
ದಮಯಂತಿಯು ಹಿಂಬಾಲಿಸಿದಳು. ನಳನು ಅವಳ ಜೊತೆಯಲ್ಲಿ ನಗರದ 
ಸಮೀಪದಲ್ಲಿಮೂರು ರಾತ್ರಿಗಳನ್ನು ಕಳೆದನು. 


ಪುಷ್ಕರಸ್ತು ಮಹಾರಾಜ ಘೋಷಯಾಮಾಸ ವೈ ಪುರೇ । 
ನಳೇ ಯಃ ಸಮ್ಯಗಾತಿಷ್ಟೇತ್‌ ಸ ಗಚ್ಛೇದ್‌ ವಧ್ಯತಾಮಿತಿ Ua 


ಮಹಾರಾಜನೇ, ಪುಷ್ಕರನು ನಳನಲ್ಲಿಯಾರು ನಿಷ್ಠೆಯನ್ನು ಹೊಂದಿದ್ದಾರೆಯೋ 
ಅವರನ್ನುನಾನು ಕೊಲ್ಲುತ್ತೇನೆ ಎಂದು ಪಟ್ಟಣದಲ್ಲಿ ಘೋಷಣೆಯನ್ನು ಮಾಡಿಸಿದನು. 

ಪುಷ್ಕರಸ್ಯ ತು ವಾಕ್ಯೇನ ತಸ್ಯ ವಿದ್ದೇಷಣೇನ ಚ। 

ಪೌರಾ ನಾಸ್ಮಿನ್‌ ಧರ್ಮಕಾರಂ ಕೃತವಂತೋ ಯುಧಿಷ್ಠಿರ Hoo 

ಯುಧಿಷ್ಠಿರನೇ, ಪುಷ್ಕರನ ವಾಕ್ಯವನ್ನು ಮತ್ತು ಅವನಿಗೆ ನಳನ ಮೇಲೆ ಇದ್ದ 
ದ್ವೇಷವನ್ನು ಗಮನಿಸಿ ಪೌರರು ಯಾರೂ ನಳನಿಗೆ ಧರ್ಮಯುಕ್ತವಾದ ಸತ್ಕಾರವನ್ನು 
ಮಾಡಲಿಲ್ಲ. 

ಸ ತದಾ ನಗರಾಭ್ಯಾಶೇ ಸತ್ಕಾರಾರ್ಹೋ ನ ಸತೃತಃ । 

ತ್ರಿರಾತ್ರಮುಷಿತೋ ರಾಜಾ ಜಲಮಾತ್ರೇಣ ವರ್ತಯನ್‌ noon 


ಶ್‌ 
ಕುಧಯಾ ಪೀಡ್ಯಮಾನಸ್ತು ನಳೋ ಬಹುಶತಿಥೇ5ಹನಿ । 


ಸ 
ಅಪಶ್ಯಚ್ಛಕುನಾನ್‌ ಕಾಂಶ್ಲಿದ್ದಿರಣ್ಯಸದೃಶಚ್ಚದಾನ್‌ 11೧೨। 
ಸತ್ಕಾರಾರ್ಹನಾದ ರಾಜನು ನಗರಸಮೀಪದಲ್ಲಿ ಮೂರು ದಿನಗಳು ಇದ್ದು 

ಸತೃತನಾಗದೆ ಹಸಿವಿನಿಂದ ಬಳಲಿ ಕೇವಲ ನೀರನ್ನುಕುಡಿದು ಮೂರು ರಾತ್ರಿಗಳನ್ನು 

ಕಳೆದನು. ಅನಂತರ ಎಷ್ಟೋದಿನಗಳಾದ ಮೇಲೆ ಚಿನ್ನದ ರೆಕ್ಕೆಗಳನ್ನು ಹೊಂದಿದ್ದ 
ಪಕ್ಷಿಗಳನ್ನುನೋಡಿದನು. 


-532- ಮಹಾಭಾರತ ವನಪರ್ವ 


ಸ ಚಿಂತಯಾಮಾಸ ತದಾ ನಿಷಧಾಧಿಪತಿರ್ಬಲೀ । 
ಅಸ್ತಿ ಭಕ್ಟೋ ಮಮಾದ್ಯಾಪಿ ವಸು ಚೇದಂ ಭವಿಷ್ಯತಿ HOA 


ನಿಷಧಾಧಿಪತಿಯೂ ಬಲಿಷ್ಠನೂ ಆದ ಆ ರಾಜನು ಈ ದಿನ ನನಗೆ ಭಕ್ಷದ 
ಯೋಗವಿದೆ. ಈ ಪಕ್ಷಿಗಳ ರೆಕ್ಕೆಯಲ್ಲಿರುವ ಚಿನ್ನವು ನನಗೆ ಧನವೂ ಆಗುವುದು ಎಂದು 
ಚಿಂತಿಸಿದನು. 


ತತಸ್ತಾನುತ್ತರೀಯೇಣ ವಾಸಸಾ ಸಮವಾಸ್ಪಣೋತ್‌ । 
ತಸ್ಕೋತ್ಸರೀಯಮಾದಾಯ ಸರ್ವೇ ಜಗ್ಗುರ್ವಿಹಾಯಸಾ 11೧೪॥ 


ಉತ್ಪತಂತಃ ಖಗಾಸ್ತೇ ತು ವಾಕ್ಯಮಾಹುಸ್ತದಾ ನಳಮ್‌ । 
ದೃಷ್ಟ್ವಾ ದಿಗ್ನಾಸಸಂ ಭೂಮೌ ಸ್ಥಿತಂ ದೀನಮಧೋಮುಖಮ್‌ ॥೧೫॥ 


ವಯಮಕ್ಸಾಃ ಸುದುರ್ಬುದ್ದೇ ತವ ವಾಸೋ ಜಿಹೀರ್ಷವಃ | 
ಆಗತಾ ನ ಹಿ ನಃ ಪ್ರೀತಿಃ ಸವಾಸಸಿ ಗತೇ ತ್ವಯಿ 11೧೬! 


ಅನಂತರ ಅವನು ತನ್ನ ಏಕವಸ್ಥದಲ್ಲಿ ಉತ್ತರೀಯವಾಗಿ ಮಾಡಿಕೊಂಡಿದ್ದ 
ಭಾಗವನ್ನು ಆ ಪಕ್ಷಿಗಳ ಮೇಲೆ ಬೀಸಿದನು. ಆ ಪಕ್ಷಿಗಳು ಅವನ ಉತ್ತರೀಯವನ್ನು 
ಎಳೆದುಕೊಂಡು ಆಕಾಶಮಾರ್ಗದಲ್ಲಿಹಾರಿಹೋದವು. ಹಾಗೆ ಹಾರಿಹೋಗುತ್ತಾ ಆ 
ಪಕ್ಷಿಗಳು ಭೂಮಿಯಲ್ಲಿದಿಗಂಬರನಾಗಿ ಮುಖವನ್ನು ಕೆಳಗೆಮಾಡಿ ದೀನನಾಗಿ ನಿಂತ 
ನಳನನ್ನುನೋಡಿ ದುರ್ಬುದ್ದಿಯೇ ನಾವೇ ದಾಳಗಳು. ನಿನ್ನವಸ್ಥವನ್ನು ಅಪಹರಿಸುವ 
ಇಚ್ಛೆಯಿಂದ ಬಂದಿದ್ದೆವು. ನೀನು ವಸ್ತ್ರ ಸಹಿತನಾಗಿ ಕಾಡಿಗೆ ಹೋದರೆ ನಮಗೆ 
ಸಂತೋಷವಿಲ್ಲಎಂದು ಹೇಳಿದವು. 


ಬೃಹದಶ್ವ 
ತಾನ್‌ ಸಮೀಕ್ಷ ಸ ಗತಾನಕಾನಾತಾನಂ ಚ ವಿವಾಸಸಮ್‌ ।ಟ 
ಇವು ಲ್ರ 


ಪುಣ್ಯಶ್ಲೋಕಸ್ತದಾ ರಾಜಾ ದಮಯಂತೀಮಥಾಬ್ರವೀತ್‌ 1೧೭॥ 


ಯೇಷಾಂ ಪ್ರಕೋಪಾದೈಶ್ನರ್ಯಾತ್‌ ಪ್ರಚ್ಯುತೋ5ಹಮನಿಂದಿತೇ ॥ 
ಪ್ರಾಣಯಾತ್ರಾಂ ನ ವಿಂದೇ ಚ ದುಃಖತಃ ಕ್ದುಧಿತೋತರ್ದಿತಃ 11೧೮1 


ತೀರ್ಥಯಾತ್ರಾಪರ್ವ -533- 


ಯೇಷಾಂ ಕೃತೇ ನ ಸತ್ಕಾರಮಕುರ್ವನ್‌ ಮಮ ನೈಷಧಾಃ । 
ತ ಇಮೇ ಶಕುನಾ ಭೂತ್ವಾ ವಾಸಶ್ಚಾಪಹರಂತಿ ಮೇ eal 


ಆ ಅಕ್ಷಗಳು ಹಾಗೆ ಹೋದುದನ್ನೂತಾನು ದಿಗಂಬರನಾಗಿರುವುದನ್ನೂ ಗಮನಿಸಿದ 
ಪುಣ್ಯಶ್ಲೋಕನಾದ ರಾಜನು ದಮಯಂತಿಯನ್ನು ಅನಿಂದಿತೆಯೇ, ಯಾರ 
ಪ್ರಕೋಪದಿಂದ ನಾನು ಐಶ್ಚರ್ಯದಿಂದ ಭ್ರಂಶಿತನಾಗಿದ್ದೇನೋ ಮತ್ತು ಹಸಿವಿನಿಂದ 
ಬಳಲಿ ದುಃಖತನಾಗಿ ಜೀವನೋಪಾಯದ ಅಹಾರವನ್ನು ಹೊಂದುತ್ತಿಲ್ಲವೊ ಮತ್ತು 
ಯಾರಸಲುವಾಗಿ ನನ್ನಪ್ರಜೆಗಳು ನನಗೆ ಸತ್ಕಾರವನ್ನು ಮಾಡಲಿಲ್ಲವೋ ಅಂತಹ ಈ 
ದಾಳಗಳು ಪಕ್ಷಿಗಳಾಗಿ ನನ್ನ ವಸ್ಥವನ್ನು ಅಪಹರಿಸುತ್ತಿವೆ ಎಂದು ಹೇಳಿದನು. 


ವೈಷಮ್ಯಂ ಪರಮಂ ಪ್ರಾಪ್ತೋ ದುಃಖತೋ ಗತಚೇತನಃ । 
ಭರ್ತಾತೇ ಸನ್ನಿಬೋಧೇದಂ ವಚನಂ ಹಿತಮಾತ್ಮನ: 11೨೦॥ 


ನಿನ್ನಪತಿಯು ಪರಮವಿಷಮಸ್ಥಿತಿಯನ್ನು ಹೊಂದಿ ದುಃಖಿತನಾಗಿ ಪ್ರಜ್ಞೆಯನ್ನು 
ಕಳೆದುಕೊಂಡಿದ್ದಾನೆ. ನಿನಗೆ ಹಿತವಾದ ಈ ಮಾತುಗಳನ್ನು ಕೇಳಿ ತಿಳಿ. 

ಏತೇ ಗಚ್ಛಂತಿ ಬಹವಃ ಪಂಥಾನೋ ದಕ್ಷಿಣಾಪಥಮ್‌ ।ಟ 

ಅವಂತೀಮೃಕ್ಚವಂತಂ ಚ ಸಮತಿಕ್ರಮ್ಯ ಪರ್ವತಮ್‌ ॥1೨೧॥॥ 

ಈ ಅನೇಕ ದಾರಿಹೋಕರು ಅವಂತಿದೇಶವನ್ನು ಯಕ್ಷವಂತ ಪರ್ವತವನ್ನು ದಾಟಿ 
ದಕ್ಷಿಣಾಪಥಕ್ಕೆ ಹೋಗುತ್ತಿದ್ದಾರೆ. 

ಏಷ ವಿಂಧ್ಯೋ ಮಹಾಶೈಲಃ ಪಯೋಷ್ಠೀ ಚ ಸಮುದ್ರಗಾ । 

ಆಶ್ರಮಾಶ್ಚ ಮಹರ್ಷೀಣಾಂ ಬಹುಮೂಲಫಲಾನ್ವಿಶಾಃ 12೨ 


ಇದು ವಿಂಧ್ಯಮಹಾಪರ್ವತ. ಇದು ಸಮುದ್ರವನ್ನು ಸೇರುವ ಪಯೋಷ್ಲೀನದಿ. 
ಇವು ಅನೇಕ ಹಣ್ಣುಮತ್ತು ಗೆಣಸುಗಳಿರುವ ಮಹರ್ಷಿಗಳ ಆಶ್ರಮಗಳು. 


ಏಷ ಪಂಥಾ ವಿದರ್ಭಾಣಾಮೇಷ ಗಚ್ಛತಿ ಕೋಸಲಾನ್‌ । 
ತತಃ ಪರಮದೇಶೋರ5ಯಂ ದಕ್ಷಿಣೋ ದಕ್ಷಿಣಾಪಥಃ 11೨೩1 


534. ಮಹಾಭಾರತ ವನಪರ್ವ 


ಇದು ವಿದರ್ಭಕ್ಕೆ ಹೋಗುವ ಮಾರ್ಗ. ಈ ಮಾರ್ಗವು ಕೋಸಲ ದೇಶಕ್ಕೆ 
ಹೋಗುತ್ತದೆ. ಅಲ್ಲಿಂದ ದಕ್ಷಿಣಕ್ಕೆ ಇರುವುದು ಪರಮ ಶ್ರೇಷ್ಠವಾದ 
ದಕ್ಷಿಣಾಪಥ. (ಎಂದು ಹೇಳಿದನು,) 


ತತಃ ಸಾ ಬಾಷ್ಟಕಲಯಾ ವಾಚಾ ದುಃಖೇನ ಕರ್ಶಿತಾ । 
ಉವಾಚ ದಮಯಂತೀ ತಂ ನೈಷಧಂ ಕರುಣಂ ವಚಃ 11೨೪॥ 


ಆಗ ಆ ದಮಯಂತಿಯು ದುಃಖದಿಂದ ಕರ್ಶಿತಳಾಗಿ ಕಣ್ಣುಗಳಲ್ಲಿನೀರುಗಳನ್ನು 
ತುಂಬಿಕೊಂಡು ನಳನನ್ನುಕುರಿತು ಕರುಣಾಮಯವಾದ ಮಾತುಗಳನ್ನುಆಡಿದಳು. 


ಉದ್ವೇಪತೇ ಮೇ ಹೃದಯಂ ಸೀದಂತ್ಯಂಗಾನಿ ಸರ್ವಶಃ । 
ತವ ಪಾರ್ಥಿವ ಸಂಕಲ್ಪಂ ಚಿಂತಯಂತ್ಯಾಃ ಪುನಃ ಪುನಃ 11೨೫॥ 


ರಾಜನೇ! ನಿನ್ನ ಸಂಕಲ್ಪವನ್ನು ಪುನಃಪುನಃ ಚಿಂತಿಸಿ ನನಗೆ ಹೃದಯವು ನಡುಗುತ್ತಿದೆ. 
ನನ್ನ ಅವಯವಗಳು ಎಲ್ಲಕಡೆಗಳಲ್ಲಿಕುಸಿಯುತ್ತಿವೆ. 


ಹೃತರಾಜ್ಯಂ ಹೃತದ್ರವ್ಯಂ ವಿವಸಂ ಕುಚಮಾನಿತಮ್‌ । 
ಈ ಇಲ್ರಿ ವ 
ಕಥಮುತ ಜ್ಯ ಗಚ್ಛೇಯಮಹಂ ತ್ವಾಂ ವಿಜನೇ ವನೇ HL 


ರಾಜ್ಯವನ್ನು ಕಳೆದುಕೊಂಡು ದ್ರವ್ಯವನ್ನು ಕಳೆದುಕೊಂಡು ವಸ್ಥವನ್ನು ಕಳೆದುಕೊಂಡು 
ಹಸಿವು ಮತ್ತು ಶ್ರಮದಿಂದ ಕೂಡಿರುವ ನಿನ್ನನ್ನು ನಿರ್ಜನವಾದ ಕಾಡಿನಲ್ಲಿಬಿಟ್ಟು ನಾನು 
ಹೇಗೆ ಹೋಗಲಿ? 


ಶ್ರಾಂತಸ್ಯ ತೇ ಕ್ಲುಧಾರ್ತಸ್ಯ ಚಿಂತಯಾನಸ್ಯ ತತ್ತುಖಮ್‌ । 
ವನೇ ಘೋರೇ ಮಹಾರಾಜ ಶಮಯಿಷ್ಯಾಮಿ ತೇ ಕ್ಲಮಮ್‌ 1೨೭! 
ಹಸಿವೆಯಿಂದ ಬಳಲಿ ದಣಿದು ಹಿಂದಿನ ಸುಖವನ್ನು ಸ್ಮರಿಸುವ ನಿನಗೆ ಎಲ್ಫೆ 


ಮಹಾರಾಜನೇ! ನಾನು ಈ ಘೋರವಾದ ವನದಲ್ಲಿ ನಿನ್ನ ಆಯಾಸವನ್ನು 
ಪರಿಹರಿಸುವೆನು. 


ನಚ ಭಾರ್ಯಾಸಮಂ ಕಿಂಚಿದ್‌ ವಿದ್ಯತೇ ಭೈಷಜಂ ಮತಮ್‌ ।ಟ 
ನಿತ್ಯಂ ಹಿ ಸರ್ವದುಃಖೇಷು ಸತ್ಯಮೇತದ್‌ ಬ್ರವೀಮಿ ತೇ (1೨೮/1 


ತೀರ್ಥಯಾತ್ರಾಪರ್ವ 535. 


ಎಲ್ಲ ದುಃಖಗಳಲ್ಲಿಯೂ ಭಾರ್ಯೆಗೆ ಸಮಾನವಾದ ಇನ್ನೂಂದು 
ಔಷಧವಿಲ್ಲವೆಂದು ಎಲ್ಲಸಜ್ಜನರಿಗೂ ಅಭಿಪ್ರೇತವಾಗಿದೆ. ಈ ಮಾತು ಸತ್ಯವೆಂದು 
ನಿನಗೆ ಹೇಳುತ್ತಿದ್ದೇನೆ. 

ನಳ 

ಏವಮೇತದ್ಯಥಾ$sತ್ಕ ತ್ವಂ ದಮಯಂತಿ ಸುಮಧ್ಯಮೇ । 

ನಾಸ್ತಿ ಭಾರ್ಯಾಸಮಂ ಮಿತ್ರಂ ನರಸ್ಕಾರ್ತಸ್ಯ ಭೇಷಜಮ್‌ ॥೨೯॥ 

ಸುಮಧ್ಯಮೆಯಾದ ದಮಯಂತಿಯೇ, ನೀನು ಹೇಳುತ್ತಿರುವಂತೆಯೇ ಎಲ್ಲವೂ 
ಸರಿ. ದುಃಖಿತನಾದ ಮನುಷ್ಯನಿಗೆ ಭಾರ್ಯೆಗೆ ಸಮಾನರಾದ ಮಿತ್ರರೂಪವಾದ 
ಔಷಧವು ಯಾವುದೂ ಇಲ್ಲ. 

ನ ಚಾಹಂ ತ್ಯಕ್ತುಕಾಮಸ್ತ್ಯಾಂ ಕಿಮೇತದ್‌ ಭೀರು ಶಂಕಸೇ । 

ತ್ಯಜೇಯಮಹಮಾತ್ಮಾನಂ ನ ಚೈವ ತ್ವಾಮನಿಂದಿತೇ 11೩೦॥॥ 

ನಾನು ನಿನ್ನನ್ನು ತೊರೆಯುವ ಅಪೇಕ್ಷೆಯುಳ್ಳವನಲ್ಲ. ಭೀರುವೆ ಏಕೆ ಹೀಗೆ 
ಶಂಕಿಸುತ್ತಿದ್ದೀಯೆ? ನಾನು ನನ್ನನ್ನು ಬೇಕಾದರೂ ತೊರೆಯಬಹುದು ಆದರೆ 
ಅನಿಂದಿತೆಯೇ ನಿನ್ನನ್ನು ಮಾತ್ರ ತೊರೆಯಲಾರೆ. 

ದಮಯಂತೀ 

ಯದಿ ಮಾಂ ತ್ವಂ ಮಹಾರಾಜ ನ ವಿಹಾತುಮಿಹೇಚ್ಛಸಿ । 

ತತ್ಕಿಮರ್ಥಂ ವಿದರ್ಭಾಣಾಂ ಪಂಥಾಃ ಸಮುಪದಿಶ್ಯತೇ 11೩೧ 

ಮಹಾರಾಜನೇ! ನೀನು ನನ್ನನ್ನು ಪರಿತ್ಯಾಗಮಾಡಲು ಬಯಸದಿದ್ದರೆ 
ವಿದರ್ಭದೇಶದ ಮಾರ್ಗವನ್ನು ಏಕೆ ಉಪದೇಶಮಾಡುತ್ತಿದ್ದೀಯೆ? 

ಅವೈಮಿ ಚಾಹಂ ನೃಪತೇ ನತು ಮಾಂ ತ್ಯಕ್ತುಮರ್ಹಸಿ । 

ಚೇತಸಾ ತ್ವಪ್ರಹೃಷ್ಟೇನ ಮಾಂ ತ್ಯಜೇಥಾ ಮಹೀಪತೇ 12.೨1 

ರಾಜನೇ ನೀನು ನನ್ನನ್ನು ಪರಿತ್ಯಜಿಸಲಾರೆ ಎಂದು ನಾನು ತಿಳಿದಿದ್ದೇನೆ. 
ಮಹೀಪತಿಯೇ ದುಃಖಕ್ಕೆ ಒಳಗಾದ ಮನಸಿನಿಂದ ನೀನು ನನ್ನನ್ನು ತ್ಯಜಿಸಬಹುದು. 
(ಎಂದು ಶಂಕಿಸುತ್ತೇನೆ.) 


-536- ಮಹಾಭಾರತ ವನಪರ್ವ 


ಪಂಥಾನಂ ಹಿ ಮಮಾಭೀಕ್ಚಮಾಖ್ಯಾಸಿ ನರಸತ್ತಮ । 

ಅತೋ ನಿಮಿತ್ತಂ ಶೋಕಂ ಮೇ ವರ್ಧಯಸ್ಯಮರಪ್ರಭ TEEN 

ಎಲ್ಫೆ ನರಶ್ರೇಷ್ಠನೇ ನನಗೆ ಸತತವಾಗಿ ನೀನು ದಾರಿಗಳನ್ನು ಹೇಳುತ್ತಿದ್ದೀಯೆ. 
ದೇವತಾ ಸದೃಶನೇ, ಆ ನಿಮಿತ್ತದಿಂದ ನನ್ನದುಃಖವನ್ನು ಹೆಚ್ಚಿಸುತ್ತಿದ್ದೀಯೆ. 

ಯದಿ ಚಾಯಮಭಿಪ್ರಾಯಸ್ತವ ರಾಜನ್‌ ಭವಿಷ್ಯತಿ । 

ಸಹಿತಾವೇವ ಗಚ್ಛಾವೋ ವಿದರ್ಭಾನ್‌ ಯದಿ ಮನ್ಯಸೇ 11೩೪॥ 

ರಾಜನೇ! ನಿನಗೆ ಹೀಗೆ ಅಭಿಪ್ರಾಯವಿರುವುದಾದರೆ ನಿನ್ನ ಸಮೃತಿಯಿದ್ದರೆ 
ನಾವಿಬ್ಬರೂ ಜೊತೆಯಲ್ಲಿಯೇ ವಿದರ್ಭಕ್ಕೆಹೋಗೋಣ. 

ತತಃ ಸ ರಾಜಾ ತ್ಹಾಂ ದೃಷ್ಟ್ವಾ ಪೂಜಯಿಷ್ಯತಿ ಮಾನದ । 

ತೇನ ತ್ದಂ ಪೂಜಿತೋ ರಾಜನ್‌ ಸುಖಂ ವತ್ಸ್ಯಸಿ ನೋ ಗೃಹೇ 1೩೩॥ 

ಎಲೈ ಮಾನದನೇ! ಅನಂತರ ಆ ರಾಜನು ನಿನ್ನನ್ನು ನೋಡಿ ಪೂಜಿಸುವನು. 
ರಾಜನೇ! ಅವನಿಂದ ಪೂಜಿತನಾಗಿ ನಮ್ಮ ಮನೆಯಲ್ಲಿಸುಖವಾಗಿ ವಾಸಮಾಡುವಿ. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ತ್ರಿಪಂಚಾಶೋ5ಧ್ಯಾಯಃ ॥ 
॥ ತೀರ್ಥಯಾತ್ರಾಪರ್ವಣಿ ನವಮೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಐವತ್ಥೂರನೆಯ ಅಧ್ಯಾಯ ಮುಗಿಯಿತು. 
XK 
ಐವತ್ನಾಲ್ಕನೆಯ ಅಧ್ಯಾಯ 
(ನಿದ್ರಿಸುತ್ತಿದ್ದ ದಮಯಂತಿಯನ್ನು ಬಿಟ್ಟು ನಳನ ಗಮನ.) 
ಬೃಹದಶ್ವ 
ಇತ್ಯುಕ್ತಃ ಸ ತದಾ ದೇವ್ಯಾ ನಳೋ ವಚನಮಬ್ರವೀತ್‌ Holl 


ದಮಯಂತಿಯಿಂದ ಹೀಗೆ ಹೇಳಲ್ಪಟ್ಟ ನಳನು ಆಗ ಅವಳನ್ನು ಕುರಿತು 
ಮಾತನಾಡಿದನು. 


ೇರ್ಥಯಾತ್ರಾಪರ್ವ -537- 


ಯಥಾ ರಾಜ್ಯಂ ಪಿತುಸ್ತೇ ತತ್‌ ತಥಾ ಮಮ ನ ಸಂಶಯಃ । 

ನತು ತತ್ರ ಗಮಿಷ್ಯಾಮಿ ವಿಷಮಸ್ಯಃ ಕಥಂಚನ 1೨ 
ಕಥಂ ಸಮೃದ್ದೋ ಗತ್ವಾಂಹಂ ತವ ಹರ್ಷವಿವರ್ಧನಃ । 

ಕೃಪಣೋತದ್ಯ ಗಮಿಷ್ಕಾಮಿ ತವ ಶೋಕವಿವರ್ಧನಃ 11೩1 


ನಿನ್ನತಂದೆಯ ರಾಜ್ಯವು ನಿನ್ನತಂದೆಗೆ ಹೇಗೆ ಸೇರಿದುದೋ ಹಾಗೆಯೇ ನನಗೂ 
ಸೇರಿದುದು. ಇದರಲ್ಲಿಸಂಶಯವಿಲ್ಲ ಆದರೆ ಸಂಕಟಕ್ಕೆ ಒಳಗಾದ ನಾನು ಮಾತ್ರ 
ಅಲ್ಲಿಗೆ ಹೋಗುವುದಿಲ್ಲ. ಐಶ್ವರ್ಯಸಂಪನ್ನನಾಗಿ ನಿನಗೆ 
ಸಂತೋಷವುಂಟುಮಾಡುವವನಾಗಿ ಹಿಂದೆ ಹೋಗಿದ್ದನಾನು ಈಗ ಕೃಪಣನಾಗಿ ನಿನ್ನ 
ಶೋಕವನ್ನುಹೆಚ್ಚಿಸುತ್ತಾ ಹೇಗೆ ಅಲ್ಲಿಗೆ ಹೋಗಲಿ? 


ಇತಿ ಬ್ರುವನ್‌ನಳೋ ರಾಜಾ ದಮಯಂತೀಂ ಪುನಃ ಪುನಃ । 
ಸಾಂತ್ವಯಾಮಾಸ ಕಲ್ಯಾಣೀಂ ವಾಸಸೋರರ್ಧೇನ ಸಂವೃತಃ 11೪॥| 


ಹೀಗೆ ಹೇಳುತ್ತಾ ನಳನು ಅರ್ಧವಸ್ತದಿಂದ ಅವೃತನಾಗಿ ಪುನಃಪುನಃ 
ಕಲ್ಯಾಣಿಯಾದ ಆ ದಮಯಂತಿಯನ್ನು ಸಮಾಧಾನಮಾಡಿದನು. 


ತಾವೇಕವಸ್ತಸಂವೀತಾವಟಮಾನಾವಿತಸ್ತತಃ I 


ಕ್ಪುತಿಪಾಸಾಪರಿಶ್ರಾಂತೌ ಸಭಾಂ ಕಾಂಚಿದುಪೇಯತುಃ 11೫! 

ಒಂದೇ ವಸ್ತ್ರವನ್ನು ಇಬ್ಬರೂ ಸುತ್ತಿಕೊಂಡು ಕಾಡಿನಲ್ಲಿ ಅಲ್ಲಿಂದಿಲ್ಲಿಗೆ ಸಂಚರಿಸುತ್ತಾ 
ಹಸಿವು ಮತ್ತು ನೀರಡಿಕೆಗಳಿಂದ ಬಳಲಿ ಅವರು ಅಲ್ಲಿಒಂದು ಮಂಟಪದ ಸಮೀಪಕ್ಕೆ 
ಬಂದರು. 

ತಾಂ ಸಭಾಮುಪಸಂಪ್ರಾಪ್ಯ ವನಮಧ್ಯೇ ಖಲೀಕೃತಾಮ್‌ । 

ವೈದರ್ಭ್ಯಾ ಸಹಿತೋ ರಾಜಾ ನಿಷಸಾದ ಮಹೀತಳೇ HELI 

ಸವೈ ವಿವಸ್ಪೋ ವಿಕಚೋ ಮಲಿನಃ ಪಾಂಸುಗುಂಠಿತಃ । 


ದಮಯಂತ್ಯಾ ಸಹ ಶ್ರಾಂತಃ ಸುಷ್ಠಾಪ ಧರಣೀತಳೇ udu 


-538- ಮಹಾಭಾರತ ವನಪರ್ವ 


ದಮಯಂತಿಯಿಂದ ಸಹಿತನಾದ ನಳನು ಕಾಡಿನ ಮಧ್ಯದಲ್ಲಿ ಆ ಮುರಿದ 
ಮಂಟಪಕ್ಕೆ ಬಂದು ನೆಲದ ಮೇಲೆ ಕುಳಿತುಕೊಂಡನು. ವಿವಸ್ಥನಾಗಿ ತಲೆಯ 
ಕೂದಲುಗಳನ್ನುಕೆದರಿಕೊಂಡು ಮೈಯೆಲ್ಲಾಕೊಳೆಯಾಗಿ ಧೂಳಿನಿಂದ ಅವೃತನಾಗಿದ್ದ 
ಅವನು ದಣಿದು ದಮಯಂತಿಯ ಜೊತೆಯಲ್ಲಿ ಭೂಮಿಯ ಮೇಲೆ ಮಲಗಿ 
ನಿದ್ರಿಸಿದನು. 


ದಮಯಂತ್ಯಪಿ ಕಲ್ಯಾಣೀ ನಿದ್ರಯಾ5ಹಹೃತಾ ತತಃ । 
ಸಹಸಾ ದುಃಖಮಾಸಾದ್ಯ ಸುಕುಮಾರೀ ತಪಸ್ವಿನೀ Hell 


ಕಲ್ಯಾಣಿಯಾದ ದಮಯಂತಿಯೂ ಸಹ ಸುಕುಮಾರಿಯಾಗಿ ಬೆಳೆದ ಅವಳು 
ಈಗ ಇದ್ದಕ್ಕಿಂದ್ದಂತೆ ದುಃಖವನ್ನು ಹೊಂದಿ ಶೋಚನೀಯಳಾಗಿ ಅಲ್ಲಿ 
ನಿದ್ರಾವಶಳಾದಳು. 


ಸುಪ್ತಾಯಾಂ ದಮಯಂತ್ಯಾಂ ತು ನಳೋ ರಾಜಾ ವಿಶಾಂಪತೇ । 
ಶೋಕೋನ್ಶಥಿತಚಿತ್ತಃ ಸನ್‌ ನ ಸ್ಮ ಶೇತೇ ಯಥಾ ಪುರಾ Tal 


ಎಲೈ ರಾಜನೇ ದಮಯಂತಿಯು ನಿದ್ರಿಸಿದ ಮೇಲೆ ನಳರಾಜನು ದುಃಖದಿಂದ 
ವ್ಯಗ್ರವಾದ ಮನಸುಳ್ಳವನಾಗಿ ಮೊದಲಿನಂತೆ ನಿದ್ರೆಯನ್ನು ಮಾಡಲಿಲ್ಲ. 


ಸ ತದ್ರಾಜ್ಯಾಪಹರಣಂ ಸುಹೃತ್ತ್ಯಾಗಂ ಚ ಸರ್ವಶಃ । 
ವನೇ ಚ ತಂ ಪರಿಧ್ಧಂಸಂ ಪ್ರೇಕ್ಷ್ಯ ಚಿಂತಾಮುಪೇಯಿವಾನ್‌ ॥೧೦॥ 
ಅವನು ತನ್ನ ರಾಜ್ಯಾಪಹರಣವನ್ನೂ ಬಂದುತ್ಯಾಗವನ್ನೂ ಎಲ್ಲಾ 
ಐಶ್ಚರ್ಯತ್ಯಾಗವನ್ನೂ ಕಾಡಿನಲ್ಲಿ ಉಂಟಾದ ಈ ವಿನಾಶವನ್ನೂ ನೋಡಿ 
ಚಿಂತಾಕ್ರಾಂತನಾದನು. 


ಕಿಂ ನು ಮೇ ಸ್ಯಾದಿದಂ ಕೃತ್ವಾಕಿಂ ನು ಮೇ ಸ್ಯಾದಕುರ್ವತಃ | 
ಕಿಂನು ಮೇ ಮರಣಂ ಶ್ರೇಯಃ ಪರಿತ್ಯಾಗೋ ಜನಸ್ಯ ವಾ ೧೦ 


ನಾನು ಹೀಗೆ ಮಾಡಿದರೆ ಏನಾಗುತ್ತದೆ ನಾನು ಹೀಗೆ ಮಾಡದಿದ್ದರೆ ಏನಾಗುತ್ತದೆ? 
ನಾನು ಮರಣ ಹೊಂದುವುದೇ ಒಳ್ಳೆಯದೇ ಅಥವಾ ದಮಯಂತಿಯ 
ಪರಿತ್ಯಾಗಮಾಡುವುದು ಒಳ್ಳೆಯದೆ? 


ತೀರ್ಥಯಾತ್ರಾಪರ್ವ -539- 


ಮಾಮಿಯಂ ತ್ಹನುರಕ್ತಾ ವೈ ದು:ಃಖಮಾಪ್ಗೋತಿ ಮತೃತೇ । 
ಮದ್ದಿಹೀನಾ ತ್ವಿಯಂ ಗಚ್ಛೇತ್‌ ಕದಾಚಿತ್‌ ಸ್ವಜನಂ ಪ್ರತಿ 11೧೨॥ 


ನನ್ನಲ್ಲಿ ಅನುರಕ್ಕಳಾದ ಇವಳು ನನ್ನ ನಿಮಿತ್ತದಿಂದ ದುಃಖವನ್ನು ಅನುಭವಿಸುತ್ತಾಳೆ. 
ನಾನಿಲ್ಲದಿದ್ದರೆ ಇವಳು ಒಂದುಪಕ್ಷ ತನ್ನತವರು ಮನೆಗಾದರೂ ಹೋಗಬಹುದು. 


ಮಯಾ ನಿಃಸಂಶಯಂ ದುಃಖಮಿಯಂ ಪ್ರಾಪ್ಟ್ಯತ್ಯನಿಂದಿತಾ । 
ಉತ್ಸರ್ಗೇ ಸಂಶಯಃ ಸ್ಯಾತ್ತು ವಿಂದೇತಾಪಿ ಸುಖಂ ಕೃಚಿತ್‌ (1೧೩ 


ನನ್ನ ಜೊತೆಯಲ್ಲಿಇದ್ದರೆ ಅನಿಂದಿತಳಾದ ಇವಳು ದುಃಖವನ್ನು ಹೊಂದುವ 
ವಿಷಯದಲ್ಲಿ ಸಂಶಯವಿಲ್ಲ ನಾನು ಪರಿತ್ಯಾಗವನ್ನು ಮಾಡಿದರೆ ದುಃಖವನ್ನು 
ಹೊಂದುವುದರಲ್ಲಿ ಸಂಶಯವು ಉಂಟಾಗುತ್ತದೆ. ಒಂದು ಪಕ್ಷದಲ್ಲಿ ಸುಖವನ್ನೂ 
ಹೊಂದಬಹುದು. 

ಸ ವಿನಿಶ್ಲಿತ್ಯ ಬಹುಧಾ ವಿಚಾರ್ಯ ಚ ಪುನಃ ಪುನಃ । 

ಉತ್ಪರ್ಗೇ5ಮನ್ಯತ ಶ್ರೇಯೋ ದಮಯಂತ್ಯಾ ನರಾಧಿಪಃ 11೧೪॥ 

ಆ ರಾಜನು ಪುನಃಪುನಃ ವಿಚಾರಮಾಡಿ ಒಂದು ನಿಶ್ಚಯಕ್ಕೆ ಬಂದನು. 
ದಮಯಂತಿಯನ್ನು ಪರಿತ್ಯಾಗಮಾಡುವುದೇ ಶ್ರೇಷ್ಠವೆಂದು ನಿರ್ದರಿಸಿದನು. 


ಸೋತವಸ್ತತಾಮಾತ್ಸನಶ್ಪ ತಸ್ಯಾಶ್ಟಾಪ್ಯೇಕವಸ್ವತಾಮ್‌ I 


ಚಿಂತಯಿತ್ವಾಂ ಧ್ಯಗಾದ್‌ ರಾಜಾ ವಸ್ತಾರ್ಧಸ್ಕಾವಕರ್ತನಮ್‌ 11೧೫॥ 
ಅಣ 
ಶರೀರದ ಮೇಲೆ ಒಂದೇ ವಸ್ಸವಿರುವುದನ್ನೂನೋಡಿ ವಸ್ಟವನ್ನು ಅರ್ಧಕ್ಕೆಕತ್ತರಿಸಲು 
ನಿಶ್ಚಯಿಸಿದನು. 
ಕಥಂ ವಾಸೋಠವಕರ್ತೇಯಂ ನ ಚ ಬುದ್ಧ್ಯೇತ ಮೇ ಪ್ರಿಯಾ | 
ಚಿಂತ್ಯೈವಂ ನೈಷಧೋ ರಾಜಾ ಸಭಾಂ ಪರ್ಯಚರನ್ನ ಪಃ 11೧೬॥ 


ಆ ರಾಜನು ತನ್ನ ಶರೀರದ ಮೇಲೆ ವಸ್ವವಿಲ್ಲದಿರುವುದನ್ನೂ ದಮಯಂತಿಯ 


ನಾನು ವಸ್ಪವನ್ನು ಹೇಗೆ ಕತ್ತರಿಸಲಿ? ನನ್ನಪ್ರಿಯೆಯು ಎಚ್ಚರ ಗೋಳ್ಳಬಾರದು 
ಹೀಗೆ ಚಿಂತಿಸಿ ನೈಷಧರಾಜನು ಆ ಮಂಟಪದಲ್ಲಿತಿರುಗಾಡಿದನು. 


-540- ಮಹಾಭಾರತ ವನಪರ್ವ 


ಪರಿಧಾವನ್ನಥ ನಳ ಇತಶ್ಟೇತಶ್ಚ ಭಾರತ । 
ಆಸಸಾದ ಸಭೋದ್ದೇಶೇ ವಿಕೋಶಂ ಖಡ್ಗಮುತ್ತಮಮ್‌ 11೧೭॥ 


ಎಲೈ ಭಾರತನೇ! ನಳನು ಆ ಮಂಟಪದಲ್ಲಿ ಅಲ್ಲಿಂದಿಲ್ಲಿಗೆ ತಿರುಗಾಡುತ್ತಾ 
ಮಂಟಪ ಒಂದು ಎತ್ತರ ಪ್ರದೇಶದಲ್ಲಿ ಒರೆಯಿಂದ ತೆಗೆದ ಒಂದು ಶ್ರೇಷ್ಠವಾದ 
ಖಡ್ಗವು ಬಿದ್ದಿರುವುದನ್ನು ನೋಡಿದನು. 


ತೇನಾರ್ಧಂ ವಾಸಸಶ್ಫಿತ್ತ್ವಾ ನಿವಸ್ಯ ಚ ಪರಂತಪಃ | 
ಸುಪ್ತಾಮುತ್ತಜ್ಯ ವೈದರ್ಭೀಂ ಪ್ರಾದ್ರವದ್‌ ಗತಚೇತನಃ Tes 


ಪರಂತಪನಾದ ರಾಜನು ಆ ಖಡ್ಗದಿಂದ ವಸ್ಥವನ್ನು ಅರ್ಧಕ್ಕೆ ಕತ್ತರಿಸಿ ಅದನ್ನು 
ತಾನು ಉಟುಕೊಂಡು ನಿದಿಸುತ್ತಿದ ದಮಯಂತಿಯನು ಬಿಟು ಪ್ರಜಾಹೀನನಾಗಿ 
ಆ ೨ ಪ” ಬ ಬಿದಾ 
ಓಡಿದನು. 


ತತೋ ನಿಬದ್ದಹೃದಯಃ ಪುನರಾಗಮ್ಯ ತಾಂ ಸಭಾಮ್‌ । 
ದಮಯಂತೀಂ ತಥಾ ದೃಷ್ಟ್ವಾ ರುರೋದ ಸ ನರಾಧಿಪಃ 11೧೯1 


ಅನಂತರ ಅವಳಲ್ಲಿ ನೆಟ್ಟ ಮನಸ್ಸುಳ್ಳವನಾಗಿ ಪುನಃ ಆ ಮಂಟಪಕ್ಕೆ ಬಂದು 
ನಿದ್ರಿಸುತ್ತಿದ್ದದಮಯಂತಿಯನ್ನುನೋಡಿ ರಾಜನು ರೋದಿಸಿದನು. 


ಇಂ 


ಯಾಂ ನ ವಾಯುರ್ನ ಚಾದಿತ್ಯ: ಪುರಾ ಪಶ್ಯತಿ ಮೇ ಪ್ರಿಯಾಮ್‌ 1 
ಸೇಯಮದ್ಯ ಸಭಾಮಧ್ಯೇ ಶೇತೇ ಭೂಮಾವನಾಥವತ್‌ 11೨೦॥ 


ಯಾವ ನನ್ನ ಪ್ರಿಯೆಯನ್ನು ವಾಯುವಾಗಲೀ ಆದಿತ್ಯನಾಗಲೀ ಹಿಂದೆ 
ನೋಡಿರಲಿಲ್ಲವೋ ಅಂತಹ ಇವಳು ಈ ಮಂಟಪದ ಮಧ್ಯದಲ್ಲಿನೆಲದ ಮೇಲೆ 
ಅನಾಥಳಂತೆ ಮಲಗಿದ್ದಾಳೆ. 


ಇಯಂ ವಸ್ಪಾವಕರ್ತೇನ ಸಂವೀತಾ ಚಾರುಹಾಸಿನೀ । 
ಉನ್ನತ್ರೇವ ಮಯಾ ಹೀನಾ ಕಥಂ ಬುದ್ಧ್ವಾ ಭವಿಷ್ಯತಿ 11೨೧1 


ಅರ್ಧವಸ್ಸದಿಂದ ಆವೃತಳಾದ ಈ ಚಾರುಹಾಸಿನಿಯು ನಾನಿಲ್ಲದೆ ಎಚ್ಚರಗೊಂಡು 
ಹುಚ್ಚಳಂತೆ ಹೇಗಿರಬಹುದು? 


ತೀರ್ಥಯಾತ್ರಾಪರ್ವ -541- 
ಕಥಮೇಕಾಕಿನೀ ಭೈಮೀ ಮಯಾ ವಿರಹಿತಾ ಶುಭಾ ॥ 
ಚರಿಷ್ಯತಿ ವನೇ ಘೋರೇ ಮೃಗವ್ಯಾಲಸಮಾಕುಲೇ 1೨೨1 


ಏಕಾಕಿನಿಯೂ ಭೀಮರಾಜಕುಮಾರಿಯೂ ಶುಭಳೂ ಆದ ಇವಳು ನಾನಿಲ್ಲದೆ 
ಈ ಘೋರವಾದ ಮೃಗಸರ್ಪಗಳು ತುಂಬಿರುವ ಕಾಡಿನಲ್ಲಿ ಹೇಗೆ ಸಂಚರಿಸುವಳು? 


ಬೃಹದಶ್ವ 

ವ 
ಗತ್ವಾ ಗತ್ವಾ ನಳೋ ರಾಜಾ ಮುಹುರೇತಿ ಸಭಾಂ ಪ್ರತಿ । 
ಆಕೃಷ್ಯಮಾಣಃ ಕಲಿನಾ ಸೌಹೃದೇನಾಪಕೃಷ್ಯತೇ 1೨೩ 


ರಾಜನಾದ ನಳನು ಪುನಃಪುನಃ ಹೋಗಿ ಪುನಃಪುನಃ ಮಂಟಪಕ್ಕೆ ಹಿಂದಿರುಗಿ 
ಬರುತ್ತಾನೆ. ಒಂದುಕಡೆ ಕಲಿಯಿಂದ ಮಂಟಪದ ಹೊರಗೆ ಎಳೆಯಲಡುತ್ತಾನೆ. 
ದಮಯಂತಿಯ ಮೇಲಿನ ಪ್ರೀತಿಯಿಂದ ಪುನಃ ಒಳಗೆ ಎಳೆಯಲ್ಲಡುತ್ತಾನೆ. 


ದಿಧೇವ ಹೃದಯಂ ತಸ್ಯ ದುಃಖತಸ್ಕಾಭವತ್‌ ತದಾ । 

ದೋಲೇವ ಮುಹುರಾಯಾತಿ ಯಾತಿ ಚೈವ ಸಭಾಂ ಮುಹುಃ ॥೨೪॥ 

ದುಃಖಿತನಾದ ಆ ನಳನ ಹೃದಯವು ಆಗ ಎರಡು 
ಭಾಗವಾದಂತಾಯಿತು.ತೊಟ್ಟಿಲಿನಂತೆ ಅವನು ಆ ಮಂಟಪದ ಹತ್ತಿರ ಬರುತ್ತಾನೆ. 
ಮತ್ತು ಪುನಃ ದೂರಹೋಗುತ್ತಾನೆ. 

ಸೋತಪಕ್ಕಷ್ಟಸ್ತು ಕಲಿನಾ ಮೋಹಿತಃ ಪ್ರಾದ್ರವನ್‌ ನಳ: । 

ಸು 

ಸುಪ್ತಾಮುತ್ತಜ್ಯ ತಾಂ ಭಾರ್ಯಾಂ ವಿಲಪ್ಯ ಕರುಣಂ ಬಹು 11೨೫॥ 

ಕೊನೆಗೆ ಕಲಿಯಿಂದ ಎಳೆಯಲ್ಲಟ್ಟ ಆ ನಳನು ಮೋಹಿತನಾಗಿ ಬಹಳ 
ಕರುಣಾಜನಕವಾಗಿ ವಿಲಾಪವನ್ನುಮಾಡಿ ನಿದ್ರಿಸುತ್ತಿದ್ದ ತನ್ನಪತ್ನಿಯನ್ನು ಬಿಟ್ಟು ಅಲ್ಲಿಂದ 
ಓಡಿದನು. 

ನಷ್ಟಾತ್ಮಾ ಕಲಿನಾಠ ರವಿಷ್ಣ ತತ್ತದ್ದಿಗಣಯನ್‌ ಮುಹುಃ । 

ಜಗಾಮೈವ ವನೇ ಶೂನ್ಯೇ ಭಾರ್ಯಾಮುತ ಜ್ಯ ದುಃಖಿತಃ HL 


-542- ಮಹಾಭಾರತ ವನಪರ್ವ 


ಕಲಿಯಿಂದ ಆವಿಷ್ಟನಾಗಿ ತನ್ನ ಮನಸಿನ ನಿಯಂತ್ರಣವನ್ನೇ ಕಳೆದುಕೊಂಡು ಹಿಂದೆ 
ನಡೆದ ಘಟನೆಗಳನ್ನು ಮತ್ತೆ ಮತ್ತೆ ಎಣಿಸುತ್ತಾ ದುಃಖದಿಂದ ಕೂಡಿದವನಾಗಿ 
ನಿರ್ಜನವಾದ ಕಾಡಿನಲ್ಲಿತನ್ನ ಭಾರ್ಯೆಯನ್ನು ಬಿಟ್ಟುಅವನು ಹೊರಟೇ ಹೋದನು. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಚತುಃಪಂಚಾಶೋ5ಧ್ಯಾಯಃ ॥ 
॥ ತೀರ್ಥಯಾತ್ರಾಪರ್ವಣಿ ದಶಮೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಐವತ್ನಾಲ್ಕನೆಯ ಅಧ್ಯಾಯ ಮುಗಿಯಿತು. 


KN 


ಐವತ್ಸೆದನೆಯ ಅಧ್ಯಾಯ 
(ದಮಯಂತಿಯ ರೋದನ. ಅಜಗರದಿಂದ ಅವಳ ಗ್ರಹಣ. ವ್ಯಾಧನಿಂದ 
ಮೋಚನ ಮತ್ತು ವ್ಯಾಧನ ಮರಣ.) 
ಬೃಹದಶ್ವ 
ಅಪಕ್ರಾಂತೇ ನಳೇ ರಾಜನ್‌ ದಮಯಂತೀ ಗತಕ್ಷಮಾ । 
ಅಬುಧ್ಯತ ವರಾರೋಹಾ ಸಂತ್ರಸ್ತಾ ವಿಜನೇ ವನೇ oll 


ಎಲ್ಫೆ ರಾಜನೇ! ನಳನು ಹೊರಟು ಹೋದಮೇಲೆ ಸುಂದರಿಯಾದ 
ದಮಯಂತಿಯು ಆಯಾಸ ಪರಿಹಾರಗೊಂಡವಳಾಗಿ ಎಚ್ಚರಗೊಂಡು ನಿರ್ಜನವಾದ 


ವನದಲ್ಲಿಹೆದರಿದಳು. 
ಭರ್ತಾರಂ ಸಾ ತ್ವಪಶ್ಯಂತೀ ಶೋಕದುಃಖಸಮನ್ನಿತಾ | 
ಪ್ರಾಕ್ರೋಶದುಚ್ಚೆಃ ಸಂತ್ರಸ್ತಾ ಹಾ ರಾಜನ್ನಿಶಿ ಭಾರತ (1೨೬ 
ಎಲೈ ಭಾರತನೇ! ಅವಳು ತನ್ನ ಪತಿಯನ್ನು ಕಾಣದೆ ದುಃಖಶೋಕಸಮನ್ವಿತಳಾಗಿ 
ಹೆದರಿಕೆಯಿಂದ ಹಾ ರಾಜನೇ! ಎಂದು ಗಟ್ಟಿಯಾಗಿ ಕಿರುಚಿದಳು. 


ಹಾ ನಾಥ ಹಾ ಮಹಾರಾಜ ಹಾ ಸಾಮಿನ್‌ ಕಿಂ ಜಹಾಸಿ ಮಾಮ್‌! 
ಹಾ ಹತಾಶಸ್ಥಿ ವಿನಷ್ಟಾರಸ್ಥಿ ಭೀತಾ5ಸ್ಮಿ ವಿಜನೇ ವನೇ 11೩! 


ತೀರ್ಥಯಾತ್ರಾಪರ್ವ -543- 


ಹಾ ನಾಥನೇ, ಹಾ ಮಹಾರಾಜನೇ ಹಾ ಸ್ವಾಮಿಯೇ ಏತಕ್ಕೆ ನನ್ನನ್ನು 
ಬಿಡುತ್ತಿದ್ದೀಯೆ? ಅಯ್ಯೋ ನಾನು ಸತ್ತೆ. ನಾನು ನಾಶವನ್ನು ಹೊಂದಿದೆ. ಈ 
ನಿರ್ಜನವಾದ ಅರಣ್ಯದಲ್ಲಿ ಭೀತಳಾಗಿದ್ದೇನೆ. 


ನನು ನಾಮ ಮಹಾರಾಜ ಧರ್ಮಜ್ಞ ಇತಿ ವಿಶ್ರುತಃ । 
ಕಥಂ ತಥಾವಿಧಸ್ತ್ವಂ ಹಿ ಸುಪ್ತಾಮುತ್ತಜ್ಯ ಮಾಂ ಗತಃ TT 


ಎಲೈ ಮಹಾರಾಜನೇ, ನೀನು ಧರ್ಮಜ್ಞನೆಂದು ಪ್ರಖ್ಯಾತನಾಗಿದ್ದೀಯಷ್ನೆ? 
ಅಂತಹ ನೀನು ನಿದಿಸುತಿದ ನನ್ನನ್ನು ಬಿಟ್ಟುಹೇಗೆ ಹೋದೆ? 


ದ್‌್‌ 

ಕಥಮುತ್ತಜ್ಯ ಗಂತಾಸಿ ವಶ್ಯಾಂ ಭಾರ್ಯಾಮನುವ್ರತಾಮ್‌ । 

ವಿಶೇಷತೋ ನಾಪಕೃತಃ ಪರೇಣಾಪಕೃತೇ ಸತಿ 11೫1! 

ನನ್ನಿಂದ ನಿನಗೆ ಯಾವ ಅಪಕಾರವೂ ಇಲ್ಲದೆ ಬೇರೆಯವರಿಂದ ಅಪಕೃತನಾದ 
ನೀನು ನಿನಗೆ ಅಧೀನಳೂ ನೀನು ಹೇಳಿದಂತೆ ನಡೆಯುವವಳೂ ಆದ ಪತ್ನಿಯಾದ 
ನನ್ನನ್ನು ತೊರೆದು ಹೇಗೆ ಹೋದೆ? 

ವದಸ್ಥ ತಾ ಗಿರಃ ಸತ್ಯಾಃ ಸಾಂಪ್ರತಂ ಚ ಮಯಾ ಸಹ । 

ಶಕ್ಷ್ಯಸೇ ತಾ ಗಿರಃ ಸತ್ಯಾಃ ಕರ್ತುಂ ಮಯಿ ನರೇಶ್ದರ । 

ಯಾಸ್ತ ಮಾ ಲೋಕಪಾಲಾನಾಂ ಸನ್ನಿಧೌ ಕಥಿತಾ: ಪುರಾ Hl 

ಎಲೈ ನರೇಶ್ದರನೇ ನೀನು ಹಿಂದೆ ಲೋಕಪಾಲಕರ ಸನ್ನಿಧಿಯಲ್ಲಿ ಯಾವ 
ಮಾತುಗಳನ್ನುಆಡಿದ್ದೀಯೋ ಆ ಮಾತುಗಳನ್ನು ನನ್ನ ಜೊತೆಯಲ್ಲಿ ಇನ್ನೊಮ್ಮೆ ಆಡು. 
ನರೇಶ್ವರನೇ, ನನ್ನ ವಿಷಯದಲ್ಲಿಆಡಿದ ನಿನ್ನ ಮಾತುಗಳನ್ನು ಸತ್ಯವನ್ನಾಗಿ ಮಾಡಲು 
ನೀನು ಸಮರ್ಥನಾಗಿದ್ದೀಯೆ. 

ಪರ್ಯಾಪಃ ಪರಿಹಾಸೋ5ಯಮೇತಾವಾನ್‌ ಪುರುಷರ್ಷಭ । 

ಭೀತಾರಹಮಸ್ಥಿ ದುರ್ಧರ್ಷ ದರ್ಶಯಾತ್ಮಾನಮೀಶ್ದರ 11೭!! 


ಪುರುಷಶ್ರೇಷ್ಠನೇ, ಇಷ್ಟು ವಿನೋದವು ಸಾಕು. ನಾನು ಹೆದರಿದ್ದೇನೆ. ಎಲೈ 
ದುರ್ಧರ್ಷನೇ ಪ್ರಭುವೇ ನಿನ್ನನ್ನುನನಗೆ ತೋರಿಸು. 


544. ಮಹಾಭಾರತ ವನಪರ್ವ 


ದೃಶ್ಯಸೇ ದೃಶ್ಯಸೇ ರಾಜನ್‌ ಏಷ ತಿಷ್ಕಸಿ ನೈಷಧ । 
ಆವಾರ್ಯ ಗುಲ್ಫೈರಾತ್ಮಾನಂ ಕಿಂ ಮಾಂ ನ ಪ್ರತಿಭಾಷಸೇ ॥೮॥ 


ಎಲೈ ರಾಜನೇ, ಕಾಣುತ್ತಿದ್ದೀಯೆ ಕಾಣುತ್ತಿದ್ದೀಯೆ ನೈಷಧನೇ, ಲತೆಗಳಿಂದ ನಿನ್ನನ್ನು 
ಮುಚ್ಚಿಕೊಂಡು ಇಲ್ಲಿಯೇ ನಿಂತಿದ್ದೀಯೆ. ನನಗೆ ಏಕೆ ಉತ್ತರವನ್ನುಕೊಡುವುದಿಲ್ಲ? 


ನೃಶಂಸಂ ಬತ ರಾಜೇಂದ್ರ ಯನ್ನಾಮೇವಂಗತಾಮಿಹ | 
ವಿಲಪಂತೀಂ ಸಮಾಲಿಂಗ್ಯ ನಾಶ್ಚಾಸಯಸಿ ಪಾರ್ಥಿವ al 


ಎಲೈ ರಾಜೇಂದ್ರನೇ ಇಂತಹ ದುರವಸ್ಥೆಗೆ ತುತ್ತಾಗಿ ವಿಲಾಪ ಪಮಾಡುತ್ತಿರುವ 
ನನ್ನನ್ನು ಆಲಿಂಗಿಸಿ ಸಮಾಧಾನ ಪಡಿಸದೆ ಇರುವುದು ಬಹಳ ಕ್ರೂರವಾದುದು. 


ನ ಶೋಚಾಮ್ಯಹಮಾತ್ಮಾನಂ ನ ಚಾನ್ಯದಪಿ ಕಿಂಚನ । 
ಕಥಂ ನು ಭವಿತಾಸ್ಯೇಕ ಇತಿ ತ್ವಾಂ ನೃಪ ಶೋಚಯೇ Te 


ಎಲೈ ರಾಜನೇ ನನ್ನ ವಿಷಯದಲ್ಲಿ ನಾನು ಏನೂ ಶೋಕಪಡುತ್ತಿಲ್ಲ. ಅಥವಾ 
ಬೇರೆ ಚಿಂತೆಯೂ ಇಲ್ಲ. ನನ್ನನ್ನು ಬಿಟ್ಟು ನೀನು ಒಬ್ಬನೇ ಹೇಗೆ ಇರುತ್ತೀಯೆ ಎಂದು 
ನಿನ್ನನ್ನೇ ಕುರಿತು ಶೋಕಿಸುತ್ತಿದ್ದೇನೆ. 


ಕಥಂ ನು ರಾಜಂಸ್ಪಷಿತಃ ಕ್ಲುಧಿತಃ ಶ್ರಮಕರ್ಶಿತಃ । 
ಸಾಯಾಹ್ನೇ ವೃಕ್ಷಮೂಲೇಷು ಮಾಮಪ ಶೃನ್‌ ನಿವತ್ತ್ಯಸಿ ele 


ರಾಜನೇ ಹಸಿದು ನೀರಡಿಕೆಯಿಂದಲೂ ಬಳಲಿಕೆಯಿಂದಲೂ ಶ್ರಮದಿಂದಲೂ 
ಬಳಲಿ ಸಾಯಂಕಾಲದಲ್ಲಿನನ್ನನ್ನು ಕಾಣದೆ ನೀನು ಒಂದು ವೃಕ್ಷ ಮೂಲದಲ್ಲಿಕುಳಿತು 
ಹೇಗೆ ವಾಸಿಸುವಿ? 
ಬೃಹಧಶ; 
ಏವಂ ಸಾ5ತೀವಶೋಕಾರ್ತಾ ಪ್ರದೀಪ್ರೇವ ಚ ಮನ್ಯುನಾ ಟ 
ಇತಶ್ಟೇತಶ್ಪ ರುದತೀ ಪರ್ಯಧಾವತ ದುಃಖಿತಾ 11೧೨1! 


ತೀರ್ಥಯಾತ್ರಾಪರ್ವ 545. 


ಹೀಗೆ ಬಹಳ ಶೋಕಕ್ಕೆ ಒಳಗಾಗಿ ಸಿಟ್ಟಿನಿಂದ ಉರಿಯುತ್ತಿರುವಂತೆ ದುಃಖಿತಳಾದ 
ದಮಯಂತಿಯು ಆಳುತ್ತಾ ಅಲ್ಲಿಂದಿಲ್ಲಿಗೆ ಓಡಿದಳು. 


ಮುಹುರುತ್ನತತೇ ಬಾಲಾ ಮುಹುಃ ಪತತಿ ವಿಷಲಾ । 
ಮುಹುರಾಲೀಯತೇ ಭೀತಾ ಮುಹುಃ ಕ್ರೋಶತಿ ರೋದಿತಿ ॥೧೩॥ 


ಬಾಲೆಯು ಮತ್ತೆ ಏಳುತ್ತಾಳೆ. ದುಃಖದಿಂದ ವಿಷ್ಟಲಳಾಗಿ ಮತ್ತೆ ಬೀಳುತ್ತಾಳೆ. 
ಭಯದಿಂದ ಮತ್ತೆ ಅಡಗಿಕೊಳ್ಳುತ್ತಾಳೆ ಮತ್ತು ಮತ್ತೆ ಮತ್ತೆ ಕಿರುಚುತ್ತಾಳೆ ಮತ್ತು 
ಅಳುತ್ತಾಳೆ. 


ಸಾ5ತೀವ ಶೋಕಸಂತಪ್ಪಾ ಮುಹುರ್ನಿಶ್ನಸ್ಯ ವಿಹ್ಠಲಾ । 
ಉವಾಚ ಭೈಮೀ ನಿಷ್ಠಮ್ಯ ರೋದಮಾನಾ ಪತಿವ್ರತಾ eT 


ಬಹಳೆ ಶೋಕಸಂತಪ್ಪಳಾದ ಪತಿವ್ರತೆಯಾದ ಆ ದಮಯಂತಿಯು ದುಃಖದಿಂದ 
ವಿಹ್ನೆಲಳಾಗಿ ಮತ್ತೆ ಮತ್ತೆ ನಿಟ್ಟುಸಿರನ್ನು ಬಿಡುತ್ತಾ ಆ ಮಂಟಪದಿಂದ ಹೊರಗೆ ಬಂದು 
ಆಳುತ್ತಾ ಮಾತನಾಡಿದಳು. 


ಯಸ್ಯಾಭಿಶಾಪಾದ್‌ ದುಃಖಾರ್ತೋ ದುಃಖಂ ವಿಂದತಿ ನೈಷಧಃ । 
ತಸ್ಯ ಭೂತಸ್ಯತದ್ದುಖಾದ್‌ ದುಃಖಮಭ್ಯಧಿಕಂ ಭವೇತ್‌ 11೧೫11 


ಅಪಾಪಚೇತಸಂ ಪಾಪೋ ಯ ಏವಂ ಕೃತವಾನ್‌ ನಳಮ್‌ । 
ತಸ್ಮಾದ್‌ ದುಃಖತರಂ ಪ್ರಾಪ್ಯ ಜೀವತ್ಸಸುಖಜೀವಿಕಾಮ್‌ MOL 


ಯಾರ ಅಭಿಶಾಪದಿಂದ ನಳನು ದುಃಖಾರ್ತನಾಗಿ ಇಷ್ಟು ದುಃಖವನ್ನು 
ಅನುಭವಿಸುತ್ತಿದ್ದಾನೋ ಆ ವ್ಯಕ್ತಿಗೆ ನಳನ ದುಃಖಕ್ಕಿಂತ ಅಧಿಕವಾದ ದುಃಖವಾಗಲಿ. 
ಪಾಪಬುದ್ಧಿಯಿಲ್ಲದ ನಳನನ್ನು ಯಾವ ಪಾಪಿಯು ಇಂತಹ ದುರವಸ್ಥೆಗೆ ತಂದನೋ 
ಅವನು ಇದಕ್ಕಿಂತ ಹೆಚ್ಚಿನ ದುಃಖವನ್ನುಹೊಂದಿ ದುಃಖಜೀವನವನ್ನುನಡೆಸಲಿ. 


ಏವಂ ತು ವಿಲಪಂತೀ ಸಾ ರಾಜ್ಞೋ ಭಾರ್ಯಾ ಮಹಾತ್ಮನಃ | 
ಅನ್ನೇಷತಿ ಸ್ಮ ಭರ್ತಾರಂ ವನೇ ಶ್ಲಾಪದಸೇವಿತೇ 1೧೭1 


-546- ಮಹಾಭಾರತ ವನಪರ್ವ 


ಹೀಗೆ ವಿಲಾಪವನ್ನು ಮಾಡುತ್ತಾ ಮಹಾತ್ಮನಾದ ನಳಮಹಾರಾಜನ 
ಭಾರ್ಯೆಯಾದ ದಮಯಂತಿಯು ಕ್ರೂರಮೃಗಗಳಿಂದ ಸೇವಿತವಾದ ಆ ಕಾಡಿನಲ್ಲಿ 
ತನ್ನ ಪತಿಯನ್ನು ಹುಡುಕಿದಳು. 


ಉನ್ನತ್ತವದ್‌ ಭೀಮಸುತಾ ವಿಲಪಂತೀ ತತಸ್ತತಃ । 
ಹಾಹಾ ರಾಜನ್ನಿತಿ ಮುಹುರಿಶಶ್ಟೇತಶ್ಚ ಧಾವತಿ 11೧೮॥ 


ಭೀಮಸುತೆಯಾದ ದಮಯಂತಿಯು ಹುಚ್ಚಿಯಂತೆ ಮಾತನಾಡುತ್ತಾ ಅಯ್ಯೋ 
ರಾಜನೇ ಎಂದು ಮತ್ತೆ ಮತ್ತೆ ಕಿರುಚುತ್ತಾ ಇಲ್ಲಿಂದಲ್ಲಿಗೆ ಓಡಾಡಿದಳು. 


ಸಂಶುಷ್ಯಮಾಣಾಮತ್ಯರ್ಥಂ ಕುರರೀಮಿವ ವಾಶತೀಮ್‌ । 
ಕರುಣಂ ಬಹು ಶೋಚಂತೀಂ ವಿಲಪಂತೀಂ ಸುಮಧ್ಯಮಾಮ್‌ ॥1೧೯॥ 


ಸಹಸೈವಾನವದ್ಯಾಂಗೀಮಭ್ಯಾಶೇ ಪರಿವರ್ತಿನೀಮ್‌ । 
ಜಗ್ರಾಹಾಜಗರೋ ಗ್ರಾಹೋ ಮಹಾಕಾಯ: ಕ್ಷುಧಾನ್ನಿತಃ ॥1೨೦॥ 


ಹೀಗೆ ಒಣಗಿ ಹೋಗುತ್ತಿದ್ದಮತ್ತು ಕುರರಿಯಂತೆ ಕಿರುಚುತ್ತಿದ್ದಕರುಣಾಜನಕವಾಗಿ 
ಬಹಳವಾಗಿ ಶೋಕಪಡುತ್ತಿದ್ದಬಾಯಿಂದ ಬಹಳ ಮಾತನಾಡುತ್ತಿದ್ದ ತನ್ನ ಸಮೀಪದಲ್ಲೇ 
ಇದ್ದ ಅನವದ್ಯಾಂಗಿಯಾದ ಆ ಸುಂದರಿಯನ್ನು ದೊಡ್ಡ ಶರೀರವನ್ನು ಹೊಂದಿದ್ದ 
ಒಂದು ಅಜಗರವು ಹಸಿವೆಯಿಂದ ಕೂಡಿದುದಾಗಿ ಇದ್ದಕ್ಕಿದ್ದಂತೆ ಹಿಡಿಯಿತು. 


ಸಾ ಗೃಹ್ಯಮಾಣಾ ಗ್ರಾಹೇಣ ಶೋಕೇನ ಚ ಪರಾಜಿತಾ | 
ನಾತ್ಕಾನಂ ಶೋಚತಿ ತಥಾ ಯಥಾ ಶೋಚತಿ ನೈಷಧಮ್‌ 1|೨೧॥ 


ಶೋಕದಿಂದ ಪರಾಜಿತಳಾಗಿ ಹೆಬ್ಬಾವಿನಿಂದ ಹಿಡಿಯಲ್ಪಟ್ಟಿದ್ದರೂ ದಮಯಂತಿಯು 
ನಳನನ್ನು ಕುರಿತು ಶೋಕಪಟ್ಟಳೀ ಹೊರತು ತನ್ನನ್ನುಕುರಿತು ಹಾಗೆ ಶೋಕವನ್ನು ಪಡಲಿಲ್ಲ. 


ಹಾ ನಾಥ ಮಾಮಿಹ ವನೇ ಗೃಹ್ಯಮಾಣಾಮನಾಗಸೀಮ್‌ । 
ಗ್ರಾಹೇಣಾನೇನ ವಿಪಿನೇ ಕಿಮರ್ಥಂ ನಾಭಿಧಾವಸಿ 11೨೨ 


ಅಯ್ಯೋ ಸ್ವಾಮಿಯೇ ಈ ಕಾಡಿನಲ್ಲಿನಿರಪರಾಧಿಯಾಗಿ ನನ್ನನ್ನು ಈ ಅಜಗರವು 
ಹಿಡಿಯುತ್ತಿರುವಾಗ ನೀನು ಏಕೆ ನನ್ನ ರಕ್ಷಣೆಗೆ ಓಡಿಬರುತ್ತಿಲ್ಲ? 


ತೀರ್ಥಯಾತ್ರಾಪರ್ವ -547- 


ಕಥಂ ಭವಾನ್‌ ಜಗಾಮಾಥ ಮಾಮಿಹೋತ್ಸಜ್ಯ ನೈಷಧ । 

ಕಥಂ ಭವಿಷ್ಯಸಿ ಪುನರ್ಮಾಮನುಸ್ನ ಕೃತ್ಯ ನೈಷಧ । 

ಶಾಪಾನ್ನುಕ್ತಃ ಪುನರ್ಲಬ್ದಾ ಬುದ್ಧಿಂ ಚೇತೋ ಧನಾನಿ ಚ 11೨೩ಟ। 

ನೈಷಧನೇ ನನ್ನನ್ನು ಇಲ್ಲಿ ತೊರೆದು ನೀನು ಹೇಗೆ ಹೊರಟುಹೋದೆ? ನೀನು 
ಶಾಪದಿಂದ ಮುಕ್ಕನಾಗಿ ಪುನಃ ನಿನ್ನ ಪ್ರಜ್ಞೆಯನ್ನು ಮನಸ್ಸನ್ನು ಮತ್ತು ಸಂಪತ್ತನ್ನುಪಡೆದ 
ಮೇಲೆ ನನ್ನನ್ನುಸ್ಥರಿಸಿ ಹೇಗೆ ಇರುತ್ತೀಯೆ? 

ಶ್ರಾಂತಸ್ಯ ತೇ ಕ್ಪುಧಾರ್ತಸ್ಯ ಪರಿಗ್ಗಾನಸ್ಯ ನೈಷಧ । 

ಕಾ ಶ್ರಮಂ ರಾಜಶಾರ್ದೂಲ ನಾಶಯಿಷ್ಯತಿ ತೇಂನಘ 11೨೪॥ 

ಎಲ್ಫೆ ನೈಷಧನೇ ಹಸಿವೆಯಿಂದ ಬಳಲಿ ಸೊರಗಿದ ನಿನಗೆ ಎಲ್ಫೆ ರಾಜಶಾರ್ದೂಲನೇ 
ಎಲ್ಫೆ ಅನಘನೇ ಯಾವಳು ನಿನ್ನ ಶ್ರಮವನ್ನು ಪರಿಹಾರಮಾಡುತ್ತಾಳೆ? 


ತಾಮಕಸ್ಮಾನ್ಭೃಗವ್ಯಾಧೋ ವಿಚರನ್‌ ಗಹನೇ ವನೇ । 

ಆಕ್ರಂದತೀಮುಪಶ್ರುತ್ಯ ಜವೇನಾಭಿಸಸಾರ ಹ 1೨೫ 

ಆ ದಟ್ಟವಾದ ಕಾಡಿನಲ್ಲಿ ಆಕಸ್ಮಿಕವಾಗಿ ಸಂಚರಿಸುತ್ತಿದ್ದ ಒಬ್ಬ ಮೃಗವ್ಯಾಧನು 
ಹೀಗೆ ಗೋಳಾಡುತ್ತಿದ್ದ ದಮಯಂತಿಯ ಮಾತುಗಳನ್ನು ಕೇಳಿ ಶೀಘ್ರವಾಗಿ ಅವಳ 
ಬಳಿಗೆ ಬಂದನು. 


ತಾಂ ಸ ದೃಷ್ಟ್ವಾ ತಥಾ ಗ್ರಸ್ತಾಮುರಗೇಣಾಯತೇಕ್ಷಣಾಮ್‌ ।ಟ 
ಲವ ್‌ [el 


ತ್ವರಮಾಣೋ ಮೃಗವ್ಯಾಧಃ ಸಂಚರನ್‌ ಗಹನೇ ವನೇ 11೨೬।॥ 
ಸಮತಿಕ್ರಮ್ಯ ವೇಗೇನ ಸತ್ವರಃ ಸ ವನೇಚರಃ | 
ಮುಖತಃ ಪಾಟಯಾಮಾಸ ಶಸ್ತ್ರೇನ ನಿಶಿತೇನ ಚ 11೨೭! 


ಆ ವಿಶಾಲನೇತ್ರೆಯು ಹಾಗೆ ಸರ್ಪದಿಂದ ಹಿಡಿಯಲ್ಲಟ್ಟಿದ್ದನ್ನು ನೋಡಿದ ಆ 
ಮೃಗವ್ಯಾಧನು ಆ ದಟ್ಟವಾದ ಅರಣ್ಯದಲ್ಲಿ ಶೀಘ್ರವಾಗಿ ಆ ಸರ್ಪವನ್ನು ಮೆಟ್ಟಿ ತನ್ನ 
ಬಳಿಯಲ್ಲಿದ್ದ ಹರಿತವಾದ ಶಸ್ತದಿಂದ ಅದರ ಬಾಯಿಯನ್ನುಸೀಳಿದನು. 


-548- ಮಹಾಭಾರತ ವನಪರ್ವ 


ನಿರ್ವಿಚೇಷ್ಠಂ ಭುಜಂಗಂ ತಂ ವಿಶಸ್ಯ ಮೃಗಜೀವಿಕಃ । 
ಮೋಕಯಿತ್ತಾ ಚ ತಾಂ ವ್ಯಾಧಃ ಪ್ರಶ್ಚಾಲ್ಯ ಸಲಿಲೇನ ಚ । 
ಲ ವ «ಪ 
ಸಮಾಶ್ನಾಸ್ಯ ಕೃತಾಹಾರಾಮಥ ಪಪ್ರಚ್ಛ ಭಾರತ 1೨2೮ 


ಎಲೈ ಭಾರತನೇ ಆ ಮೃಗಜೀವನವನ್ನು ಮಾಡುವ ವ್ಯಾಧನು ಆ ಸರ್ಪವನ್ನು 
ಸೀಳಿಹಾಕಿ ನಿಷ್ಠಿಯವನ್ನಾಗಿ ಮಾಡಿ ದಮಯಂತಿಯನ್ನು ಬಿಡಿಸಿ ತಾನು ನೀರಿನಿಂದ 
ತೊಳೆದುಕೊಂಡು ದಮಯಂತಿಗೆ ಸಮಾದಾನವನ್ನುಮಾಡಿ ಅವಳು ಸಲ್ಪ ಆಹಾರವನ್ನು 
ಸೀಕರಿಸಿದ ಮೇಲೆ ಅವಳನ್ನು ಕೇಳಿದನು. 


ವ 
ಕಸ್ಯ ತಂ ಮೃಗಶಾವಾಕ್ಷಿ ಕಥಂ ಚಾಸ್ಕಾಗತಾ ವನಮ್‌ । 
ಕಥಂ ಚೇದಂ ಮಹತ್‌ ಕೃಚ್ಛ್ಚಂ ಪ್ರಾಪ್ತವತ್ಯಸಿ ಭಾಮಿನಿ (1೨೯ 
ಲ್ರ್ರ ೨ 
ಎಲೌ ಹರಿಣಾಕ್ಷಿಯೇ ನೀನು ಯಾರಿಗೆ ಸೇರಿದವಳು? ಈ ಕಾಡಿಗೆ ಹೇಗೆ ಬಂದೆ? 
ಭಾಮಿನಿಯೇ ನಿನಗೆ ಇಂತಹ ದೊಡ್ಡ ಕಷ್ಟವು ಹೇಗೆ ಪ್ರಾಪ್ತವಾಯಿತು? 
ಬೃಹದಶ್ವ 
ದಮಯಂತೀ ತಥಾ ತೇನ ಪೃಚ್ಛೆ ಮಾನಾ ವಿಶಾಂಪತೇ । 
ಸರ್ವಮೇತದ್ಯಥಾವೃತ್ತಮಾಚಚಕ್ಟೇತಸ್ಯ ಭಾರತ AOI 


ಎಲೈ ರಾಜನೇ ಭಾರತನೇ ಹಾಗೆ ಅವನಿಂದ ಕೇಳಲ್ಲಟ್ಟದಮಯಂತಿಯು ಅವನಿಗೆ 
ಎಲ್ಲಾವೃತ್ತಾಂತವನ್ನೂ ಯಥಾರ್ಥವಾಗಿ ಹೇಳಿದಳು. 


ತಾಮರ್ಧವಸ್ತಸಂವೀತಾಂ ಪೀನಶ್ರೋಣಿಪಯೋಧರಾಮ್‌ ।ಟ 
ಸುಕುಮಾರಾನವದ್ಯಾಂಗೀಂ ಪೂರ್ಣಚಂದ್ರನಿಭಾನನಾಮ್‌ Ol 


ಮೃಣಾಳಪತ್ರನಯನಾಂ ತಥಾ ಮಧುರಭಾಷಿಣೀಮ್‌ ।ಟ 
ಲಕ್ಷಯಿತ್ತಾ ಮೃಗವ್ಯಾಧಃ ಕಾಮಸ್ಯ ವಶಮೇಯಿವಾನ್‌ 11೩೨1! 
ಅರ್ಧವಸ್ಥವನನ್ನು ಸುತ್ತಿಕೊಂಡಿದ್ದ ಪೀನವಾದ ನಿತಂಬ ಮತ್ತು ಸ್ತನಗಳನ್ನು 


ಹೊಂದಿದ್ದಸುಕುಮಾರವಾದ ಮತ್ತು ನಿರ್ದುಷ್ಠವಾದ ಅವಯವಗಳನ್ನುಹೊಂದಿದ್ದ 
ಪೂರ್ಣಚಂದ್ರನಂತೆ ಮುಖವನ್ನು ಹೊಂದಿದ್ದ ಕಮಲಪತ್ರದಂತೆ ಆಯತ 


ತೀರ್ಥಯಾತ್ರಾಪರ್ವ -549- 


ಲೋಚನೆಯಾದ ಮಧುರಭಾಷಿಣಿಯಾದ ಅವಳನ್ನು ಗಮನಿಸಿ ಮೃಗವ್ಯಾಧನು 
ಕಾಮವಶನಾದನು. 
ತಾಮಥ ಶಕ್ಷ್ಯಯಾ ವಾಚಾ ಲುಬ್ಬಕೋ ಮೃದುಪೂರ್ವಯಾ । 
ಸಾಂತ್ಚಯಾಮಾಸ ಕಾಮಾರ್ತಃ ತದಬುಧ್ಯತ ಭಾಮಿನೀ 1೩೩1 
ಆನಂತರ ಆ ಬೇಡನು ಕಾಮಾರ್ತನಾಗಿ ಮೃದುಪೂರ್ವವಾದ' 
ಮಧುರಮಾತುಗಳಿಂದ ಅವಳನ್ನು ಸಮಾಧಾನಗೊಳಿಸಿದನು. ದಮಯಂತಿಯು ಅವನ 
ಇಂಗಿತವನ್ನು ತಿಳಿದಳು. 
ದಮಯಂತೀ ಚ ತಂ ದುಷ್ಪಂ ವಿಜ್ಞಾಯಾಥ ಪತಿವ್ರತಾ । 
ತೀವ್ರರೋಷಸಮಾವಿಷ್ಟಾ ಪ್ರಜಜ್ಞಾಲೇವ ಮನ್ಯುನಾ AVI 
ಪತಿವ್ರತೆಯಾದ ದಮಯಂತಿಯು ಅವನನ್ನು ದುಷ್ಠನೆಂದು ತಿಳಿದು ಆಗ 
ತೀವ್ರಕೋಪದಿಂದ ಕೂಡಿದವಳಾಗಿ ಸಿಟ್ಟಿನಿಂದ ಉರಿದಳು. 
ಸ ತು ಪಾಪಮತಿಃ ಕ್ಷುದ್ರಃ ಪ್ರಧರ್ಷಯಿತುಮಾತುರ: । 
ದುರ್ಧರ್ಷಾಂ ತರ್ಕಯಾಮಾಸ ದೀಪ್ತಾಮಗ್ನಿಶಿಖಾಮಿವ 11೩೫। 


ಪಾಪಮತಿಯೂ ಕ್ಷುದ್ರಮತಿಯೂ ಆದ ಆ ವ್ಯಾಧನು ಅವಳ ಮೇಲೆ ಎರಗಲು 
ಆತುರನಾಗಿದ್ದರೂ. ಅವಳು ಉರಿಯುವ ಅಗ್ನಿಯ ಶಿಖೆಯಂತೆ ಮುಟ್ಟಲು 


ಅಸಾಧ್ಯಳೆಂದು ಚಿಂತಿಸಿದನು. 

ದಮಯಂತೀ ತು ದುಃಖಾರ್ತಾ ಪತಿರಾಜ್ಯವಿನಾಕೃತಾ I 

ಅತೀತವಾಕ್ನಥೇ ಕಾಲೇ ಶಶಾಪೈನಂ ರುಷಾ ಕಿಲ 11೩೬ 

ಪತಿಯನ್ನೂ ರಾಜ್ಯವನ್ನೂ ಕಳೆದುಕೊಂಡು ದುಃಖದಿಂದ ಕೂಡಿದ್ದ 
ದಮಯಂತಿಯು ಮಾತುಗಳಿಗೂ ಮೀರಿದ ದುಃಖದ ಆ ಕಾಲದಲ್ಲಿಕೋಪದಿಂದ 
ಅವನಿಗೆ ಶಾಪವನ್ನು ಕೊಟ್ಟಳಷ್ಟೆ Y 

ಯಥಾತಹಂ ನೈಷಧಾದನ್ಯಂ ಮನಸಾಆಪಿ ನ ಚಿಂತಯೇ । 

ತಥಾತಯಂ ಪತತಾಂ ಕ್ಷುದ್ರಃ ಪರಾಸುರ್ಮ್ಯಗಜೀವನಃ (1೩೭! 


-550- ಮಹಾಭಾರತ ವನಪರ್ವ 
ನಾನು ನೈಷಧನನ್ನು ಬಿಟ್ಟುಮನಸ್ಸಿನಲ್ಲಿಯೂ ಸಹ ಇನ್ನೊಬ್ಬನನ್ನು ಚಿಂತಿಸದಿದ್ದರೆ 
ಈ ಕ್ಷುದ್ರನಾದ ಮೃಗವ್ಯಾಧನು ಸತ್ತು ಬೀಳಲಿ. 
ಬೃಹದಶ್ವ 
ಉಕ್ತಮಾತ್ರೇ ತು ವಚನೇ ತಯಾ ಸ ಮೃಗಜೀವನಃ । 
ವ್ಯಸುಃ ಪಪಾತ ಮೇದಿನ್ಯಾಮಗ್ನಿದಗ್ದ ಇವ ದ್ರುಮಃ 11೩೮1 


ದಮಯಂತಿಯು ಆ ಮಾತುಗಳನ್ನು ಹೇಳುತ್ತಿರುವಂತೆಯೇ ಆ ಮೃಗಜೀವನನು 
ಅಗ್ನಿಯಲ್ಲಿ ದಗ್ಗವಾದ ವೃಕ್ಷದಂತೆ ಪ್ರಾಣವನ್ನು ಕಳೆದುಕೊಂಡು ಭೂಮಿಯಮೇಲೆ 
ಬಿದ್ದನು. 

॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ಪಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಪಂಚಪಂಚಾಶೋಂಧ್ಯಾಯಃ ॥ 
ತೀರ್ಥಯಾತ್ರಾಪರ್ವಣಿ ಏಕಾದರೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಐವತ್ರೈದನೆಯ ಅಧ್ಯಾಯ ಮುಗಿಯಿತು. 
TOK 
ಐವತ್ತಾರನೆಯ ಅಧ್ಯಾಯ 
(ಅರಣ್ಯದಲ್ಲಿ ದಮಯಂತಿಯ ವಿಲಾಪ. ತಾಪಸಾಶ್ರಮ ದರ್ಶನ. 
ವರ್ತಕರ ಗುಂಪಿನಲ್ಲಿ ಪ್ರವೇಶ.) 

ಣ್‌ 0 
ಬೃಹದಶ್ವ 
ಸಾ ನಿಹತ್ಯ ಮೃಗವ್ಯಾಧಂ ಪ್ರತಸ್ಥೇ ಕಮಲೇಕಣಾ । 


ಛು eA 


ವನಂ ಪ್ರತಿಭಯಂ ಶೂನ್ಯಂ ರಿಲ್ಲಿಕಾಗಣನಾದಿತಮ್‌ 11೧11 
ಸಿಂಹಾವ್ಯಾಘ್ರಮೃಗದ್ದೀಪಿವರಾಹರ್ಕ್ವಮೃಗಾಯುತಮ್‌ ।ಟ 
ವ “ ಲ 
ನಾನಾಪಕ್ಸಿಸಮಾಕೀರ್ಣಂ ಮ್ಲೇಚ್ಛತಸ್ಕರಸೇವಿತಮ್‌ Wal 
ಸಾಲವೇಣುಧರಾಶ್ಚತ್ರತಿಂದುಕೇಂದುಕಕಿಂಶುಕ್ಳೈಃ I 
ಅರ್ಜುನಾರಿಷ್ಠಸಂಛನ್ನಂ ಸ್ಕಂದನೈೆಶ್ಲ ಸಶಾಲಲ್ಪೆಃ 11೩1! 
ಗಿ ೩ ಬೆ ಸೌ ೬ಲ 


ತೀರ್ಥಯಾತ್ರಾಪರ್ವ 551- 


ಜಂಬ್ಹಾಮ್ರಲೋಧ್ರಖದಿರಶಾಕವೇತ್ರಸಮಾಕುಲಮ್‌ । 
ಕಾಶ್ಯರ್ಯಾಮಲಕಪಕ್ಷಕದಂಬೋದುಂಬರಾವೃತಮ್‌ al 


ಕಮಲಲೋಚನೆಯಾದ ಅವಳು ಮೃಗವ್ಯಾಧನನ್ನು ಸಂಹರಿಸಿ ಮುಂದೆ 
ಹೊರಟಳು. ಆ ಕಾಡು ಭಯಂಕರವಾಗಿ ನಿರ್ಜನವಾಗಿ ಅನೇಕ ಕ್ರಿಮಿಕೀಟಗಳ 
ನಾದಗಳಿಂದ ಕೂಡಿದ್ದಿತು. ಸಿಂಹ ವ್ಯಾಘ್ರ ಜಿಂಕೆ ಹುಲಿ ವರಾಹ ಕರಡಿ ಮೊದಲಾದ 
ಮೃಗಗಳಿಂದ ಕೂಡಿದ್ದಿತು. ನಾನಾ ಪಕ್ಷಿಗಳಿಂದ ನಿಬಿಡವಾಗಿ ಮ್ಲೇಚ್ಛರಿಗೂ ಮತ್ತು 
ಚೋರರಿಗೂ ಅವಾಸಸ್ಥಾನವಾಗಿದ್ದಿತು. ತಾಲ ವೇಣು ಧರ ಅಶ್ವತ್ಥ ಇಂದುಕ ಕಿಂಶುಕ 
ಅರ್ಜುನ ಅರಿಷ್ಟ ಈ ವೃಕ್ಷಗಳಿಂದಲೂ ಚಂದನ ಶಾಲ್ಲಲ ಜಂಬು ಆಮ್ರ ಲೋಧ್ರ 
ಖದಿರ ಶಾಕ ವೇತ್ರ ಕಾಶ್ನರಿ ಆಮಲಕ ಪಕ್ಷ ಕದಂಬ ಉದುಂಬರ ಮೊದಲಾದ 
ವೃಕ್ಷಗಳಿಂದಲೂ ತುಂಬಿಹೋಗಿದ್ದಿತು. 


ಬದರೀಬಿಲ್ಲಸಂಛನ್ನಂ ನ್ಯಗ್ರೋಧೈಶ್ಚ ಸಮಾಕುಲಮ್‌ । 
ಪ್ರಿಯಾಲತಾಲಖರ್ಜೂರಹರೀತಕವಿಭೀತಕ್ಕೆಃ 11೫1! 
ನಾನಾಧಾತುಶತೈರ್ನದ್ದಾನ್‌ ವಿವಿಧಾನಪಿ ಚಾಚಲಾನ್‌ । 
ಸಿಂಹರ್ಕೃವ್ಯಾಪುಸಂಘುಷ್ಠಾನ್‌ ದರೀಶ್ಟಾದ್ಭುತದರ್ಶನಾಃ Well 
ನದೀಃ ಸರಾಂಸಿ ವಾಪೀಶ್ಚ ವಿವಿಧಾಂಶ್ಚ ಮೃಗದ್ವಿಜಾನ್‌ । 

ಸುಬಹೂನ್‌ ಭೀಮರೂಪಾಂಶ್ಚ ಪಿಶಾಚೋರಗರಾಕ್ಷಸಾನ್‌ 11೭11 


ಪಲ್ಲಲಾನಿ ತಟಾಕಾನಿ ಗಿರಿಕೂಟಾನಿ ಸರ್ವಶಃ । 
ಸರಿತ್ತರಾಂಸಿ ಚ ತಥಾ ದದರ್ಶಾದ್ದುತದರ್ಶನಾನ್‌ 11೮! 


ಬದರಿ, ಬಿಲ್ಲವೃಕ್ಷಗಳಿಂದಲೂ ನ್ಯಗ್ರೋಧವೃಕ್ಷಗಳಿಂದಲೂ ಪ್ರಿಯಾಲ ತಾಲ 
ಖರ್ಜೂರ ಹರೀತಕ ವಿಭೀತಕ ಮೊದಲಾದ ವೃಕ್ಷಗಳಿಂದಲೂ ಸಂಕುಲವಾಗಿದ್ದಿತು. 
ದಮಯಂತಿಯು ಅನೇಕ ಧಾತುಗಳಿಂದ ಕೂಡಿದ ವಿವಿಧ ಪರ್ವತಗಳನ್ನೂ 
ಅದ್ಭುತವಾಗಿ ತೋರುವ ಸಿಂಹ ಕರಡಿ ವ್ಯಾಘ್ರಗಳ ನಾದದಿಂದ ಕೂಡಿದ ಗುಹೆಗಳನ್ನೂ 
ನದೀ ಸರೋವರ ಭಾವಿಗಳನ್ನೂ ಅನೇಕ ವಿಧವಾದ ಮೃಗಪಕ್ಷಿಗಳನ್ನೂ 
ಭಯಂಕರರೂಪವುಳ್ಳ ಅನೇಕ ಪಿಶಾಚೋರಗ ರಾಕ್ಷಸರನ್ನೂ ಜೌಗುಪ್ರದೇಶಗಳನ್ನೂ 


-552- ಮಹಾಭಾರತ ವನಪರ್ವ 


ಕೆರೆಗಳನ್ನೂ ಪರ್ವತ ಶಿಖರಗಳನ್ನೂ ಮತ್ತು ಅದ್ಭುತವಾಗಿ ಕಾಣುವ ನದಿ ಮತ್ತು 
ಸರೋವರಗಳನ್ನೂನೋಡಿದಳು. 


ಯೂಥಶೋ ದದ್ಭಶೇ ಚಾತ್ರ ವಿದರ್ಭಾಧಿಪನಂದಿನೀ । 
ಮಹಿಷಾನ್‌ ವರಾಹಾನ್‌ ಗೋಮಾಯೂನ್‌ ಯಕ್ಷಪನ್ನಗವಾನರಾನ್‌ Il 


ವಿದರ್ಭರಾಜ ನಂದಿನಿಯಾದ ದಮಯಂತಿಯು ಅಲ್ಲಿಮಹಿಷಗಳು ವರಾಹಗಳು 
ನರಿಗಳು ಕರಡಿಗಳು ಸರ್ಪಗಳು ಕಪಿಗಳು ಇವುಗಳನ್ನು ಗುಂಪುಗಟ್ಟಲೆಯಲ್ಲಿ 
ನೋಡಿದಳು. 


ತೇಜಸಾ ಚೈವ ಲಕ್ಷ್ಮ್ಮಾ ಚ ಕಾಂತ್ಕಾ ಚ ಪರಯಾ ವೃತಾ । 
ವೈದರ್ಭೀ ವಿಚಚಾರೈಕಾ ನಳಮನ್ವೇಷತೀ ತದಾ 11೧೦॥ 


ತೇಜಸ್ಸಿನಿಂದಲೂ ಸೌಭಾಗ್ಯದಿಂದಲೂ ಶ್ರೇಷ್ಠವಾದ ಕಾಂತಿಯಿಂದಲೂ ಕೂಡಿದ 
ವಿದರ್ಭ ರಾಜಕುಮಾರಿಯು ನಳನನ್ನು ಹುಡುಕುತ್ತಾ ಆಗ ಒಬ್ಬಳೇ ತಿರುಗಾಡಿದಳು. 


ನಾಬಿಭ್ಯತ್‌ ಸಾ ನೃಪಸುತಾ ಭೈಮೀ ತತ್ರಾಥ ಕಸ್ಯಚಿತ್‌ । 
ದಾರುಣಾಮಟವೀಂ ಪ್ರಾಪ್ಯ ಭರ್ತೃವ್ಯಸನಕರ್ಶಿತಾ eel 


ರಾಜಕುಮಾರಿಯಾದ ಆ ದಮಯಂತಿಯು ಪತಿಯ ವ್ಯಸನದಿಂದ ಹೀಡಿತಳಾಗಿ 
ಭಯಂಕರವಾದ ಕಾಡನ್ನುಸೇರಿದರೂ ಅಲ್ಲಿಯಾವುದಕ್ಕೂಹೆದರಲಿಲ್ಲ. 


ವಿದರ್ಭರಾಜತನಯಾ ವಿಲಲಾಪ ಸುದುಃಖತಾ । 
ಭರ್ತಶೋಕಪರೀತಾಂಗೀ ಶಿಲಾತಳಸಮಾಶ್ರಿತಾ 11೧೨! 


ವಿದರ್ಭರಾಜಕುಮಾರಿಯಾದ ದಮಯಂತಿಯು ದುಃಖದಿಂದ ಕೂಡಿದವಳಾಗಿ 
ಭತಣ್ಯಶೋಕದಿಂದ ತುಂಬಿಹೋದ ಅವಯವಗಳುಳ್ಳವಳಾಗಿ ಒಂದು ಶಿಲಾತಳದಲ್ಲಿ 
ಕುಳಿತು ವಿಲಾಪವನ್ನು ಮಾಡಿದಳು. 


ಸಿಂಹೋರಸ್ಥ ಮಹಾಬಾಹೋ ನಿಷಧಾಧಿಪತೇ ಪ್ರಭೋ 1 
ಕನು ರಾಜನ್‌ ಗತೋಶಸಿ ತ್ವಂ ಮಾಂ ನಿರ್ಜನೇ ವನೇ 11೧೩1 


ತೀರ್ಥಯಾತ್ರಾಪರ್ವ -553- 


ಅಶಮೇಧಾದಿಭಿರ್ವೀರ ಕ್ರತುಭಿಶ್ಚಾಪ್ತದಕ್ಷಿಣೈ: | 
ಕಥಮಿಷ್ಟ್ವಾ ನರವ್ಯಾಘ್ರ ಮಯಿ ಮಿಥ್ಯಾ ಪ್ರವರ್ತಸೇ 11೧೪। 


ಸಿಂಹೋರಸ್ಸನಾದ ಮಹಾಬಾಹುವೇ ನಿಷಧಾಧಿಪತಿಯಾದ ಪ್ರಭುವೇ ರಾಜನೇ 
ನಿರ್ಜನವಾದ ವನದಲ್ಲಿನನ್ನನ್ನು ಬಿಟ್ಟುಎಲ್ಲಿಗೆ ಹೋಗಿದ್ದೀಯೆ? ಎಲೈ ನರವ್ಯಾಪ್ರನೇ 
ಎಲೈ ವೀರನೇ ಬಹಳ ದಕ್ಷಿಣೆಗಳಿಂದಕೂಡಿದ ಅಶ್ತಮೇಧಯಾಗಗಳನ್ನು ಮಾಡಿ ನನ್ನ 
ವಿಷಯದಲ್ಲಿ ಏಕೆ ಅನುಚಿತವಾಗಿ ನಡೆದುಕೊಳ್ಳುತ್ತಿದ್ದೀಯೆ? 


ಯತ್ತ್ವಯೋಕ್ತಂ ಮಹಾರಾಜ ಮತಮಕ್ನಂ ಮಹಾದ್ಯುತೇ । 
ಸ್ಫರ್ತುಮರ್ಹಸಿ ಕಲ್ಯಾಣ ತತ್‌ ಸರ್ವಂ ಪಾರ್ಥಿವರ್ಷಭ 11೧೫!! 
ಯಥೋಕ್ತಂ ವಿಹಗೈರ್ಹಂಸೈಃ ಸಮೀಪೇ ತವ ಭೂಮಿಪ । 
ಮತ್ತಕಾಶೇ ಚ ತೈರುಕ್ತಂ ತದವೇಕ್ಷಿತುಮರ್ಹಸಿ NOL 


ಮಹಾರಾಜನೇ, ಮಹಾದ್ಯುತಿಯೇ, ಕಲ್ಯಾಣರೂಪನೇ, ಪಾರ್ಥಿವಶ್ರೇಷ್ಠನೇ, 
ನನ್ನಎದುರಿನಲ್ಲಿನೀನು ಏನು ಮಾತನಾಡಿದ್ದೀಯೋ ಅವೆಲ್ಲವನ್ನು ಈಗ ಸ್ಥರಿಸಿಕೋ. 
ಎಲೈ ರಾಜನೇ, ನಿನ್ನ ಸಮೀಪದಲ್ಲಿ ಹಂಸಪಕ್ಷಿಗಳು ಏನನ್ನು ಹೇಳಿದವೋ ಮತ್ತು ನನ್ನ 
ಸಮೀಪಕ್ಕೆ ಬಂದು ಏನನ್ನು ಹೇಳಿದವೋ ಅದೆಲ್ಲವನ್ನೂ ನೀನು ಗಮನಿಸು. 


ಏಕತಪ್ನತುರೋ ವೇದಾಃ ಸಾಂಗೋಪಾಂಗಾಃ ಸವಿಸ್ತರಾಃ । 

ಅಧೀತಾಃ ಪುರಷವ್ಯಾಘ್ರ ಸತ್ಯಮೇಕಂ ಕಿಲೈಕತಃ 11೧೭1! 

ತಸ್ನಾದರ್ಹಸಿ ಶತ್ರುಘ ಸತ್ಯಂ ಕರ್ತುಂ ನರೇಶ್ದರ । 

[2 “a ವ 

ಉಕ್ತವಾನಸಿ ಯದ್ದೀರ ಮತ್ತಕಾಶೇ ಪುರಾ ವಚಃ 11೧೮॥ 

ಪುರುಷವ್ಯಾಘ್ರನೇ ಒಂದುಕಡೆ ಅಧ್ಯಯನಮಾಡಿದ ನಾಲ್ಕುವೇದಗಳು ಮತ್ತು 
ಅವುಗಳ ವಿಸ್ತಾರವಾದ ವೇದಾಂಗಗಳು ಮತ್ತು ಉಪಾಂಗಗಳು ಇನ್ನೊಂದುಕಡೆ 
ಸತ್ಯವೊಂದೇ ಅದಕ್ಕೆ ಸಮನಾಗಿರುತ್ತದೆಯಷ್ಟೆ ಆದ್ದರಿಂದ ಎಲೈ ಶತ್ರುಘ್ನನೇ ನರೇಶ್ವರನೇ 
ವೀರನೇ ನನ್ನಸಮೀಪದಲ್ಲಿ ಹಿಂದೆ ಏನು ಮಾತನಾಡಿದ್ದೆಯೋ ಅದನ್ನುಸತ್ಯವನ್ನಾಗಿ 
ಮಾಡು. 


-554- ಮಹಾಭಾರತ ವನಪರ್ವ 


ಹಾ ವೀರ ನನು ನಾಮಾಹಮಿಷ್ಟಾ ಕಿಲ ತವಾನಘ ಟ 
ಅಸ್ಕ್ಯಾಮಟವ್ಯಾಂ ಘೋರಾಯಾಂ ಕಿಂ ಮಾಂ ನ ಪ್ರತಿಭಾಷಸೇ ॥೧೯॥ 


ಭಕ್ಷಯತ್ಯೇಷ ಮಾಂ ರೌದ್ರೋ ವ್ಯಾತ್ತಾಸ್ಯೋ ದಾರುಣಾಕೃತಿಃ | 


ಅರಣ್ಯರಾಟ್‌ ಕ್ಲುಧಾವಿಷ್ಠ ಕಿಂ ಮಾಂ ನ ತ್ರಾತುಮರ್ಹಸಿ 11೨೦ 
ನ ಮೇ ತ್ಹದನ್ಯಾ ಸುಭಗೇ ಪ್ರಿಯಾ ಇತ್ಯಬ್ರವೀಸ್ತದಾ । 

ತಾಮೃತಾಂ ಕುರು ಕಲ್ಯಾಣ ಪುರೋಕ್ತಾಂ ಭಾರತೀಂ ನಳ ॥1೨೧॥ 
ಉನ್ನತ್ತವದ್ದಿಲಪತೀಂ ಭಾರ್ಯಾಮಿಷ್ಟಾಂ ನರಾಧಿಪ । 
ಈಪ್ಲಿತಾಮೀಪಿತೇನಾಥ ಕಿಂ ಮಾಂ ನ ಪ್ರತಿನಂದಸೇ 11೨೨! 
ಕೃಶಾಂ ದೀನಾಂ ವಿವರ್ಣಾಂ ಮಾಂ ಮಲಿನಾಂ ವಸುಧಾಧಿಪ । 
ವಸ್ಟಾರ್ಧಪ್ರಾವೃತಾಮೇಕಾಂ ವಿಲಪಂತೀಮನಾಥವತ್‌ 11೨೩ 
ಯೂಥಭ್ರಷ್ಟಾಮಿವೈಕಾಂ ಮಾಂ ಹರಿಣೀಂ ಪೃಥುಲೋಚನ ।ಟ 

ನ ಮಾನಯಸಿ ಮಾಂ ನಾಥ ರುದಂತೀಮರಿಕರ್ಶನ (1೨೪। 


ಮಹಾರಾಜ ಮಹಾರಣ್ಯೇ ಮಾಮಿಹೈಕಾಕಿನೀಂ ಸತೀಮ್‌ । 
ತತ್ರತ್ಲೀಮಭಿಭಾಷಂತೀಂ ಕಿಂ ಮಾಂ ನ ಪ್ರತಿಭಾಷಸೇ 11೨೫1 


ಅನುವ್ರತಾಂ ಮಹಾರಾಜ ಕಿಂ ಮಾಂ ನ ಪ್ರತಿಭಾಷಸೇ । 
ಕುಲಶೀಲೋಪಸಂಪನ್ನಾಂ ಚಾರುಸರ್ವಾಂಗಶೋಭನಾಮ್‌ 11೨೬ 


ನಾದ್ಯ ತ್ವಾಮನುಪಶ್ಯಾಮಿ ಗಿರಾವಸ್ಥಿನ್‌ ನರೋತ್ತಮ । 
ವನೇ ಚಾಸ್ಮಿನ್‌ ಮಹಾಘೋರೇ ಸಿಂಹವ್ಯಾಘ್ರನಿಷೇವಿತೇ 1೨೭! 


ಶಯಾನಮುಪವಿಷ್ಟಂ ವಾ ಸ್ಥಿತಂ ವಾ ಮನುಜಾಧಿಪ ಟ 
ಪ್ರಸ್ಥಿತಂ ವಾ ನರಶ್ರೇಷ್ಠ ಮಮ ಶೋಕವಿವರ್ಧನ 1೨೮॥ 


ಅಯ್ಯೋ ವೀರನೇ ಅನಘನೇ ನಾನು ನಿನಗೆ ತುಂಬಾ ಇಷ್ಟಳಾದವಳಲ್ಲವೆ? ಈ 
ಘೋರವಾದ ಅರಣ್ಯದಲ್ಲಿ ಏಕೆ ನನಗೆ ಉತ್ತರವನ್ನು ಕೊಡುತ್ತಿಲ್ಲ? ಈ ಉಗ್ರವಾದ 
ಭಯಂಕರ ಆಕೃತಿಯನ್ನು ಹೊಂದಿದ ಅರಣ್ಯರಾಜನಾದ ಸಿಂಹವು ಹಸಿವಿನಿಂದ 


ತೀರ್ಥಯಾತ್ರಾಪರ್ವ -555- 


ಕೂಡಿರುವುದಾಗಿ ಬಾಯಿಯನ್ನು ದೊಡ್ಡದಾಗಿ ತೆರೆದು ನನ್ನನ್ನು ತಿನ್ನಲು ಬರುತ್ತಿದೆ. 
ನೀನು ಏಕೆ ನನ್ನನ್ನು ರಕ್ಷಿಸುವುದಿಲ್ಲ? ಕಲ್ಯಾಣನೇ, ಸುಂದರಿಯೇ, ನಿನ್ನನ್ನು ಬಿಟ್ಟು 
ನನಗೆ ಬೇರೆ ಪ್ರಿಯಳಾದ ಯಾವ ಸ್ಟ್ರೀಯೂ ಇಲ್ಲ ಎಂದು ಆಗ ಹೇಳಿದ್ದೆಯಷ್ಟೆ. ಎಲ್ಫೆ 
ನಳನೇ ಹಿಂದೆ ಹೇಳಿದ ಆ ಮಾತನ್ನು ನಿಜವನ್ನಾಗಿಮಾಡು ಎಲೈ ನರಾಧಿಪನೇ ಎಲ್ಫೆ 
ಸ್ವಾಮಿಯೇ ಹುಚ್ಚಿಯಂತೆ ಬಡಬಡಿಸುತ್ತಿರುವ ನೀನು ಬಯಸಿದ ನಿನಗೆ ಇಷ್ಟಾದ 
ಪತ್ನಿಯನ್ನು ಅವಳಿಗೆ ಇಷ್ಟವಾದ ರೀತಿಯಲ್ಲಿ ಈಗ ಏಕೆ ಅಭಿನಂದಿಸುತ್ತಿಲ್ಲ? ಎಲೈ 
ವಸುಧಾಧಿಪನೇ, ವಿಶಾಲನೇತ್ರನೇ ನಾಥನೇ ಅರಿಕರ್ಶನನೇ ಕೃಶಳೂ ದೀನಳೂ 
ಕಾಂತಿಹೀನಳೂ ಮಲಿನಳೂ ಅರ್ಧವಸ್ಥವನ್ನುಸುತ್ತಿಕೊಂಡಿರುವವಳೂ ಅನಾಥಳಂತೆ 
ಏಕಾಕಿಯಾಗಿ ವಿಲಾಪವನ್ನು ಮಾಡುತ್ತಿರುವವಳೂ, ಗುಂಪಿನಿಂದ ಚದುರಿದ ಹೆಣ್ಣು 
ಜಿಂಕೆಯಂತೆ ಇರುವವಳೂ ಆದ ನನ್ನನ್ನು ನಾನು ಅಳುತ್ತಿದ್ದರೂ ನೀನು ಏಕೆ 
ಸನ್ಮಾನಿಸುತ್ತಿಲ್ಲ? ಮಹಾರಾಜಸೇ! ಈ ಮಹಾರಣ್ಯದಲ್ಲಿ ಏಕಾಕಿಯಾಗಿ ನಿನ್ನನ್ನು 
ಮಾತನಾಡಿಸುತ್ತಿರುವ ಸಾಧ್ವಿಯಾದ ನಿನ್ನ ಪತ್ನಿಗೆ ಏಕೆ ಉತ್ತರವನ್ನು ಕೊಡುತ್ತಿಲ್ಲ? 
ಕುಲಶೀಲಸಂಪನ್ನಳಾದ ಸುಂದರವಾದ ಸರ್ವಾಂಗಗಳಿಂದ ಶೋಭಿತಳಾದ ನಿನ್ನನ್ನೇ 
ಅನುಸರಿಸಿ ನಡೆಯುವ ನನಗೆ, ಮಹಾರಾಜನೇ ಏಕೆ ಉತ್ತರವನ್ನು ಕೊಡುತ್ತಿಲ್ಲ? 
ಎಲ್ಫೆ ನರೋತ್ತಮನೇ ಸಿಂಹವ್ಯಾಘ್ರಗಳಿಂದ ತುಂಬಿದ ಈ ಮಹಾಘೋರವಾದ 
ಕಾಡಿನಲ್ಲಿ ಮಲಗಿರುವ ಅಥವಾ ಕುಳಿತಿರುವ ಅಥವಾ ನಿಂತಿರುವ ಅಥವಾ 
ನಡೆಯುತ್ತಿರುವ ನಿನ್ನನ್ನು ನಾನು ಕಾಣುತ್ತಿಲ್ಲ. ಎಲ್ಫೆ ಮನುಜಾಧಿಪನೇ ನರಶ್ರೇಷ್ಠನೇ 
ನೀನು ನನ್ನಶೋಕವನ್ನು ಪರಿಹರಿಸು. (ನಿನ್ನನ್ನು ನಾನು ಕಾಣುತ್ತಿಲ್ಲ.) 

ಕಿಂ ನು ಪೃಚ್ಛಾಮಿ ದು:ಖಾರ್ತಾ ತ್ವದರ್ಥೇ ಶೋಕಕರ್ಶಿತಾ । 

ಕಚ್ಚಿದ್ದಪ್ಪಸ್ತ್ಯಯಾ5ರಣ್ಯೇ ಸಂಗಮ್ಯೇಹ ನಳೋ ನೃಪಃ ॥1೨೯॥ 

ನೀನು ಈ ಅರಣ್ಯದಲ್ಲಿನಳನನ್ನುಸಂಧಿಸಿ ಆ ರಾಜನನ್ನುನೋಡಿದ್ದೀಯಾ ಎಂದು 
ನಿನ್ನ ಸಲುವಾಗಿ ದುಃಖದಿಂದಲೂ ಮತ್ತು ಶೋಕದಿಂದಲೂ ಪೀಡಿತಳಾದ ನಾನು 
ಯಾರನ್ನು ಕೇಳಲಿ? 

ಕೋ ನು ಮೇ ಕಥಯೇದದ್ಯ್ಕ ವನೇರಸ್ಮಿನ್‌ ಎಷ್ಮಿತಂ ನಳಮ್‌ । 


ಮಹಾಬಲಂ ಮಹಾತ್ಮಾನಂ ಪರವ್ಯೂಹವಿನಾಶನವ 1೩01 


-556- ಮಹಾಭಾರತ ವನಪರ್ವ 


ಯಮನ್ನೇಷಸಿ ರಾಜಾನಂ ಬಾಲೇ ಪದ್ಮನಿಭೇಕ್ಷಣಮ್‌ | 

ಅಯಂ ನು ಇತಿ ಕಸ್ಯಾದ್ಯ ಶ್ರೋಷ್ಠಾಮಿ ಮಧುರಾಂ ಗಿರಮ್‌  ॥೩೧॥ 
ಅರಣ್ಯರಾಡಯಂ ಶ್ರೀಮಾನ್‌ ಚತುರ್ದಂಷ್ಟೋ ಮಹಾಹನುಃ | 
ಶಾರ್ದೂಲೋಕಭಿಮುಖೋ ಯಾತಿ ಪೃಚ್ಛಾಮ್ಯೇನಮಶಂಕಿತಾ 1೩೨11 


ಈ ದಿನ ಮಹಾಬಲನೂ ಮಹಾತ್ಮನೂ ಪರವ್ಯೂಹನಾಶಕನೂ ಆದ ಪದ್ಧನೇತ್ರನಾದ 
ರಾಜನಾದ ಯಾವ ನಳನನ್ನುಹುಡುಕುತ್ತಿದ್ದೆಯೋ ಎಲೌ ಬಾಲೆಯೇ ಅವನೇ ಇವನು 
ಎಂದು ಮಧುರವಾದ ಮಾತುಗಳನ್ನು ಆಡಿ ಈ ಅರಣ್ಯದಲ್ಲಿರುವ ನಳನನ್ನುನನಗೆ 
ಈ ದಿನ ಯಾರು ಹೇಳುತ್ತಾರೆ? (ತೋರಿಸುತ್ತಾರೆ? ) ಅರಣ್ಯರಾಜನಾದ ನಾಲ್ಕು 
ಕೋರೆಯ ಹಲ್ಲುಗಳನ್ನುಹೊಂದಿದ ದೊಡ್ಡಹನುವನ್ನು ಹೊಂದಿದ ಕಾಂತಿಯುಕ್ಕನಾದ 
ಈ ಶಾರ್ದೂಲನು ನನ್ನ ಎದುರಿಗೆ ಬರುತ್ತಿದ್ದಾನೆ. ಯಾವ ಹೆದರಿಕೆಯೂ ಇಲ್ಲದೆ 
ಇವನನ್ನುಕೇಳುತ್ತೇನೆ. 


ಭವಾನ್‌ ಮೃಗಾಣಾಮಧಿಪಃ ತ್ವಮಸ್ಕಿನ್‌ ಕಾನನೇ ಪ್ರಭುಃ | 
ವಿದರ್ಭರಾಜತನಯಾಂ ದಮಯಂತೀತಿ ವಿದ್ಧಿ ಮಾಮ್‌ 11೩೩। 
ನಿಷಧಾಧಿಪತೇರ್ಭಾರ್ಯಾಂ ನಳಸ್ಯಾಮಿತ್ರಘಾತಿನಃ । 
ಪತಿಮನ್ಹೇಷಣೀಮೇಕಾಂ ಕೃಪಣಾಂ ಶೋಕಕರ್ಶಿತಾಮ್‌ 11೩೪॥ 
ಆಶಾಸಯ ಮಗೇಂದ್ರೇಹ ಯದಿ ದಷಸ ಯಾ ನಳ: । 

ವ ಲ ಎ ಲದ 


ಸಿಂಹಸ್ಕಂಧೋ ಮಹಾಬಾಹುಃ ಪದ್ಮಪತ್ರನಿಭೇಕ್ಟಣಃ 11೩೫! 


ನೀನು ಮೃಗಗಳಿಗೆ ಒಡೆಯ. ಈ ಕಾನನಕ್ಕೆ ಪ್ರಭುವಾದವನು. ನನ್ನನ್ನು 
ವಿದರ್ಭರಾಜ ಕುಮಾರಿಯಾದ ದಮಯಂತಿ ಎಂದು ತಿಳಿ. ನಿಷಧಾಧಿಪತಿಯಾದ 
ಶತ್ರುಘಾತಿಯಾದ ನಳನ ಭಾರ್ಯೆಯಾದ , ಪತಿಯನ್ನು ಹುಡುಕುತ್ತಿರುವ 
ಏಕಾಕಿನಿಯಾದ, ಶೋಕ ಕರ್ಶಿತಳಾದ, ಕಾರ್ಪಣ್ಯದಿಂದ ಕೂಡಿದ ನನ್ನನ್ನು 
ಸಮಾಧಾನಪಡಿಸು. ಮೃಗೇಂದ್ರನೇ ಸಿಂಹಸ್ಕಂಧನೂ ಮಹಾಬಾಹುವೂ 
ಪದ್ಧಪತ್ರನೇತ್ರನೂ ಆದ ನಳನನ್ನು ಈ ಕಾಡಿನಲ್ಲಿನೀನೇನಾದಾರೂ ನೋಡಿದೆಯಾ? 


ತೀರ್ಥಯಾತ್ರಾಪರ್ವ -557- 


ಅಥವಾತರಣ್ಯನೃಪತೇ ನಳಂ ಯದಿ ನ ಪಶ್ಯಸಿ । 

ಮಾಂ ಭಕ್ತಯಿತ್ತಾ ಶಾರ್ದೂಲ ವಿಶೋಕಾಂ ಕುರು ದುಃಖತಾಮ್‌ ॥ 

ಅಥವಾ ಅರಣ್ಯರಾಜನೇ ನೀನು ನಳನನ್ನು ನೋಡದಿದ್ದರೆ ನನ್ನನ್ನಾದರೂ ಭಕ್ಷಿಸು. 
ಎಲೈ ಶಾರ್ದೂಲನೇ ದುಃಖಿತಳಾದ ನನ್ನನ್ನು ದುಃಖದಿಂದ ಬಿಡುಗಡೆಮಾಡು. 


ಶ್ರುತ್ವಾ ರಣ್ಯೇ ವಿಲಪಿತಾಂ ಮಾಮೇವಂ ಮೃಗರಾಟ್‌ ಸ್ವಯಮ್‌ । 
ಯಾತ್ಯೇತಾಂ ಮೃಷ್ಟಸಲಿಲಾಮಾಪಗಾಂ ಸಾಗರೋಪಮಾಮ್‌ ॥೩೭॥ 


ಈ ಅರಣ್ಯದಲ್ಲಿಮೃಗರಾಜನಾದ ಶಾರ್ದೂಲನು ನನ್ನ ಈ ವಿಲಾಪವನ್ನು ಕೇಳಿ 
ಸಾಗರದಂತೆ ಇರುವ ಸ್ವಚ್ಛನೀರಿರುವ ಈ ನದಿಯ ಕಡೆಗೆ ಹೋಗುತ್ತಿದ್ದಾನೆ. 

ಇಮಂ ಶಿಲೋಚ್ಚಯಂ ಪುಣ್ಯಂ ಶೃಂಗೈರ್ಬಹುಭಿರುಚ್ಛಿತ್ಛೆ: | 
ವಿರಾಜದ್ದಿರ್ದಿವಿಸ್ಪೃಗ್ವಿರ್ನೆಕವರ್ಣೈರ್ಮನೋಹರೈ: ER] 
ನಾನಾಧಾತುಸಮಾಕೀರ್ಣಂ ವಿವಿಧೋಪಲಶೋಭಿತಮ್‌ । 

ಅಸ್ಕಾರಣ್ಯಸ್ಯ ಮಹತಃ ಕೇತುಭೂತಮಿವ ಸ್ಥಿತಮ್‌ 11೩೯1 
ಸಿಂಹಠಾರ್ದೂಲಮಾತಂಗವರಾಹರ್ಕ್ವಸಮಾಕುಲಮ್‌ I 
ಪತತ್ತಿಭಿರ್ಬಹುವಿದ್ಧೆಃ ಸಮಂತಾದನುನಾದಿತಮ್‌ dell 


ಕಿಂಶುಕಾಶೋಕಬಕುಳ್ಳೆಃ ಪುನ್ನಾಗೈರುಪತೋಭಿತಮ್‌ | 
ಸರಿದ್ಧಿ; ಸವಿಹಂಗಾಭಿಃ ಶಿಖರೈಶ್ವಾಪಿ ಶೋಭಿತಮ್‌ । 


ಪೃಥಿವ್ಯಾಂ ರುಚಿರಾಕಾರಂ ಚೂಡಾಮಣಿರಿವ ಸ್ಥಿತಮ್‌ IYO 
ಗಿರಿರಾಜಮಿಮಂ ತಾವತ್‌ ಪೃಚ್ಛಾಮಿ ನೃಪತಿಂ ಪ್ರತಿ ೨1 


ಈ ಪರ್ವತವು ಎತ್ತರವಾದ ಕಂಗೊಳಿಸುವ ಆಕಾಶವನ್ನು ಮುಟ್ಟುವ 
ಆನೇಕವರ್ಣದ ಮನೋಹರವಾದ ಅನೇಕ ಶಿಖರಗಳಿಂದ ಕೂಡಿ ಪವಿತ್ರವಾಗಿದೆ. 
ಅನೇಕ ಧಾತುಗಳಿಂದ ಕೂಡಿ ಅನೇಕ ವಿಧವಾದ ಶಿಲೆಗಳಿಂದ ಶೋಭಿತವಾಗಿ ಈ 
ದೊಡ್ಡ ಅರಣ್ಯಕ್ಕೆ ಧ್ವಜರೂಪದಲ್ಲಿದೆ. ಸಿಂಹ ಶಾರ್ದೂಲ ಮಾತಂಗ ವರಾಹ ಖಯಕ್ಷ 


-558- ಮಹಾಭಾರತ ವನಪರ್ವ 


ಮೊದಲಾದ ಪ್ರಾಣಿಗಳಿಂದ ಕೂಡಿ ಅನೇಕ ವಿಧವಾದ ಪಕ್ಷಿಗಳ ನಾದದಿಂದ ಎಲ್ಲ 
ಕಡೆಗಳಿಂದಲೂ ತುಂಬಿದೆ. ಕಿಂಶುಕ ಅಶೋಕ ಬಕುಳ ಪುನ್ನಾಗ ಮೊದಲಾದ 
ವೃಕ್ಷಗಳಿಂದ ಶೋಭಿತವಾಗಿದೆ. ಪಕ್ಷಿಗಳಿಂದ ನದಿಗಳಿಂದ ಮತ್ತು ಅನೇಕ 
ಶಿಖರಗಳಿಂದಲೂ ಶೋಭಿತವಾಗಿದೆ. ಭೂಮಿಯಲ್ಲಿ ಮನೋಹರವಾಗಿದ್ದ 
ಆಕಾಶವನ್ನುಹೊಂದಿ ಚೂಡಾಮಣಿಯಂತೆ ನಿಂತಿದೆ. ನಳನ ವಿಷಯದಲ್ಲಿಈಗ ಈ 
ಗಿರಿರಾಜನನ್ನುಕೇಳುತ್ತೇನೆ. 


ಭಗವನ್ನಚಲಶ್ರೇಷ್ಠ ದಿವ್ಯದರ್ಶನವಿಶ್ರುತ | 
ತರಣ್ಯ ಬಹುಕಲ್ಯಾಣ ನಮಸ್ತೇಸ್ತು ಮಹೀಧರ VAI 


ಪ್ರಣಮೇ ತ್ವಾಂಭಿಗಮ್ಯಾಹಂ ರಾಜಪುತ್ರೀಂ ನಿಬೋಧ ಮಾಮ್‌ । 
ರಾಜಸ್ನುಷಾಂ ರಾಜಭಾರ್ಯಾಂ ದಮಯಂತೀತಿ ವಿಶ್ರುತಾಮ್‌ ॥೪೪॥ 


ಪೂಜ್ಯನಾದ ಪರ್ವತಶ್ರೇಷ್ಠನೇ, ದಿವ್ಯದರ್ಶನನೇ, ಪ್ರಖ್ಯಾತನಾದವನೇ, 
ಶರಣ್ಯನಾದವನೇ, ಬಹುಕಲ್ಯಾಣರೂಪನಾದ ಎಲ್ಫ ಪರ್ವತನೇ, ನಿನಗೆ ಸಮಸ್ಯಾರ. 
ನಿನ್ನನ್ನು ಸಮೀಪಿಸಿ ನಾನು ನಮಸ್ಕರಿಸುತ್ತೇನೆ. ನಾನು ದಮಯಂತಿಯೆಂದೂ ಪ್ರಸಿದ್ಧಳಾದ 
ರಾಜಕುಮಾರಿ ರಾಜನ ಸೊಸೆ ಮತ್ತು ರಾಜನ ಪತ್ನಿಯೆಂದೂ ನನ್ನನ್ನು ತಿಳಿ. 

ರಾಜಾ ವಿದರ್ಭಾಧಿಪತಿಃ: ಪಿತಾ ಮಮ ಮಹಾರಥಃ । 

ಭೀಮೋ ನಾಮ ಕ್ಲಿತಿಪತಿಃ ಚಾತುರ್ವರ್ಣ್ಯಸ್ಯ ರಕ್ಷಿತಾ 11೪೫। 

ರಾಜಸೂಯಾಶ್ಚಮೇಧಾನಾಂ ಕ್ರತೂನಾಂ ದಕ್ಷಿಣಾವತಾಮ್‌ 

ಆಹರ್ತಾ ಪಾರ್ಥಿವಶ್ರೇಷ್ಠಃ ಪೃಥುಚಾರ್ವಂಚಿತೇಕ್ಷಣಃ 11೪೬ 

ಬ್ರಹ್ಮಣ್ಯಃ ಸಾಧುವೃತ್ತತ್ಚ ಸತ್ಯವಾಗನಸೂಯಕಃ । 

ಶೀಲವಾನ್‌ ಸತ್ಯವಾನ್‌ ಶೂರಃ ಪೃಥುಶ್ರೀರ್ಧರ್ಮವಿಚ್ಛುಚಿ: 11೪೭! 

ಸಮ್ಯಗ್ಗೋಪ್ತಾ ವಿದರ್ಭಾಣಾಂ ನಿರ್ಜಿತಾರಿಗಣಃ ಪ್ರಭುಃ । 

ತಸ್ಯ ಮಾಂ ವಿದ್ಧಿ ತನಯಾಂ ಭಗವನ್‌ ಸಮುಪಸ್ಥಿತಾಮ್‌ 11೪೮1 

ವಿದರ್ಭಾಧಿಪತಿಯಾದ ಮಹಾರಥನಾದ ಭೀಮನೆಂಬ ರಾಜನು ನನ್ನ ತಂದೆ. 
ಅವನು ಚಾತುರ್ವರ್ಣ್ಯವನ್ನುರಕ್ಷಿಸುವವನು. ರಾಜಸೂಯ ಅಶ್ವಮೇಧ ಮೊದಲಾದ 


ತೀರ್ಥಯಾತ್ರಾಪರ್ವ -559- 


ಪೂರ್ಣದಕ್ಷಿಣೆಯಿಂದ ಕೂಡಿದ ಅನೇಕ ಯಾಗಗಳನ್ನು ಮಾಡಿದವನು. ರಾಜರಲ್ಲಿ 
ಶ್ರೇಷ್ಠನಾದವನು. ವಿಸ್ತಾರವಾದ ಮನೋಹರವಾದ ನೇತ್ರವುಳ್ಳವನು. ಬ್ರಾಹ್ಮಣರಿಗೆ 
ಶರಣ್ಯನಾದವನು. ಸಾಧುಸ್ವಭಾವವನ್ನು ಹೊಂದಿದವನು. ಸತ್ಯವಂತನು. ಧರ್ಮಜ್ಞನು. 
ಶುಚಿಯು. ವಿದರ್ಭವನ್ನು ಚೆನ್ನಾಗಿ ರಕ್ಷಿಸುವವನು. ಶತ್ರುಗಳನ್ನು ಗೆದ್ದವನು. ಸ್ವಾಮಿಯೂ 
ಆಗಿದ್ದಾನೆ. ಪೂಜ್ಯನೇ ನನ್ನನ್ನು ನಿನ್ನ ಬಳಿಗೆ ಬಂದಿರುವ ಅವನ ಮಗಳೆಂದು ತಿಳಿ. 


ನಿಷಧೇಷು ಮಹೀಪಾಲಃ ಶ್ಹಶುರೋ ಮೇ ನೃಪೋತ್ತಮಃ | 
ಗೃಹೀತನಾಮಾ ವಿಖ್ಯಾತೋ ವೀರಸೇನ ಇತಿ ಸ್ಮಹ 11೪೯॥ 
ತಸ್ಯ ರಾಜ್ಯು ಸುತೋ ವೀರಃ ಶ್ರೀಮಾನ್‌ ಸತ್ಯಪರಾಕ್ರಮಃ । 
ಕ್ರಮಪ್ರಾಪ್ತಂ ತು ಯೋ ರಾಜ್ಯಂ ಪಿತುಃ ಸಮುಪಶಾಸತಿ Bon 


ನಳೋ ನಾಮಾರಿದಮನಃ ಪುಣ್ಯಶ್ಲೋಕ ಇತಿ ಶ್ರುತಃ । 

ಬ್ರಹ್ಮಣ್ಯೋ ವೇದವಿದ್‌ ವಾಗ್ಮೀ ಪುಣ್ಯಕೃತ್‌ ಸೋಮಪೋರಸಗ್ನಿಚಿತ್‌ || 
ಯಪ್ಪಾ ದಾತಾ ಚ ಯೋದ್ಭಾ ಚ ಸಮ್ಮಕ್ಷೆವ ಪ್ರಶಾಸಿತಾ । 

ತಸ್ಯ ಮಾಮಚಲಶ್ರೇಷ್ಠ ವಿದ್ಧಿ ಭಾರ್ಯಾಮುಪಸ್ಥಿತಾಮ್‌ 11೫೨1! 
ತ್ಯಕ್ತಾಂ ಶ್ರಿಯಾ ಭರ್ತೃಹೀನಾಮನಾಥಾಂ ವ್ಯಸನಾನ್ವಿತಾಮ್‌ । 
ಅನ್ನೇಷಮಾಣಾಂ ಭರ್ತಾರಂ ನಳಂ ನರವರೋತ್ತಮಮ್‌ (1೫೩1 


ನಿಷಧದೇಶಾಧಿಪತಿಯಾದ ಸುಗೃಹೀತನಾಮನಾದ ಪ್ರಖ್ಯಾತನಾದ ವೀರಸೇನನು 
ನನ್ನ ಮಾವ. ಅವನ ಪುತ್ರನಾದ ನಳನು ವೀರನಾದವನು ಸಂಪದ್ಯುಕ್ತನಾದವನು 
ಸತ್ಯಪರಾಕ್ರಮನು. ತಂದೆಯಿಂದ ಕ್ರಮವಾಗಿ ಬಂದ ರಾಜ್ಯವನ್ನು ಆಳುತ್ತಿದ್ದಾನೆ. ಶತ್ರು 
ಸಂಹಾರಕನಾದ ಅವನಿಗೆ ಪುಣ್ಯಶೋಕನೆಂದೂ ಹೆಸರು ಅವನು ಬ್ರಾಹ್ಮಣರಿಗೆ 
ಶರಣ್ಯನಾದವನು ವೇದವನ್ನು ತಿಳಿದವನು. ವಾಗ್ಗಿ. ಪುಣ್ಯವನ್ನು ಮಾಡುವವನು. 
ಸೋಮಪಾನ ಮಾಡಿದವನು. ಅಗ್ನಿಯನ್ನು ಚಯನಮಾಡಿ ಅನೇಕ ಯಜ್ಞಗಳನ್ನು 
ಮಾಡಿದವನು. ದೊಡ್ಡದಾನಿ. ಯೋಧ. ಚೆನ್ನಾಗಿ ರಾಜ್ಯವಾಳುವವನು. ಎಲೈ ಪರ್ವತ 
ಶ್ರೇಷ್ಠನೇ ನಿನ್ನನ್ನು ಸಮೀಪಿಸಿರುವ ನನ್ನನ್ನು ಅವನ ಭಾರ್ಯೆಯೆಂದು ತಿಳಿ. ಸಂಪತ್ತನ್ನು 
ಕಳೆದುಕೊಂಡು ಪತಿಹೀನಳಾಗಿ ಅನಾಥಳಾಗಿ ವ್ಯಸನದಿಂದ ಕೂಡಿ ನರಶ್ರೇಷ್ಠರಲ್ಲಿ 
ಶ್ರೇಷ್ಠನಾದ ಪತಿಯನ್ನು ಹುಡುಕುತ್ತಿರುವ ಅವನ ಪತ್ನಿಎಂದು ತಿಳಿ. 


-560- ಮಹಾಭಾರತ ವನಪರ್ವ 


ಖಮುಲ್ಲಿಬದ್ದಿರೇತೈರ್ಹಿ ತ್ವಯಾ ಶೃಂಗಶತೈರ್ನ್ಯಪಃ । 
ಕಚ್ಚಿದ್ದಷ್ಟೋ5 ಚಲಶ್ರೇಷ್ಠ ವನೇಶಸ್ಮಿನ್‌ ದಾರುಣೇ ನಳ: 11೫೪॥ 


ಆಕಾಶವನ್ನು ಮುಟ್ಟುವಂತೆ ಉನ್ನತವಾದ ನೂರಾರು ಶೃಂಗಗಳಿಂದ ಕೂಡಿದ ಎಳ್ಳ 
ಪರ್ವತಶ್ರೇಷ್ಠನೇ ಈ ದಾರುಣವಾದ ವನದಲ್ಲಿ ನಳನನ್ನು ನೀನೇನಾದರೂ 
ನೋಡಿದೆಯಾ? 


ಗಜೇಂದ್ರವಿಕ್ರಮೋ ಧೀಮಾನ್‌ ದೀರ್ಪಬಾಹುರರಿಂದಮಸಃ ॥ 
ವಿಕ್ರಾಂತಃ ಸತ್ಯವಾನ್‌ ಧೀರೋ ಭರ್ತಾ ಮಮ ಮಹಾಯಶಾಃ 1೫೫! 


ಮಹೀಧರಸಮೋ ಧೈರ್ಯೇ ಮಹೀಧರ ಮಹೀಪತಿಃ । 
ನಿಷಧಾನಾಮಧಿಪತಿಃ ಕಚ್ಚಿದ್‌ ದೃಷ್ಟಸ್ತ್ರಯಾ ನಳ; 11೫೬ 


ನನ್ನಪತಿಯಾದ ನಳನು ಗಜರಾಜನ ವಿಕ್ರಮವುಳ್ಳವನು ಮೇಧಾವಿಯಾದವನು 
ದೀರ್ಫಬಾಹುವು ಅರಿಂದಮನು ವಿಕ್ರಮವುಳ್ಳವನು ಸತ್ಯವುಳ್ಳವನು ಧೀರನಾದವನು 
ಮಹಾಕೀರ್ತಿಶಾಲಿಯಾದವನು. ಎಲ್ಫ ಪರ್ವತಶ್ರೇಷ್ಠನೇ ಆ ರಾಜನು ಧೈರ್ಯದಲ್ಲಿ 
ಪರ್ವತಕ್ಕೆ ಸಮಾನಾದವನು. ನಿಷದದೇಶದ ಅಧಿಪತಿಯಾದ ಅಂತಹ ನಳನನ್ನು 
ನೀನೇನಾದರೂ ನೋಡಿದೆಯಾ? 


ಕಿಂ ಮಾಂ ವಿಲಪತೀಮೇಕಾಂ ಪರ್ವಶಶ್ರೇಷ್ಠ ದುಃಖತಾಮ್‌ । 
ಗಿರಾ ನಾಶ್ಚಾಸಯಸ್ಯದ್ಯ ಸ್ಟಾಂ ಸುತಾಮಿವ ಮಾನದ 11೫೭! 


ಎಲೈ ಪರ್ವತಶ್ರೇಷ್ಠನೇ ಎಲೈ ಮಾನದನೇ, ಏಕಾಕಿನಿಯಾದ ದುಃಖದಿಂದ 
ವಿಲಾಪವನ್ನುಮಾಡುತ್ತಿರುವ ನನ್ನನ್ನುನಿನ್ನಮಗಳನ್ನುಸಂತ್ಯೆಸಿದಂತೆ ನಿನ್ನಮಾತುಗಳಿಂದ 
ಈಗ ಏಕೆ ಸಂತೃಸುತ್ತಿಲ್ಲ? 


ವೀರ ವಿಕ್ರಾಂತ ಧರ್ಮಜ್ಞ ಸತ್ಯಸಂಧ ಮಹೀಪತೇ । 
ಯದ್ಯಸ್ಮಿನ್‌ ವೈ ವನೇ ರಾಜನ್‌ ದರ್ಶಯಾತ್ಮಾನಮಾತ್ಮನಾ 11೫೮ 


ವೀರನಾದ ವಿಕ್ರಾಂತನಾದ ಧರ್ಮಜ್ಞನಾದ ಸತ್ಯಸಂಧನಾದ ರಾಜನೇ, ನೀನು 
ಈ ಕಾಡಿನಲ್ಲಿಇದ್ದರೆ ನಿನ್ನನ್ನುನೀನೇ ನನಗೆ ತೋರಿಸು. 


ತೀರ್ಥಯಾತ್ರಾಪರ್ವ -561- 


ಕದಾ ನು ಸಿಗ್ಗಗಂಭೀರಾಂ ಜೀಮೂತಸ್ವನಸನ್ನಿಭಾಮ್‌ | 

ಶ್ರೋಷ್ಯಾಮಿ ನೈಷಧಸ್ಯಾಹಂ ವಾಚಂ ತಾಮಮೃತೋಪಮಾಮ್‌ (೫೯ 

ಸಿಗ್ಗಗಂಭೀರವಾದ, ಮೇಘನಾದಕ್ಕೆ ಸದೃಶನಾದ ಅಮೃತಸದೃಶವಾದ ನಳನ 
ವಾಣಿಯನ್ನುನಾನು ಯಾವಾಗ ಕೇಳುವೆನು. 

ವೈದರ್ಭೀತ್ಯೇವ ಕಥಿತಾಂ ಶುಭಾಂ ರಾಜ್ಞೋ ಮಹಾತ್ಮನಃ | 

ಆತ್ಮಾಭಿಸಾರಿಣೀಮೃದ್ಧಾಂ ಮಮ ಶೋಕನಿಬರ್ಹಣೀಮ್‌ 1೬೦॥ 

ವೈದರ್ಭಿ ಎಂದು ಕರೆಯುತ್ತಾ ನನ್ನ ಬಳಿಗೆ ಬರುತ್ತಿರುವ ಮಹಾತ್ಮನಾದ ಆ ರಾಜನ 
ಶುಭವಾದ ನನ್ನ ಶೋಕವಿನಾಶಕವಾದ ಸಮೃದ್ಧವಾದ ವಾಣಿಯನ್ನು ಯಾವಾಗ 
ಕೇಳುವೆನು?) 

ಬೃಹದಶ್ವ 
ಇತಿ ಸಾ ತಂ ಗಿರಿಶ್ರೇಷ್ಠಮುಕ್ತ್ವಾ ಪಾರ್ಥಿವನಂದಿನೀ । 
ದಮಯಂತೀ ತತೋ ಭೂಯೋ ಜಗಾಮ ದಿಶಮುತ್ತರಾಮ್‌ ॥॥೬೧॥ 


ಆ ರಾಜಕುಮಾರಿಯಾದ ದಮಯಂತಿಯು ಆ ಪರ್ವತಶ್ರೇಷ್ಠನಿಗೆ ಹೀಗೆ ಹೇಳಿ 
ಪುನಃ ಅಲ್ಲಿಂದ ಉತ್ತರದಿಕ್ಕಿಗೆ ಹೊರಟಳು. 


ಸಾ ಗತ್ವಾ ತ್ರೀನಹೋರಾತ್ರಾನ್‌ ದದರ್ಶ ಪರಮಾಂಗನಾ । 


ತಾಪಸಾರಣ್ಯಮತುಲಂ ದಿವ್ಯಕಾನನಶೋಭಿತಮ್‌ WLS 
ವಸಿಷ್ಠಭೃಗತ್ರಿಸಮೈ: ತಾಪಸೈರುಪಶೋಭಿತಮ್‌ । 
ನಿಯತೈರ್ನಿಯತಾಹಾರೈರ್ದಮಶೌಚಸಮನಿತ್ಯೆ: LA 


ಅಬ್ದಕ್ರೈರ್ವಾಯುಭಕ್ಕೈಶ್ಚ ಪತ್ರಾಹಾರೈಸ್ತಥೈವ ಚ । 
ಜಿತೇಂದ್ರಿಯೈರ್ಮಹಾಭಾಗೈ: ಸ್ಫರ್ಗಮಾರ್ಗದಿದ್ದಕ್ಷುಭ: 11ಓ೪। 


ವಲ್ಕಲಾಜಿನಸಂವೀತೈರ್ಮುನಿಭಿ: ಸಂಯತೇಂದ್ರಿಯ್ಯೆ: । 
ತಾಪಸಾಧ್ಯುಷಿತಂ ರಮ್ಮಂ ದದರ್ಶಾಶ್ರಮಮಮಂಡಲಮ್‌ HLA 


ಶಾಖಾಮ ಗಗಣೈಶೈವ ತಾಪಸೈಶ್ಚ ಸಮನ್ನಿತಮ್‌ HELI 


-562- ಮಹಾಭಾರತ ವನಪರ್ವ 


ಸುಭ್ರೂಃ ಸುಕೇಶೀ ಸುಶ್ರೋಣೀ ಸುಕುಚಾ ಸುದ್ದಿಜಾನನಾ । 
ವರ್ಚಸ್ಸಿನೀ ಸುಪ್ರತಿಷ್ಠಾ ಸ್ವಂಚಿತೋದ್ಯತಗಾಮಿನೀ ॥೬೭॥ 


ಸಾ ದೃಷ್ಟ್ಟೈವಾಶ್ರಮಪದಂ ವೀರಸೇನಸುತಪ್ರಿಯಾ ॥ 


ಯೋಷಿದ್ರತ್ನಂ ಮಹಾಭಾಗಾ ದಮಯಂತೀ ತಪಸ್ವಿನೀ WELSH 
ತಾಪಸೈಃ ಸಮುಪೇತಂ ಚ ಸಾ ದೃಷ್ಟೈವ ಸಮಾಶಸತ್‌ । 
ಸಾರಭಿವಾದ್ಯ ತಪೋವೃದ್ಧಾನ್‌ ವಿನಯಾವನತಾ ಸ್ಥಿತಾ (೬೯1 


ಆ ಸುಂದರಿಯು ಮೂರುದಿವಸ ಹಗಲೂ ರಾತ್ರಿಯೂ ಪ್ರಯಾಣವನ್ನುಮಾಡಿ 
ದಿವ್ಯಕಾನನದಿಂದ ಶೋಭಿತವಾದ ನಿಯಮಗಳನ್ನು ಅನುಷ್ಠಾನಮಾಡುವ 
ನಿಯತಾಹಾರರಾದ ದಮ ಮತ್ತು ಶೌಚಗಳಿಂದ ಕೂಡಿದ ಅಬ್ಬಕ್ಷರೂ ವಾಯುಭಕ್ಷರೂ 
ಮತ್ತು ಪರ್ಣಭಕ್ಷರೂ, ಸ್ಪರ್ಗಮಾರ್ಗವನ್ನು ಸೇರುವ ಇಚ್ಛೆಯುಳ್ಳವರೂ, 
ಮಹಾನುಭಾವರೂ, ನಾರುಮಡಿಯನ್ನೂ ಕೃಷ್ಣಾಜಿನವನ್ನೂ ಧರಿಸಿದವರೂ 
ಜಿತೇಂದ್ರಿಯರೂ ಆದ ತಪಸಿಗಳುವಾಸಿಸುವ ಒಂದು ಸುಂದರವಾದ ಅಸದೃಶವಾದ 
ದಿವ್ಯಕಾನನ ಶೋಭಿತವಾದ ತಪೋವನವನ್ನುನೋಡಿದಳು. ಒಳ್ಳೆಯ ಹುಬ್ಬುಗಳನ್ನು 
ಕೇಶಗಳನ್ನುಕಟಿಪ್ರದೇಶವನ್ನುಸ್ತನಗಳನ್ನು ದಂತಪಂಕ್ಷಿಗಳನ್ನು ಮುಖವನ್ನು ಕಾಂತಿಯನ್ನು 
ಪ್ರತಿಷ್ಠೆಯನ್ನುಮತ್ತು ಒಳ್ಳೆಯ ನಡಿಗೆಯನ್ನುಹೊಂದಿದ್ದ ವೀರಸೇನ ಸುತನಾದ ನಳನಿಗೆ 
ಪ್ರಿಯಳಾದ, ಯೋಶಿದ್ರತ್ಥಳೂ, ಮಹಾನುಭಾವಳೂ, ಶೋಚನೀಯಳೂ ಆದ ಆ 
ದಮಯಂತಿಯು ನಾನಾ ತಾಪಸರಿಂದಲೂ ಕೂಡಿದ ಆ ಆಶ್ರಮ ಸ್ಥಳವನ್ನುನೋಡಿದ 
ತಕ್ಷಣವೇ ಸ್ವಲ್ಪ ಸಮಾಧನಾವನ್ನು ತಂದು ಕೊಂಡಳು. ಅವಳು ವಿನಯದಿಂದ ಅ 
ತಪೋವೃದ್ದರಿಗೆ ಬಾಗಿ ನಮಸ್ಕಾರವನ್ನು ಮಾಡಿ ನಿಂತಳು. 


ಸ್ವಾಗತಂ ತ ಇತಿ ಪ್ರೋಕ್ತಾ ತೈಃ ಪ್ರಯತೇಂದ್ರಿಯಮಾನಸಾಃ 1 
ಪೂಜಾಂ ಚಕ್ರೇ ಯಥಾನ್ಯಾಯಮೃಷೀಣಾಂ ಸಾ ಮನಸ್ಸಿನೀ 1೭೦! 
ಆ ಎಲ್ಲ ಜಿತಮನಸ್ಮರೂ, ಜಿತೇಂದ್ರಿಯರೂ ಆದ ತಾಪಸರಿಂದಲೂ ನಿನಗೆ 


ಸ್ವಾಗತವೆಂದು ಹೇಳಲ್ಪಟ್ಟವಳಾಗಿ ಧೈರ್ಯಶಾಲಿನಿಯಾದ ಆವಳು ಆ ಖಸಿಗಳಿಗೆ 
ವಿಧಿವತ್ತಾಗಿ ಪೂಜೆಯನ್ನು ಮಾಡಿದಳು. 


ತೀರ್ಥಯಾತ್ರಾಪರ್ವ -563- 


ತತಸ್ತೇ ಪೂಜಿತಾ ವಿಪ್ರಾಃ ಪ್ರಯತೇಂದ್ರಿಯಮಾನಸಾಃ 
ಆಸ್ಯತಾಮಿತ್ಯಥೋಚುಸ್ತೇ ಬ್ರೂಹಿ ಕಿಂ ಕರವಾಮಹೇ 11೭೧ 


ಅವಳಿಂದ ಪೂಜಿತರಾದ ಜಿತೇಂದ್ರಿಯರೂ ಜಿತಮನಸ್ಸರೂ ಆದ ಆ ವಿಪ್ರರು 
ಕುಳಿತುಕೋ ನಮ್ಮಿಂದ ಏನು ಆಗಬೇಕಾಗಿದೆ ಎಂದು ಅವಳನ್ನು ಕೇಳಿದರು. 


ತಾನುವಾಚ ವರಾರೋಹಾ ಕಚ್ಚಿದ್‌ ಭಗವತಾಮಿಹ । 
ಪಃ್ಪಗ್ನಿಷು ಧರ್ಮೇ ಚ ಸರ್ವೇಷು ಮೃಗಪಕ್ಷಿಷು 1೭೨1 
ಅಪಿ ಸ್ಥಾಧ್ಯಾಯಯೋಗೇಷು ಧರ್ಮಯೋಗೇಷು ವಾ ಪುನಃ । 
ಕುಶಲಂ ವಃ ಪ್ರಿಯತಪಾಃ ಸ್ಹಧರ್ಮಾಚರಣೇಷು ಚ 11೭೩ 
ಅವರನ್ನು ಕುರಿತು ಪೂಜ್ಯರಾದ ತಮಗೆ ಇಲ್ಲಿತಪಸ್ಸು ಅಗ್ಗಿಕಾರ್ಯಗಳು ಎಲ್ಲಾ 
ಧರ್ಮಗಳು ಸ್ವಾಧ್ಯಾಯ ಪ್ರವಚನಗಳು ಯೋಗಾಭ್ಯಾಸಗಳು ಮೃಗಪಕ್ಷಿಗಳು ಎಲ್ಲವೂ 
ಕುಶಲವೇ? ತಪಸ್ಸಿನಲ್ಲೇ ಪ್ರೀತಿಯುಳ್ಳಎಲೈ ಯಷಿಗಳೇ ನಿಮ್ಮಧರ್ಮಾಚರಣೆಗಳೆಲ್ಲಾ 
ನಿರ್ವಿಘವಾಗಿ ನಡೆಯುತ್ತಿವೆಯೇ ಎಂದು ಕೇಳಿದಳು. 
ತೈಶ್ಟೋಕ್ತಂ ಕುಶಲಂ ಭದ್ರೇ ಸರ್ವತ್ರೇತಿ ತಪಸ್ವಿಭಿಃ । 
ಚ ಎ 
ಬ್ರೂಹಿ ಸರ್ವಾನವದ್ಯಾಂಗಿ ಕಾ ತ್ಪಂ ಕಿಂಚ ಚಿಕೀರ್ಷಸಿ 11೭೪ 
ಆ ತಪಸ್ವಿಗಳೂ ಸಹ ಮಂಗಳಸ್ಪರೂಪಳೇ ಎಲ್ಲವೂ ಕ್ಷೇಮವಾಗಿದೆ. 
ಸರ್ವಾಂಗಸುಂದರಿಯೇ ನೀನು ಯಾರು ಏತಕ್ಕೆ ಇಲ್ಲಿಗೆ ಬಂದಿದ್ದೀಯೆ ಎಂದು ಹೇಳು 
ಎಂದು ಹೇಳಿದರು. 
ದೃಷ್ಟ್ವೈವ ತೇ ಪರಂ ರೂಪಂ ದ್ಯುತಿಂ ಚ ಪರಮಾಮಿಹ | 
ವಿಸ್ಮಯೋ ನಃ ಸಮುತ್ತನ್ನಃ ಸಮಾಶ್ಟಾಸಿಹಿ ಮಾ ಶುಚಃ 11೭೫। 
[4 ಷ್ಠ ವ 
ನಿನ್ನ ಶ್ರೇಷ್ಠವಾದ ರೂಪವನ್ನು ಮತ್ತು ಶ್ರೇಷ್ಠವಾದ ಕಾಂತಿಯನ್ನು ನೋಡಿ ನಮಗೆ 
ವಿಸ್ಮಯವುಂಟಾಗಿದೆ. ಸಮಾಧಾನವನ್ನುತಂದುಕೋ ಶೋಕಪಡಬೇಡ. 


ಅಸ್ಯಾರಣ್ಯಸ್ಯ ಮಹತೀ ದೇವತಾ ವಾ ಮಹೀಚ್ಛತಃ I 
ಅಸ್ಕಾ ಹಿ ನದ್ಯಾಃ ಕಲ್ಯಾಣಿ ವದ ಸತ್ಯಮನಿಂದಿತೇ PAN] 


564- ಮಹಾಭಾರತ ವನಪರ್ವ 


ಕಲ್ಯಾಣಿಯೇ ನೀನು ಈ ಅರಣ್ಯದ ದೊಡ್ಡ ದೇವತೆಯೇ ಅಥವಾ ಪರ್ವತದ 
ಅಥವಾ ಈ ನದಿಯ ದೇವತೆಯೇ, ಅನಿಂದಿತೆಯೇ, ಸತ್ಯವನ್ನು ಹೇಳು ಎಂದು 
ಹೇಳಿದರು. 


ಸಾ5ಬ್ರವೀತ್‌ ತಾನೃಷೀನ್‌ ನಾಹಮರಣ್ಮಸ್ಕಾಸ್ಯ ದೇವತಾ । 

ನ ಚಾಪ್ಯಸ್ಥ ಗಿರೇರ್ವಿಪ್ರಾ ನ ನದ್ಯಾ ದೇವತಾsಪ್ಯಹಮ್‌ 11೭೭! 

ಮಾನುಷೀಂ ಮಾಂ ವಿಜಾನೀತ ಯೂಯಂ ಸರ್ವೇ ತಪೋಧನಾಃ । 

ವಿಸ್ತರೇಣಾಭಿಧಾಸ್ಯಾಮಿ ತನ್ನೇ ಶೃಣುತ ಸರ್ವಶಃ 11೭೮1 

ನಾನು ಈ ಅರಣ್ಯದ ದೇವತೆಯಲ್ಲ. ಎಲೈ ಬ್ರಾಹ್ಮಣರೇ, ನದಿಯ ದೇವತೆಯೂ 
ಅಲ್ಲ. ಪರ್ವತದೇವತೆಯೂ ಅಲ್ಲ. ತಪೋಧನರೇ ನಾನೊಬ್ಬಮನುಷ್ಯಳು ಎಂದು 
ನೀವೆಲ್ಲರೂ ತಿಳಿಯಿರಿ. ನನ್ನ ಕಥೆಯನ್ನು ವಿಸ್ತಾರವಾಗಿ ಹೇಳುತ್ತೇನೆ. ಕೇಳಿ. 

ದಮಯಂತೀ 
ವಿದರ್ಭೇಷು ಮಹೀಪಾಲೋ ಭೀಮೋ ನಾಮ ಮಹಾದ್ಯುತಿಃ ! 
ತಸ್ಯ ಮಾಂ ತನಯಾಂ ಸರ್ವೇ ಜಾನೀತ ದ್ವಿಜಸತ್ತಮಾಃ (1೭೯! 


ವಿದರ್ಭದೇಶದಲ್ಲಿಮಹಾತೇಜಸ್ವಿಯಾದ ಭೀಮನೆಂದು ರಾಜನಿದ್ದಾನೆ. ಎಲೈ 
ದ್ವಿಜಶ್ರೇಷ್ಠರೇ ನೀವೆಲ್ಲರೂ ನನ್ನನ್ನು ಅವನ ಮಗಳೆಂದು ತಿಳಿಯಿರಿ. 

ನಿಷಧಾಧಿಪತಿಃ ಶ್ರೀಮಾನ್‌ ನಳೋ ನಾಮ ಮಹಾಯಶಾಃ | 

ವೀರಃ ಸಂಗ್ರಾಮಜಿದ್‌ ವಿದ್ವಾನ್‌ ಮಮ ಭರ್ತಾ ವಿಶಾಂಪತಿಃ 1೮೦॥ 

ದೇವತಾಭ್ಯರ್ಚ್ಛನಪರೋ ದಿಜಾತಿಜನವತ್ತಲಃ । 

ಗೋಪ್ತಾ ನಿಷಧವಂಶಸ್ಯ ಮಹಾಭಾಗೋ ಮಹಾದ್ಯುತಿಃ ||೮೧॥ 

ಸತ್ಯವಾಗ್‌ ಧರ್ಮವಿತ್‌ ಪ್ರಾಜ್ಞೋ ವಿಕ್ರಾಂತಃ ಶತ್ರುಸೂದನಃ | 

"ಇ 

ಬ್ರಹ್ಮಣ್ಯೋ ದೈವತಪರ:ಃ ಶ್ರೀಮಾನ್‌ ಪರಪುರಂಜಯಃ [೮೨ 

ನಿಷಧದೇಶಾಧಿಪತಿಯಾದ ಸಂಪದ್ಯುಕ್ತನಾದ ಮಹಾಯಶಸ್ವಿಯಾದ ಧೀರನೂ 
ಯುದ್ಧಗಳನ್ನು ಗೆಲ್ಲುವವನೂ ಮೇಧಾವಿಯೂ ಆದ ನಳನು ನನ್ನ ಪತಿ. ಅವನು 


ತೀರ್ಥಯಾತ್ರಾಪರ್ವ -565- 


ದೇವತಾರ್ಚನಶೀಲವುಳ್ಳವನು ಬ್ರಾಹ್ಮಣರಿಗೆ ವತ್ತಲನಾದವನು ನಿಷಧವಂಶವನ್ನು 
ರಕ್ಷಿಸುವವನು ಮಹಾನುಭಾವನು ಮಹಾತೇಜಸ್ವಿ ಸತ್ಯವಚನವುಳ್ಳವನು ಧರ್ಮಜ್ಞನು 
ಪ್ರಾಜ್ಞನು ವಿಕ್ರಮಶಾಲಿಯು ಶತ್ರು ಸಂಹಾರಕನು. ಇಂದ್ರನಿಗೆ ಸಮಾನವಾದ 
ಕಾಂತಿಯುಳ್ಳವನು. ಅಂತಹ ನೃಪಶ್ರೇಷ್ಠನಾದ ನಳನು ನನ್ನಪತಿ 

ನಳೋ ನಾಮ ನೃಪಶ್ರೇಷ್ಕೋ ದೇವರಾಜಸಮದ್ಯುತಿಃ । 

ಮಮ ಭರ್ತಾ ವಿಶಾಲಾಕ್ಷ ಪೂರ್ಣೇಂದುವದನೋಠರಿಹಾ 11೮೩/। 

ಆಹರ್ತಾ ಕ್ರತುಮುಖ್ಯಾನಾಂ ವೇದವೇದಾಂಗಪಾರಗಃ । 

ಸಪತ್ನಾನಾಂ ಮೃಧೇ ಹಂತಾ ರವಿಸೋಮಸಮಪ್ರಭಃ (1೮೪॥ 

ಸ ಕೈಶ್ಚಿನಿಕ್ಛತಿಪ್ರಜ್ಞೈರಕಲ್ಯಾಣೈರ್ನರಾಧಮೈ: । 

ಆಹೂಯ ಪೃಥಿವೀಪಾಲಃ ಸತ್ಯಧರ್ಮಪರಾಯಣಃ HEH 

ದೇವನೇ ಕುಶಲೈರ್ಜಿಹ್ಠೆ ಕ್ಕೈರ್ಜಿತೋ ರಾಜ್ಯಂ ವಸೂನಿ ಚ । 

ವಿವಾಸಿತಶ್ಚ ನಗರಾದ್‌ ವನವಾಸಮುಪೇಯಿವಾನ್‌ 11೮೬॥ 


ಶ್ರೇಷ್ಠವಾದ ಯಾಗಗಳನ್ನು ಆಚರಿಸುವವನೂ ವೇದ ವೇದಾಂಗ 
ಪಾರಂಗತನಾದವನೂ ಶತ್ರುಗಳನ್ನು ಯುದ್ಧದಲ್ಲಿ ಸಂಹರಿಸುವವನೂ 
ಸೂರ್ಯಚಂದ್ರರಿಗೆ ಸಮಾನವಾದ ಕಾಂತಿಯುಳ್ಳವನೂ. ರಾಜನೂ 
ಸತ್ಯಧರ್ಮಪರಾಯಣನೂ ಆದ ಅವನನ್ನು ಮೋಸದ ಬುದ್ಧಿಯುಳ್ಳ ಅಶುಭರಾದ 
ಕೆಲವು ನರಾಧಮರು ಅಕ್ಷ ಕ್ರೀಡೆಯಲ್ಲಿಕುಶಲರಾದ ಕೆಲವು ಮೋಸಗಾರರು ದ್ಯೂತಕ್ಕೆ 
ಕರೆದು ಅವನನ್ನು ಸೋಲಿಸಿದರು. ಅವರು ಅವನ ರಾಜ್ಯವನ್ನೂ ಸಂಪತ್ತನ್ನೂ 
ಕಸಿದುಕೊಂಡು ನಗರದಿಂದ ಹೊರಗೆ ಕಳುಹಿಸಿದರು. ಅವನು ಈಗ ವನವಾಸವನ್ನು 
ಹೊಂದಿದ್ದಾನೆ. 

ತಸ್ಯ ಮಾಮವಗಚ್ಚದ್ದಂ ಭಾರ್ಯಾಂ ರಾಜರ್ಷಭಸ್ಯ ವೈ । 

ದಮಯಂತೀತಿ ವಿಖ್ಯಾತಾಂ ಭರ್ತುರ್ದರ್ಶನಲಾಲಸಾಮ್‌ 11೮೭॥ 


ನನ್ನನ್ನು ದಮಯಂತಿಯೆಂದೂ ಪ್ರಸಿದ್ಧಳಾದ ಪತಿಯನ್ನು ನೋಡುವ 
ಮಹದಾಸೆಯನ್ನುಹೊಂದಿರುವ ಆ ರಾಜಶ್ರೇಷ್ಠನ ಪತ್ನಿಯೆಂದೂ ನೀವು ತಿಳಿಯಿರಿ. 


-566- ಮಹಾಭಾರತ ವನಪರ್ವ 


ಸಾ ವನಾನಿ ಗಿರೀಂಶ್ಸೈವ ಸರಾಂಸಿ ಸರಿತಸ್ತಥಾ । 
ಪಲ್ವಲಾನಿ ಚ ಸರ್ವಾಣಿ ತಥಾ೦ರಣ್ಯಾನಿ ಸರ್ವಶಃ 11೮೮1 


ಅನ್ನೇಷಂತೀ ಸಭರ್ತಾರಂ ನಳಂ ರಣವಿಶಾರದಮ್‌ । 
ಮಹಾತ್ಮಾನಂ ಕೃತಾಸ್ವಂ ಚ ವಿಚರಾಮೀಹ ದುಃಖಿತಾ SF 


ಅಂತಹ ನಾನು ರಣವಿಶಾರದನಾದ ಮಹಾತ್ಮನಾದ ಅಸ್ವದಿದ್ಯೆಗಳನ್ನು ಬಲ್ಲನನ್ನ 
ಪತಿಯನ್ನುಹುಡುಕುತ್ತಾ ದುಃಖಿತಳಾಗಿ ವನಗಳನ್ನುಪರ್ವತಗಳನ್ನೂಸರೋವರಗಳನ್ನೂ 
ನದಿಗಳನ್ನೂ ಜೌಗುಗಳನ್ನೂಎಲ್ಲಅರಣ್ಯಗಳನ್ನೂಸಂಚರಿಸುತ್ತಿದ್ದೇನೆ. 


ಕಚ್ಚಿದ್‌ ಭಗವತಾಂ ಪುಣ್ಯಂ ತಪೋವನಮಿದಂ ಮಹತ್‌ | 
ಭವೇತ್‌ ಪ್ರಾಪ್ತೋ ನಳೋ ನಾಮ ನಿಷಧಾನಾಂ ಜನಾಧಿಪಃ ॥೯೦॥॥ 


ಯತೃತೇsಹಮಿದಂ ದುರ್ಗಂ ಪ್ರಪನ್ನಾ ಭೃಶದಾರುಣಮ್‌ । 
ವನಂ ಪ್ರತಿಭಯಂ ಘೋರಂ ಶಾರ್ದೂಲಮೃಗಸೇವಿತಮ್‌ Heol 


ಯಾವ ನಳನ ಸಲುವಾಗಿ ನಾನು ದುರ್ಗಮವಾದ ಬಹಳ ದಾರುಣವಾದ 
ಭಯಜನಕವಾದ ಶಾರ್ದೂಲ ಮೊದಲಾದ ಮೃಗಗಳಿಂದ ಕೂಡಿದ ಈ ಅರಣ್ಯಕ್ಕೆ 
ಬಂದಿದ್ದೇನೆಯೋ ಅಂತಹ ನಿಷಧಾಧಿಪತಿಯಾದ ನಳನು ಪೂಜ್ಯರಾದ ತಮ್ಮ ಈ 
ಶ್ರೇಷ್ಠವಾದ ಮತ್ತು ಪವಿತ್ರವಾದ ತಪೋವನಕ್ಕೆ ಎಂದಾದರೂ ಪ್ರಾಪ್ತನಾಗಿದ್ದಾನೆಯೇ? 


ಯದಿ ಕೈಶ್ಚಿದಹೋರಾತೈರ್ನ ದ್ರಕ್ಟ್ಯಾಮಿ ನಳಂ ನೃಪಮ್‌ । 
ಆತ್ಮಾನಂ ಶ್ರೇಯಸಾ ಯೋಕ್ಸ್ಯೇ ದೇಹಸ್ಯಾಸ್ಯ ವಿಮೋಕ್ಷಣಾತ್‌ 1೯೨॥ 
[3 ಇರೆ ಕೆ ply 


ಕೋ ನು ಮೇ ಜೀವಿತೇನಾರ್ಥಸ್ತಮೃತೇ ಪುರುಷರ್ಷಭಮ್‌ ! 
ಕಥಂ ಭವಿಷ್ಯಾಮ್ಯದ್ಯಾಹಂ ಭರ್ತೃಶೋಕಾಭಿಪೀಡಿತಾ 11೯೩! 


ಇನ್ನುಕೆಲವು ಹಗಲು ರಾತ್ರಿಗಳಲ್ಲಿನಾನು ರಾಜನಾದ ನಳನನ್ನುನೋಡದಿದ್ದರೆ 
ದೇಹತ್ಯಾಗವನ್ನುಮಾಡಿ ನನಗೆ ಶ್ರೇಯಸ್ಸನ್ನು ಮಾಡಿಕೊಳ್ಳುವೆನು. ಆ 
ಪುರುಷಶ್ರೇಷ್ಠನಿಲ್ಲದೆ ನಾನು ಬದುಕಿರುವುದಕ್ಕೆ ಏನು ಪ್ರಯೋಜನವಿದೆ? 
ಭರ್ತ್ವೃಶೋಕದಿಂದ ಪೀಡಿತಳಾದ ನಾನು ಈ ದಿನ ಹೇಗೆ ಬದುಕುವೆನು? 


ತೀರ್ಥಯಾತ್ರಾಪರ್ವ -567- 


ತಥಾ ವಿಲಪತೀಮೇಕಾಮರಣ್ಯೇ ಭೀಮನಂದಿನೀಮ್‌ । 

ದಮಯಂತೀಮಥೋಚುಸ್ತೇ ತಾಪಸಾಃ ಸತ್ಯವಾದಿನಃ FV 

ಹೀಗೆ ಅರಣ್ಯದಲ್ಲಿ ಏಕಾಕಿಯಾಗಿ ವಿಲಾಪವನ್ನು ಮಾಡುತ್ತಿದ್ದ 
ಭೀಮರಾಜಕುಮಾರಿಯಾದ ದಮಯಂತಿಯನ್ನು ಕುರಿತು ಸತ್ಯವಾದಿಗಳಾದ ಆ 
ತಪಸ್ವಿಗಳು ಮಾತನಾಡಿದರು. 


ಉದರ್ಕಸ್ತವ ಕಲ್ಯಾಣಿ ಕಲ್ಯಾಣೋ ಭವಿತಾ ಶುಭೇ । 

ವಯಂ ಪಶ್ಯಾಮ ತಪಸಾ ಕ್ಲಿಪ್ರಂ ದ್ರಕ್ಷ್ಯಸಿ ನೈಷಧಮ್‌ FAH 

ನಿಷಧಾನಾಮಧಿಪತಿಂ ನಳಂ ರಿಪುನಿಘಾತಿನಮ್‌ । 

ಭೈಮಿ ಧರ್ಮಭ್ಛತಾಂ ಶ್ರೇಷ್ಠಂ ದ್ರಷ್ಠಾಸಿ ವಿಗತಜ್ಜರಮ್‌ Wt 

ಕಲ್ಯಾಣಿಯೇ ಶುಭಳಾದವಳೇ ನಿನಗೆ ಶ್ರೇಷ್ಠವಾದ ಕಲ್ಯಾಣವು ಉಂಟಾಗುವುದನ್ನು 
ತಪೋದೃಷ್ಟಿಯಿಂದ ನಾವು ನೋಡುತ್ತಿದ್ದೇವೆ. ನೀನು ಬೇಗ ನೈಷಧನನ್ನು ನೋಡುವಿ. 
ಎಲೌ ಭೀಮರಾಜಕುಮಾರಿಯೇ ನಿಷಧದೇಶಾಧಿಪತಿಯಾದ ಶತ್ರುಸಂಹಾರಕನಾದ 
ಧರ್ಮಿಷ್ಠರಲ್ಲಿ ಶ್ರೇಷ್ಠನಾದ ನಳನು ನಿಶ್ಚಿಂತೆಯಿಂದ ಇರುವುದನ್ನು ನೀನು ನೋಡುವಿ. 


ವಿಮುಕ್ತಂ ಸರ್ವಪಾಪೇಭ್ಯಃ ಸರ್ವರತ್ನವಿಭೂಷಿತಮ್‌ I 

ತದೇವ ನಗರಂ ಶ್ರೇಷ್ಠಂ ಪ್ರಶಾಸಂತಮರಿಂದಮಮ್‌ eA 
ದ್ವಿಷತಾಂ ಭಯಕರ್ತಾರಂ ಸುಹೃದಾಂ ಶೋಕನಾಶನಮ್‌ । 
ಪತಿಮೇಷ್ಯಸಿ ಕಲ್ಯಾಣಿ ಕಲ್ಯಾಣಾಭಿಜನಂ ನೃಪಮ್‌ 1೯೮॥ 


ಎಲ್ಲಪಾಪಗಳಿಂದ ಮತ್ತು ದುಃಖಗಳಿಂದ ಮುಕ್ತನಾಗಿ ಸರ್ವರತ್ನವಿಭೂಷಿತನಾಗಿ 
ಶತ್ರುಗಳಿಗೆ ಭಯಂಕರನಾಗಿ ಹಿತೈಷಿಗಳಿಗೆ ಶೋಕನಾಶಕನಾಗಿ ಅದೇ ಶ್ರೇಷ್ಠವಾದ 
ನಗರವನ್ನು ಆಳುವ ಅರಿಂದಮನಾದ ಕಲ್ಯಾಣಕುಲದಲ್ಲಿಪ್ರಸೂತನಾದ ರಾಜನಾದ 
ನಿನ್ನಪತಿಯನ್ನು ಎಲೌ ಕಲ್ಯಾಣಿಯೇ, ನೀನು ಬೇಗ ಸೇರುವಿ. 


ಏವಮುಕ್ತ್ವಾ ನಳಸ್ಯೇಷ್ಟಾಂ ಮಹಿಷೀಂ ಪಾರ್ಥಿವಾತ್ಮಜಾಮ್‌ । 


ಅಂತರ್ಹಿತಾಸ್ತಾಪಸಾಸ್ತೇ ಸಾಗ್ದಿಹೋತ್ರಾಶ್ರಮಾಸ್ತಥಾ aa 


-566- ಮಹಾಭಾರತ ವನಪರ್ವ 


ಸಾ ವನಾನಿ ಗಿರೀಂಕ್ಸೈವ ಸರಾಂಸಿ ಸರಿತಸ್ತಥಾ | 
ಪಲ್ಲಲಾನಿ ಚ ಸರ್ವಾಣಿ ತಥಾ5ರಣ್ಯಾನಿ ಸರ್ವಶಃ nso 


ಅನ್ನೇಷಂತೀ ಸ್ವಭರ್ತಾರಂ ನಳಂ ರಣವಿಶಾರದಮ್‌ ಟ 
ಮಹಾತ್ಮಾನಂ ಕೃತಾಸ್ವ್ರಂ ಚ ವಿಚರಾಮೀಹ ದುಃಖಿತಾ 11೮೯॥ 


ಅಂತಹ ನಾನು ರಣವಿಶಾರದನಾದ ಮಹಾತ್ಮನಾದ ಅಸ್ವವಿದ್ಯೆಗಳನ್ನು ಬಲ್ಲನನ್ನ 
ಪತಿಯನ್ನುಹುಡುಕುತ್ತಾ ದುಃಖಿತಳಾಗಿ ವನಗಳನ್ನುಪರ್ವತಗಳನ್ನೂ ಸರೋವರಗಳನ್ನೂ 
ನದಿಗಳನ್ನೂಜೌಗುಗಳನ್ನೂಎಲ್ಲಅರಣ್ಯಗಳನ್ನೂಸಂಚರಿಸುತ್ತಿದ್ದೇನೆ. 


ಕಚ್ಚಿದ್‌ ಭಗವತಾಂ ಪುಣ್ಯಂ ತಪೋವನಮಿದಂ ಮಹತ್‌ | 
ಭವೇತ್‌ ಪ್ರಾಪ್ತೋ ನಳೋ ನಾಮ ನಿಷಧಾನಾಂ ಜನಾಧಿಪಃ ॥೯೦॥ 


ಯತೃತೇ5ಹಮಿದಂ ದುರ್ಗಂ ಪ್ರಪನ್ನಾ ಭೃಶದಾರುಣಮ್‌ । 
ವನಂ ಪ್ರತಿಭಯಂ ಘೋರಂ ಶಾರ್ದೂಲಮೃಗಸೇವಿತಮ್‌ “Ol 


ಯಾವ ನಳನ ಸಲುವಾಗಿ ನಾನು ದುರ್ಗಮವಾದ ಬಹಳ ದಾರುಣವಾದ 
ಭಯಜನಕವಾದ ಶಾರ್ದೂಲ ಮೊದಲಾದ ಮೃಗಗಳಿಂದ ಕೂಡಿದ ಈ ಅರಣ್ಯಕ್ಕೆ 
ಬಂದಿದ್ದೇನೆಯೋ ಅಂತಹ ನಿಷಧಾಧಿಪತಿಯಾದ ನಳನು ಪೂಜ್ಯರಾದ ತಮ್ಮ ಈ 
ಶ್ರೇಷ್ಠವಾದ ಮತ್ತು ಪವಿತ್ರವಾದ ತಪೋವನಕ್ಕೆ ಎಂದಾದರೂ ಪ್ರಾಪ್ತನಾಗಿದ್ದಾನೆಯೇ? 

ಯದಿ ಕೈಶ್ಚಿದಹೋರಾತೈರ್ನ ದ್ರಕ್ಷ್ಯಾಮಿ ನಳಂ ನೃಪಮ್‌ । 

ಆತ್ಮಾನಂ ಶ್ರೇಯಸಾ ಯೋಕ್ಷ್ನೇ ದೇಹಸ್ಯಾಸ್ಯ ವಿಮೋಕ್ಷಣಾತ್‌ 1೯೨॥ 


ಕೋ ನು ಮೇ ಜೀವಿತೇನಾರ್ಥಸ್ತಮೃತೇ ಪುರುಷರ್ಷಭಮ್‌ । 
ಕಥಂ ಭವಿಷ್ಯಾಮೃದ್ಯಾಹಂ ಭರ್ತೃಶೋಕಾಭಿಪೀಡಿತಾ uA 


ಇನ್ನು ಕೆಲವು ಹಗಲು ರಾತ್ರಿಗಳಲ್ಲಿನಾನು ರಾಜನಾದ ನಳನನ್ನುನೋಡದಿದ್ದರೆ 
ದೇಹತ್ಯಾಗವನ್ನುಮಾಡಿ ನನಗೆ ಶ್ರೇಯಸ್ಸನ್ನು ಮಾಡಿಕೊಳ್ಳುವನು. ಆ 
ಪುರುಷಶ್ರೇಷ್ಠನಿಲ್ಲದೆ ನಾನು ಬದುಕಿರುವುದಕ್ಕೆ ಏನು ಪ್ರಯೋಜನವಿದೆ? 
ಭರ್ತ್ವಶೋಕದಿಂದ ಪೀಡಿತಳಾದ ನಾನು ಈ ದಿನ ಹೇಗೆ ಬದುಕುವೆನು? 


ತೀರ್ಥಯಾತ್ರಾಪರ್ವ -567- 


ತಥಾ ವಿಲಪತೀಮೇಕಾಮರಣ್ಯೇ ಭೀಮನಂದಿನೀಮ್‌ । 
ದಮಯಂತೀಮಥೋಚುಸ್ತೇ ತಾಪಸಾಃ ಸತ್ಯವಾದಿನಃ HUE Vu 


ಹೀಗೆ ಅರಣ್ಯದಲ್ಲಿ ಏಕಾಕಿಯಾಗಿ ವಿಲಾಪವನ್ನು ಮಾಡುತ್ತಿದ್ದ 
ಭೀಮರಾಜಕುಮಾರಿಯಾದ ದಮಯಂತಿಯನ್ನು ಕುರಿತು ಸತ್ಯವಾದಿಗಳಾದ ಆ 
ತಪಸ್ವಿಗಳು ಮಾತನಾಡಿದರು. 


ಉದರ್ಕಸ್ತವ ಕಲ್ಯಾಣಿ ಕಲ್ಯಾಣೋ ಭವಿತಾ ಶುಭೇ । 
ವಯಂ ಪಶ್ಯಾಮ ತಪಸಾ ಕ್ಲಿಪ್ರಂ ದ್ರಕ ಸಿ ನೈಷಧಮ್‌ ತ 
ಲ ಇಷ 


ನಿಷಧಾನಾಮಧಿಪತಿಂ ನಳಂ ರಿಪುನಿಘಾತಿನಮ್‌ । 
ಭೈಮಿ ಧರ್ಮಭೃತಾಂ ಶ್ರೇಷ್ಠಂ ದ್ರಷ್ಟಾಸಿ ವಿಗತಜ್ವರಮ್‌ HCL 


ಕಲ್ಯಾಣಿಯೇ ಶುಭಳಾದವಳೇ ನಿನಗೆ ಶ್ರೇಷ್ಠವಾದ ಕಲ್ಯಾಣವು ಉಂಟಾಗುವುದನ್ನು 
ತಪೋದೃಷ್ಟಿಯಿಂದ ನಾವು ನೋಡುತ್ತಿದ್ದೇವೆ. ನೀನು ಬೇಗ ನೈಷಧನನ್ನು ನೋಡುವಿ. 
ಎಲೌ ಭೀಮರಾಜಕುಮಾರಿಯೇ ನಿಷಧದೇಶಾಧಿಪತಿಯಾದ ಶತ್ರುಸಂಹಾರಕನಾದ 
ಧರ್ಮಿಷ್ಠರಲ್ಲಿ ಶ್ರೇಷ್ಠನಾದ ನಳನು ನಿಶ್ಚಿಂತೆಯಿಂದ ಇರುವುದನ್ನು ನೀನು ನೋಡುವಿ. 


ವಿಮುಕ್ತಂ ಸರ್ವಪಾಪೇಭ್ಯ: ಸರ್ವರತ್ನವಿಭೂಷಿತಮ್‌ । 
ತದೇವ ನಗರಂ ಶ್ರೇಷ್ಠಂ ಪ್ರಶಾಸಂತಮರಿಂದಮಮ್‌ 1೯೭11 


ದ್ವಿಷತಾಂ ಭಯಕರ್ತಾರಂ ಸುಹೃದಾಂ ಶೋಕನಾಶನಮ್‌ । 
ಪತಿಮೇಷ್ಯಸಿ ಕಲ್ಯಾಣಿ ಕಲ್ಯಾಣಾಭಿಜನಂ ನೃಪಮ್‌ al 


ಎಲ್ಲಪಾಪಗಳಿಂದ ಮತ್ತು ದುಃಖಗಳಿಂದ ಮುಕ್ತನಾಗಿ ಸರ್ವರತ್ನವಿಭೂಷಿತನಾಗಿ 
ಶತ್ರುಗಳಿಗೆ ಭಯಂಕರನಾಗಿ ಹಿತೈಷಿಗಳಿಗೆ ಶೋಕನಾಶಕನಾಗಿ ಅದೇ ಶ್ರೇಷ್ಠವಾದ 
ನಗರವನ್ನು ಆಳುವ ಅರಿಂದಮನಾದ ಕಲ್ಯಾಣಕುಲದಲ್ಲಿಪ್ರಸೂತನಾದ ರಾಜನಾದ 
ನಿನ್ನ ಪತಿಯನ್ನು ಎಲೌ ಕಲ್ಯಾಣಿಯೇ, ನೀನು ಬೇಗ ಸೇರುವಿ. 


ಏವಮುಕ್ತ್ವಾ ನಳಸ್ಯೇಷ್ಟಾಂ ಮಹಿಷೀಂ ಪಾರ್ಥಿವಾತ್ಮಜಾಮ್‌ | 
ಅಂತರ್ಹಿತಾಸ್ತಾಪಸಾಸ್ತೇ ಸಾಗಿಹೋತ್ರಾಶ್ರಮಾಸ್ತಥಾ Taal 


-568- ಮಹಾಭಾರತ ವನಪರ್ವ 


ಆ ತಾಪಸರು ನಳನಿಗೆ ಪ್ರೀತಿಪಾತ್ರಳಾದ ರಾಜಕುಮಾರಿಯಾದ ಆ ರಾಣಿಗೆ 
ಹೀಗೆ ಹೇಳಿ ತಮ್ಮ ಅಗ್ನಿಹೋತ್ರ ಮತ್ತು ಆಶ್ರಮಗಳ ಜೊತೆಯಲ್ಲಿಅಂತರ್ಧಾನವನ್ನು 
ಹೊಂದಿದರು. 


ಸಾ ದೃಷ್ಟ್ವಾ ಮಹದಾಶ್ಚರ್ಯಂ ವಿಸ್ಮಿತಾ ತ್ವಭವತ್‌ ತತಃ । 
ದಮಯಂತ್ಕನವದ್ಯಾಂಗೀ ವೀರಸೇನನೃಪಸ್ನುಷಾ 11೧೦೦॥॥ 


ವೀರಸೇನನ ಸೊಸೆಯಾದ ಸುಂದರಾಂಗಿಯಾದ ಆ ದಮಯಂತಿಯು ಆ 
ಮಹದಾಶ್ಚರ್ಯವನ್ನು ನೋಡಿ ವಿಸ್ಥಿಕಳಾದಳು. 


ಚಿಂತಯಾಮಾಸ ವೈದರ್ಭೀ ಕಿಮೇತದ್‌ ದೃಷ್ಠವತ್ಯಹಮ್‌ । 
ಕಿಂ ನು ಸ್ಪಪ್ಟೋ ಮಯಾ ದೃಷ್ಟಃ ಕೋಠಯಂ ವಿಧಿರಿಹಾಗತಃ 1 
ಕ್ವನು ತೇ ತಾಪಸಾಃ ಸರ್ವೇ ಕ್ವ ತದಾಶ್ರಮಮಂಡಲಮ್‌ ॥೧೦೧॥ 


ಕ್ಹಸಾ ಪುಣ್ಯಜಲಾ ರಮ್ಯಾ ನಾನಾದ್ದಿಜನಿಷೇವಿತಾ । 
ನದೀ ತೇ ಚ ನಗಾ ಹೃದ್ಯಾಃ ಫಲಪುಷ್ಟೋಪಶೋಭಿತಾಃ 1೧೦೨॥ 


ದಮಯಂತಿಯು ನಾನು ಏನನ್ನುನೋಡಿದೆ? ನಾನು ನೋಡಿದುದು ಇದೇನು 
ಸ್ವಪ್ನವೋ? ಇದು ಎಂತಹ ಒಂದು ಸಂದರ್ಭವಿಲ್ಲಿ ಬಂದಿತು? ಆ ತಪಸ್ವಿಗಳೆಲ್ಲಾ 
ಎಲ್ಲಿ? ಆ ತಪೋವನವೆಲ್ಲಿ? ನಾನಾ ಪಕ್ಷಿಗಳಿಂದ ಕೂಡಿದ ಪವಿತ್ರವಾದ ಜಲದಿಂದ 
ಕೂಡಿದ ಮನೋಹರವಾದ ನದಿಯೆಲ್ಲಿ? ಫಲಪುಷ್ಪಗಳಿಂದ ಭರಿತವಾದ 
ಮನೋಹರವಾದ ಆ ಪರ್ವತಗಳೆಲ್ಲಿ? ಎಂದು ಚಿಂತಿಸಿದಳು. 


ಇತ್ಯೇತನ್ನರಶಾರ್ದೂಲ ವಿಸ್ಮಿತಾ ಕಮಲೇಕ್ಟಣಾ | 
ಧ್ಯಾತ್ವಾ ಚಿರಂ ಭೀಮಸುತಾ ದಮಯಂತೀ ಶುಚಿಸ್ಥಿತಾ | 
ಭರ್ತೃಶೋಕಕೃಶಾ ದೀನಾ ವಿವರ್ಣವದನಾರ5 ಭವತ್‌ 11೧೦೩ 


ಎಲ್ಫೆ ರಾಜಶಾರ್ದೂಲನೇ ಆ ಕಮಲನೇತ್ರೆಯಾದ ಭೀಮಸುತೆಯಾದ 
ಶುಚಿಸ್ಥಿತೆಯಾದ ಭರ್ತ್ರಶೋಕದಿಂದ ಕೃಶಳಾದ ದಮಯಂತಿಯು ವಿಸ್ಮಯಗೊಂಡು 


ತೀರ್ಥಯಾತ್ರಾಪರ್ವ -569- 


ಬಹಳ ಸಮಯದವರೆಗೆ ಇದನ್ನೇ ಚಿಂತಿಸಿ ಪುನಃ ದೈನ್ಯದಿಂದಲೂ ಮತ್ತು ಕಾಂತಿಹೀನ 
ಮುಖದಿಂದಲೂ ಕೂಡಿದವಳಾದಳು. 


ಸಾ ಗತಾ ಚಾಪರಾಂ ಭೂಮಿಂ ಬಾಷ್ಟಸಂದಿಗ್ಗಯಾ ಗಿರಾ । 
ವಿಲಲಾಪಾಶ್ರುಪೂರ್ಣಾಕ್ಷೀ ದೃಷ್ಟ್ಯಾ 5ಶೋಕತರುಂ ತತಃ  ॥೧೦೪॥ 


ಅವಳು ಇನ್ನೊಂದು ದಿಕ್ಕಿಗೆ ಹೋಗಿ ಒಂದು ಅಶೋಕವೃಕ್ರವನ್ನುನೋಡಿ ಕಣ್ಣುಗಳಲ್ಲಿ 
ನೀರುತುಂಬಿಕೊಂಡು ಕಣ್ಣೀರಿನಿಂದ ಗದ್ಗದವಾದ ಕಂಠದಿಂದ ವಿಲಾಪವನ್ನು 
ಮಾಡಿದಳು. 


ಉಪಗಮ್ಮ ತರುಶ್ರೇಷ್ಠಮಶೋಕಂ ಪುಷ್ಟಿತಂ ವನೇ । 


[ಗ 


ಪಲವಾಪೀಡಿತಂ ಹೃದ್ಯಂ ವಿಹಂಗೈರಪಿ ನಾದಿತಮ್‌ 11೧೦೫। 


ಆ ಕಾಡಿನಲ್ಲಿ ಪುಷ್ಪಗಳು ಮತ್ತು ಚಿಗುರುಗಳಿಂದ ಕೂಡಿದ್ದಪಕ್ಷಿಗಳನಾದದಿಂದ 
ಕೂಡಿದ್ದ ಮನೋಹರವಾದ ಮತ್ತು ಶ್ರೇಷ್ಠವಾದ ಒಂದು ಅಶೋಕವೃಕ್ಷವನ್ನು 
ಸಮೀಪಿಸಿದಳು. (ವಿಲಾಪವನ್ನುಮಾಡಿದಳು.) 
ದಮಯಂತೀ 
ಅಹೋ ವನತರುಃ ಶ್ರೀಮಾನ್‌ ಶೋಭತೇಸ್ಮಿನ್‌ ವನಾಂತರೇ । 
ಆಪೀಡೈರ್ಬಹುಭಿರ್ಭಾತಿ ಶ್ರೀಮಾನ್‌ ದ್ರಮಿಳರಾಡಿವ ele 


ಓಹೋ ಈ ವನವೃಕ್ಷವು ಈ ವನಪ್ರದೇಶದಲ್ಲಿಅನೇಕ ಅಲಂಕಾರಗಳಿಂದ ಕೂಡಿದ 
ಸಂಪದ್ಯುಕ್ತನಾದ ದ್ರಮಿಳರಾಜನಂತೆ ಶೋಭಿಸುತ್ತಿದೆ. 

ಅಶೋಕ ಶೋಕಾಪನುದ ಶೋಕೋಪಹತಚೇತಸಮ್‌ । 

ತ್ವನ್ನಾಮ್ನೀಂ ವೈ ಕುರು ಕ್ಷಿಪ್ರಂ ಪ್ರಿಯಸಂದರ್ಶನಾದ್ದಿ ಮಾಮ್‌ ॥೧೦೭/। 

ಅಶೋಕಾಂ ಕುರು ಮಾಂ ಕ್ಲಿಪ್ರಮಶೋಕ ಪ್ರಿಯದರ್ಶನ । 

ವೀತಶೋಕಭಯಾಬಾಧಂ ಕಚ್ಚಿತ್ತ್ಯಂ ದೃಷ್ಟವಾನ್‌ ನೃಪಮ್‌  ॥೧೦೮॥ 


ಎಲೈ ಅಶೋಕವೃಕ್ಷವೇ, ಶೋಕನಾಶಕನೇ, ಶೋಕದಿಂದ ಪೀಡಿತವಾದ ಮನಸ್ಸುಳ್ಳ 
ನನಗೆ ನನ್ನ ಪ್ರಿಯನಾದ ನಳನನ್ನು ಬೇಗತೋರಿಸಿ ನನ್ನನ್ನು ನಿನ್ನ ಹೆಸರನ್ನೇ ಉಳ್ಳವಳನ್ನಾಗಿ 


-570- ಮಹಾಭಾರತ ವನಪರ್ವ 


ಮಾಡು. ಎಲೈ ಅಶೋಕನೇ ಎಲೈ ಪ್ರಿಯದರ್ಶನನೇ ಬೇಗ ನನ್ನ ಶೋಕವನ್ನು 
ಪರಿಹರಿಸು. ಶೋಕಭಯ ಮುಕ್ತನಾದ ರಾಜನನ್ನುನೀನೇನಾದರೂ ನೋಡಿದೆಯಾ! 


ನಳಂ ನಾಮಾರಿದಮನಂ ದಮಯಂತ್ಯಾ: ಪ್ರಿಯಂ ಪತಿಮ್‌ । 
ನಿಷಧಾನಾಮಧಿಪತಿಂ ದೃಷ್ಟವಾನಸಿ ಮೇ ಪ್ರಿಯಮ್‌ 11೧೦೯॥॥ 


ಏಕವಸ್ಪಾರ್ಧಸಂವೀತಂ ಸುಕುಮಾರತನುತ್ಹಚಮ್‌ | 
ವ್ಯಸನೇನಾರ್ದಿತಂ ವೀರಮರಣ್ಯಮಿದಮಾಗತಮ್‌ 11೧೧೦ 


ಒಂದು ವಸ್ತ್ರದ ತುಂಡನ್ನು ಸುತ್ತಿಕೊಂಡು ಸುಕುಮಾರ ಶರೀರವನ್ನು ಹೊಂದಿರುವ 
ದುಃಖದಿಂದ ಪೀಡಿತನಾದ ಈ ಅರಣ್ಯಕ್ಕೆ ಬಂದಂತಹ ವೀರನೂ ಪ್ರಿಯನೂ 
ಶತ್ರುದಮನನೂ ದಮಯಂತಿಯ ಪ್ರಿಯಪತಿಯೂ ಆದ ನಿಷಧರಾಜನಾದ ನಳನನ್ನು 
ನೀನು ನೋಡಿದೆಯಾ? 


ಯಥಾ ವಿಶೋಕಾ ಗಚ್ಛೇಯಮಶೋಕವರ ತತ್‌ ಕುರು । 
ಸತ್ಯನಾಮಾ ಭವಾಶೋಕ ಮಮ ಶೋಕವಿನಾಶನಾತ್‌ 11೧೧೧/ 


ಎಲೈ ಅಶೋಕಶ್ರೇಷ್ಠನೇ ನಾನು ಇಲ್ಲಿಂದ ಶೋಕರಹಿತಳಾಗಿ ಹೋಗುವಂತೆ 
ಮಾಡು. ನನ್ನ ಶೋಕವನ್ನು ನಾಶಮಾಡಿ ನಿನ್ನ ಅಶೋಕವೆಂಬ ಹೆಸರನ್ನು ಸಾರ್ಥಕವನ್ನಾಗಿ 
ಮಾಡಿಕೋ. 


ಏವಂ ಸಾತsಶೋಕವೃಕ್ಷಂ ತಮಾರ್ತಾ ತ್ರಿರುಪಗಮ್ಯ ಸಾ ॥ 
ಜಗಾಮ ದಾರುಣಂ ದೇಶಂ ವೈದರ್ಭೀ ಕಮಲೇಕ್ಷಣಾ 11೧೧೨! 


ಹೀಗೆ ಕಮಲನೇತ್ರೆಯಾದ ಆ ವೈದರ್ಭಿಯು ಆರ್ತಳಾಗಿ ಆ ಅಶೋಕವ್ಯಕ್ಷಕ್ಕೆ 
ಮೂರು ಪ್ರದಕ್ಷಿಣೆಯನ್ನು ಮಾಡಿ ಅಲ್ಲಿಂದ ದಾರುಣವಾದ ಇನ್ನೊಂದು ದೇಶಕ್ಕೆ 
ಹೊರಟಳು. 


ಸಾ ದದರ್ಶ ನಗಾನ್‌ ನೈಕಾನ್‌ ಸರಾಂಸಿ ಸರಿತಸ್ತಥಾ । 
ನೈಕಾಂಶ್ಚ ಪರ್ವತಾನ್‌ ರಮ್ಯಾನ್‌ ನೈಕಾಂಶ್ಚ ಮೃಗಪಕ್ಷಿಣಃ 11೧೧೩1 
ಚ ಲ ಯ 


ತೀರ್ಥಯಾತ್ರಾಪರ್ವ -571- 


ಕಂದರಾಂಶ್ಚ ನಿತಂಬಾಂಶ್ಚ ಪರ್ವತಾಂಶ್ಚ ಸಕಿಂಶುಕಾನ್‌ । 
ದದರ್ಶ ಸಾ ಭೀಮಸುತಾ ಪತಿಮನ್ನೇಷತೀ ತದಾ 1೧೧೪1 


ಪತಿಯನ್ನು ಹುಡುಕುತ್ತಾ ಹೊರಟ ಆ ಭೀಮಸುತೆಯು ಅನೇಕ ಪರ್ವತಗಳನ್ನೂ 
ಸರೋವರಗಳನ್ನೂ ನದಿಗಳನ್ನೂಸುಂದರವಾದ ಅನೇಕ ಮೃಗಪರ್ವತಗಳನ್ನೂ ಅನೇಕ 
ಮೃಗಪಕ್ಷಿಗಳನ್ನೂ ಗುಹೆಗಳನ್ನೂ ಪರ್ವತದ ತಪ್ಪಲು ಪ್ರದೇಶಗಳನ್ನೂ ಕಿಂಶುಕ 
ವೃಕ್ಷಗಳಿಂದ ಕೂಡಿದ ಅನೇಕ ಭೂಪ್ರದೇಶಗಳನ್ನೂ ನೋಡಿದಳು. 


ಸಾ ಗತ್ವಾ ದೂರಮಧ್ವಾನಂ ದಮಯಂತೀ ಶುಚಿಸ್ಥಿತಾ | 
ದದರ್ಶಾಥ ಮಹಾಸಾರ್ಥಂ ಹಸ್ಯಶ್ನರಥಸಂಕುಲಮ್‌ 11೧೧೫।! 


ಉತ್ತರಂತಂ ನದೀಂ ರಮ್ಯಾಂ*ಪ್ರಸನ್ನಸಲಿಲಾಂ ಶುಭಾಮ್‌ । 

ಸುಶೀತತೋಯಾಂ ವಿಸ್ತೀರ್ಣಾಂ ಹ್ಲಾದಿನೀಂ ಪಾದಪೈರ್ವೃತಾಮ್‌ ॥ 

ಪ್ರೋದ್ಭುಹ್ಟಾಂ ಕ್ರೌಂಚಕುರರೈಶ್ಫಕ್ರವಾಕೈಶ್ಚ ಶೋಭಿತಾಮ್‌ । 

ಕೂರ್ಮಗ್ರಾಹರುಷಾಕೀರ್ಣಾಂ ಪುಳಿನದ್ವೀಪರೋಭಿತಾಮ್‌ ೧೧೭1 

ಆ ಶುಚಿಸ್ಥಿತೆಯಾದ ದಮಯಂತಿಯು ಬಹಳ ದೂರನಡೆದು ಹಸಕ್ರರಥಗಳಿಂದ 
ಕೂಡಿದ್ದಒಂದು ವರ್ತಕರ ಸಮುದಾಯವನ್ನುನೋಡಿದಳು ಆ ಗುಂಪು ಸ್ವಚ್ಛವಾದ 
ಶುಭವಾದ ಶೀತಲವಾದ ನೀರಿನಿಂದ ಕೂಡಿದ ವಿಸ್ತಾರವಾದ ಹರಿಯುವ ನೀರಿನ 
ಘೋಷದಿಂದ ಶೋಭಿತವಾದ, ಕೀರವೃಕ್ಷಗಳಿಂದ ಆವೃತವಾದ, ಆಮೆ ಮೀನು 
ಮೊಸಳೆಗಳಿಂದ ತುಂಬಿದ, ಮಧ್ಯದಲ್ಲಿಮರಳಿನ ಸಣ್ಣದ್ವೀಪಗಳಿರುವ, ನದಿಯನ್ನು 
ದಾಟುತ್ತಿತ್ತು. 

ಸಾ ದೃಷ್ಟ್ವೈವ ಮಹಾಸಾರ್ಥಂ ದಮಯಂತೀ ಯಶಸ್ವಿನೀ । 

ಉಪಸರ್ಪ್ಯ ವರಾರೋಹಾ ಜನಮಧ್ಯಂ ವಿವೇಶ ಹ 1೧೧೮॥ 


ಉನ್ನತ್ತರೂಪಾ ಶೋಕಾರ್ತಾ ತಥಾ ವಸ್ಪಾರ್ಧಸಂವೃತಾ | 
ಕೃಶಾ ವಿವರ್ಣವದನಾ ಪಾಂಸುದ್ದಸ್ರಶಿರೋರುಹಾ ॥೧೧೯॥ 


-572- ಮಹಾಭಾರತ ವನಪರ್ವ 


ಆ ಸಮುದಾಯವನ್ನುನೋಡಿದ ಕೂಡಲೇ ಹುಚ್ಚಿಯಂತಿದ್ದ ಶೋಕಾರ್ತಳಾದ 
ಅರ್ಧವಸ್ಥವನ್ನು ಧರಿಸಿದ್ದ ಕೃಶಳೂ ಕಾಂತಿಹೀನಳೂ ಧೂಳಿನಿಂದ ತುಂಬಿಸ 
ಕೇಶಪಾಶವುಳ್ಳವಳೂ ಸುಂದರಿಯೂ ಕೀರ್ತಿ ವಂತಳೂ ಆದ ದಮಯಂತಿಯು ಅದನ್ನು 
ಸಮೀಪಿಸಿ ಜನಗಳ ಮಧ್ಯದಲ್ಲಿಸೇರಿದಳು. 


ತಾಂ ದೃಷ್ಟ್ವಾ ತತ್ರ ಮನುಜಾಃ ಕೇಚಿದ್‌ ಭೀತಾಃ ಪ್ರದುದ್ರುವುಃ । 
ಕೇಚಿಚ್ಚಿಂತಾಪರಾಸ್ತಸ್ಟು ಕೇಚಿತ್‌ ತತ್ರ ವಿಚುಕ್ರುಶುಃ 11೧೨೦॥॥ 


ಪ್ರಹಸಂತಿ ಸ್ಥ ತಾಂ ಕೇಚಿನ್ನ ಹ್ಯಸೂಯಂತಿ ಚಾಪರೇ । 
ಕುರ್ವಂತ್ಯಸ್ಕಾಂ ದಯಾಂ ಕೇಚಿತ್‌ ಪಪ್ರಚ್ಚುಶ್ಚಾಪಿ ಭಾರತ 11೧೨೧ 


ಅವಳನ್ನು ನೋಡಿ ಅಲ್ಲಿದ್ದ ಕೆಲವು ಜನರು ಭಯದಿಂದ ಓಡಿ ಹೋದರು. 
ಕೆಲವರು ಚಿಂತಾಕ್ರಾಂತರಾಗಿ ಅಲ್ಲಿಯೇ ನಿಂತರು. ಕೆಲವರು ಕಿರುಚಿಕೊಂಡರು. 
ಕೆಲವರು ಗಟ್ಟಿಯಾಗಿ ನಕ್ಕರು. ಇನ್ನುಕೆಲವರು ಅವಳನ್ನು ನೋಡಿ ಅಸೂಯೆಯನ್ನು 
ಪಡಲಿಲ್ಲ. ಇನ್ನು ಕೆಲವರು ಅವಳಲ್ಲಿದಯೆಯನ್ನು ಮಾಡಿದರು ಎಲೈ ಭಾರತನೇ 
ಕೆಲವರು ಅವಳನ್ನುಕುರಿತು ಹೀಗೆ ಕೇಳಿದರು. 


ಕಾಸಿ ಕಸ್ಯಾಸಿ ಕಲ್ಯಾಣಿ ಕಿಂ ವಾ ಮೃಗಯಸೇ ವನೇ ಟ 

ತ್ವಾಂ ದೃಷ್ಟ್ವಾ ವ್ಯಧಿತಾಶ್ಚೆಕೇ ನರಾಃ ಸಾರ್ಥನಿವಾಸಿನಃ 11೧೨೨1! 

ಕಲ್ಯಾಣಿಯೇ, ನೀನು ಯಾರು? ಯಾರಪತ್ನಿ? ಈ ಕಾಡಿನಲ್ಲಿ ಏನನ್ನು 
ಹುಡುಕುತ್ತಿದ್ದೀಯೆ? ನಿನನ್ನು ನೋಡಿ ಈ ಗುಂಪಿನಲ್ಲಿರುವ ಜನರು ವ್ಯಥಿತರಾಗಿದ್ದಾರೆ. 

ವದ ಸತ್ಯಂ ವನಸ್ಯಾಸ್ಯ ಪರ್ವತಸ್ಯಾಥವಾ ದಿಶಃ । 

ದೇವತಾ ತ್ವಂ ಹಿ ಕಲ್ಯಾಣಿ ತ್ಚಾಂ ವಯಂ ಶರಣಂ ಗತಾಃ 11೧೨೩1 

ಕಲ್ಯಾಣಿಯೇ, ಸತ್ಯವನ್ನು ಹೇಳು ನೀನು ಈ ವನದ ದೇವತೆಯೆ ಅಥವಾ 


ಪರ್ವತದ ದೇವತೆಯೆ ಅಥವಾ ದಿಗ್‌ದೇವತೆಯೇ? ನಾವು ನಿನಗೆ 
ಶರಣಾಗತರಾಗಿದ್ದೇವೆ. 


ತೀರ್ಥಯಾತ್ರಾಪರ್ವ -573- 


ಯಕ್ಷೀ ವಾ ರಾಕ್ಷಸೀ ವಾ ತ್ರಮುತಾಹೋಪಸಿ ಸುರಾಂಗನಾ । 
ಸರ್ವಥಾ ಕುರು ನಃ ಸ್ವಸ್ತಿ ರಕ್ಷ ಚಾಸ್ಥಾನನಿಂದಿತೇ 10೨2೪ 


ಎಲೈ ಅನಿಂದಿತೆಯೇ ನೀನು ಯಕ್ಷಿಯಾಗಿದ್ದರೂ ರಾಕ್ಷಸಿಯಾಗಿದ್ದರೂ ಅಥವಾ 
ದೇವತಾ ಸ್ಟೀಯಾಗಿದ್ದರೂ ಸರ್ವಥಾ ನಮಗೆ ಕ್ಷೇಮವನ್ನುಂಟುಮಾಡಿ ನಮ್ಮನ್ನು ರಕ್ಷಿಸು. 


ಯಥಾಂಯಂ ಸರ್ವಥಾ ಸಾರ್ಥ: ಕ್ಷೇಮೀ ಶೀಘ್ರಮಿತೋ ವ್ರಜೇತ್‌ । 
ತಥಾ ವಿಧತ್ತ್ವ ಕಲ್ಯಾಣಿ ಯಥಾ ಶ್ರೇಯೋ ಹಿ ನೋ ಭವೇತ್‌ ॥೧೨೫॥ 


ಎಲೌ ಕಲ್ಯಾಣಿಯೇ ಈ ವರ್ತಕರ ಸಮುದಾಯವು ಕ್ಷೇಮದಿಂದ ಇಲ್ಲಿಂದ 
ಬೇಗ ಹೋಗುವಂತೆ ಮತ್ತು ನಮಗೆ ಶ್ರೇಯಸ್ಸುಂಟಾಗುವಂತೆ ನೀನು ಅನುಗ್ರಹಿಸು. 


ಯಥೋಕ್ತಾ ತೇನ ಸಾರ್ಥೇನ ದಮಯಂತೀ ನೃಪಾತ್ಮಜಾ । 
ಪ್ರತ್ಯುವಾಚ ತತಃ ಸಾಧ್ವೀ ಭರ್ತೃಶೋಕೇನ ಪೀಡಿತಾ 11೧೨೬। 


ಆ ಗುಂಪಿನಿಂದ ಹೀಗೆ ಹೇಳಲ್ಪಟ್ಟಸಾಧ್ವಿಯಾದ ಭರ್ತೃಶೋಕದಿಂದ ಪೀಡಿತಳಾದ 
ರಾಜಕುಮಾರಿಯಾದ ದಮಯಂತಿಯು ಆಗ ಅವರಿಗೆ ಉತ್ತರವನ್ನುಕೊಟ್ಟಳು. 


ಸಾರ್ಥವಾಹಶ್ಚ ಸಾರ್ಥಶ್ಚ ಜನಾ ಯೇ ಚಾತ್ರ ಕೇಚನ । 
ಯುವಸ್ಥವಿರಬಾಲಾಶ್ಚ ಸಾರ್ಥಸ್ಯಾಸ್ಯ ಪುರೋಗಮಾಃ 1೧೨೭1 


ಮಾನುಷೀಂ ಮಾಂ ವಿಜಾನೀತ ಮನುಜಾಧಿಪತೇಃ ಸುತಾಮ್‌ ।ಟ 
ನೃಪಸ್ನುಷಾಂ ರಾಜಭಾರ್ಯಾಂ ಭರ್ತ್ಯದರ್ಶನಲಾಲಸಾಮ್‌  ॥೧೨೮॥ 


ಈ ಗುಂಪಿನನಾಯಕರು ಮತ್ತು ಇಲ್ಲಿರುವ ಗುಂಪಿನ ಮುಂದೆ ಹೋಗುವ 
ಯುವಕರು ವೃದ್ಧರು ಬಾಲಕರು ಆದ ಜನರೆಲ್ಲರೂ ತಿಳಿಯಿರಿ. ಎಲ್ಲರೂ ನನ್ನನ್ನು 
ರಾಜಕುಮಾರಿ ಎಂದೂ ರಾಜನ ಸೊಸೆಯೆಂದೂ ರಾಜನ ಭಾರ್ಯೆಯೆಂದೂ 
ಪತಿಯದರ್ಶನದ ಹೆಬ್ಬಯಕೆಯನ್ನು ಹೊಂದಿರುವ ಮನುಷ್ಯಸ್ಟ್ರೀಯೆಂದೂ ತಿಳಿಯಿರಿ. 

ವಿದರ್ಭರಾಣ್ಯಮ ಪಿತಾ ಭರ್ತಾ ರಾಜಾ ಚ ನೈಷಧಃ । 

ನಳೋ ನಾಮ ಮಹಾಭಾಗಸ್ತಂ ಮಾರ್ಗಾಮ್ಯಪರಾಜಿತಮ್‌ 1೧೨೯1 


574 ಮಹಾಭಾರತ ವನಪರ್ವ 


ವಿದರ್ಭರಾಜನು ನನ್ನ ತಂದೆ. ನೈಷಧರಾಜನು ನನ್ನ ಪತಿ. ಅಪರಾಜಿತನಾದ 
ಮಹಾನುಭಾವನಾದ ನಳನನ್ನು ಹುಡುಕುತ್ತಿದ್ದೇನೆ. 


ಯದಿ ಜಾನೀತ ನೃಪತಿಂ ಕ್ಲಿಪ್ರಂ ಶಂಸತ ಮೇ ಪ್ರಿಯಮ್‌ । 
ನಳಂ ಪುರುಷನಾರ್ದೂಲಮಮಿತ್ರಗಣಸೂದನಮ್‌ 11೧೩೦॥ 


ಒಂದು ಪಕ್ಷ ನನ್ನಪ್ರಿಯನೂ ಪುರುಷಶಾರ್ದೂಲನೂ ಶತ್ರುಗಳ ಸಂಹಾರಕನೂ 
ಆದ ನಳನನ್ನುನೋಡಿದ್ದರೆ ಬೇಗ ನನಗೆ ಹೇಳಿ. 


ತಾಮುವಾಚಾನವದ್ಯಾಂಗೀಂ ಸಾರ್ಥಸ್ಯ ಚ ಮಹಾಪ್ರಭುಃ । 
ಸಾರ್ಥವಾಹಃ ಶುಚಿರ್ನಾಮ ದಮಯಂತೀ ನರಾಧಿಪ 11೧೩೧॥ 


ಎಲೈ ರಾಜನೇ, ಆ ಗುಂಪಿನ ನಾಯಕನಾದ ಶುಚಿ ಎಂಬ ಪುರುಷನು 
ಸುಂದರಿಯಾದ ಆ ದಮಯಂತಿಯನ್ನುಕುರಿತು ಹೇಳಿದನು. 


ಅಹಂ ಸಾರ್ಥಸ್ಯ ನೇತಾ ವೈ ಸಾರ್ಥವಾಹಃ ಶುಚಿಸ್ಥಿತೇ | 


ಮನುಷ್ಯಂ ನಳನಾಮಾನಂ ನ ಪಶ್ಯಾಮಿ ಯಶಸ್ವಿನಿ 11೧೩೨॥ 
ಗೋಮಾಯುಕುಂಜರದ್ದೀಪಿಮಹಿಷರ್ಕ್ಕಮೃಗಾನಪಿ । 
ಪಠ್ಯಾಮ್ಯಸ್ಥಿನ್‌ ವನೇ ದುರ್ಗೇ ಹ್ಯಮನುಷ್ಯನಿಷೇವಿತೇ (1೧೩೩॥ 


ಶುಚಿಸ್ಥಿತೆಯೇ, ನಾನು ಈ ಗುಂಪಿನ ನಾಯಕನಾದ ಸಾರ್ಥವಾಹ. ಯಶಸ್ವಿನಿಯೇ 
ನಳನೆಂಬ ಮನುಷ್ಯನನ್ನು ನಾನು ನೋಡಲಿಲ್ಲ. ಈ ದುರ್ಗಮವಾದ 
ಮನುಷ್ಯವರ್ಜಿತವಾದ ಕಾಡಿನಲ್ಲಿನರಿಗಳನ್ನು ಆನೆಗಳನ್ನು ದ್ವೀಪಿಗಳನ್ನುಕಾಡೆಮ್ಮೆಗಳನ್ನು 
ಕರಡಿಗಳನ್ನು ಮತ್ತು ಜಿಂಕೆಗಳನ್ನು ಮಾತ್ರ ನೋಡುತ್ತಿದ್ದೇನೆ. 


ಯಥಾ ವಯಂ ತಂ ಪಶ್ಯಾಮೋ ನಳಂ ಪಾರ್ಥಿವಮತ್ರ ವೈ । 

ತತೋ ವೈ ಯಕ್ಷರಾಜಃ ಸ ಮಣಿಭದ್ರಃ ಪ್ರಸೀದತು 11೧೩೪॥ 

ನಾವು ಇಲ್ಲಿಯೇ ಆ ಪಾರ್ಥಿವನಾದ ರಾಜನಾದ ನಳನನ್ನು ನೋಡುವಂತೆ 
ಯಕ್ಷರಾಜನಾದ ಮಣಿಭದ್ರನು ನಮ್ಮನ್ನು ಅನುಗ್ರಹಿಸಲಿ. 


ಸಾರ5ಬ್ರವೀದ್‌ ವಣಿಜಃ ಸರ್ವಾನ್‌ ಸಾರ್ಥವಾಹಂ ಚ ತಂ ತತಃ 
ಕ್ಷನು ಯಾಸ್ಯತಿ ಸಾರ್ಥೋ5ಯಮೇತದಾಖ್ಯಾತುಮರ್ಹಥ 11೧೩೫। 


ತೀರ್ಥಯಾತ್ರಾಪರ್ವ -575- 


ಆಗ ದಮಯಂತಿಯು ಆ ವರ್ತಕರನ್ನು ಮತ್ತು ಆ ವರ್ತಕರ ಗುಂಪಿನಲ್ಲಿದ್ದ 
ಎಲ್ಲರನ್ನು ಕುರಿತು ಈ ಗುಂಪು ಎಲ್ಲಿಗೆ ಹೋಗುತ್ತಿದೆಯೆಂದು ನನಗೆ ಹೇಳಿ ಎಂದು 
ಕೇಳಿದಳು. 
ಸಾರ್ಥವಾಹಃ 
ಸಾರ್ಥೋರಯಂ ಚೇದಿರಾಜಸ್ಯ ಸುಬಾಹೋಃ ಸತ್ಯವಾದಿನಃ । 
ಕಿಪ್ರಥ ಜನಪದಂ ಗಂತಾ ಲಾಭಾಯ ಮನುಜಾತ್ಮಜೇ 1೧೩೫1 


ಎಲೌ ಕುಮಾರಿಯೇ, ಈ ಗುಂಪು ಸತ್ಯವಾದಿಯಾದ ಚೇದಿರಾಜನಾದ 
ಸುಬಾಹುವಿನ ದೇಶಕ್ಕೆ ಲಾಭವನ್ನು ಗಳಿಸುವುದಕ್ಕೋಸ್ಕರ ಶೀಘ್ರವಾಗಿ ಹೋಗುವುದು 
ಎಂದು ಹೇಳಿದನು. 

|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 


ವನಪರ್ವಣಿ ಷಟ್‌ಪಂಚಾಶೋ5ಧ್ಯಾಯಃ ॥1 
॥ ತೀರ್ಥಯಾತ್ರಾಪರ್ವಣಿ ದ್ವಾದಕೋ5ಧ್ಯಾಯಃ || 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಐವತ್ತಾರನೆಯ ಅಧ್ಯಾಯ ಮುಗಿಯಿತು. 
LSS ರ 
ಐವತ್ತೇಳನೆಯ ಅಧ್ಯಾಯ 
(ವರ್ತಕರ ಗುಂಪಿನ ಮೇಲೆ ರಾತ್ರಿಯಲ್ಲಿ ಆನೆಗಳ ದಾಳಿ. 
ದಮಯಂತಿಯಮೇಲೆ ಆ ವರ್ತಕರ ಆಕ್ರೋಶ. 
ಅಲ್ಲಿಂದ ದಮಯಂತಿಯ ಪಲಾಯನ.) 
ಬೃಹದಶ್ವ 
ಸಾ ತಚ್ಚುತ್ತಾನವದ್ಯಾಂಗೀ ಸಾರ್ಥವಾಹವಚಸ್ತದಾ । 
ಕ) 

ಅಗಚ್ಛದ್‌ ರಾಜಶಾರ್ದೂಲ ವಿದ್ಯುಲ್ಲೇಖೇವ ಶಾರದೀ । 
ಸಾರ್ಥೇ ಮಹತಿ ದುಃಖಾರ್ತಾ ಭರ್ತೃದರ್ಶನಲಾಲಸಾ Mel 


ರಜಸಾ ಸಮವಚ್ಛನ್ನಾ ಸಾರ್ಥಜೇನ ಶುಚಿಸ್ಥಿತಾ । 
ಅನಭಿಜ್ಞಾಯಮಾನೈವ ಗಚ್ಛಂತೀ ಸುಮಹದ್ವನಮ್‌ 11೨1! 


-576- ಮಹಾಭಾರತ ವನಪರ್ವ 


ಆಸಸಾದ ಸರೋ ರಮ್ಯಂ ಭಾಸ್ಕರಸ್ಯಾಸ್ತಸಂಗಮೇ । 
ಶೀತತೋಯಂ ಸುವಿಪುಳಂ ನಿರ್ಮಲಂ ನೈಕಯೋಜನಮ್‌ 11೩1! 


ಎಲೈ ರಾಜಶಾರ್ದೂಲನೇ! ಸುಂದರಾಂಗಿಯಾದ ಅವಳು ಆ ಸಾರ್ಥನಾಯಕನ 
ಮಾತನ್ನು ಕೇಳಿ ಪತಿಯನ್ನು ನೋಡುವ ಹೆಬ್ಬಯಕೆಯಿಂದ ದುಃಖಾರ್ತಳಾಗಿ 
ದೊಡ್ಡಗುಂಪಿನ ಮಧ್ಯದಲ್ಲಿ ಶರತ್‌ಕಾಲದ ಮಿಂಚಿನ ಬಳ್ಳಿಯಂತೆ ನಡೆದಳು. 
ಶುಚಿಸ್ಥಿತೆಯಾದ ಅವಳು ಗುಂಪಿನಿಂದ ಎದ್ದುಧೂಳಿನಿಂದ ಆವೃತಳಾಗಿ ಯಾರಿಂದಲೂ 
ತಿಳಿಯಲಡದೆ ಕಾಡಿನಲ್ಲಿನಡೆದು ಸೂರ್ಯನು ಅಸ್ತಂಗತನಾಗುವ ಸಮಯದಲ್ಲಿ 
ಶೀತಲಜಲವಿದ್ದಅನೇಕ ಯೋಜನ ವಿಸ್ತಾರವಾದ ಒಂದು ನಿರ್ಮಲವಾದ ಮತ್ತು 
ಮನೋಹರವಾದ ಸರೋವರವನ್ನು ತಲುಪಿದಳು. 


ಕಲ್ಲಾರೈಃ ಸಮವಚ್ಛನ್ನಂ ಪದೋತಲವಿರಾಜಿತಮ್‌ । 
ಕು ಸಿ ಗ್‌ 


ಹಂಸಕಾರಂಡವಾಕೀರ್ಣಂ ಚಕ್ರವಾಕೋಪಶೋಭಿತಮ್‌ Wi 
ತೀರಜೈಸ್ತರುಭಿರ್ಹದ್ಯೈಃ ಫಲಪುಷ್ಪ್ಲೋಪಶೋಭಿತೈೆ: । 
ವ್ಯರಾಜತ ಯಥಾ ರಾಜಾ ಸುಬ್ಛತ್ಯೈಃ ಪರಿವಾರಿತಃ 11೫1 


ಸರೋವರವು ಕಲ್ಹಾರ ಕಮಲ ಉತ್ಸಲಪುಷ್ಠಗಳಿಂದ ವಿರಾಜಿತವಾಗಿ ಹಂಸ 
ಕಾರಂಡವಾದಿ ಪಕ್ಷಿಗಳಿಂದ ನಿಬಿಡವಾಗಿ ಚಕ್ರವಾಕಾದಿ ಪಕ್ಷಿಗಳಿಂದ ಶೋಭಿತವಾಗಿ 
ತೀರದಲ್ಲಿ ಫಲಪುಷ್ಪ ಭರಿತವಾದ ಮನೋಹರವಾದ ಅನೇಕ ವೃಕ್ಷಗಳಿಂದ 
ಸುತ್ತುವರಿಯಲ್ಪಟ್ಟು ಒಳ್ಳೆಯ ಸೇವಕರಿಂದ ಸುತ್ತುವರಿಯಲ್ಪಟ್ಟ ರಾಜನಂತೆ 
ಕಂಗೊಳಿಸುತ್ತಿದ್ದಿತು. 


ತದಾಶ್ರಿತ್ಯ ಸ ಸಾರ್ಥಸ್ತು ನಿವಾಸಾಯೋಪಜಗ್ಗಿವಾನ್‌ । 

ಭಾರಾರ್ತಾಃ ಸೌರಭೇಯಾಶ್ಚ ಕ್ಷುತ್ರಷಾ ಚ ಪ್ರಪೀಡಿತಾಃ । 
ಅವರೋಪಿತಭಾರಾಸ್ತು ಲೇಭಿರೇ ಪರಮಂ ಸುಖಮ್‌ Well 
ಆ ಸರೋವರವನ್ನು ಆಶ್ರಯಿಸಿ ಆ ವರ್ತಕರ ಗುಂಪು ಅಲ್ಲಿಯೇ ಬೀಡುಬಿಡಲು 


ಸಮೀಪಕ್ಕೆ ಬಂದಿತು. ಭಾರವನ್ನುಹೊತ್ತಿದ್ದವೃಷಭಗಳು ಹಸಿವೆ ಮತ್ತು ನೀರಡಿಕೆಗಳಿಂದ 
ಬಳಲಿದ್ದವು. ಭಾರಗಳನ್ನುಇಳಿಸಿದ ಮೇಲೆ ಅವುಗಳಿಗೆ ಸಂತೋಷವಾಯಿತು. 


ತೀರ್ಥಯಾತ್ರಾಪರ್ವ -577- 


ತಥಾಶ್ವಾ ವಾರಣಾಶ್ಚೆವ ರಾಸಭಾಃ ಕಳಬ್ಳೆಃ ಸಹ । 
ದೃಷ್ಟ್ಟೈವ ತತ್ತರೋ ರಮ್ಯಮಾಶ್ನಾಸಂ ಪರಮಂ ಯಯುಃ Wd 
ಹಾಗೆಯೇ ಅಶ್ವಗಳು, ಭಾರವನ್ನು ಹೊರಲು ಸಾಕಿದ ಆನೆಗಳು, ರಾಸಭಗಳು 


ಮತ್ತು ಮರಿಯಾನೆಗಳು ಆ ಸುಂದರವಾದ ಸರೋವರವನ್ನು ನೋಡಿದ ತಕ್ಷಣವೇ 
ಬಹಳ ಸಮಾಧಾನವನ್ನು ಹೊಂದಿದವು. 


ಅಥಾನಂತರಮೇವೇಹ ವಣಿಜಃ ಪಧಿಕಾಸ್ತಥಾ । 
ಯಥಾಯೋಗಂ ಯಥಾಸ್ಥಾನಂ ಸ್ವಾವಾಸಂ ಪ್ರತಿಪೇದಿರೇ uel 


ಅನಂತರ ವರ್ತಕರು ಮತ್ತು ಪಥಿಕರು ತಮ್ಮ ತಮಗೆ ಯೋಗ್ಯವಾದ ರೀತಿಯಲ್ಲಿ 
ಅಲ್ಲಿತಮ್ಮ ಬಿಡಾರಗಳನ್ನು ಕಲ್ಪಿಸಿಕೊಂಡರು. 


ಯಥಾಸ್ಥಿತಿಸಮಾಚಾರಮಾಹಾರಂ ಸ್ಥಾನಮೇವ ಚ। 
ಅವತೀರ್ಯಾವಸನ್ನಾನಾಂ ಚಕ್ರುಶ್ಚೈವ ಪ್ರವೇಕ್ಷಣಮ್‌ Mal 


ಆ ಕಾಲಕ್ಕೆ ಯೋಗ್ಯವಾದ ಆಹಾರವನ್ನು ಸೇವಿಸಿ ತಮ್ಮ ತಮ್ಮ ಸ್ಥಾನಗಳನ್ನು ಕಲ್ಪಿಸಿ 
ಸಮೀಪದಲ್ಲಿದ್ದಇನ್ನೊಬ್ಬರ ಬಿಡಾರವನ್ನು ಸಮೀಪಿಸಿ ಅವುಗಳನ್ನು ನೋಡಿದರು. 


ಚಕ್ರುಃ ಕಥಾಶ್ಚ ವಿವಿಧಾಃ ಕ್ರಯವಿಕ್ರಯಸಂಶ್ರಿತಾಃ 1 

ಪ್ರಶಂಸಂತ್ಯಪರೇ ಕಷ್ಟಾಮಟವೀಂ ಶ್ಥಾಪದಾವೃತಮ್‌ । 

ಸ್ಮರಂತೋ ಸೃಹಭೋಗಾಂಶ್ಚ ಜ್ಞಾತೀನಾಂ ಚ ಸಮಾಗಮಮ್‌ ॥೧೦॥ 

ಪುತ್ರಮಿತ್ರಕಲತ್ರಾಣಿ ಸರ್ವೇ ನಿದ್ರಾವಶಂ ಯಯುಃ । 

ಸಂವಾಹನೇನ ಭಾರಾಣಾಂ ಬಹುವಾಸರಜೇನ ತೇ 11೧೧॥ 

ಕೆಲವರು ಕ್ರಮವಿಕ್ರಯಗಳಿಗೆ ಸಂಬಂಧಿಸಿದ ಅನೇಕ ಮಾತುಗಳನ್ನು ಆಡಿದರು. 
ಇನ್ನು ಕೆಲವರು ಮನೆಯ ಸುಖವನ್ನೂ ಬಂಧುಗಳ ಸಮಾಗಮವನ್ನೂ 
ಪುತ್ರಮಿತ್ರಕಲತ್ರರನ್ನೂ ಸ್ಥರಿಸುತ್ತಾ ಕ್ರೂರಮೃಗಗಳಿಂದ ಆವೃತವಾದ ಈ ಅಡವಿಯು 
ಕಷ್ಟಕರವಾದುದು ಎಂದು ಮಾತನಾಡಿದರು. ಅನೇಕ ದಿನಗಳವರೆಗೆ ಭಾರವನ್ನುಹೊತ್ತ 
ಕಾರಣದಿಂದ ಎಲ್ಲರೂ ನಿದ್ರಾವಶರಾದರು. 


-578- ಮಹಾಭಾರತ ವನಪರ್ವ 


ಖನ್ನಾ: ಪತಿತಗಾತ್ರಾಸ್ತು ನಿದ್ರಯಾಪಹೃತಾ ಭೃಶಮ್‌ । 
ಪ್ರಸಾರಿತಾಂಗಾಃ ಖನ್ನಾಶ್ಚ ಮೃತಕಲ್ಪಾ ಇವಾಸತೇ 11೧೨! 


ಎಲ್ಲರೂ ಖಿನ್ನರಾಗಿ ದಣಿದ ಶರೀರವುಳವರಾಗಿ ಕೈಕಾಲುಗಳನ್ನು ಚಾಚಿ 
ದಣಿವಿನಿಂದ ನಿದ್ರಾವಶರಾಗಿ ಶವಗಳಂತೆ ಇದ್ದರು. 


ಅಥಾರ್ಧರಾತ್ರಸಮಯೇ ಗಜಯೂಥಂ ಮಹತ್ತದಾ ॥ 
ಆಜಗಾಮ ಸರೋ ಯತ್ರ ಪಿಪಾಸುಸ್ತತರೋಜಲಮ್‌ 11೧೩11 


ಅಥಾಪಶ್ಯತ ತಂ ಸಾರ್ಥಂ ಸಾರ್ಥಜಾನ್‌ ಸುಬಹೂನ್‌ ಗಜಾನ್‌ । 
ತೇ ತಾನ್‌ ಗ್ರಾಮ್ಯಗಜಾನ್‌ ದೃಷ್ಟ್ವಾ ಸರ್ವೇ ವನಗಜಾಸ್ತದಾ । 
ಸಮಾದ್ರವಂತ ವೇಗೇನ ಜಿಘಾಂಸಂತೋ ಮದೋತ್ಸಟಾಃ 11೧೪॥ 


ಅನಂತರ ಅರ್ಧರಾತ್ರಿಯ ಸಮಯದಲ್ಲಿ ಆನೆಗಳ ದೊಡ್ಡಹಿಂಡು ಆ 
ಸರೋವರದ ನೀರನ್ನು ಕುಡಿಯಲು ಬಯಸಿ ಆ ಸರೋವರಕ್ಕೆ ಬಂದಿತು. ಆ 
ಕಾಡಾನೆಗಳು ಆ ಜನರ ಗುಂಪನ್ನೂ ಗುಂಪಿನಲ್ಲಿದ್ದ ಅನೇಕ ಪಳಗಿದ ಆನೆಗಳನ್ನೂ 
ನೋಡಿದವು. ವರ್ತಕರ ಆ ಗ್ರಾಮ್ಯಗಜಗಳನ್ನು ನೋಡಿ ಆ ಎಲ್ಲಾವನಗಜಗಳು 
ಆಗ ಮದೋತ್ಕಟವಾಗಿ ಅವುಗಳನ್ನು ಕೊಲ್ಲಲು ವೇಗದಿಂದ ಮುನ್ನುಗ್ಗಿದವು. 


ತೇಷಾಮಾಪತತಾಂ ವೇಗಃ ಕರೀಣಾಂ ದುಃಬಹೋಂ5ಭವತ್‌ । 
ನಗಾಗ್ರಾದಿವ ಶೀರ್ಣಾನಾಂ ಶೃಂಗಾಣಾಂ ಪತತಾಂ ಕ್ಲಿತೌ 11೧೫1 


ನದತಾಮಪಿ ನಾಗಾನಾಂ ನಾಲಂ ಸ್ಥಾತುಂ ವನೋದ್ಧವೈಃ | 
ಕರಿಭಿಃ ಕರಿಣಃ ಸರ್ವೇ ನೀತಾ ಮೃತ್ಯುವಶಂ ಕ್ಷಣಾತ್‌ 11೧೬॥ 


ಗ್ರಾಮ್ಯಗಜಗಳ ಮೇಲೆ ಎರಗುವ ವನಗಜಗಳ ವೇಗವು ಪರ್ವತದ ಉರುಳಿ 
ತುದಿಯಿಂದ ಭೂಮಿಯ ಮೇಲೆ ಬೀಳುವ ಶಿಖರಗಳಂತೆ ದುಃಹಹವಾಗಿದ್ದಿತು. ಆಗ 
ಗರ್ಜಿಸುವ ಆನೆಗಳ ಸಮೀಪದಲ್ಲಿ ವನಚಾರಿಗಳು ನಿಲ್ಲಲು ಸಾಧ್ಯವಿರಲಿಲ್ಲ. ಆ 
ವನಗಜಗಳಿಂದ ಗ್ರಾಮ್ಯಗಜಗಳೆಲ್ಲವೂ ಒಂದೇ ಕ್ಷಣದಲ್ಲಿಕೊಲ್ಲಲ್ಲಟ್ಟವು. 


ತೀರ್ಥಯಾತ್ರಾಪರ್ವ -579- 


ಸಚ ಸಾರ್ಥೋ ವಿಮಧಿತಃ ಸಸ್ಟೀಬಾಲಗಜಾನ್ನಿತಃ I 
ಆರಾವಃ ಸುಮಹಾನಾಸೀತ್‌ ತೈಲೋಕ್ಯಭಯಕಾರಕ: 1೧೭11 


ಸ್ತ್ರೀಯರು ಬಾಲರು ಮತ್ತು ಗ್ರಾಮ್ಯಗಜಗಳಿಂದ ಕೂಡಿದ ವರ್ತಕರ 
ಸಮುದಾಯವು ಗಜಗಳಿಂದ ಮರ್ದನಕ್ಕೆ ಒಳಗಾಯಿತು. ಮೂರುಲೋಕಗಳಿಗೂ 
ಭಯವನ್ನು ಉಂಟುಮಾಡುವಂತೆ ದೊಡ್ಡ ಆರ್ತನಾದವು ಅಲ್ಲಿಹೊರ ಹೊಮ್ಮಿತು. 


ವಾಜಿಭಿಃ ಪ್ರದ್ರುತೈಶ್ಚೈವ ಮಹಾದಂಪ್ಪೈಶ್ಚ ರಾಸಭೈಃ । 


ಅನ್ಯೋನ್ಯಂ ನಾಭಿರಕಂತ ಮಥ್ಯಮಾನಾ ವನದ್ದಿಪೈಃ 11೧೮॥ 
pty ನ ಬಲ 

ಅಶ್ವಗಳು ಮತ್ತು ಮಹಾದಂಷ್ಟಗಳುಳ್ಳ ರಾಸಭಗಳು ಓಡಿ ಹೋಗುತ್ತಿರಲು 

ವನಗಜಗಳ ತುಳಿತಕ್ಕೆ ಸಿಕ್ಕಿದ ವರ್ತಕರು ಒಬ್ಬರನೊಬ್ಬರು ರಕ್ಷಿಸಲು ಸಾಧ್ಯವಾಗಲಿಲ್ಲ. 


ಹತೋ ಭ್ರಾತಾ ಹತಃ ಪುತ್ರೋ ಹತಃ ಸ್ವಾಮೀ ಹತೋ ಗುರುಃ । 
ಏಹೋಗಿರುತ್ತಿತಃ ಕಷ್ಟಂ ತ್ರಾಯಧ್ಗಂ ಧಾವತಾಧುನಾ 1೧೯॥ 


ರತ್ನರಾಶಿರ್ವಿಶೀರ್ಣೋರಯಂ ಗೃಹ್ಲೀದ್ದಂ ಕಿಂ ಪ್ರಧಾವತ | 
ಸಾಮಾನ್ಯಮೇತದ್‌ ದ್ರವಿಣಂ ನ ಮಿಥ್ಯಾ ವಚನಂ ಮಮ  ॥೨೦॥ 


ಏವಮೇವಾಭಿಭಾಷಂತೋ ವಿದ್ರವಂತಿ ಭಯಾತ್ತತಃ । 
ಪುನರೇವಾಭಿಧಾವಂತಿ ವಿತ್ತಪ್ರಧ್ವಂಸಕಾತರಾಃ |1೨೧॥ 


ನನ್ನ ತಮ್ಮನು ಹತನಾದನು ನನ್ನ ಪುತ್ರನು ಹತನಾದನು ನನ್ನ ಸ್ವಾಮಿಯು 
ಹತನಾದನು. ನನ್ನಗುರುವು ಹತನಾದನು ಇಲ್ಲಿಅಗ್ನಿಯು ಮೇಲೆ ಬೀಳುತ್ತಿದೆ. ದೊಡ್ಡ 
ಕಷ್ಟವು ಉಂಟಾಯಿತು. ಯಾರಾದರೂ ರಕ್ಷಿಸಿ. ಈಗ ಓಡಿಹೋಗಿ. ಈ ರತ್ನರಾಶಿಯು 
ಚಲ್ಲಾಪಿಲ್ಲಿಯಾಗಿದೆ. ಅದನ್ನುತೆಗೆದು ಕೊಳ್ಳಿ ಏಕೆ ಓಡುತ್ತಿದ್ದೀರಿ? ಈ ಧನವು ಎಲ್ಲರಿಗೂ 
ಸೇರಿದುದು. ನನ್ನ ಮಾತುಸುಳ್ಳಲ್ಲ, ಹೀಗೆಲ್ಲಾಮಾತನಾಡುತ್ತಾ ಜನಗಳು ಅಲ್ಲಿಂದ 
ಓಡುತ್ತಾರೆ. ತಮ್ಮ ಧನವು ನಾಶವಾಯಿತೆಂಬ ಕಾತುರದಿಂದ ಪುನಃ ಅಲ್ಲಿಗೆ 
ಓಡಿಬರುತ್ತಾರೆ. 


-580- ಮಹಾಭಾರತ ವನಪರ್ವ 


ತಸ್ಮಿಂಸಾ ವರ್ತಮಾನೇ ದಾರುಣೇ ಜನಸಂಕ್ಷಯೇ । 
ದಮಯಂತೀ ಚ ಬುಬುಧೇ ಭಯಸಂತ್ರಸ್ತಮಾನಸಾ (1೨೨।॥ 


ಹೀಗೆ ಅಲ್ಲಿಘೋರವಾದ ಜನನಾಶವು ಉಂಟಾಗುತ್ತಿರಲು ಭಯದಿಂದ ಕೂಡಿದ 
ಮನಸ್ಸನ್ನು ಹೊಂದಿದ್ದ ದಮಯಂತಿಯು ಎಚ್ಚರಗೊಂಡಳು. 


ಅಪಶ್ಯದ್‌ ವೈಶಸಂ ತಚ್ಚ ಸರ್ವಲೋಕಭಯಂಕರಮ್‌ ।ಟ 
ಅದೃಷ್ಟಪೂರ್ವಂ ತದ್‌ ದೃಷ್ಟ್ವಾ ಬಾಲಾ ಪದ್ಗನಿಭೇಕ್ಷಣಾ । 
ಸಂತ್ರಸ್ತಮನಸಾ ತಸ್ಮಿಂಸ್ಪಸ್ಥೌ ಶಶಿನಿಭಾನನಾ 11೨೩ 


ಸರ್ವಲೋಕಭಯಂಕರವಾದ ಆ ಹಿಂಸೆಯನ್ನು ಅವಳು ನೋಡಿದಳು. 
ಪದ್ಧಲೋಚನೆಯಾದ ಚಂದ್ರಮುಖಿಯಾದ ಬಾಲೆಯಾದ ಅವಳು ಹಿಂದೆಂದೂ 
ನೋಡದಿದ್ದ ಅಂತಹ ದುರ್ಫಟನೆಯನ್ನು ನೋಡಿ ಮನಸಿನಲ್ಲಿಹೆದರಿ ಅಲ್ಲಿ, ನಿಂತಳು. 


ಸರ್ವೈರ್ವಿಧೃಂಸಿತೈರ್ಭಗ್ನೆ ಪಸರುಭಿಶ್ಲಂದನಾದಿಭಿಃ 1 

ವಿಕ್ಲಿಪೈರ್ಭಾತಿ ಭೂಃ ಸರ್ವಾ ದ್ಯೌರ್ಬ್ಯುಕ್ಸೈರಿವ ಶಾರದೀ ||೨೪/ 
ಪತದ್ಧಿ ಪಾತ್ಯಮಾನೈಶ್ಚ ಪತಿತೈಶ್ಚ ತತಸ್ತತಃ । 

ಭೀಷಣೀಯಂ ವನಂ ತದ್ಧಿ ಬಭೌ ತತ್ರ ಸಮಂತತಃ (1೨೫1 
ವಿಮುಕ್ತನಾದಸಂತ್ರಸ್ತಂ ಹಾಹಾಕಾರವಿನಾದಿತಮ್‌ । 

ಬಭೌ ತತ್ತತ್ತ ಸಂಬಾಧಂ ಮಹಾರಣಮಿವಾಪರಮ್‌ 11೨೬1 


ಮುರಿದು ನಾಶಗೊಳಿಸಲ್ಪಟ್ಟ ಭೂಮಿಯ ಮೇಲೆ ಬಿದ್ದಚಂದನಾದಿ ವೃಕ್ಷಗಳಿಂದ 
ಕೂಡಿದ ಭೂಮಿಯು ಶರತ್‌ಕಾಲದಲ್ಲಿ ನಕ್ಷತ್ರಗಳಿಂದ ಕೂಡಿದ ಆಕಾಶದಂತೆ ಇದ್ದಿತು. 
ಅಲ್ಲಲ್ಲಿ ಬೀಳುತ್ತಿರುವ, ಇನ್ನೊಬ್ಬರಿಂದ ಬೀಳಿಸಲ್ಪಡುವ, ಮತ್ತು ಬೀಳುತ್ತಿರುವ 
ಗಜಗಳಿಂದ ಬೀಳಿಸಲ್ಪಡುತ್ತಿರುವ, ಮತ್ತು ಬಿದ್ದಿರುವ ವೃಕ್ಷಗಳಿಂದ ಆ ಕಾನನವು ಎಲ್ಲ 
ಕಡೆಗಳಲ್ಲಿಯೂ ಭಯಂಕರವಾಗಿ ಕಾಣುತ್ತಿತ್ತು ಕಿರುಚುವ ಧ್ವನಿಗಳಿಂದಲೂ 


ಹಾಹಾಕಾರಗಳಿಂದಲೂ ಕೂಡಿದ ಆ ಜನಸಮೂಹವು ಇನ್ನೊಂದು ದೊಡ್ಡ ಯುದ್ಧದಂತೆ 
ಇದ್ದಿತು. 


ತೀರ್ಥಯಾತ್ರಾಪರ್ವ -581- 


ಯೇ ತು ತತ್ರ ವಿನಿರ್ಮುಕ್ರಾಃ ಸಾರ್ಥಾಃ ಕೇಚಿದವಿಕ್ಷತಾಃ । 
ತೇಠಬ್ರುವನ್‌ ಸಹಿತಾಃ ಸರ್ವೇ ಕಸ್ಕೇದಂ ಕರ್ಮಣಃ ಫಲಮ್‌ ॥೨೭॥॥ 


ಯಾವ ಕೆಲವರು ಗಾಯಗೊಳ್ಳದೆ ಆ ವಿಮರ್ದದಿಂದ ಮುಕ್ತರಾದರೋ ಅವರು 
ಒಟ್ಟಿಗೆ ಸೇರಿ ಇದು ಯಾವ ಕರ್ಮದ ಫಲ ಎಂದು ಚಿಂತಿಸಿದರು. 


ನೂನಂ ನ ಪೂಜಿತೋತಸ್ಥಾಭಿಮಾರ್ಮಣಿಭದ್ರೋ ಮಹಾಯಶಾಃ 

ತಥಾ ಯಕ್ಷಾಧಿಪಃ ಶ್ರೀಮಾನ್‌ ಸ ಚ ವೈತ್ರವಣಃ ಪ್ರಭುಃ TET 

ಖಂಡಿತವಾಗಿ ನಾವು ಮಹಾಕೀರ್ತಿವಂತನಾದ ಮಣಿಭದ್ರನನ್ನಾಗಲೀ ಅಥವಾ 
ಯಕ್ಷಾಧಿಪತಿಯಾದ ಕಾಂತಿಯುಕ್ಕನಾದ ಪ್ರಭುವಾದ ಕುಬೇರನನ್ನಾಗಲೀ ಪೂಜಿಸಲಿಲ್ಲ. 

ನ ಪೂಜಾ ವಿಘ್ಲಕರ್ತ್ವೃಣಾಮಥ ವಾ ಸಾರ್ಥಿಕೈಃ ಕೃತಾ । 

ಶಕುನಾನಾಂ ಫಲಂ ಚಾಥ ವಿಪರೀತಮಿದಂ ಧ್ರುವಮ್‌ 11೨೯॥ 


ವಿಘ್ಣವನ್ನುಮಾಡುವ ಶಕ್ತಿಗಳಿಗೆ ವರ್ತಕರಾದ ನಾವು ಪೂಜೆಯನ್ನುಮಾಡಲಿಲ್ಲ. 
ಶಕುನಗಳ ಫಲವು ವಿಪರೀತವಾಗಿದೆ. 


ಗ್ರಹಾ ವಾ ವಿಪರೀತಾಸ್ತು ಕಿಮನ್ಯದಿದಮಾಗತಮ್‌ 

ಅಪರೇ ತ್ವಬ್ರುವನ್‌ ದೀನಾ ಜ್ಞಾತಿದ್ರವ್ಯವಿನಾಕೃತಾಃ 11೩೦॥॥ 

ಅಥವಾ ಗ್ರಹಗಳೇ ನಮಗೆ ವಿರುದ್ಧವಾಗಿವೆ. ಇಲ್ಲದಿದ್ದರೆ ಈ ವಿಪತ್ತು ಹೇಗೆ 
ಬರುತ್ತದೆ? ಇನ್ನುಕೆಲವರು ಬಂಧುಗಳನ್ನೂ ದ್ರವ್ಯವನ್ನೂ ಕಳೆದುಕೊಂಡು ದೀನರಾಗಿ 
ಹೀಗೆ ಮಾತನಾಡಿದರು. 

ಯಾಸಾವದ್ಯ ಮಹಾಸಾರ್ಥೇ ನಾರೀ ಹ್ಯುನ್ನತ್ತದರ್ಶನಾ I 

ಪ್ರವಿಷ್ಟಾ ವಿಹಿತಾಕಾರಾ ಕೃತ್ವಾ ರೂಪಮಮಾನುಷಮ್‌ । 

ತಯೇಯಂ ವಿಹಿತಾ ಪೂರ್ವಂ ಮಾಯಾ ಪರಮದಾರುಣಾ 11೩೦ 


ರಾಕ್ಟಸೀ ವಾ ಧ್ರುವಂ ಯಕ್ಷೀ ಪಿಶಾಚೀ ವಾ ಭಯಂಕರೀ । 
ತಸ್ಯಾ: ಸರ್ವಮಿದಂ ಪಾಪಂ ನಾತ್ರ ಕಾರ್ಯಾ ವಿಚಾರಣಾ ॥೩೨॥ 


-582- ಮಹಾಭಾರತ ವನಪರ್ವ 


ಈ ದೊಡ್ಡಗುಂಪಿನಲ್ಲಿಈ ದಿನ ಹುಚ್ಚಿಯಂತಿರುವ ಆಕಾರವನ್ನು ಧರಿಸಿದ ಮತ್ತು 
ಅಮಾನುಷರೂಪವನ್ನು ಧರಿಸಿದ ಒಬ್ಬ ನಾರಿಯು ಪ್ರವೇಶಿಸಿದಳಷ್ಟೇ. ಅವಳು 
ಪರಮಘೋರವಾದ ಮಾಯಾವಿನಿ. ಇದು ಅವಳು ಮಾಡಿದ ಕೆಲಸ. ಅವಳು 
ರಾಕ್ಷಸಿ ಇರಬಹುದು ಅಥವಾ ಯಕ್ಷಿಯಿರಬಹುದು. ಅಥವಾ ಭಯಂಕರವಾದ ಪಿಶಾಚಿ 
ಇರಬಹುದು. ಈ ಪಾಪಕಾರ್ಯವೆಲ್ಲ ಅವಳದೇ. ಬೇರೆ ವಿಚಾರಮಾಡುವ 
ಅಗತ್ಯವಿಲ್ಲ. 


ಯದಿ ಪಶ್ಯಾಮ ತಾಂ ಪಾಪಾಂ ಸಾರ್ಥಫ್ಲೀಂ ನೈಕದುಷೃತಾಮ್‌ | 
ಲೋಷ್ಠಭಿಃ ಪಾಂಸುಭಿಶ್ಚೆವ ತೃಣೈ: ಕಾಷ್ಠೈಶ್ಚ ಮುಷ್ಟಿಭಿಃ । 
ಅವಶ್ಯಮೇವ ಹಿಂಸ್ಕಾಮಃ ಸಾ ತು ಸಾರ್ಥಸ್ಯ ಕೃತ್ಯದಾ 11೩೩1 


ಈಗ ಆ ಪಾಪಿಯಾದ ನಮ್ಮ ಸಮುದಾಯವನ್ನು ನಾಶಮಾಡಿದಂತಹ ಅನೇಕ 
ದುಷ್ಕರ್ಮಗಳನ್ನು ಮಾಡಿದ ಅವಳನ್ನು ನೋಡಿದರೆ ಅವಳನ್ನು ಮಣ್ಣಿನ 
ಹೆಂಟೆಗಳಿಂದಲೂ ಕೋಲುಗಳಿಂದಲೂ ತೃಣಗಳಿಂದಲೂ ಮುಷ್ನಿಗಳಿಂದಲೂ 
ಹೊಡೆದು ಅವಶ್ಯವಾಗಿ ಹಿಂಸಿಸುವೆವು. ಅವಳೇ ಈ ವರ್ತಕ ಸಮೂದಾಯಕ್ಕೆ 
ಅನ್ಯಾಯವನ್ನುಮಾಡಿದವಳು. 


ದಮಯಂತೀ ತು ತಚ್ಚುತ್ಹಾ ವಾಕ್ಯಂ ತೇಷಾಂ ಸುದಾರುಣಮ್‌ | 
ಭೀತಾ ತ್ರಸ್ತಾ ಚ ಸಂವಿಗ್ನಾ ಪ್ರಾದ್ರವದ್‌ ಯತ್ರ ಕಾನನಮ್‌ 1೩೪1 
ಇ 


ದಮಯಂತಿಯು ಅವರ ಘೋರವಾದ ವಾಕ್ಯವನ್ನು ಕೇಳಿ ಹೆದರಿಕೆಯಿಂದ 
ನಡುಗುತ್ತಾ ಅಲ್ಲಿಂದ ಕಾಡಿನಕಡೆಗೆ ಓಡಿದಳು. 


ಆಶಂಕಮಾನಾ ತತ್ವಾಹಮಾತ್ಮಾನಂ ಪರ್ಯದೇವಯತ್‌ ।ಟ 
ಅಹೋ ಮಮೋಪರಿ ವಿಧೇಃ ಸಂರಂಭೋ ದಾರುಣೋ ಮಹಾನ್‌ ಟ 
ನಾನುಬದ್ಗಾತಿ ಕುಶಲಂ ಕಸ್ಕೇದಂ ಕರ್ಮಣಃ ಫಲಮ್‌ TEE 


ಆ ಪಾಪವನ್ನು ತನ್ನ ನಿಮಿತ್ತದಿಂದ ಉಂಟಾದುದೆಂದು ಶಂಕಿಸಿ ಅವಳು 
ಗೋಳಾಡಿದಳು. ಅಯ್ಯೋ ನನ್ನಮೇಲೆ ವಿಧಿಗೆ ಎಂತಹ ಪರಮಕೋಪ? ವಿಧಿಯು 
ನನಗೆ ಯಾವ ಕ್ಷೇಮಎನ್ನೂ ಉಂಟುಮಾಡುವುದಿಲ್ಲ. ಇದು ಯಾವ ಕರ್ಮದ ಫಲ? 


ತೀರ್ಥಯಾತ್ರಾಪರ್ವ -583- 


ನ ಸ್ಥರಾಮ್ಯಶುಭಂ ಕಿಂಚಿತ್‌ಕೃತಂ ಕಸ್ಯಚಿದಣಪಿ । 
ಕರ್ಮಣಾ ಮನಸಾ ವಾಚಾ ಕಸ್ಕೇದಂ ಕರ್ಮಣಃ ಫಲಮ್‌  ॥೩೬॥॥ 


ನಾನು ಎಂದೂ ಯಾರಿಗೂ ಮನಸ್ಸಿನಿಂದಲಾಗಲೀ ಮಾತಿನಿಂದಲಾಗಲೀ ಅಥವಾ 
ದೇಹದಿಂದಲಾಗಲೀ ಯಾವ ಅನ್ಯಾಯವನ್ನು ಮಾಡಿರುವುದನ್ನೂ ಸ್ಥರಿಸಲಾರೆ. ಇದು 
ಯಾವ ಕರ್ಮದ ಫಲ) 


ನೂನಂ ಜನ್ಮಾಂತರಕೃತಂ ಪಾಪಮಾಪತಿತಂ ಮಹತ್‌ । 
ಅಪಶ್ಚಿಮಾಮಿಮಾಂ ಕಷ್ಟಾಮಾಪದಂ ಪ್ರಾಪ್ತವತ್ಯಹಮ್‌ 11೩೭! 


ಖಂಡಿತವಾಗಿ ಇದು ಜನ್ಮಾಂತರದಲ್ಲಿ ಮಾಡಿದ ದೊಡ್ಡ ಪಾಪದಫಲ. 
ಹಿಂದೆಂದೂ ಅನುಭವಿಸದ ಇಂತಹ ಘೋರವಾದ ಅಪತ್ತನ್ನುನಾನು ಹೊಂದಿದ್ದೇನೆ. 


ಭರ್ತೃರಾಜ್ಯಾಪಹರಣಂ ಸ್ವಜನಾಚ್ಚೆ ಪರಾಭವ: । 
ಭರ್ತ್ರಾ ಸಹ ವಿಯೋಗಂ ಚ ತನಯಾಭ್ಯಾಂ ಚ ವಿಚ್ಯುತಿಃ 1 


ವಿವಸ್ತತಾ ವನೇ ವಾಸೋ ಬಹುವ್ಯಾಳನಿಷೇವಿತೇ HAC 


ಪತಿಯ ರಾಜ್ಯದ ಅಪಹಾರ, ಸ್ಥಜನರ ಪರಾಭವ, ಪತಿಯಿಂದ ಮತ್ತು ಮಕ್ಕಳಿಂದ 
ವಿಯೋಗ, ವಿವಸ್ಥತೆ, ಕ್ರೂರಮೃಗಗಳಿರುವ ಕಾಡಿನಲ್ಲಿವಾಸ, (ಇವೆಲ್ಲವೂ 
ಪೂರ್ವಜನ್ಮದ ಪಾಪದ ಫಲ.) 

ಯೋತಪ್ಯಕಸ್ಥಾನ್ಯಯಾ ಪ್ರಾಪ್ತೋ ನಿರ್ಜನೇ ಗಹನೇ ವನೇ । 

ಸೋಪಿ ಸಾರ್ಥಃ ಪರಾಭೂತೋ ದೈವೇನ ವಿಧಿನಾ ಧ್ರುವಮ್‌ ॥೩೭॥ 

ನಾನು ಅಕಸ್ಮಾತ್ತಾಗಿ ಈ ನಿರ್ಜನವಾದ ಮತ್ತು ದಟ್ಟವಾದ ಅರಣ್ಯದಲ್ಲಿ 
ಸೇರಿಕೊಂಡವರ್ತಕರ ಸಮೂಹವೂ ಖಂಡಿತವಾಗಿಯೂ ದೈವಸಂಕಲ್ಪದಿಂದಲೇ 
ಪರಾಭವವನ್ನುಹೊಂದಿತು. 

ಆಶಂಕತೇ ಚ ಮಾಂ ಪಾಪಾಂ ಕೃತ್ಯಾಂ ವೈ ರಾಕ್ಷಪಷೀಮಪಿ | 

ಸಾಹಮೇವಂವಿಧಾ ನೂನಂ ಧ್ರುವಂ ನಾಸತ್ರ ಸಂಶಯಃ von 


-584- ಮಹಾಭಾರತ ವನಪರ್ವ 


ನನ್ನನ್ನು ಪಾಪಿ ಎಂದೂ ಪಿಶಾಚಿಯೆಂದೂ ರಾಕ್ಷಸಿಯೆಂದೂ ಶಂಕಿಸುತ್ತಾರೆ. ನಾನು 
ಅಂತಹವಳೇ ಆಗಿದ್ದೇನೆ. ಈ ವಿಷಯದಲ್ಲಿ ಸಂಶಯವಿಲ್ಲ. 


ಮಂದಾಯಾ ಹಿ ಮಮಾಭಾಗೈ,ಃ ಸಾರ್ಥೋ ನೂನಂ ನಿಪಾತಿತಃ । 
ಕುತ್ರಾತ್ಮಾನಂ ಪಾತಯೇಯಂ ಯಾಮಿ ಕಂ ಶರಣಂ ವನೇ । 
ಮರಣೇನ ಭವೇಚ್ಛಾಂತಿರ್ಧಿಗಿದಂ ದುಃಖಜೀವಿತಮ್‌ 11೪೧॥ 


ದುರದೃಷ್ಟಶಾಲಿಯಾದ ನನ್ನ ದುಷ್ಕರ್ಮದಿಂದ ಈ ವರ್ತಕರ ಗುಂಪು 
ಹೊಡೆದುರುಳಿಸಿಲ್ಪಟ್ಟಿತು. ನಾನು ಎಲ್ಲಿ ಹೋಗಿ ಬೀಳಲಿ? ಯಾರನ್ನು 
ಶರಣುಹೊಂದಲಿ? ಈ ದುಃಖಜೀವನಕ್ಕೆ ಧಿಕ್ಕಾರವಿರಲಿ. ಮರಣದಿಂದ 
ಶಾಂತಿಯುಂಟಾದೀತು. 


ಹಾ ನಾಥ ಹಾ ಮಹಾರಾಜ ಹಾ ಸ್ವಾಮಿನ್‌ ಜೀವಿತೇಶ್ನರ | 
ಕಿಂ ಮಾಂ ವಿಲಪತೀಮೇವಂ ನಾಭಿಜಲಸಿ ಮಾನದ 11೪೨॥ 


ಹಾನಾಥ ಹಾ ಮಹಾರಾಜ ಹಾರಾಜಹಾ ಸ್ವಾಮಿಹಾ ಜೀವಿತೇಶ್ದರ ಮಾನದನೇ 
ಹೀಗೆ ಗೋಳಾಡುತ್ತಿರುವ ನನ್ನನ್ನುಕುರಿತು ನೀನು ಏಕೆ ಮಾತನಾಡುವುದಿಲ್ಲ? 


ಏವಮಾದಿ ಬಹೂನನ್ಯಾನ್‌ವಿಲಾಪಾನ್‌ ಬಾಷ್ಠವಿಹ್ಯಲಾ I 
ಕುರ್ವತೀ ಪರ್ಯಧಾವಚ್ಚ ವಿಜನಂ ಗಹನಂ ವನಮ್‌ YAN 


ಹೀಗೆ ಮತ್ತು ಇನ್ನೂ ಅನೇಕ ರೀತಿಯಲ್ಲಿವಿಲಾಪವನ್ನು ಮಾಡುತ್ತಾ ಕಣ್ಣೀರಿನಿಂದ 
ಕೂಡಿದವಳಾಗಿ ಆ ನಿರ್ಜನವಾದ ಅರಣ್ಯದಲ್ಲಿಅವಳು ಓಡಿದಳು. 


॥ ಇತಿ ಶ್ರೀಮನ್ನಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಸಪ್ತಪಂಚಾಶೋತಧ್ಹಾಯಸಃ ॥ 


5 


॥ ತೀರ್ಥಯಾತ್ರಾಪರ್ವಣಿ ತ್ರಯೋದಶೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿಐವತ್ತೇಳನೆಯ ಅಧ್ಯಾಯ ಮುಗಿಯಿತು. 


TORK 


ತೀರ್ಥಯಾತ್ರಾಪರ್ವ -585- 


ಐವತ್ತೆಂಟನೆಯ ಅಧ್ಯಾಯ 
(ವ್ಯಾಪಾರಿಜನಗಳೆ ಜೊತೆಯಲ್ಲಿ ದಮಯಂತಿಯ ಗಮನ. ರಾತ್ರಿಯಲ್ಲಿ 
ಗಜಗಳಿಂದ ಉಪದ್ರವ. ಚೇದಿರಾಜ ಪುರಕ್ಕೆ ಹೋಗಿ ಅಂತಃಪುರದಲ್ಲಿ ನಿವಾಸ.) 
ಬೃಹದಶ್ವ 
ಸಾ ತಚ್ಛುತ್ವಾ5ನವದ್ಯಾಂಗೀ ಸಾರ್ಥವಾಹವಚಸ್ತದಾ । 
ಜಗಾಮ ತೇನ ಸಾರ್ಥೇನ ಭರ್ತೃದರ್ಶನಲಾಲಸಾ 11೧1 


ಆ ಸುಂದರಾಂಗಿಯು ಆ ಗುಂಪಿನಗಾಯಕನ ಮಾತನ್ನು ಕೇಳಿ ಪತಿಯನ್ನು 
ನೋಡಲು ಆಸೆಯನ್ನುಹೊತ್ತುಕೊಂಡು ಆ ಗುಂಪಿನ ಜೊತೆಯಲ್ಲಿಹೋದಳು. 


ಅಥ ಕಾಲೇ ಬಹುತಿಥೇ ವನೇ ಮಹತಿ ದಾರುಣೇ ॥ 
ತಟಾಕಂ ಸರ್ವತೋಭದ್ರಂ ಪದ್ಮಸೌಗಂಧಿಕಾಯುತಮ್‌ WH 


ದದೃಶುರ್ವಣಿಜೋ ರಮ್ಯಂ ಪ್ರಭೂತಯವಸೇಂಧನಮ್‌ । 
ಬಹುಮೂಲಫಲೋಪೇತಂ ನಾನಾಪಕ್ಷಿಗಣೈರ್ವತಮ್‌ 11೩.1 


ಎಷ್ಟೋದಿನಗಳು ಕಳೆದ ಮೇಲೆ ಆ ದಾರುಣವಾದ ಕಾಡಿನ ಮಧ್ಯದಲ್ಲಿ ಆ 
ವರ್ತಕರು ಪದ್ಧಮತ್ತು ಸೌಗಂಧಿಕಪುಷ್ಪಗಳ ಸೌರಭದಿಂದ ಯುಕ್ತವಾದ ಸುತ್ತಲೂ 
ಬಹಳ ಹುಲ್ಲುಮತ್ತು ಕಟ್ಟಿಗೆಗಳಿದ್ದ ಸುತ್ತಲೂ ಅನೇಕ ಫಲಮೂಲಗಳನ್ನು ಹೊಂದಿದ್ದ 
ಅನೇಕ ಪಕ್ಷಿಗಳ ಸಮೂಹದಿಂದ ಆವೃತವಾದ ಒಂದು ಸುಂದರವಾದ ಸರೋವರವನ್ನು 
ನೋಡಿದರು. 

ತಂ ದೃಷ್ಟ್ಯಾ ಮೃಷ್ಠಸಲಿಲಂ ಮನೋಹರಸುಖಾವಹಮ್‌ । 

ಸುಪರಿಶ್ರಾಂತವಾಹಾಸ್ತೇ ನಿವೇಶಾಯ ಮನೋ ದಧುಃ vu 

ಸ್ವಚ್ಛವಾದ ನೀರನ್ನು ಹೊಂದಿದ್ದಮನಸಿಗೆ ಸುಖವನ್ನು ಕೊಡುವ ಆ ಸರೋವರವನ್ನು 
ನೋಡಿ ದಣಿದ ವಾಹನಗಳುಳ್ಳ ಅವರು ಆಲ್ಲಿತಂಗಲು ನಿರ್ದರಿಸಿದರು. 


ಸಮ್ಮತೇ ಸಾರ್ಥವಾಹಸ್ಯ ವಿವಿಶುರ್ವನಮುತ್ತಮಮ್‌ । 
ಉವಾಸ ಸಾರ್ಥಃ ಸುಮಹಾನ್‌ ನಿಶಾಮಾಸಾದ್ಯ ಪದ್ಮಿನೀಮ್‌ 11೫। 


-586- ಮಹಾಭಾರತ ವನಪರ್ವ 


ಆ ಗುಂಪಿನ ನಾಯಕನ ಸಮೃತಿಯನ್ನುಪಡೆದು ಶ್ರೇಷ್ಠವಾದ ವನವನ್ನು ಪ್ರವೇಶಿಸಿ 
ಆ ದೊಡ್ಡ ಸಮುದಾಯವು ರಾತ್ರಿಯವೇಳೆಗೆ ಆ ಪದ್ಮಸರೋವರದ ಬಳಿಯಲ್ಲಿ 
ಬೀಡುಬಿಟ್ಟಿತು. ' 


ಅಥಾರ್ಧರಾತ್ರಸಮಯೇ ನಿಃಶಬ್ಬೇ ಸ್ಲಿಮಿತೇ ತದಾ । 
ಸುಪ್ಪೇ ಸಾರ್ಥೇ ಪರಿಶ್ರಾಂತೇ ಹಸ್ತಿಯೂಥಮುಪಾಗಮತ್‌ 11೬11 


ಪಾನೀಯಾರ್ಥಂ ಗಿರಿತಟಾನ್ನದಪ್ರಸ್ರವಣಾವಿಲಮ್‌ । 


ಅನಂತರ ಅರ್ಧರಾತ್ರಿಯ ಸಮಯದಲ್ಲಿಎಲ್ಲವೂ ನಿಶಬ್ದವೂ ನಿಶ್ಚಲವೂ ಆಗಿರಲು 
ದಣಿದ ಎಲ್ಲಾ ವರ್ತಕರು ನಿದ್ರಿಸುತ್ತಿರಲು ಮದಿಸಿದ ಗಜಗಳ ಒಂದು ಹಿಂಡು 
ಪರ್ವತದ ಮೇಲ್ಭಾಗದಿಂದ ನೀರನ್ನುಕುಡಿಯಲು ಅಲ್ಲಿಗೆ ಬಂದಿತು. 


ಮಾರ್ಗಂ ಸಂರುದ್ಧೃ ಸಂಸುಪ್ತಂ ಪದ್ಮಿನ್ಯಾಃ ಸಾರ್ಥಮುತ್ತಮಮ್‌ । 
ಸುಪ್ತಂ ಮಮರ್ದ ಸಹಸಾ ವೇಷ್ಟಮಾನಂ ಮಹೀತಳೇ 11೭1 


ತಮ್ಮ ಮಾರ್ಗಕ್ಕೆ ಅಡ್ಡವಾಗಿ ಸರೋವರದ ಸುತ್ತಲೂ ನಿದ್ರಿಸುತ್ತಿದ್ದಆ ಶ್ರೇಷ್ಠವಾದ 
ಸಮುದಾಯವು ಭೂಮಿಯಲ್ಲಿ: ಹೊರಳಾಡುತ್ತಿರುವುದನ್ನು ನೋಡಿ ಇದ್ದಕ್ಕಿದಂತೆ ಅವು 
ನಿದ್ರಿಸುತ್ತಿದ್ದವರನ್ನು ತುಳಿದವು. 


ಮಹಾರವಂ ಪ್ರಮುಂಚಂತೋ ವಧ್ಯಂತೇ ಶರಣಾರ್ಥಿನಃ । 
ವನಗುಲ್ಮಾಂಶ್ಚ ಧಾವಂತೋ ನಿದ್ರಯಾ ಮಹತೋ ಭಯಾತ್‌ ಟ 
ಕೇಚಿದ್ದಂತೈಃ ಕರೈಃ ಕೇಚಿತ್‌ ಕೇಚಿತ್‌ ಪದ್ಭ್ಯಾಂ ನರಾ ಹತಾಃ 11೮11 
ರಕ್ಷಣೆಯನ್ನು ಬಯಸುವವರು ದೊಡ್ಡ ಆರ್ತನಾದವನ್ನು ಉಚ್ಚರಿಸುತ್ತಾ 
ಕೊಲ್ಲಲ್ಲಟ್ಟರು. ದೊಡ್ಡ ಭಯದಿಂದ ಕೆಲವರು ಅಲ್ಪನಿದ್ರೆಯಿಂದಲೇ ಯುಕ್ತರಾಗಿ ಕಾಡಿನ 
ಪೊದೆಗಳ ಕಡಗೆ ಓಡಿದರು. ಕೆಲವರು ದಂತಗಳಿಂದಲೂ ಕೆಲವರು 
ಸೊಂಡಿಲುಗಳಿಂದಲೂ ಕೆಲವರು ಅವುಗಳ ಪಾದಗಳಿಂದಲೂ ಹತರಾದರು. 


ಗೋಖರೋಷ್ಠಾಪ್ವ ಬಹುಲಂ ಪದಾತಿಜನಸಂಕುಲಮ್‌ । 
ಭಯಾರ್ತಂ ಧಾವಮಾನಂ ಚ ಪರಸ್ಪರಹತಂ ತಥಾ Tal 


ಘೋರಂ ನಾದಂ ವಿಮುಂಚಂತೋ ನಿಪೇತುರ್ಧರಣೀತಳೇ 1 


ತೀರ್ಥಯಾತ್ರಾಪರ್ವ -587- 


ಪದಾತಿಸಂಕುಲಗಳಿಂದ ಕೂಡಿದ್ದಗೋವುಗಳು ರಾಸಭಗಳು ಮತ್ತು ಒಂಟೆಗಳಿಂದ 
ಕೂಡಿದ್ದಆ ಸಮೂಹವು ಭಯದಿಂದ ಓಡುತ್ತಾ ಪರಸ್ಪರವಾಗಿ ಹತವಾಗಿ ಘೋರವಾದ 
ನಾದವನ್ನು ಮಾಡುತ್ತಾ ಭೂಮಿಯಮೇಲೆ ಉರುಳಿತು. 


ವೃಕ್ಷೇಷ್ಟಾಸಜ್ಯ ಸಂಭಗ್ನಾಃ ಪತಿತಾ ವಿಷಮೇಷು ಚ । 


ತಥಾ ವಿನಿಹತಂ ಸರ್ವಂ ಸಮೃದ್ಧಂ ಸಾರ್ಥಮಂಡಲಮ್‌ uool 


ಕೆಲವರು ಮರಗಳನ್ನು ಹಿಡಿದುಕೊಂಡು ಆ ಮರಗಳು ಮುರಿಯುತ್ತಿರಲು 
ವಿಷಮಪ್ರದೇಶಗಳಲ್ಲಿ ಬಿದ್ದರು. ಹಾಗೆ ಆ ಸಮೃದ್ಧವಾದ ವರ್ತಕರ ಮತ್ತು ಪಥಿಕರ 
ಸಮೂಹವೆಲ್ಲವೂ ಆಘಾತಕ್ಕೆ ಈಡಾಯಿತು. 

ಅಥಾಪರೇದ್ಯುಃ ಸಂಪ್ರಾಪ್ತೇ ಹತಶಿಷ್ಟಾ ಜನಾಸ್ತದಾ । 

ಬಹುಗುಲ್ಮಾದ್‌ ವಿನಿಷ್ಠಮ್ಯ ಶೋಚಂತೇ ವೈಶಸಂ ಕೃತಮ್‌ । 

ಭ್ರಾತರಂ ಪಿತರಂ ಪುತ್ರಂ ಸಖಾಯಂ ಚ ಜನಾಧಿಪ ele 

ಎಲೈ ರಾಜನೇ ಅನಂತರ ಮರುದಿನವು ಬರುತ್ತಿರಲು ಅಳಿದುಳಿದ ಜನಗಳು 
ಪೊದೆಗಳಿಂದ ಹೊರಗೆಬಂದು ರಾತ್ರಿನಡೆದ ಹಿಂಸೆಯನ್ನು ನೋಡಿ ತಮ್ಮ 
ಸಹೋದರರನ್ನೂ ಪಿತೃಗಳನ್ನೂ ಪುತ್ರರನ್ನೂ ಮತ್ತು ಸ್ನೇಹಿತರನ್ನೂ ಕುರಿತು 
ಶೋಕಪಟ್ಟರು. 

ಹನ್ಯಮಾನೇ ತಥಾ ಸಾರ್ಥೇ ದಮಯಂತೀ ಶುಚಿಸ್ಥಿತಾ | 

ಬ್ರಾಹ್ಮಣೈಃ ಸಹಿತಾ ತತ್ರ ವನೇ ತು ನ ವಿನಾಶಿತಾ । 

ಅಶೋಚತ್‌ ತತ್ರ ವೈದರ್ಭೀ ಕಿಂನು ಮೇ ದುಷ್ಕತಂ ಕೃತಮ್‌ ॥೧೨॥ 

ಸೋತಪಿ ಮೇ ನಿರ್ಜನೇತರಣ್ಯೇ ಸಂಪ್ರಾಪ್ರೋರಯಂ ಜನಾರ್ಣವಃ । 

ಹತೋಶಠಯಂ ಹಸ್ತಿಯೂಥೇನ ಮಂದಭಾಗ್ಯಾನ್ಯಮೈವ ತು । 

ಪ್ರಾಪ್ತವ್ಯಂ ಸುಚಿರಂ ದುಃಖಂ ಮಯಾ ನೂನಮಸಂಶಯಮ್‌ ೧೩। 


ಹಾಗೆ ಆ ಗುಂಪು ಅಪಘಾತಕ್ಕೆ ಸಿಕ್ಕುತ್ತಿರಲು ಆ ವನದಲ್ಲಿ ಬ್ರಾಹ್ಮಣರಿಂದ ಸಹಿತಳಾದ 
ಶುಚಿಸ್ಥಿತಿಯಾದ ದಮಯಂತಿಯು ಯಾವ ಅಪಾಯಕ್ಕೂಸಿಗಲಿಲ್ಲ. ನಾನು ಎಂತಹ 


-588- ಮಹಾಭಾರತ ವನಪರ್ವ 


ಪಾಪವನ್ನುಮಾಡಿದ್ದೇನೆ ಎಂದು ಚಿಂತಿಸುತ್ತಾ ಅವಳು ಶೋಕಪಟ್ಟಳು. ನಾನಾದರೋ 
ಈ ನಿರ್ಜನವಾದ ಅರಣ್ಯದಲ್ಲಿಈ ಜನರಗುಂಪನ್ನುಸೇರಿದೆ ನನ್ನದೌರ್ಭಾಗ್ಯದಿಂದ 
ಈ ಜನ ಸಮೂಹವು ಗಜಗಳ ಹಿಂಡಿನಿಂದ ತುಳಿಯಲ್ಪಟ್ಟಿತು. ನಾನು ನಿಸ್ಸಂಶಯವಾಗಿ 
ಇನ್ನೂ ಬಹುಕಾಲ ದುಃಖವನ್ನು ಅನುಭವಿಸಬೇಕೆಂದು ತೋರುತ್ತದೆ. 


ನಾನಾಪ್ರಕಾಲೋ ಮ್ರಿಯತೇ ಶ್ರುತಂ ವೃದ್ಧಾನುಶಾಸನಮ್‌ । 
ಯಾ ನಾಹಮದ್ಯ ಮೃದಿತಾ ಹಸ್ತಿಯೂಥೇನ ದುಃಖಿತಾ । 
ನಾದ್ಯ ದೈವಕೃತಂ ಕಿಂಚಿನ್ನರಾಣಾಮಿಹ ವಿದ್ಯತೇ 11೧೪॥ 


ಆಯುಷ್ಯವು ಪೂರ್ಣವಾಗದೆ ಮೃತ್ಯುವುಂಟಾಗುವುದಿಲ್ಲವೆಂದು ನಾನು ದೊಡ್ಡವರ 
ಉಪದೇಶವನ್ನು ಕೇಳಿದ್ದೇನೆ. ಏಕೆಂದರೆ ಇಷ್ಟು ದುಃಖಿತಳಾದ ನಾನು ಈ ದಿನ ಆ 
ಗಜಮರ್ದನಕ್ಕೆ ಒಳಗಾಗಲಿಲ್ಲ. ಮನುಷ್ಯರಿಗೆ ವಿಧಿ ವಿಹಿತವಾದುದಲ್ಲದೆ ಇಲ್ಲಿಬೇರೆ 
ಏನೂ ಉಂಟಾಗುವುದಿಲ್ಲ. 


ನಚ ಮೇ ಬಾಲಭಾವೇಅಪಿ ಕಿಂಚಿತ್‌ ಪಾಪಕೃತಂ ಕೃತಮ್‌ । 
ಕರ್ಮಣಾ ಮನಸಾ ವಾಚಾ ಯದಿದಂ ದುಃಖಮಾಗತಮ್‌ 11೧೫1 


ನಾನು ಈಗ ಒದಗಿರುವ ದುಃಖಕ್ಕೆ ಕಾರಣವಾಗಿ ಬಾಲ್ಯದಲ್ಲಿಯೂ ಸಹ 
ಮನಸ್ಸಿನಿಂದ ಆಗಲೀ ಮಾತಿನಿಂದಲಾಗಲೀ ಆಥವಾ ಕಾರ್ಯದಿಂದಲಾಗಲೀ ಯಾವ 
ಪಾಪಕಾರ್ಯವನ್ನೂಮಾಡಿಲ್ಲ. 


ಮನ್ಯೇ ಸ್ವಯಂವರಕೃತೇ ಲೋಕಪಾಲಾಃ ಸಮಾಗತಾಃ । 

ಪ್ರತ್ಯಾಖ್ಯಾತಾ ಮಯಾ ತತ್ರ ನಳಸ್ಕಾರ್ಥಾಯ ದೇವತಾಃ । 

ನೂನಂ ತೇಷಾಂ ಪ್ರಭಾವೇಣ ವಿಯೋಗಂ ಪ್ರಾಪ್ತವತ್ಯಹಮ್‌  ॥೧೬॥॥ 
ನಾನು ಸ್ವಯಂವರದ ಸಂದರ್ಭದಲ್ಲಿ ನಳನನ್ನು ವರಿಸಬೇಕೆಂಬ ಇಚ್ಛೆಯಿಂದ 


ಆಗಮಿಸಿದ ಲೋಕಪಾಲಕರಾದ ದೇವತೆಗಳನ್ನು ನಿರಾಕರಿಸಿದೆ. ನಿಶ್ಚಯವಾಗಿ ಅವರ 
ಪ್ರಭಾವದಿಂದಲೇ ನಾನು ಪತಿವಿಯೋಗವನ್ನು ಪಡೆದಿದ್ದೇನೆ. 


ತೀರ್ಥಯಾತ್ರಾಪರ್ವ -589- 


ಏವಮಾದೀನಿ ದುಃಖಾರ್ತಾ ಸಾ ವಿಲಪ್ಯ ವರಾಂಗನಾ | 
ಹತರೇಷೈಃ ಸಹ ತದಾ ಬ್ರಾಹ್ಮಣೈರ್ವೇದಪಾರಗೈ: । 
ಅಗಚ್ಛದ್‌ ರಾಜಶಾರ್ದೂಲ ದುಃಖಶೋಕಸಮನಿತಾ 1೧೭1 


ಎಲೈ ರಾಜಶಾರ್ದೂಲನೇ ದುಃಖಾರ್ತಳಾದ ಆ ಸುಂದರಿಯು ಹೀಗೆಲ್ಲಾ 
ಬಹಳವಾಗಿ ವಿಲಾಪವನ್ನು ಮಾಡಿ ಅಳಿದುಳಿದ ವೇದಪಾರಂಗತರಾದ ಬ್ರಾಹ್ಮಣರ 
ಜೊತೆಯಲ್ಲಿದುಃಖಶೋಕ ಸಮನಿತಳಾಗಿ ಮುಂದೆ ನಡೆದಳು. 


ಗಚ್ಛಂತೀ ಸಾ ಚಿರಾತ್‌ ಬಾಲಾ ಪುರಮಾಸಾದಯನ್ನಹತ್‌ | 
ಸಾಯಾಹ್ನೇ ಚೇದಿರಾಜಸ್ಯ ಸುಬಾಹೋಃ ಸತ್ಯವಾದಿನಃ 11೧೮।! 


ಹೀಗೆ ಬಹಳ ದೂರನಡೆದ ಆ ಬಾಲೆಯು ಸಾಯಂಕಾಲದವೇಳೆಗೆ 
ಚೇದಿರಾಜನಾದ ಸತ್ಯವಾದಿಯಾದ ಸುಬಾಹುವಿನ ದೊಡ್ಡನಗರವನ್ನು ತಲುಪಿದಳು. 


ಸಾ ತು ತಚ್ಚಾರುಸರ್ವಾಂಗೀ ಸುಬಾಹೋಸ್ತುಂಗಗೋಪುರಮ್‌ । 
ನಿಕೃತ್ತವಸ್ತಸಂವೀತಾ ಪ್ರವಿವೇಶ ಪುರೋತ್ತಮಮ್‌ 11೧೯॥ 


ತಾಂ ವಿವರ್ಣಾಂ ಕೃಶಾಂ ದೀನಾಂ ಮಲಿನಾಂ ಮುಕ್ತಮೂರ್ಧಜಾಮ್‌। 
ಉನ್ನತ್ತಾಮಿವ ಗಚ್ಛಂತೀಂ ದದೃಶುಃ ಪುರವಾಸಿನಃ "20 


ಪ್ರವಿಶಂತೀಂ ತು ತಾಂ ದೃಷ್ಟ್ವಾ ಚೇದಿರಾಜಪುರೀಂ ತದಾ । 
ಅನುಜಗ್ಗುಸ್ತತೋ ಬಾಲಾ ರಾಜಪುತ್ರ್ಯಾಃ ಕುತೂಹಲಾತ್‌ 11೨೧ 


ಸರ್ವಾವಯವ ಸುಂದರಿಯಾದ ಅವಳು ಕತ್ತರಿಸಿದ ಅರ್ಧವಸ್ವದಿಂದ ತನ್ನನ್ನು 
ಮುಚ್ಚಿಕೊಂಡು ಎತ್ತರವಾದ ಗೋಪುರಗಳಿದ್ದ ಸುಬಾಹುವಿನ ಶ್ರೇಷ್ಠವಾದ ಪಟ್ಟಣವನ್ನು 
ಪ್ರವೇಶಿಸಿದಳು. ವರ್ಣಹೀನಳೂ ಕೃಶಳೂ ದೀನಳೂ ಮಲಿನಳೂ ತಲೆಯನ್ನು 
ಕೆದರಿಕೊಂಡಿರುವವಳೂ ಆದ ಹುಚ್ಚಿಯಂತೆ ನಡೆಯುತ್ತಿರುವ ಅವಳನ್ನು 
ಪುರವಾಸಿಜನರು ನೋಡಿದರು. ಚೇದಿರಾಜ ಪುರವನ್ನು ಪ್ರವೇಶಿಸುತ್ತಿದ್ದ ಅವಳನ್ನು 
ನೋಡಿ ಆಗ ಆ ರಾಜಕುಮಾರಿಯ ಮೇಲಿನ ಕುತೂಹಲದಿಂದ ಬಾಲಕರು ಅವಳನ್ನು 


ಹಿಂಬಾಲಿಸಿದರು. 


-590- ಮಹಾಭಾರತ ವನಪರ್ವ 


ಸಾ ತೈಃ ಪರಿವೃತಾತಗಚ್ಛತ್‌ ಸಮೀಪಂ ರಾಜವೇಶ್ಯನಃ । 
ತಾಂ ಪ್ರಾಸಾದಗತಾತಪಠ್ಯದ್‌ ರಾಜಮಾತಾ ಜನೈರ್ವೃತಾಮ್‌ ॥1೨೨॥ 


ಅವಳು ಆ ಬಾಲಕರಿಂದ ಪರಿವೃತಳಾಗಿ ಅರಮನೆಯ ಸಮೀಪಕ್ಕೆ ಬಂದಳು. 
ರಾಜಮಾತೆಯು ಅರಮನೆಯ ಉಪ್ಪರಿಗೆಯಿಂದ ಅವಳು ಜನಗಳಿಂದ 
ಸುತ್ತುವರಿಯಲ್ಪಟ್ಟಿದ್ದನ್ನು ನೋಡಿದಳು. 


ಸಾ ಜನಂ ವಾರಯಿತ್ವಾ ತಂ ಪ್ರಾಸಾದತಳಮುತ್ತಮಮ್‌ । 
ಆರೋಪ್ಯ ವಿಸ್ಮಿತಾ ರಾಜನ್‌ ದಮಯಂತೀಮಪೃಚ್ಛತ 11೨೩1 


ಎಲೈ ರಾಜನೇ ರಾಜಮಾತೆಯು ಆ ಜನಗಳನ್ನು ದೂರಕಳುಹಿಸಿ ಉಪ್ಪರಿಗೆಯ 
ಮೇಲೆ ದಮಯಂತಿಯನ್ನು ಕರೆಸಿ ದಮಯಂತಿಯನ್ನು ವಿಸ್ಮಯದಿಂದ ಪ್ರಶ್ನಿಸಿದಳು. 


ಏವಮಪ್ಯಸುಖಾವಿಷ್ಟಾ ಬಿಭರ್ಷಿ ಪರಮಂ ವಪುಃ 1 
ಭಾಸಿ ವಿದ್ಯುದಿವಾಭ್ರೇಷು ಶಂಸ ಮೇ ಕಾಸಿ ಕಸ್ಯ ವಾ ॥1೨೪॥ 


ಇಷ್ಟುದುಖುದಲ್ಲಿ ಮುಳುಗಿದ್ದರೂ ನೀನು ಶ್ರೇಷ್ಠವಾದ ಸುಂದರವಾದ ಶರೀರವನ್ನು 
ಧರಿಸಿದ್ದೀಯೆ. ಮೋಡಗಳ ಮಧ್ಯದಲ್ಲಿರುವ ಮಿಂಚಿನಂತೆ ಕಂಗೊಳಿಸುತ್ತಿದ್ದೀಯೆ. 
ನೀನು ಯಾರು? ಯಾರಿಗೆ ಸೇರಿದವಳು ಎಂದು ನನಗೆ ಹೇಳು. 


ನ ಚ ತೇ ಮಾನುಷಂ ರೂಪಂ ಭೂಷಣೈೆರಪಿ ವರ್ಜಿತಾ | 
ಅಸಹಾಯಾ ನರೇಭ್ಯಶ್ಚ ನೋದ್ವಿಜಸ್ಯಮರಪ್ರಭೇ । 
ಸ್ವಿಯೋ ಹಿ ದೃಷ್ಟ್ವಾ ಕಾಮಾರ್ತಾಃ ಕಾ ನ ಪುಂಸೋ ರತಿರ್ಭವೇತ್‌ ॥ 


ನೀನು ಭೂಷಣಗಳಿಂದ ರಹಿತಿಳಾಗಿದ್ದರೂ ಈ ನಿನ್ನ ರೂಪವು 
ಮಾನುಷರೂಪವಲ್ಲ. ಎಲೌ ದೇವತೆಯಕಾಂತಿಯುಳ್ಳವಳೇ ಯಾವ ಮನುಷ್ಯರ 
ಸಹಾಯವಿಲ್ಲದಿದ್ದರೂ ನೀನು ಉದ್ದೇಗ ಪಡುತ್ತಿಲ್ಲ. ಕಾಮಾರ್ತರಾದ ಸ್ತ್ರೀಯರನ್ನು 
ನೋಡಿ ಪುರುಷರಿಗೆ ಏಕೆ ಸಂತೋಷವುಂಟಾಗುವುದಿಲ್ಲ? 


ತಚ್ಚುತ್ತಾ ವಚನಂ ತಸ್ಯಾ ಭೈಮೀ ವಚನಮಬ್ರವೀತ್‌ । 
ಮಾನುಷೀಂ ಮಾಂ ವಿಜಾನೀಹಿ ಭರ್ತಾರಂ ಮಾಮನುವು್ರತಾಮ್‌ । 
ಸೈರಂದ್ರೀಜಾತಿಸಂಪನ್ನಾಂ ಭುಜಿಷ್ಯಾಂ ಕಾಮವಾಸಿನೀಮ್‌ 11೨೬!! 


ತೀರ್ಥಯಾತ್ರಾಪರ್ವ -591- 


ಆ ಮಾತುಗಳನ್ನು ಕೇಳಿದ ದಮಯಂತಿಯು ಉತ್ತರವನ್ನು ಕೊಟ್ಟಳು. ನನ್ನನ್ನು 
ಒಬ್ಬ ಮನುಷ್ಯಳೆಂದು ತಿಳಿ. ನಾನು ನನ್ನ ಪತಿಗೆ ಅನುವ್ರತಳಾದವಳು. ಸೈರಂಧಿ 
ಜಾತಿಯಲ್ಲಿ ಹುಟ್ಟಿ ನಾನು ಭುಜಿಷ್ಯೆ (ಸೇವಕಿಯಾಗಿದ್ದೇನೆ) ನಾನು ನನ್ನ ಮನಸ್ಸಿಗೆ 
ಬಂದಕಡೆ ಇರುತ್ತೇನೆ. 

ಫಲಮೂಲಾಶನಾಮೇಕಾಂ ಯತ್ರಸಾಯಂಪ್ರತಿಶ್ರಯಾಮ್‌ । 


ಅಸಂಖ್ಯೇಯಗುಣೋ ಭರ್ತಾ ಮಾಂ ಚ ನಿತ್ಯಮನುವ್ರತಃ । 
ಭರ್ತಾರಂ ಪಿತರಂ ವೀರಂ ಛಾಯೇವಾನಪಗಾ ಸದಾ 11೨೭।| 


ನಾನು ಏಕಾಕಿಯಾಗಿದ್ದೇನೆ. ಫಲಮೂಲಗಳನ್ನು ಅಹಾರವಾಗಿ ಸ್ಟೀಕರಿಸಿ ಎಲ್ಲಿ 
ಸಾಯಂಕಾಲವಾಗುತ್ತದೆಯೊ ಅಲ್ಲಿಯೇ ವಾಸಮಾಡುತ್ತೇನೆ. ನನ್ನ ಗಂಡನು ಬಹಳ 
ಗುಣಗಳನ್ನು ಹೊಂದಿದ್ದಾನೆ. ನನ್ನನ್ನು ಹಿಂಬಾಲಿಸುತ್ತಾನೆ. ನನ್ನ ಮಕ್ಕಳಿಗೆ ತಂದೆಯಾದ 
ವೀರನಾದ ನನ್ನಪತಿಯನ್ನು ನೆರಳಿನಂತೆ ಯಾವಾಗಲೂ ಹಿಂಬಾಲಿಸುತ್ತೇನೆ. 


ತಸ್ಯ ದೈವಾತ್‌ ಪ್ರಸಂಗೋ5 ಭೂದತಿಮಾತ್ರಂ ಹಿ ದೇವನೇ । 

ಸ ಕೇನಚಿದಮೇಯಾತ್ಮಾ ಕಾರಣೇನ ವರಾನನೇ । 

ದುಃಖಿತಃ ಸರ್ವಮುತ್ತಜ್ಯ ಪ್ರವಿವೇಶ ಮಹಾವನಮ್‌ 11೨೮॥ 

ಅಂತಹ ನನ್ನ ಪತಿಗೆ ದೈವಪ್ರೇರಣೆಯಿಂದ ಅಕ್ಷದ್ಯೂತದಲ್ಲಿ ಬಹಳ 
ಆಸಕ್ತಿಯುಂಟಾಯಿತು. ಎಲೌ ಸುಂದರಾನನೆಯೇ ಆ ಮಹಾತ್ಮನಾದ ಅವನು 
ಯಾವುದೋ ಒಂದು ಕಾರಣದಿಂದ ದುಃಖಿತನಾಗಿ ಎಲ್ಲವನ್ನು ತೊರೆದು ದೊಡ್ಡ 
ಕಾಡನ್ನು ಪ್ರವೇಶಿಸಿದನು. 

ದ್ಯೂತೇsಯಂ ನಿರ್ಜಿತಶ್ಚೆವ ವನಮೇಕೋತಭ್ಯುಪೇಯಿವಾನ್‌ । 

ತಂ ಚೈಕವಸನಂ ವೀರಂ ಉನ್ನತ್ತ ಇವ ವಿಷ್ಠಲಮ್‌ 9೯ 


ಅವನು ದ್ಯೂತದಲ್ಲಿ ಸೋತು ಒಬ್ಬನೇ ವನವನ್ನು ಪ್ರವೇಶಿಸಿದನು. ಒಂದೇ 
ವಸ್ತವನ್ನು ಧರಿಸಿ ಉನ್ನತ್ತನಂತೆ ವಿಹ್ಲಲನಾದ ಆ ವೀರನನ್ನು ನಾನು ಛಾಯೆಯಂತೆ 


ಸದಾ ಅನುಸರಿಸುತ್ತೇನೆ. 


-592- ಮಹಾಭಾರತ ವನಪರ್ವ 


ತತಸ್ತಂ ದುಃಖತಂ ದೃಷ್ಟ್ವಾ ಪ್ರವಿಶಂತಂ ಚ ಕಾನನಮ್‌ । 
ಆಶ್ವಾಸಯಂತೀ ಭರ್ತಾರಮಹಮನ್ನಗಮಂ ತದಾ 11೩೦1! 


ಆಗ ದುಃಖಿತನಾದ ಅವನು ಕಾಡಿಗೆ ಹೋಗುತ್ತಿರುವುದನ್ನು ನೋಡಿ ಆ ನನ್ನ 
ಪತಿಯನ್ನು ಸಮಾಧಾನಪಡಿಸುತ್ತಾ ನಾನು ಅವನ ಹಿಂದೆ ಅನುಸರಿಸಿ ಬಂದೆನು. 


ಸ ಕದಾಚಿತ್‌ ಪುನರ್ವೀರಃ ಕಸ್ಮಿಂಶ್ಚಿತ್‌ ಕಾರಣಾಂತರೇ । 
ಕ್ಷುತ್ತರೀತತ್ವ ವಿಮನಾ ವಾಸಶ್ಚೆಕಂ ವ್ಯಸರ್ಜಯತ್‌ AO 


ಪುನಃ ಆ ವೀರನು ಒಮ್ಮೆ ಯಾವುದೋ ಒಂದುಕಾರಣಕ್ಕಾಗಿ ಹಸಿವಿನಿಂದ ಬಳಲಿ 
ಬೇಸರಗೊಂಡು ಇದ್ದ ಒಂದು ವಸ್ಥವನ್ನುತೊರೆದನು. 


ತಮೇಕವಸನಂ ನಗ್ಗಮುನ್ನತ್ತಗತಚೇತಸಮ್‌ । 
ಅನುವ್ರಜಂತೀ ಬಹುಲಾ ನ ಸ್ಪಪಾಮಿ ನಿಶಾಃ ಸದಾ 11೩೨! 


ಏಕವಸ್ವವನ್ನುಧರಿಸಿ ಹೊರಟ ಅವನು ನಗ್ನನೂ ಉನ್ನತ್ತನಂತೆ ಪ್ರಜ್ಞಾಶೂನ್ಯನೂ 
ಆಗಿರುವುದನ್ನು ನೋಡಿ ಅವನನ್ನೇ ಹಿಂಬಾಲಿಸುತ್ತಾ ನಾನು ಎಷ್ಟು ರಾತ್ರಿಗಳಾದರೂ 
ನಿದ್ರೆಯನ್ನೇ ಮಾಡುವುದಿಲ್ಲ. 


ತತೋ ಬಹುತಿಥೇ ಕಾಲೇ ಸುಪ್ತಾಮುತ್ಸೃಜ್ಯ ಮಾಂ ಕ್ಲಚಿತ್‌ । 
ವಾಸಸೋಪತರ್ಧಂ ಪರಿಚ್ಛಿದ್ಯ ತ್ಯಕ್ತವಾನ್‌ ಮಾಮನಾಗಸೀಮ್‌ ॥೩೩॥ 


ತಂ ಮಾರ್ಗಮಾಣಾ ಭರ್ತಾರಂ ದಹ್ಯಮಾನಾ ದಿನಕ್ಷಪಮ್‌ | 
ನ ವಿಂದಾಮ್ಯಮರಪ್ರಖ್ಯಂ ಪ್ರಿಯಂ ಪ್ರಾಣೇಶರಂ ಪ್ರಭುಮ್‌ ॥೩೪॥ 
ವ 


ಅನಂತರ ಎಷ್ಟೋದಿನಗಳು ಕಳೆದ ಮೇಲೆ ಒಮ್ಮೆ ನಾನು ನಿದ್ರಿಸುತ್ತಿದಾಗ ನನ್ನ 
ವಸ್ತ್ರದ ಅರ್ಧಭಾಗವನ್ನು ಕತ್ತರಿಸಿ ನಿರಪರಾಧಿಯಾದ ನನ್ನನ್ನು ಪರಿತ್ಯಜಿಸಿದನು. ಅವನನ್ನು 
ಹುಡುಕುತ್ತಿದ್ದರೂ. ಹಗಲೂ ರಾತ್ರಿಯೂ ದುಃಖದಿಂದ ಬೆಂದುಹೋಗುತ್ತಾ ದೇವತೆಗಳ 


ಸಮಾನವಾದ ಕಾಂತಿಯುಳ್ಳ ಪ್ರಿಯನಾದ ನನ್ನ ಪ್ರಾಣೇಶ್ವರನಾದ ಪ್ರಭುವಾದ ಆ 
ಪತಿಯನ್ನುನಾನು ಕಾಣುತ್ತಿಲ್ಲ. 


ತೀರ್ಥಯಾತ್ರಾಪರ್ವ -593- 


ಬೃಹದಶ್ವ 
ಇತ್ಯುಕ್ತ್ವಾ ಸಾ5ನವದ್ಯಾಂಗೀ ರಾಜಮಾತರಮಪ್ಪುತ । 
ಸ್ಥಿತಾರಕ್ಷಿಪರಿಪೂರ್ಣಾಶ್ರುರ್ವೇಪಮಾನಾ ಸುದುಃಖತಾ ABN 


ಆ ಸುಂದರಾಂಗಿಯು ರಾಜಮಾತೆಯನ್ನುಕುರಿತು ಹೀಗೆ ಮಾತನಾಡಿ ಕಣ್ಣುಗಳಲ್ಲಿ 
ನೀರುಗಳನ್ನು ತುಂಬಿಕೊಂಡು ಬಹಳ ದುಃಖದಿಂದ ನಡುಗುತ್ತಾ ಅವಳೆದುರಿಗೆ ನಿಂತಳು. 


ತಾಮಶ್ರುಪರಿಪೂರ್ಣಾಕ್ಷೀಂ ವಿಲಪಂತೀಮನಾಥವತ್‌ । 
ರಾಜಮಾತಾತಬ್ರವೀದಾರ್ತಾ ಭೈಮೀಮಾರ್ತಸ್ಟರಾ ಸ್ವಯಮ್‌ ॥೩೬॥ 


ಕಣ್ಣುಗಳಲ್ಲಿನೀರು ತುಂಬಿಕೊಂಡು ಅನಾಥಳಂತೆ ಬಹಳವಾಗಿ ಮಾತನಾಡುವ 
ಆ ಆರ್ತಳಾದ ದಮಯಂತಿಯನ್ನು ನೋಡಿ ರಾಜಮಾತೆಯು ತಾನೇ ಆರ್ತಸ್ಪರದಿಂದ 
ಕೂಡಿದವಳಾಗಿ ದಮಯಂತಿಯನ್ನು ಕುರಿತು ಮಾತನಾಡಿದಳು. 


ವಸ ತಮಿಹ ಕಲ್ಯಾಣಿ ಪ್ರೀತಿರ್ಮೇ ತ್ವಯಿ ವರ್ತತೇ ॥ 
ಮೃಗಯಿಪ್ಯಂತಿ ತೇ ಭದ್ರೇ ಭರ್ತಾರಂ ಪುರುಷಾ ಮಮ 11೩೭! 


ಕಲ್ಯಾಣಿಯೇ ನೀನು ಇಲ್ಲಿವಾಸಮಾಡು. ನಿನ್ನಲ್ಲಿನನಗೆ ಪ್ರೀತಿಯಿದೆ. ಭದ್ರೆಯೇ 
ನಿನ್ನಪತಿಯನ್ನುನನ್ನ ಪುರುಷರು ಹುಡುಕುವರು. 

ಅಪಿ ವಾ ಸ್ಹ್ವಯಮಾಗಚ್ಛೇತ್‌ ಪರಿಧಾವನ್ನಿತಸ್ತತಃ । 

ಇಹೈವ ವಸತೀ ಭದ್ರೇ ಭರ್ತಾರಮುಪಲಪ್ಪ್ಯತೇ । 

ರಾಜಮಾತುರ್ವಚಃ ಶ್ರುತ್ವಾ ದಮಯಂತೀ ವಚೋತಬ್ರವೀತ್‌ ॥೩೬॥ 


ಅಥವಾ ಅಲ್ಲಿಂದಿಲ್ಲಿಗೆ ಓಡಾಡುತ್ತಾ ನಿನ್ನ ಪತಿಯು ತಾನಾಗಿಯೇ ಇಲ್ಲಿಗೆ 
ಬರಬಹುದು. ಭದ್ರೆಯೇ ನೀನು ಇಲ್ಲಿಯೇ ವಾಸವನ್ನುಮಾಡುತ್ತಾ ಪತಿಯನ್ನು 
ಹೂಂದುವಿ. ರಾಜಮಾತೆಯ ಮಾತುಗಳನ್ನು ಕೇಳಿ ದಮಯಂತಿಯು 
ಮಾತನಾಡಿದಳು. 
ೇ ವಸ್ತುಂ ತ್ವಯಿ ವೀರಪ್ರಜಾಯಿನಿ । 
ಜೀಯಾಂ ನ ಕುರ್ಯಾಂ ಪಾದಧಾವನಮ್‌॥೩೭॥॥ 


2 147) 


ಉಚಿಷಂ ನೈವ 


594. ಮಹಾಭಾರತ ವನಪರ್ವ 


ನ ಚಾಹಂ ಪುರುಷಾನನ್ಯಾನ್‌ ಸಂಭಾಷೇಯಂ ಕದಾಚನ । 
ಪ್ರಾರ್ಥಯೇದ್ಯದಿ ಮಾಂ ಶಶ್ಚಿದ್‌ ದಂಡ್ಯಸ್ತೇ ಸ ಪುಮಾನ್‌ ಭವೇತ್‌ । 
ಭರ್ತುರನ್ನೇಷಣಾರ್ಥಂ ತು ಪಶ್ಯೇಯಂ ಬ್ರಾಹ್ಮಣಾನಹಮ್‌ 11೪೦! 


ಎಲೌ ವೀರಸುತರನ್ನು ಪಡೆದವಳೇ ಒಂದು ಶರತ್ತಿನ ಮೇರೆಗೆ (ಒಪ್ಪಂದದ 
ಮೇರೆಗೆ) ನಾನು ನಿನ್ನಲ್ಲಿ ವಾಸಮಾಡುತ್ತೇನೆ. ನಾನು ಉಚ್ಛಿಷ್ಟವನ್ನು ಎಂದೂ 
ಭುಂಜಿಸುವುದಿಲ್ಲ. ನನ್ನ ಪಾದಗಳನ್ನು ನಾನೇ ತೊಳೆದುಕೊಳ್ಳುವುದಿಲ್ಲ. ನಾನು 
ಅನ್ಯಪುರುಷನ ಜೊತೆಯಲ್ಲಿಎಂದೂ ಮಾತನಾಡುವುದಿಲ್ಲ. ನನ್ನನ್ನುಯಾವನಾದರೂ 
ಪುರುಷನು ಅಪೇಕ್ಷಿಸಿದರೆ ನೀನು ಅವನಿಗೆ ಶಿಕ್ಷೆಯನ್ನು ಕೊಡಬೇಕು. ಪತಿಯನ್ನು 
ಹುಡುಕುವ ಸಲುವಾಗಿ ನಾನು ಬ್ರಾಹ್ಮಣರನ್ನುಮಾತ್ರ ನೋಡುವೆನು. 


ಯದ್ಯೇವಮಿಹ ವಸ್ತವ್ಯಂ ವತ್ಸ್ಯಾಮ್ಯಹಮಸಂಶಯಮ್‌ । 
ಅತೋತನ್ಯಥಾ ನ ಮೇ ವಾಸೋ ವರ್ತತೇ ಹೃದಯೇ ಕ್ಷಚಿತ್‌ ॥೪೧॥ 


ಹೀಗೆ ಇಲ್ಲಿ ವಾಸಮಾಡಲು ಸಾಧ್ಯವಾಗುವುದಾದರೆ ಖಂಡಿತವಾಗಿ ನಾನು 
ವಾಸಮಾಡುವೆನು. ಹಾಗಿಲ್ಲದಿದ್ದರೆ ನನಗೆ ಇಲ್ಲಿ ವಾಸಮಾಡಬೇಕೆಂಬ 
ಅಭಿಪ್ರಾಯವಿಲ್ಲ. 


ಇತ್ಯುಕ್ತಾ ದಮಯಂತ್ಯಾ ತು ರಾಜಮಾತೇದಮಬ್ರವೀತ್‌ । 
ಸರ್ವಮೇತತ್‌ ಕರಿಷ್ಯಾಮಿ ದಿಷ್ಟ್ಯಾ ತೇ ವ್ರತಮೀದೃಶಮ್‌ 11೪೨! 


ಹೀಗೆ ದಮಯಂತಿಯಿಂದ ಹೇಳಲ್ಪಟ್ಟವಳಾಗಿ ಆ ರಾಜಮಾತೆಯು ದೇವರ 


ದಯೆಯಿಂದ ನಿನಗೆ ಇಂತಹ ವ್ರತವಿದೆ. ನೀನು ಹೇಳುವುದೆಲ್ಲವನ್ನೂ ಮಾಡುವೆನು 
ಎಂದು ಅವಳಿಗೆ ಹೇಳಿದಳು. 


ಏವಮುಕ್ತ್ವಾ ತತೋ ಭೈಮೀಂ ರಾಜಮಾತಾ ವಿಶಾಂಪತೇ 1 
ಉವಾಚೇದಂ ದುಹಿತರಂ ಸುನಂದಾಂ ನಾಮ ಭಾರತ 11೪೩ 


ಎಲೈ ರಾಜನೇ ರಾಜಮಾತೆಯು ದಮಯಂತಿಯನ್ನು ಕುರಿತು ಹೀಗೆ ಹೇಳಿ 
ಅನಂತರ ತನ್ನಮಗಳಾದ ಸುನಂದೆಯನ್ನು ಕುರಿತು ಹೀಗೆ ಮಾತನಾಡಿದಳು. 


ತೀರ್ಥಯಾತ್ರಾಪರ್ವ -595- 


ಸೈರಂಧ್ರಿ ಧ್ರೀಮಭಿಜಾನೀಷ್ಟ ಸುನಂದೇ ದೇವರೂಪಿಣೀಮ್‌ । 
ha ಸಹ ಮೋದಸ ಸ ನಿರುದ್ಧಿಗ್ಗಮನಾಃ ಸ್ವಯಮ್‌ I 
ವಯಸಾ ತುಲ್ಕತಾಂ ಪ್ರಾಪ್ತಾ ಸ ಸಖಶಿತವ ಭವ ಭವತ್ವಿಯಮ್‌ 11೪೪॥। 


ಸುನಂದೆಯೇ ಇವಳು ದೇವತೆಯ ರೂಪವನ್ನು ಧರಿಸಿರುವ ಸೈರಂದ್ರಿಯೆಂದು 
ತಿಳಿ. ಇವಳ ಜೊತೆಯಲ್ಲಿನಿರಾತಂಕವಾಗಿ ಸಂತೋಷದಿಂದಿರು. ನಿನಗೆ ಸಮಾನವಾದ 
ವಯಸ್ಸುಳ್ಳ ಇವಳು ನಿನ್ನಸಖಿಯಾಗುವಳು. 

ತತಃ ಪರಮಸಂಹೃಷ್ಟಾ ಸುನಂದಾ ಸಾ ಮನಸ್ಸಿನೀ 1 

ದಮಯಂತೀಮುಪಾದಾಯ ಸಪೀಭಿಃ ಪರಿವಾರಿತಾ 11೪೫।। 

ಆಗ ಪರಮ ಸಂತುಷ್ಠಳಾದ ಮನಸ್ವಿನಿಯಾದ ಆ ಸುನೆಂದೆಯು 
ದಮಯಂತಿಯನ್ನು ಕರೆದುಕೊಂಡು ತನ್ನಸಖಿಯರಿಂದ ಸುತ್ತುವರಿಯಲ್ಪಟ್ಟಳು. 

ಸಹಸಾ ನ್ಯವಸದ್ರಾಜನ್‌ ರಾಜಪುತ್ರಾ ಸುನಂದಯಾ । 

ಚಿಂತಯಂತೀ ನಳಂ ವೀರಮನಿಶಂ ವಾಮಲೋಚನಾ TNT 

ಆ ವಾಮಲೋಚನೆಯಾದ ದಮಯಂತಿಯೂ ಸಹ ರಾಜಪುತ್ರಿಯಾದ 
ಸುನಂದೆಯ ಜೊತೆಯಲ್ಲಿ ವೀರನಾದ ನಳನನ್ನು ಯಾವಾಗಲೂ ಚಿಂತಿಸುತ್ತಾ 
ವಾಸಮಾಡಿದಳು. 

ಸಾ ತತ್ರ ಪೂಜ್ಯಮಾನಾ ವೈ ದಮಯಂತ್ಯಾವಸತ್‌ ಸುಖಮ್‌ | 

ಸರ್ವಕಾಮೈ: ಸಮುದಿತಾ ನಿರುದ್ದಿಗ್ನಾ ಹ್ಯನಾಮಯಾ UPI 

ಅಲ್ಲಿ ದಮಯಂತಿಯು ಎಲ್ಲ ಕಾಮಗಳಿಂದಲೂ ಸತ್ಕರಿಸಲ್ಪಟ್ಟು 
ಉದ್ವೇಗರಹಿತಳಾಗಿ ಕ್ಷೇಮದಿಂದ ಸುಖವಾಗಿ ವಾಸಿಸಿದಳು. 


1 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಅಷ್ಟಪಂಚಾಶೋ5ಧ್ಯಾಯಃ ॥ 
॥ ತೀರ್ಥಯಾತ್ರಾಪರ್ವಣಿ ಚತುರ್ದಶೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಐವತ್ತೆಂಟನೆಯ ಅಧ್ಯಾಯ ಮುಗಿಯಿತು. 
ರರ ರರ 


-596- ಮಹಾಭಾರತ ವನಪರ್ವ 


ಐವತ್ತೊಂಬತ್ತನೆಯ ಅಧ್ಯಾಯ 
(ನಳನಿಗೆ ಕಾರ್ಕೋಟಕನ ದಂಶನ. ಕಾರ್ಕೋಟಕನಿಂದ 
ಆಶ್ವಾಸನ ಮತ್ತು ವಸ್ತ್ರ ಪ್ರದಾನ.) 
ಬೃಹದಶ್ವ 
ಉತ್ಸೃಜ್ಯ ದಮಯಂತೀಂ ತು ನಳೋ ರಾಜಾ ವಿಶಾಂಪತೇ । 
ದದರ್ಶ ದಾವಂ ದಹ್ಯಂತಂ ಮಹಾಂತಂ ವಿಜನೇ ವನೇ ell 


ಎಲೈ ರಾಜನೇ, ರಾಜನಾದ ನಳನು ದಮಯಂತಿಯನ್ನು ಬಿಟ್ಟು ಹೋಗುತ್ತಾ 
ನಿರ್ಜನವಾದ ಅರಣ್ಯದಲ್ಲಿಒಂದು ದೊಡ್ಡ ಕಾಡ್ಗಿಚ್ಚನ್ನು ಕಂಡನು. 


ತತ್ರ ಶುಶ್ರಾವ ಮಧ್ಯೇಠಗ್ನೇಃ ಶಬ್ದಂ ಭೂತಸ್ಯ ಕಸ್ಯಚಿತ್‌ । 
ಅಭಿಧಾವ ನಳೇತ್ಯುಚ್ಛೆಃ ಪುಣ್ಯಶ್ಲೋಕೇತಿ ಚಾಸಕೃತ್‌ Wl 
ಆ ಅಗ್ನಿಯ ಮಧ್ಯದಿಂದ ಪುಣ್ಯಶ್ಲೋಕನಾದ ನಳನೇ ಬೇಗ ನನ್ನ ಬಳಿಗೆ ಬಾ 
ಎಂದು ಅನೇಕಬಾರಿ ಹೇಳಿದ ಯಾವುದೋ ಒಂದು ಪ್ರಾಣಿಯ ಮಾತನ್ನು ಕೇಳಿದನು. 
ಮಾ ಬೈರಿತಿ ನಳಶ್ಲೋಕ್ತಾ,ಧ ಮಧ್ಯಮಗ್ಗೇಃ ಪ್ರವಿಶ್ಯ ಸಃ । 
ಚ ವ ಜೆ ಣ್‌ 
ದದರ್ಶ ನಾಗರಾಜಾನಂ ಶಯಾನಂ ಕುಂಡಲೀಕೃತಮ್‌ 11೩ 


ಹೆದರಬೇಡ ಎಂದು ಹೇಳಿ ನಳನು ಅಗ್ನಿಯ ಮಧ್ಯವನ್ನು ಪ್ರವೇಶಮಾಡಿ ಅಲ್ಲಿ 
ಕುಂಡಲಾಕಾರವಾಗಿ ಮಲಗಿದ್ದ ನಾಗರಾಜನನ್ನು ನೋಡಿದನು. 


ತಂ ನಾಗಃ ಪ್ರಾಂಜಲಿರ್ಭೂತ್ವಾ ವೇಪಮಾನೋ ನಳಂ ತದಾ | 
ಉವಾಚ ವಿದ್ಧಿ ಮಾಂ ನಾಮ್ನಾ ನಾಗಂ ಕಾರ್ಕೋಟಕಂ ನೃಪ Mal 


ಆ ನಾಗನು ನಳನಿಗೆ ಕೈಗಳನ್ನು ಮುಗಿದು ನಡುಗುತ್ತಾ ಆಗ ಎಲೈರಾಜನೇ ನನ್ನನ್ನು 


ಕಾರ್ಕೋಟಕ ನಾಗನೆಂದು ತಿಳಿ ಎಂದು ಹೇಳಿದನು. 
ಮಯಾ ಪ್ರಲಬ್ದೋ ಬ್ರಹ್ಮರ್ಷಿರನಾಗಾಃ ಸುಮಹಾತಪಾಃ । 
ನ ಜೆ 


ತೇನ ಮನ್ಯುಪರೀತೇನ ಶಪ್ರೋಠಸ್ಥ್ರಿ ಮನುಜಾಧಿಪ 11೫ 


ತೀರ್ಥಯಾತ್ರಾಪರ್ವ -597- 


ನಾನು ಮಹಾತಪಸಿಗಳಾದ ನಿರಪರಾಧಿಗಳಾದ ಒಬ್ಬ ಬ್ರಹ್ಮರ್ಷಿಗಳಿಗೆ 
ವಂಚನೆಯನ್ನುಮಾಡಿದೆ. ಎಲೈ ಮನುಜಾಧಿಪನೇ ಅವರು ಕೋಪವರರಾಗಿ ನನಗೆ 
ಶಾಪವನು ಕೊಟರು. 

ಇ ಬ 

ತಸ್ಯ ಶಾಪಾನ್ನ ಶಕ್ನೋಮಿ ಪದಾದ್ದಿ ಚಲಿತುಂ ಪದಮ್‌ । 

ಉಪದೇಕ್ಸ್ಯಾಮಿ ತೇ ಶ್ರೇಯಃ ತ್ರಾತುಮರ್ಹತಿ ಮಾಂ ಭವಾನ್‌ ॥೬॥ 

ಆ ಶಾಪದ ಪ್ರಭಾವದಿಂದ ನನಗೆ ಒಂದು ಹೆಜ್ಜೆಯನ್ನೂ ಚಲಿಸಲು ಸಾಧ್ಯವಿಲ್ಲ. 
ನಿನಗೆ ನಾನು ಶ್ರೇಯಸ್ಸನ್ನು ಉಪದೇಶಿಸುವೆನು. ನೀನು ನನ್ನನ್ನು ರಕ್ಷಿಸು. 

ಸಖಾಠಹಂ ತೇ ಭವಿಷ್ಯಾಮಿ ಮತ್ತಮೋ ನಾಸ್ತಿ ಪನ್ನಗಃ | 

ಲಘುಶ್ಚ ತೇ ಭವಿಷ್ಯಾಮಿ ಶೀಘ್ರಮಾದಾಯ ಗಚ್ಛ ಮಾಮ್‌ 11೭1! 

ನಾನು ನಿನಗೆ ಸ್ನೇಹಿತನಾಗುತ್ತೇನೆ. ನನಗೆ ಸಮಾನನಾದ ನಾಗನು ಇಲ್ಲ. ನಾನು 
ಹಗುರವಾಗುತ್ತೇನೆ. ನನ್ನನ್ನುತೆಗೆದುಕೊಂಡು ಬೇಗ ಹೊರಗೆ ಹೋಗು. 


ಏವಮುಕ್ತ್ವಾ ಸ ನಾಗೇಂದ್ರೋ ಬಭೂವಾಂಗುಷ್ಕಮಾತ್ರಕಃ । 
ತಂ ಗೃಹೀತ್ವಾ ನಳ: ಪ್ರಾಯಾದ್‌ ದೇಶಂ ದಾವವಿವರ್ಜಿತಮ್‌  ॥೮॥ 


ಹೀಗೆ ಹೇಳಿ ಆ ನಾಗೇಂದ್ರನು ಒಂದು ಅಂಗುಷ್ಠಪರಿಮಾಣದಷ್ಟೇ ಹ್ರಸ್ತವಾದನು. 
ಅವನನ್ನು ಕೈಯಲ್ಲಿತೆಗೆದುಕೊಂಡು ನಳನು ಅಗ್ನಿರಹತವಾದ ಪ್ರದೇಶಕ್ಕೆ ಬಂದನು. 


ಶೀತಳಂ ದೇಶಮಾಸಾದ್ಯ ವಿಮುಕ್ತಂ ಕೃಷ್ಣವರ್ತೃನಾ । 
ಉತ್ಪಷ್ಟುಕಾಮಂ ನೃಪತಿಂ ನಾಗೋ ವಚನಮಬ್ರವೀತ್‌ IE 


ಅಗ್ನಿರಹಿತವಾದ ಒಂದು ತಂಪಾದ ಪ್ರದೇಶಕ್ಕೆ ಬಂದು ತನ್ನನ್ನು ಬಿಡಲು 
ಉದ್ಯುಕ್ತನಾದ ರಾಜನನ್ನುಕುರಿತು ನಾಗನು ಹೀಗೆ ಹೇಳಿದನು. 


ಪದಾನಿ ಗಣಯನ್‌ ಗಚ್ಛ ಸ್ವಾನಿ ನೈಷಧ ಕಾನಿ ಚಿತ್‌ । 
ತತ್ರ ತೇ5ಹಂ ಮಹಾರಾಜ ಶ್ರೇಯೋ ಧಾಸ್ಕಾಮಿ ವೈ ಪರಮ್‌ ॥೧೦॥ 


-598- 


ಮಹಾಭಾರತ ವನಪರ್ವ 
ನೈಷಧನೇ, ನೀನು ಹೆಜ್ಜೆಗಳನ್ನು ಎಣಿಸುತ್ತಾ ಕೆಲವು ಹೆಜ್ಜೆಗಳನ್ನು ಹಾಕು. 

ಮಹಾರಾಜನೇ ನಾನು ನಿನಗೆ ಶ್ರೇಷ್ಠವಾದ ಶ್ರೇಯಸ್ಸನ್ನು ಉಂಟುಮಾಡುವೆನು. 

ತತಃ ಸಂಖ್ಯಾತುಮಾರಬ್ಧಮದಶದ್‌ ದಠಮೇ ಪದೇ । 

ತಸ್ಯ ದಷ್ಟಸ್ಯ ತದ್ರೂಪಂ ಕ್ಲಿಪ್ರಮಂತರಧೀಯತ 1೧೧॥ 

ನಳನು ಎಣಿಸಿ ಹೆಜ್ಜೆಇಡುತ್ತಿರುವಷ್ಟರಲ್ಲಿಹತ್ತನೆಯ ಹೆಜ್ಜೆಯಲ್ಲಿಕಾರ್ಕೋಟಕನು 
ಅವನನ್ನು ಕಡಿದನು. ಕಾರ್ಕೋಟಕದಂಶಕ್ಕೆ ಒಳಗಾದ ನಳನ ಆ ರೂಪವು ತಕ್ಷಣದಲ್ಲಿ 
ಅದ್ದಶ್ರವಾಯಿತು. 

ಸ ದೃಷ್ಟ್ವಾ ವಿಸ್ಥಿತಸ್ತಸ್ಮಾದಾತ್ಮಾನಂ ವಿಕೃತಂ ನಳಃ । 
ಸ್ವರೂಪಧಾರಿಣಂ ನಾಗಂ ದದರ್ಶ ಸ ಮಹೀಪತಿ 11೧೨॥ 


ತನ್ನ ವಿಕೃತರೂಪವನ್ನು ನೋಡಿ ಆಶ್ಚರ್ಯಗೊಂಡ ನಳಮಹಾರಾಜನು ತನ್ನ 
ನಿಜವಾದ ರೂಪವನ್ನುಧರಿಸಿದ ಆ ನಾಗನನ್ನುನೋಡಿದನು. 


ತತಃ ಕರ್ಕೋಟಕೋ ನಾಗಃ ಸಾಂತ್ಸಯನ್‌ ನಳಮಬ್ರವೀತ್‌ । 
ಮಯಾ ತೇಠಂತರ್ಹಿತಂ ರೂಪಂ ನ ತ್ವಾಂ ವಿದ್ಯುರ್ಜನಾ ಇತಿ ॥೧೩॥ 


ಆಗ ಕಾರ್ಕೋಟಕನಾಗನು ನಳನನ್ನುಸಮಾಧಾನಪಡಿಸುತ್ತಾ ಮಾತನಾಡಿದನು. 
ನಿನ್ನನ್ನು ಜನರು ಗುರುತಿಸದಿರಲಿ ಎಂದು ನಾನು ನಿನ್ನ ರೂಪವನ್ನು 
ಅಂತರ್ಧಾನಮಾಡಿದ್ದೇನೆ. 
ಯತೃತೇ ಚಾಸಿ ವಿಕೃತೋ ದುಃಖೇನ ಮಹತಾ ನಳ: । 
ವಿಷೇಣ ತು ಮದೀಯೇನ ದುಃಖಂ ತ್ವಯಿ ನಿವತ್ಸೃತಿ 


endl 
ಎಲ್ಫೆ ನಳನೇ, ಯಾರ ನಿಮಿತ್ತದಿಂದ ನೀನು ಬಹಳ ದುಃಖದಿಂದ ಈ ವಿಕಾರವನ್ನು 


ಹೊಂದಿದೆಯೋ ಅವನು (ಕಲಿಯು) ನನ್ನ ವಿಷದಿಂದ ಬಹಳ ದುಃಖವನ್ನು 
ಅನುಭವಿಸುತ್ತಾ ನಿನ್ನ ಶರೀರದಲ್ಲಿ ವಾಸಿಸುವನು. 


ವಿಷೇಣ ಸಂವೃತೈರ್ಗಾತ್ರೆರ್ಯಾವತ್ತಾಂ ನ ವಿಮೋಕ್ಸ್ಯತಿ । 
ತಾವತ್ಸ ತು ಮಹಾರಾಜ ಕ್ಲೇಶೇಶಸ್ಥಿನ್ನ ಸ ಮೋಕ್ಸ್ಯತೇ 


11೧೫1 


ತೀರ್ಥಯಾತ್ರಾಪರ್ವ -599- 


ಎಲೈ ಮಹಾರಾಜನೇ, ವಿಷದಿಂದಪೂರ್ಣವಾದ ನಿನ್ನಶರೀರವನ್ನುಎಲ್ಲಿಯವರೆಗೆ 
ಅವನು ಬಿಡುವುದಿಲ್ಲವೋ ಅಲ್ಲಿಯವರೆಗೆ ಅವನು ನನ್ನ ವಿಷದಬಾಧೆಯಿಂದಲೂ 
ಮುಕ್ಕನಾಗುವುದಿಲ್ಲ. 

ಅನಾಗಾ ಯೇನ ನಿಕೃತಃ ತ್ವಮನೇನ ನರಾಧಿಪ । 

ಕ್ರೋಧಾದಸೂಯಯಿತ್ವಾ ತ್ಜಾಂ ರಕ್ಷಾ ಮೇ ಭವತಃ ಕೃತಾ HOLI 

ಎಲೈ ರಾಜನೇ, ನಿರಪರಾಧಿಯಾದ ನಿನ್ನನ್ನು ಅವನು ಕ್ರೋಧದಿಂದಲೂ 
ಅಸೂಯೆಯಿಂದಲೂ ವಂಚಿಸಿದ್ದಾನೆ. ನಾನು ನಿನಗೆ ರಕ್ಷಣೆಯನ್ನುನೀಡಿದ್ದೇನೆ. 

ನ ತೇ ಭಯಂ ನರವ್ಯಾಘ್ರ ದಂಷ್ಠಿಭ್ಯಃ ಶತ್ರುತೋಪಪಿ ವಾ । 

ಬ್ರಹ್ಮವಿದ್ದೆ ಃ೮ವ (ಚೈವ) ಭವಿತಾ ಮತ್ಸಸಾದಾನ್ನರಾಧಿಪ 11೧೭11 

ಎಲೈ ನರವ್ಯಾಘ್ರನೇ, ನಿನಗೆ ಕ್ರೂರಮೃಗಗಳಿಂದಲಾಗಲೀ ಅಥವಾ 
ಶತ್ರುಗಳಿಂದಲಾಗಲೀ ಭಯವುಂಟಾಗುವುದಿಲ್ಲ. ಎಲೈ ನರಾಧಿಪನೇ ನನ್ನ 
ಅನುಗ್ರಹದಿಂದ ನೀನು ಬ್ರಹ್ಮಜ್ಞಾನಿಯಾಗುವಿ. 

ರಾಜನ್‌ ವಿಷನಿಮಿತ್ತಾ ಚ ನ ತೇ ಪೀಡಾ ಭವಿಷ್ಯತಿ । 

ಸಂಗ್ರಾಮೇಷು ಚ ರಾಜೇಂದ್ರ ಶಶಜ್ಹಯಮವಾಪ್ನಹಿ 11೧೮ 

ಎಲೈ ರಾಜನೇ, ನನ್ನ ವಿಷದ ನಿಮಿತ್ತವಾಗಿ ನಿನಗೆ ಯಾವ ಪೀಡಯೂ 
ಉಂಟಾಗುವುದಿಲ್ಲ. ರಾಜೇಂದ್ರನೇ ಯುದ್ಧಗಳಲ್ಲಿ ಯಾವಾಗಲೂ ಜಯವನ್ನು 
ಹೊಂದುವವನಾಗು. 

ಗಚ್ಛ ರಾಜನ್ನಿತಃ ಸೂತೋ ಬಾಹುಕೋರಹಮಿತಿ ಬ್ರುವನ್‌ । 

ಸಮೀಪಮೃತುಪರ್ಣಸ್ಯ ಸ ಹಿ ವೇದಾಕ್ಟನೈಪುಣಮ್‌ nol 


ಅಯೋಧ್ಯಾಂ ನಗರೀಂ ರಮ್ಯಾಮದ್ಯೈವ ನಿಷಧಾಧಿಪ । 
ಸ ತೇತಕ್ಷಹೃದಯಂ ದಾತಾ ರಾಜಾsಶಹೃದಯೇನ ವೈ 11೨೦॥ 


ಎಲೈ ರಾಜನೇ, ನೀನು ಇಲ್ಲಿಂದ ನಾನು ಬಾಹುಕನೆಂಬ ಸೂತ ಎಂದು 
ಹೇಳಿಕೊಂಡು ಯತುಪರ್ಣನ ಸಮೀಪಕ್ಕೆ ಹೋಗು. ಅವನು ಅಕ್ಷಹೃದಯವನ್ನು 


-600- ಮಹಾಭಾರತ ವನಪರ್ವ 


ಬಲ್ಲವನು. ಎಲೈ ನಿಷಧಾಧಿಪನೇ ನೀನು ಈ ದಿನವೇ ಅವನ ರಾಜಧಾನಿಯಾದ 
ಮನೋಹರವಾದ ಅಯೋಧ್ಯೆನಗರಿಗೆ ಹೋಗು. ಅವನು ನಿನ್ನಿಂದ ಅಶ್ವವಿದ್ಯೆಯನ್ನು 
ಪಡೆದು ನಿನಗೆ ಅಕ್ಷವಿದ್ಯೆಯನ್ನುಕೊಡುತ್ತಾನೆ. 


ಇಕ್ಟ್ವಾಕುಕುಲಜಃ ಶ್ರೀಮಾನ್‌ ಸ ತೇ ಮಿತ್ರೋ ಭವಿಷ್ಯತಿ । 
ಭವಿಷ್ಯಸಿ ಯದಾಕ್ಷಜ್ಞ ಶ್ರೇಯಸಾ ಯೋಕ್ಸ್ಯಸೇ ಭವಾನ್‌ ॥1೨೧॥ 


ಇಕಾ ಕುಕುಲದಲ್ಲಿ ಹುಟ್ಟಿದ ಸಂಪದ್ಯುಕ್ತನಾದ ಅವನು ನಿನಗೆ ಮಿತ್ರನಾಗುವನು. 
ನೀನು ಯಾವಾಗ ಅಕ್ಷಹೃದಯವನ್ನು ತಿಳಿದವನಾಗುವೆಯೋ ಆಗ ನಿನಗೆ 
ಶ್ರೇಯಸ್ಸುಂಟಾಗುವುದು. 


ಸಮೇಷ್ಯಸಿ ಚ ದಾರೈಸ್ತ ಎ೨ಮಾಚ ಶೋಕೇ ಮನಃ ಕೃಥಾಃ । 
ರಾಜ್ಯೇನ ತನಯಾಭ್ಯಾಂ ಚ ಸತ್ಯಮೇತದ್‌ ಬ್ರವೀಮಿ ತೇ 11೨೨1 


ನೀನು ನಿನ್ನ ಪತ್ನಿಯ ಜೊತೆಯಲ್ಲಿಯೂ ಮಕ್ಕಳ ಜೊತೆಯಲ್ಲಿಯೂ 
ಸಮಾಗಮವನ್ನುಹೊಂದಿ ರಾಜ್ಯವನ್ನು ಮರಳಿಪಡೆಯುವಿ. ಮನಸ್ಸಿನಲ್ಲಿಶೋಕವನ್ನು 
ಮಾಡಬೇಡ. ನಾನು ಸತ್ಯವಾದ ಈ ಮಾತನ್ನುನಿನಗೆ ಹೇಳುತ್ತಿದ್ದೇನೆ. 


ಸ್ವಂ ರೂಪಂ ಚ ಯದಾ ದ್ರಷ್ಟುಮಿಚ್ಛೇಥಾಸ್ತ ಎ ನರಾಧಿಪ । 

ಸಂಸ್ಕರ್ತವ್ಯಸ್ತ್ರಯಾ ಚಾಹಂ ವಾಸಶ್ಟೇದಂ ನಿವಾಸಯ । 

ಅನೇನ ವಾಸಸಾ ಚ್ಛನ್ನಃ ಸ್ವಂ ರೂಪಂ ಪ್ರತಿಪತ್ಸ್ಯಸೇ 12K 

ಎಲೈ ರಾಜನೇ ನಿನ್ನಮೊದಲಿನ ರೂಪವನ್ನು ಪಡೆಯಲು ಇಚ್ಛಿಸಿದಾಗ ನನ್ನನ್ನು 
ಸ್ಥರಿಸಿ ಈ ವಸ್ತ್ರವನ್ನು ಹೊದ್ದುಕೋ. ಈ ವಸ್ಟವನ್ನು ಹೊದ್ದ ತಕ್ಷಣ ನಿನಗೆ ನಿನ್ನ 
ಮೊದಲಿನ ರೂಪವು ಉಂಟಾಗುವುದು. 

ಇತ್ಯುಕ್ತ್ವಾ ಪ್ರದದೌ ತಸ್ಮೈ ದಿವ್ಯಂ ವಾಸೋಯುಗಂ ತದಾ । 

ಏವಂ ನಳಂ ಸಮಾದಿಶ್ಯ ವಾಸೋ ದತ್ತಾ ಚ ಕೌರವ । 

ನಾಗರಾಜಸ್ತತೋ ರಾಜನ್‌ ತತೈವಾಂತರಧೀಯತ 11೨೪ 


ತೀರ್ಥಯಾತ್ರಾಪರ್ವ -601- 


ಹೀಗೆ ಹೇಳಿ ಕಾರ್ಕೋಟಕನು ಅವನಿಗೆ ದಿವ್ಯವಾದ ಒಂದು ವಸ್ಟದ ಜೊತೆಯನ್ನು 
ಕೊಟ್ಟನು. ಎಲೈ ಕೌರವನೇ ನಾಗರಾಜನಾದ ಕಾರ್ಕೋಟಕನು ಹೀಗೆ ನಳನನ್ನು 
ಸಮಾಧಾನಮಾಡಿ ವಸ್ಟಗಳನ್ನು ಕೊಟ್ಟು ಅಲ್ಲಿಯೇ ಅದೃಶ್ಯನಾದನು. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಏಕೋನಷಷ್ಟಿತಮೋ5ಧ್ಯಾಯಃ ॥ 
॥ ತೀರ್ಥಯಾತ್ರಾಪರ್ವಣಿ ಪಂಚದಶೋ5ಧ್ಯಾಯಃ | 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಐವತ್ತೊಂಬತ್ತನೆಯ ಅಧ್ಯಾಯ ಮುಗಿಯಿತು. 


ರರ NK 


ಅರವತ್ತನೆಯ ಅಧ್ಯಾಯ 
(ಕಾರ್ಕೋಟಕವಚನದಂತೆ ನಳನಿಂದ ಖಯತುಪರ್ಣಸಾರಥ್ಯ ಸ್ವೀಕಾರ.) 
ಬೃಹದಶ್ವ 
ತಸ್ಮಿನಂತರ್ಹಿತೇ ನಾಗೇ ಪ್ರಯಯೌ ನೈಷಧೋ ನಳ: । 
ಯತುಪರ್ಣಸ್ಯ ನಗರಂ ಪ್ರಾವಿಶದ್‌ ದಶಮೇತಹನಿ Mell 


ಕಾರ್ಕೋಟಕನು ಅಂತರ್ಧಾನವನ್ನು ಹೊಂದುತ್ತಿರಲು ನಿಷಧಾಧಿಪತಿಯಾದ 
ನಳನು ಹತ್ತನೆಯ ದಿವಸದಲ್ಲಿ ಯತುಪರ್ಣನಗರವನ್ನು ಪ್ರವೇಶಿಸಿದನು. 


ಸ ರಾಜಾನಮುಪಾತಿಷ್ಠದ್‌ ಬಾಹುಕೋತಹಮಿತಿ ಬ್ರುವನ್‌ । 
ಅಶ್ವಾನಾಂ ವಾಹನೇ ಯುಕ್ತಃ ಪೃಥಿವ್ಯಾಂ ನಾಸ್ತಿ ಮತ್ತಮಃ 11೨॥ 


ಅವನು ನಾನು ಬಾಹುಕನೆಂಬ ಸೂತ. ರಥಗಳಿಗೆ ಹೂಡಿದ ಅಶ್ವಗಳನ್ನು 
ನಡೆಸುವುದರಲ್ಲಿನನಗೆ ಸಮಾನನಾದವನು ಭೂಮಿಯಲ್ಲಿಯಾವನೂ ಇಲ್ಲ ಎಂದು 
ಹೇಳುತ್ತಾ ರಾಜನನ್ನು ಸಮೀಪಿಸಿದನು. 


ಅರ್ಥಕೃಚ್ಛೇಷು ಚೈವಾಹಂ ಪ್ರಷ್ಟವ್ಯೋ ನೈಪುಣೇಷು ಚ । 
ಲ್ರ ಬ 
ಅನ್ನಸಂಸ್ಥಾರಮಪಿ ಚ ಜಾನಾಮ್ಯನ್ಯೈರ್ಮಿಶೇಷತಃ Hal 


-602- ಮಹಾಭಾರತ ವನಪರ್ವ 


ಅರ್ಥಸಂಕಟದಲ್ಲಿಯೂ ಮತ್ತು ಕುಶಲಕರ್ಮದ ವಿಷಯದಲ್ಲಿಯೂ ನನ್ನ 
ಸಲಹೆಯನ್ನು ಪಡೆಯಬಹುದು. ಉಳಿದೆಲ್ಲರಿಗಿಂತಲೂ ಅನ್ನವನ್ನುಸಂಸ್ಕಾರಮಾಡುವ 
ವಿಷಯವನ್ನುಎಂದರೆ ಪಾಕವಿದ್ಯೆಯನ್ನು ಚೆನ್ನಾಗಿ ತಿಳಿದಿದ್ದೇನೆ. 


ಯಾನಿ ಶಿಲ್ಪಾನಿ ಲೋಕೇಸ್ಮಿನ್‌ ಯಚಾಷನ್ನೆ : ಸುದುಷ್ಕರಮ್‌ | 


ಟ'ಕ'ರಲ" 
ಸರ್ವಂ ಯತಿಷ್ಯೇ ತತ್‌ ಕರ್ತುಮೃತುಪರ್ಣ ಭರಸ್ವ ಮಾಮ್‌ ॥೪॥ 
ಎಲೈ ಯತುಪರ್ಣನೇ ಲೋಕದಲ್ಲಿ ಎಷ್ಟು ಕುಶಲ ಕಲೆಗಳಿವೆಯೋ ಅಥವಾ 
ಉಳಿದವರು ಎಂತಹ ದುಷ್ಠರವಾದ ಕಾರ್ಯಗಳನ್ನು ಮಾಡುತ್ತಾರೋ ಅವೆಲ್ಲವನ್ನೂ 
ನಾನು ಮಾಡಲು ಪ್ರಯತ್ನಿಸುವೆನು. ನನ್ನನ್ನು ಪೋಷಿಸು. 


ಇತ್ಯುಕ್ತಃ ಸ ನಳೇನಾಥ ಯತುಪರ್ಣೋ ನರಾಧಿಪಃ । 
ಉವಾಚ ಸುಪ್ರೀತಮನಾ ನಳಂ ಪ್ರೇಕ್ಷ್ಯ ಮಹೀಪತೇ 11೫! 


ಎಲೈ ರಾಜನೇ ನಳನಿಂದ ಹೀಗೆ ಹೇಳಲ್ಪಟ್ಟ ಯತುಪರ್ಣರಾಜನು ಸಂತುಷ್ಟ 
ಮನಸ್ಸುಳ್ಳವನಾಗಿ ನಳನನ್ನುನೋಡಿ ಹೀಗೆ ಮಾತನಾಡಿದನು. 


ವಸ ಬಾಹುಕ ಭದ್ರಂ ತೇ ಸರ್ವಮೇತತ್‌ ಕರಿಷ್ಯಸಿ । 
ಶೀಘ್ರಯಾನೇ ಸದಾ ಬುದ್ಧಿರ್ದಿಯತೇ ಮೇ ವಿಶೇಷತಃ Wel 


ಎಲೈ ಬಾಹುಕನೇ ನಿನಗೆ ಮಂಗಳವಾಗಲೀ ನನ್ನಲ್ಲಿ ವಾಸಮಾಡು. ನೀನು 
ಹೇಳುದೆಲ್ಲವನ್ನೂ ನೀನು ಮಾಡುವಿ. ನನಗೆ ವಿಶೇಷವಾಗಿ ವೇಗವಾಗಿ ರಥವನ್ನು 
ನಡೆಸುವುದರಲ್ಲಿಯಾವಾಗಲೂ ಬುದ್ದಿಯು ಓಡುತ್ತದೆ. 


ಸ ತ್ವಮಾತಿಷ್ಠ ಯೋಗಂ ತಂ ಯೇನ ಶೀಘ್ರಾ ಹಯಾ ಮಮ । 
ಭವೇಯುರಶ್ಚಾಧ್ಯಕ್ಟೋರಸಿ ವೇತನಂ ತೇ ಶತಂ ಶತಮ್‌ Hen 


ನೀನು ನನ್ನ ಅಶ್ವಾಧ್ಯಕ್ಷನಾಗು. ಯಾವ ಮಾರ್ಗವನ್ನು ಅನುಸರಿಸಿದರೆ ನನ್ನ ಅಶ್ಚಗಳು 
ಶೀಘ್ರಗಾಮಿಗಳಾಗುತ್ತವೆಯೋ ಅಂತಹ ಉಪಾಯವನ್ನುಮಾಡು. ನಿನಗೆ ಹತ್ತು ಸಹಸ್ರ 
ಸುವರ್ಣಗಳು ವೇತನ. 


ತ್ವಾಮುಪಸ್ಥಾಸ್ಯತಶ್ಚೇಮೌ ನಿತ್ಯಂ ವಾರ್ಷ್ಗೇಯಜೀವಲೌ I 
ಏತಾಭ್ಯಾಂ ರಂಸ್ಕಸೇ ಸಾರ್ಧಂ ವಸ ವೈ ಮಯಿ ಬಾಹುಕ 11೮1 


ತೀರ್ಥಯಾತ್ರಾಪರ್ವ -603- 


ಈ ವಾರ್ಷ್ಣೇಯ ಮತ್ತು ಜೀವಲ ಇವರಿಬ್ಬರು ನಿನಗೆ ಯಾವಾಗಲೂ 
ಸಹಾಯಕರಾಗಿರುತ್ತಾರೆ. ಇವರ ಜೊತೆಯಲ್ಲಿನೀನು ಸಂತೋಷಪಡುವಿ. ಬಾಹುಕನೇ 
ನನ್ನಲ್ಲಿವಾಸಮಾಡು. 

ಏವಮುಕ್ತೋ ನಳಸ್ತೇನ ನ್ಯವಸತ್‌ ತತ್ರ ಪೂಜಿತಃ । 

ಖುತುಪರ್ಣಸ್ಯ ನಗರೇ ಸಹವಾರೇಯಜೀವಲಃ Tal 


ಯತುಪರ್ಣನಿಂದ ಹೀಗೆ ಹೇಳಲ್ಪಟ್ಟ ನಳನು ಅವನಿಂದ ಸತೃತನಾಗಿ ವಾರ್ಷ್ಣೆಯ 
ಜೀವಲರ ಜೊತೆಯಲ್ಲಿಆ ನಗರದಲ್ಲಿ ವಾಸವನ್ನು ಮಾಡಿದನು. 


ಸ ತತ್ರ ಸ್ಮ ವಸನ್‌ ರಾಜಾ ವೈದರ್ಭೀಮನುಚಿಂತಯನ್‌ । 

ಸಾಯಂಸಾಯಂ ಸದಾ ಸ್ಫೈನಂ ಶ್ಲೋಕಮೇಕಂ ಜಗಾದ ಹ  ॥೧೦॥ 

ಆ ರಾಜನು ಅಲ್ಲಿವಾಸಮಾಡಿ ದಮಯಂತಿಯನ್ನು ಚಿಂತಿಸುತ್ತಾ ಪ್ರತಿರಾತ್ರಿಯಲ್ಲಿ 
ಯಾವಾಗಲೂ ಈ ಶ್ಲೋಕವನ್ನು ಹಾಡುತ್ತಿದ್ದನು. 


ಕ್ವ ನು ಸಾ ಕ್ಸುತ್ತಿಪಾಸಾರ್ತಾ ಶ್ರಾಂತಾ ಶೇತೇ ತಪಸ್ವಿನೀ । 
ಸ್ಥರಂತೀ ತಸ್ಯ ಮಂದಸ್ಯ ಕಂ ವಾಸಾಯೋಪತಿಷ್ಯತೇ Hoo 


ಹಸಿವು ಮತ್ತು ಬಾಯಾರಿಕೆಯಿಂದ ಬಳಲಿದ ಆ ಶೋಚನೀಯ ವನಿತೆಯು ಆ 

ಮಂದನನು ಸರಿಸುತಾ ಎಲ್ಲಿ ಮಲಗಿದಾಳೆ? ತನ ವಾಸಕಾಗಿ ಯಾರನು 
ಇ" ಗಾ ದ - ಕ ಡ್‌ 

ಸಮೀಪಿಸುತ್ತಾಳೆ? 

ಏವಂ ಬ್ರುವಂತಂ ರಾಜಾನಂ ನಿಶಾಯಾಂ ಜೀವಲೋಜಬ್ರವೀತ್‌ । 

ಕಾಮೇನಾಂ ಶೋಚಸೇ ನಿತ್ಯಂ ಶ್ರೋತುಮಿಚ್ಛಾಮಿ ಬಾಹುಕ ॥0೧೨॥ 

ಹೀಗೆ ರಾತ್ರಿಯ ವೇಳೆಯಲ್ಲಿ ಹೇಳುತ್ತಿದ್ದ ರಾಜನನ್ನು ಕುರಿತು ಜೀವಲನು 
ಬಾಹುಕನೇ, ಯಾವ ಈ ವನಿತೆಯನ್ನು ಕುರಿತು ನಿತ್ಯವೂ ಶೋಕಪಡುತ್ತಿದ್ದೀಯೆ ಅದನ್ನು 
ಕೇಳಲು ಇಚ್ಛಿಸುತ್ತೇನೆ ಎಂದು ಹೇಳಿದನು. 


ತಮುವಾಚ ತತೋ ರಾಜಾ ಮಂದಪ್ರಜ್ಞಸ್ಯ ಕಸ್ಯಚಿತ್‌ । 
ಆಸೀದ್‌ ಬಹುಮತಾ ನಾರೀ ತಸ್ಯಾಃ ಪ್ರಿಯತಮಶ್ಚ ಸಃ HOA 


-604- ಮಹಾಭಾರತ ವನಪರ್ವ 


ಅವನನ್ನು ಕುರಿತು ನಳನು ಹೀಗೆ ಹೇಳಿದನು. ಮಂದಪ್ರಜ್ಞನಾದ ಒಬ್ಬಪುರುಷನಿಗೆ 
ಬಹಳ ಗೌರವಪಾತ್ರಳಾದ ಒಬ್ಬ ಪತ್ನಿಯಿದ್ದಳು. ಆ ಪುರುಷನೂ ಸಹ ಅವಳಿಗೆ ಅತ್ಯಂತ 
ಪ್ರಿಯನಾಗಿದ್ದನು. 


ಸ ವೈ ಕೇನಚಿದರ್ಥೇನ ತಯಾ ಮಂದೋ ವ್ಯಯುಜ್ಯತ | 
ವಿಪ್ರಯುಕ್ತಶ್ಚ ಮಂದಾತ್ಮಾ ಭ್ರಮತ್ಯಸುಖಪೀಡಿತಃ 11೧೪॥॥ 


ಆ ಮಂದನು ಯಾವುದೋ ಒಂದು ನಿಮಿತ್ತದಿಂದ ಅವಳಿಂದ ವಿಯೋಗವನ್ನು 
ಹೊಂದಿದನು. ವಿಯುಕ್ತನಾದ ಆ ಮಂದಾತ್ಮನು ದುಃಖದಿಂದ ಪೀಡಿತನಾಗಿ 
ಅಲೆದಾಡುತ್ತಿದ್ದಾನೆ. 


ದಹ್ಯಮಾನಃ ಸ ಶೋಕೇನ ದಿವಾರಾತ್ರಮತಂದ್ರಿತಃ । 
ನಿಶಾಕಾಲೇ ಸ್ಥರಂಸ್ತಸ್ಯಾಃ ಶ್ಲೋಕಮೇಕಂ ಸ್ಮ ಗಾಯತಿ 11೧೫ 


ಆ ತೀವ್ರವಾದ ಶೋಕದಿಂದ ಬೆಂದುಹೋಗುತ್ತಾ ಹಗಲೂ ರಾತ್ರಿಯೂ 
ಆಲಸ್ಯವಿಲ್ಲದೆ ಅವಳನ್ನು ಸರಿಸುತ್ತಾ ಅವಳನ್ನು ಕುರಿತು ಈ ಒಂದು ಶ್ಲೋಕವನ್ನು 
ಗಾನಮಾಡುತ್ತಾನೆ. 


ಸ ವೈ ಭ್ರಮನ್‌ ಮಹೀಂ ಕೃತ್ತಾಂ ಕೃಚಿನ್ನಾಸಾದ್ಯ ಕಿಂಚನ । 
ವಸತ್ಯನರ್ಹಸ್ತದ್ದುಖಂ ಭೂಯ ವಏವಾಭಿಸಂಸ್ಕರನ್‌ 11೧೬॥ 


ಅಂತಹ ದುಃಖಕ್ಕೆ ಅನರ್ಹನಾದ ಅವನು ಭೂಮಿಯಲ್ಲೆಲ್ಲಾಸಂಚರಿಸುತ್ತಾ ಎಲ್ಲೂ 
ಏನನ್ನೂ ಹೊಂದದೆ ಅವಳ ವಿಯೋಗದ ದುಃಖವನ್ನೇ ಮತ್ತೆಮತ್ತೆ ಚಿಂತಿಸುತ್ತಾ 
ವಾಸಿಸುತ್ತಿದ್ದಾನೆ. 

ಸಾ ತು ತಂ ಪುರುಷಂ ನಾರೀ ಕೃಚ್ಚೇ5ಪ್ಯನುಗತಾ ವನೇ । 

ತ್ಯಕ್ತಾ ತೇನಾಲ್ಪಪುಣ್ಯೇನ ದುಷ್ಕರಂ ಯದಿ ಜೀವತಿ 11೧೭11 


ಆ ನಾರಿಯಾದರೋ ವಿಷಮಪರಿಸ್ಥಿತಿಯಲ್ಲೂ ಕಾಡಿನಲ್ಲಿ ಆ ಪುರುಷನನ್ನು 
ಅನುಸರಿಸಿದವಳು. ಅಲ್ಲಪುಣ್ಯನಾದ ಅವನಿಂದ ಪರಿತ್ಯಜಿಸಲ್ಪಟ್ಟಿದ್ದಾಳೆ. ಅವಳು 
ಜೀವಿಸುವುದೇ ದುಷರವಾಗಿದೆ. 


ತೀರ್ಥಯಾತ್ರಾಪರ್ವ -605- 


ಏಕಾ ಬಾಲಾತನಭಿಜ್ಞಾ ಚ ಮಾರ್ಗಮಾಣಾತತಥೋಚಿತಾ । 
ಕ್ದುತ್ರಿಸಾಸಾಪರೀತಾ ಚ ದುಷರಂ ಯದಿ ಜೀವತಿ 11೧೮॥ 


ಏಕಾಕಿನಿಯಾದ ಆ ಬಾಲೆಯು ಏನೂ ತಿಳಿಯದವಳು. ಅಂತಹ ದುಃಖಕ್ಕೆ 
ಅನರ್ಹಳಾದವಳು ಆ ಪತಿಯನ್ನು ಹುಡುಕುತ್ತಾ ಹಸಿವು ನೀರಡಿಕೆಗಳಿಂದ ಬಳಲಿದ್ದಾಳೆ. 
ಅವಳು ಬದುಕಿರುವುದು ಕಷ್ಟವೇ ಸರಿ. 


ಶ್ವಾಪದಾಚರಿತೇ ನಿತ್ಯಂ ವನೇ ಮಹತಿ ದಾರುಣೇ । 

ತ್ಯಕ್ತಾ ತೇನಾಲ್ಬಪುಣ್ಯೇನ ಮಂದಪ್ರಜ್ಞೇನ ಮಾರಿಷ Teal 

ಎಲೈ ಸ್ನೇಹಿತನೇ, ನಿತ್ಯವೂ ಕ್ರೂರಪ್ರಾಣಿಗಳು ಸಂಚರಿಸುವ ದೊಡ್ಡದಾದ ಮತ್ತು 
ಘೋರವಾದ ಕಾಡಿನಲ್ಲಿ ಅಲ್ಲಪುಣ್ಯನೂ ಮಂದಪ್ರಜ್ಞನೂ ಆದ ಪುರುಷನು ಅವಳನ್ನು 
ಪರಿತ್ಯಜಿಸಿದನು. 

ಇತ್ಯೇವಂ ನೈಷಧೋ ರಾಜಾ ದಮಯಂತೀಮನುಸ್ಥರನ್‌ । 

ಅಜ್ಞಾತವಾಸಮವಸದ್‌ ರಾಜ್ಯಶ್ಪಸ್ಯ ನಿವೇಶನೇ 11೨೦॥ 


ಹೀಗೆ ನೈಷಧರಾಜನು ದಮಯಂತಿಯನ್ನು ಸ್ಥರಿಸುತ್ತಾ ಯತುಪರ್ಣರಾಜನ 
ಮನೆಯಲ್ಲಿ ಅಜ್ಞಾತವಾಸವನ್ನು ಆಚರಿಸಿದನು. 


| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಷಷ್ಠಿತಮೋತಧ್ಯಾಯಃ ॥ 
॥ ತೀರ್ಥಯಾತ್ರಾಪರ್ವಣಿ ಷೋಡಶೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಅರವತ್ತನೆಯ ಅಧ್ಯಾಯ ಮುಗಿಯಿತು. 
LS 17೫ 


-606- ಮಹಾಭಾರತ ವನಪರ್ವ 


ಅರವತ್ತೊಂದನೆಯ ಅಧ್ಯಾಯ 
(ನಳದಮಯಂತಿರನ್ನು ಹುಡುಕಲು ಭೀಮರಾಜನಿಂದ ಬ್ರಾಹ್ಮಣರ ಪ್ರೇಷಣ. 
ಅಯೋದ್ಯೆಯಲ್ಲಿ ಸುದೇವನಿಂದ ದಮಯಂತಿಯ ದರ್ಶನ 
ಮತ್ತು ಅವರ ಸಂವಾದ.) 
ಬೃಹದಶ್ವ 
ಹೃತರಾಜ್ಯೇ ನಳೇ ಭೀಮಃ ಸಭಾರ್ಯೇ5ದರ್ಶನಂ ಗತೇ । 
ದ್ವಿಜಾನ್‌ ಪ್ರಸ್ನಾಪಯಾಮಾಸ ನಳದರ್ಶನಕಾಂಕ್ಷಯಾ moll 


ನಳನು ರಾಜ್ಯವನ್ನು ಕಳೆದುಕೊಂಡು ತನ್ನ ಪತ್ನಿಯ ಜೊತೆಯಲ್ಲಿ ಕಣ್ಣಿಗೆ 
ಕಾಣಿಸದಿರಲು ಭೀಮರಾಜನು ನಳನನ್ನು ಹುಡುಕುವ ಸಲುವಾಗಿ ಬ್ರಾಹ್ಮಣರನ್ನು 


ಸಂದಿದೇಶ ಚ ತಾನ್‌ ಭೀಮೋ ವಸು ದತ್ತಾ ಚ ಪುಷ್ಕಲಮ್‌ । 
ಮೃಗಯದ್ದಂ ನಳಂ ಚೈವ ದಮಯಂತೀಂ ಚ ಮೇ ಸುತಾಮ್‌ ॥೨॥॥ 


ಭೀಮನು ಅವರಿಗೆ ಪುಷ್ಕಲವಾದ ಧನವನ್ನು ಕೊಟ್ಟು ನಳನನ್ನು ಮತ್ತು ನನ್ನ 
ಮಗಳಾದ ದಮಯಂತಿಯನ್ನು ಹುಡುಕಿ. ಎಂದು ಸಂದೇಶವನ್ನು ನೀಡಿದನು. 

ಅಸ್ಮಿನ್‌ ಕರ್ಮಣಿ ನಿಷ್ಠನ್ನೇ ವಿಜ್ಞಾತೇ ನಿಷಧಾಧಿಪೇ । 

[2 [8 ಣ್‌ 

ಗವಾಂ ಸಹಸ್ರಂ ದಾಸ್ಯಾಮಿ ಯೋ ವಸ್ತಾವಾನಯಿಷ್ಯತಿ 11೩1 

ನಳನು ದೊರೆತು ಈ ಕಾರ್ಯವು ಕೈಗೂಡಿದರೆ ಯಾರು ಅವರಿಬ್ಬರನ್ನುಹಿಂದಕ್ಕೆ 
ಕರೆತರುವರೋ ಅವರಿಗೆ ಒಂದು ಸಹಸ್ರಗೋವುಗಳನ್ನು ಕೊಡುವೆನು. 

ಅಗ್ರಹಾರಾಂಶ್ಚ ದಾಸ್ಯಾಮಿ ನದ್ಯಾಸ್ತೀರೇ ದ್ವಿಜೋತ್ತಮಾಃ । 

ಹಿರಣ್ಯಂ ಚ ಸುವರ್ಣಂ ಚ ದಾಸೀದಾಸಂ ತಥೈವ ಚ vu 

ಎಲ್ಫೆ ಬ್ರಾಹ್ಮಣಶ್ರೇಷ್ಠರೇ ನದಿಯ ತೀರದಲ್ಲಿ ಅಗ್ರಹಾರಗಳನ್ನೂ ಒಳ್ಳೆಯ ಬಣ್ಣದ 
ಚಿನ್ನವನ್ನೂ ದಾಸರನ್ನೂಮತ್ತು ದಾಸಿಯರನ್ನೂ ಕೊಡುವೆನು. 


ತೀರ್ಥಯಾತ್ರಾಪರ್ವ -607- 


ನ ಚೇಚ್ಚಕ್ಕಾವಿಹಾನೇತುಂ ದಮಯಂತೀ ನಳೋಂಪಿ ವಾ ॥ 
ಜ್ಞಾತಮಾತ್ರೇತಪಿ ದಾಸ್ಯಾಮಿ ಗವಾಂ ದಶಶತಂ ಧನಮ್‌ bil 


ಒಂದುಪಕ್ಷ ದಮಯಂತಿಯನ್ನಾಗಲೀ ನಳನನ್ನಾಗಲೀ ಇಲ್ಲಿಗೆ ಕರೆತರುವುದು 
ಸಾಧ್ಯವಿಲ್ಲದಿದ್ದರೂ ಅವರನ್ನು ಗುರುತಿಸಿದವರಿಗೆ ಒಂದು ಸಹಸ್ರ ಗೋವುಗಳನ್ನು 
ಕೊಡುವೆನು. 


ಇತ್ಯುಕ್ತಾಸ್ತೇ ಯಯುರ್ಹಷ್ಟಾ ಬ್ರಾಹ್ಮಣಾಃ ಸರ್ವತೋದಿಶಮ್‌ । 
ಪುರರಾಷ್ಟ್ರಾಣಿ ಚಿನ್ನಂತೋ ನೈಷಧಂ ಸಹ ಭಾರ್ಯಯಾ WL 


ಹೀಗೆ ಹೇಳಲ್ಪಟ್ಟ ಆ ಬ್ರಾಹ್ಮಣರು ಪರಮಸಂತೋಷದಿಂದ ನೈಷಧನನ್ನುಮತ್ತು 
ದಮಯಂತಿಯನ್ನು ಹುಡುಕಲು ಎಲ್ಲ ದಿಕ್ಕುಗಳಿಗೂ ಹೋಗಿ ಪಟ್ಟಣಗಳಲ್ಲಿಯೂ ಮತ್ತು 
ರಾಷ್ಟ್ರಗಳಲ್ಲಿಯೂ ಹುಡುಕುತ್ತಾ ಹೋದರು. 


ಯಾತಶ್ಚೇದಿಪುರೀಂ ತಸ್ಯಾಂ ಸುದೇವೋ ನಾಮ ವೈ ದ್ವಿಜಃ । 


ವಿ 
ವಿಚಿನ್ನಾನೋತಥ ವೈದರ್ಭೀಮಪಶ್ಯದ್‌ ರಾಜವೇಶ್ಯನಿ 11211 
ಕೃಶಾಂ ವಿವರ್ಣಾಂ ಮಲಿನಾಂ ಭರ್ತಶೋಕಪರಾಯಣಾಮ್‌ । 
ಪುಣ್ಯಾಹವಾಚನೇ ರಾಜ್ಯ ಸುನಂದಾಸಹಿತಾಂ ಸ್ಥಿತಾಮ್‌ 11೮1! 


ಮಂದಂ ಪ್ರಖ್ಯಾಯಮಾನೇನ ರೂಪೇಣಾಪ್ರತಿಮೇನ ತಾಮ್‌ । 
ಪಿನದ್ದಾಂ ಧೂಮಜಾಲೇನ ಪ್ರಭಾಮಿವ ವಿಭಾವಸೋಃ al 


ಅವರಲ್ಲಿಸುದೇವನೆಂಬ ಬ್ರಾಹ್ಮಣನು ಅವರಿಬ್ಬರನ್ನೂ ಹುಡುಕುತ್ತಾ ಚೇದಿಪುರಕ್ಕೆ 
ಹೋಗಿ ರಾಜನ ಅರಮನೆಯಲ್ಲಿ ದಮಯಂತಿಯನ್ನು ನೋಡಿದನು. ಕೃಶಳೂ 
ವರ್ಣಹೀನಳೂ ಮಲಿನಳೂ ಪತಿಶೋಕಪರಾಯಣಳೂ ಆದ ಅವಳು ಸುನಂದೆಯ 
ಜೊತೆಯಲ್ಲಿಇರುವುದನ್ನು ರಾಜನ ಪುಣ್ಯಹವಾಚನ ಸಮಯದಲ್ಲಿ ನೋಡಿದನು. 
ಅಲ್ಲವಾಗಿ ತೋರುತ್ತಿದ್ದ ಅಪ್ರತಿಮರೂಪಳಾದ ಅವಳು ಧೂಮಜಾಲದಿಂದ 
ಆವೃತವಾದ ಅಗ್ನಿಶಿಖೆಯಂತೆ ಇರುವುದನ್ನುನೋಡಿದನು. 


-608- ಮಹಾಭಾರತ ವನಪರ್ವ 


ತಾಂ ಸಮೀಕ್ಷ ಸ ವಿಶಾಲಾಕ್ಷೀಮಧಿಕಂ ಮಲಿನಾಂ ಕೃಶಾಮ್‌ । 
ತರ್ಕಯಾಮಾಸ ಭೈಮೀತಿ ಕಾರಣೈರುಪಪಾದಯನ್‌ 11೧೦॥ 


ಅಧಿಕವಾಗಿ ಮಲಿನಳೂ ಕೃಶಳೂ ಆದ ಆ ವಿಶಾಲಾಕ್ಷಿಯನ್ನು ನೋಡಿ ಅವಳು 
ದಮಯಂತಿಯೆಂದು ಅನೇಕ ಕಾರಣಗಳಿಂದ ಊಹಿಸಿದನು. 


ಸುದೇವಃ 
ಯಥೇಯಂ ಮೇ ಪುರಾ ದೃಷ್ಟಾ ತಥಾರೂಪೇಯಮಂಗನಾ ಟ 
ಕೃತಾರ್ಥೋತಸ್ಮ್ಯದ್ಯ ದೃಷ್ಟೇಮಾಂ ಲೋಕಕಾಂತಾಮಿವ ಶ್ರಿಯಮ್‌ ॥ 
ನಾನು ಹಿಂದೆ ಇವಳನ್ನು ಹೇಗೆ ನೋಡಿದ್ದೆನೊ ಈ ಅಂಗನೆಯು ಅಂತಹ 


ರೂಪವನ್ನೇ ಹೊಂದಿದ್ದಾಳೆ. ಲೋಕಕ್ಕೆ ಪ್ರಿಯಳಾದ ಲಕ್ಷ್ಮಿಯಂತೆ ಇರುವ ಇವಳನ್ನು 
ನೋಡಿ ನಾನು ಈ ದಿನ ಕೃತಾರ್ಥನಾಗಿದ್ದೇನೆ. 


ಪೂರ್ಣಚಂದ್ರಾನನಾಂ ಶ್ಯಾಮಾಂ ಚಾರುವೃತ್ತಪಯೋಧರಾಮ್‌ । 
ಕುರ್ವಂತೀಂ ಪ್ರಭಯಾ ದೇವೀಂ ಸರ್ವಾ ವಿತಿಮಿರಾ ದಿಶಃ. 11೧೨॥ 


ಇವಳು ಪೂರ್ಣಚಂದ್ರನಂತೆ ಮುಖವುಳ್ಳವಳೂ ಶ್ಯಾಮವರ್ಣದವಳೂ 
ಸುಂದರವಾದ ಮತ್ತು ಸುವೃತ್ತವಾದ ಸ್ಥನಗಳುಳ್ಳವಳೂ ಆಗಿ ತನ್ನ ಕಾಂತಿಯಿಂದ 
ಎಲ್ಲದಿಕ್ಕುಗಳನ್ನೂತನ್ನ ಪ್ರಭೆಯಿಂದ ಬೆಳಗುತ್ತಿದ್ದಾಲೆ. 


ಚಾರುಪದ್ಧದಿಶಾಲಾಕ್ಷೀಂ ಮನ್ಮಥಸ್ಯೇವ ತಾಂ ರತಿಮ್‌ । 

ಇಷ್ಟಾಂ ಸರ್ವಸ್ಯ ಜಗತಃ ಪೂರ್ಣಚಂದ್ರಪ್ರಭಾಮಿವ OA 

ಮನ್ಮಥನಿಗೆ ರತಿಯಂತೆ ಎಲ್ಲಾ ಜನರಿಗೂ ಇಷ್ಟವಾದ ಈ ಚಾರುಪದ್ಮ 
ವಿಶಾಲನೇತ್ರೆಯು ಪೂರ್ಣಚಂದ್ರನ ಪ್ರಭೆಯಂತೆ ಇದ್ದಾಳೆ. 

ವಿದರ್ಭಸರಸಸ್ತಸ್ಮಾದ್‌ ದೈವದೋಷಾದಿವೋದ್ಯತಾಮ್‌ । 

ಮಲಪಂಕಾನುಲಿಪ್ತಾಂಗೀಂ ವ್ಯಾಕುಲಾಂ ಪದಿನೀಮಿವ 11೧೪ 

ದೈವದೋಷದಿಂದ ವಿದರ್ಭಕುಲವೆಂಬ ಸರೋವರದಲ್ಲಿ 
ಮಲಪಂಕಾನುಲಿಪ್ರಳಾಗಿ ವ್ಯಾಕುಲಳಾದ ಲಕ್ಷ್ಮಿಯೇ ಉದಿಸಿದಂತೆ ಕಾಣುತ್ತಿದ್ದಾಳೆ. 


ತೀರ್ಥಯಾತ್ರಾಹಪರ್ವ -609- 


ಹೌರ್ಣಮಾಸ್ಯಾಮಿವ ನಿಶಾಂ ರಾಹುಗ್ರಸ್ತನಿಶಾಕರಾಮ್‌ । 
ಪತಿಶೋಕಾಕುಲಾಂ ದೀನಾಂ ಶುಷ್ಕಸ್ರೋತಾಂ ನದೀಮಿವ 11೧೫ 


ಪೌರ್ಣಮಾಸಿಯ ರಾತ್ರಿಯಲ್ಲಿ ರಾಹುಗ್ರಸ್ತನಾದ ಚಂದ್ರನಂತೆಮ ಮೂಲವು 
ಬತ್ತಿಹೋದ ನದಿಯಂತೆ, ಪತಿಶೋಕದಿಂದ ಪೀಡಿತಳಾಗಿ ದೀನಳಾಗಿದ್ದಾಳೆ. 


ಧ್ವಸ್ತಪತ್ರ ಕಮಲಾಂ ವಿತ್ರಾಸಿತವಿಹಂಗಮಾಮ್‌ । 
ಹಸಿಹಸಪ ರಿಕ್ಷಿಷ್ಟಾಂ ವ್ಯಾಕುಲಾಮಿವ ಪದ್ಮಿನೀಮ್‌ 1೧೬! 


ಆನೆಗಳ ಸೊಂಡಿಲಿನ ಆಘಾತಕ್ಕೆ ಸಿಕ್ಕಿನಾಶವನ್ನು ಹೊಂದಿದ ಪದ್ಧಪತ್ರ ಮತ್ತು 
ಪದ್ಧಪುಷ್ಪಗಳಿರುವ ಪಕ್ಷಿಗಳು ಚದುರಿಹೋದ ಅಸ್ತವ್ಯಸ್ತವಾದ ಪದ್ಮಸರೋವರದಂತೆ 
ಇದ್ದಾಳೆ. 

ಸುಕುಮಾರೀಂ ಸುಜಾತಾಂಗೀಂ ರತ್ನಗರ್ಭಗೃಹೋಚಿತಾಮ್‌ | 

ದಷ್ಯಮಾನಾಮಿವೋಷ್ಟೇನ ಮೃಣಾಲೀಮಚಿರೋದ್ವತಾಮ್‌ ॥೧೭॥॥ 


ಸುಕುಮಾರಿಯೂ ಚೆನ್ನಾಗಿ ಹೊರಹೊಮ್ಮಿದ ಅವಯವಯುಳ್ಳವಳೂ ಆದ ಇವಳು 
ರತ್ನಗರ್ಭಗೃಹದಲ್ಲಿ ವಾಸಿಸಲು ಯೋಗ್ಯವಾಗಿದ್ದಾಳೆ. ಆಗ ತಾನೇ ಕಿತ್ತು ಉಷ್ಣದ ಮೇಲೆ 
ಇಟ್ಟಕಮಲದಂತೆ ಬೆಂದು ಹೋಗುತ್ತಿದ್ದಾಳೆ. 

ರೂಪೌದಾರ್ಯಗುಣೋಪೇತಾಂ ಮಂಡನಾರ್ಹಾಮಮಂಡಿತಾಮ್‌ । 

ಚಂದ್ರಲೇಖಾಮಿವ ನವಾಂ ವ್ಯೋಮ್ನಿ ನೀಲಾಭ್ರಸಂವೃತಾಮ್‌  ॥೧೮॥ 

ರೂಪ ಔದಾರ್ಯಗುಣಗಳಿಂದ ಕೂಡಿ ಅಲಂಕಾರಕ್ಕೆ ಅರ್ಹಳಾದ ಏನೂ 
ಅಲಂಕಾರಮಾಡಿಕೊಳ್ಳೆದೆ ಆಕಾಶದಲ್ಲಿ ನೀಲಮೇಘಗಳ ಜೊತೆಯಲ್ಲಿ ಬೆರೆತ 
ಚಂದ್ರಲೇಖೆಯಂತೆ ಕಾಣುತ್ತಿದ್ದಾಳೆ. 

ಕಾಮಭೋಗ್ಯೆಃ ಪ್ರಿಯೈರ್ಹೀನಾಂ ಹೀನಾಂ ಬಂಧುಜನೇನ ಚ ॥ 

ದೇಹಂ ಧಾರಯತೀಂ ದೀನಂ ಭರ್ತೃದರ್ಶನಕಾಂಕ್ಚಯಾ eal 


ತನಗೆ ಪ್ರಿಯವಾದ ಕಾಮಭೋಗಗಳಿಂದ ರಹಿತಳಾಗಿ ಬಂಧುಜನರಿಂದಲೂ 
ರಹಿತಳಾಗಿ ಪತಿಯನ್ನು ನೋಡುವ ಆಸೆಯಿಂದ ದೀನಳಾಗಿ ಶರೀರವನ್ನು ಧರಿಸಿದ್ದಾಳಿ. 


-610- ಮಹಾಭಾರತ ವನಪರ್ವ 


ಭರ್ತಾ ನಾಮ ಪರಂ ನಾರ್ಯಾ ಭೂಷಣಂ ಭೂಷಣಾದಷಿ | 
ಏಷಾ ವಿರಹಿತಾ ತೇನ ಶೋಭನಾಠಪಿ ನ ಶೋಭತೇ ।೨೦॥ 


ಪತಿಯೆಂದರೆ ನಾರಿಯರಿಗೆ ಎಲ್ಲ ಭೂಷಣಗಳಿಂತಲೂ ಶ್ರೇಷ್ಠವಾದ 
ಭೂಷಣವಷ್ಟೇ. ಅಂತಹ ಪತಿಯಿಂದ ವಿರಹಿತಳಾದ ಇವಳು ಸುಂದರಿಯಾಗಿದ್ದರೂ 
ಶೋಭಿಸುತ್ತಿಲ್ಲ. 

ದುಷ್ಕರಂ ಕುರುತೇತತ್ಯರ್ಥಂ ಹೀನೋ ಯದನಯಾ ನಳ: । 

ಧಾರಯತ್ಯಾತ್ಮನೋ ದೇಹಂ ನ ಶೋಕೇನಾವಸೀದತಿ 11೨೧॥ 


ಇವಳನ್ನು ತೊರೆದ ನಳನು ದೊಡ್ಡ ದುಸ್ಸಾಹಸವನ್ನು ಮಾಡುತ್ತಿದ್ದಾನೆ. ಅವನು 
ಶೋಕದಿಂದ ನಾಶವನ್ನು ಹೊಂದದೆ ಶರೀರವನ್ನು ಧರಿಸಿರುವುದೇ ದೊಡ್ಡದು. 


ಇಮಾಮಸಿತಕೇಶಾಂತಾಂ ಶತಪತ್ರಾಯತೇಕ್ಷಣಾಮ್‌ । 
ಸುಖಾರ್ಹಾಂ ದುಃಖಿತಾಂ ದೃಷ್ಟ್ವಾ ಮಮಾಪಿ ವ್ಯಥತೇ ಮನಃ ॥1೨೨॥ 


ಕೃಷ್ಣಕೇಶಗಳಿಂದ ಕೂಡಿರುವ ಕಮಲದಲಾಯತಾಕ್ಷಿಯಾದ ಸುಖೋಚಿತಳಾದ 
ಇವಳು ದುಃಖದಿಂದ ಕೂಡಿರುವುದನ್ನುನೋಡಿ ನನ್ನಮನಸ್ಸಿಗೂ ವ್ಯಥೆಯಾಗುತ್ತಿದೆ. 


ಕದಾ ನು ಖಲು ದುಃಖಸ್ಯ ಪಾರಂ ಯಾಸ್ಯತಿ ವೈ ಶುಭಾ। 

ಭರ್ತುಃ ಸಮಾಗಮಾತ್‌ ಸಾಧ್ವೀ ರೋಹಿಣೀ ಶಶಿನೋ ಯಥಾ ॥1೨೩॥ 

ಈ ಸಾಧ್ದಿಯೂ ಮತ್ತು ಪವಿತ್ರಳಾದವಳೂ ಯಾವಾಗ ಪತಿಯ ಸಮಾಗಮವನ್ನು 
ಹೊಂದಿ ರೋಹಿಣಿಯು ಚಂದ್ರನ ಜೊತೆಯಲ್ಲಿಬೆರೆತಂತೆ ದುಃಖದದಡವನ್ನುದಾಟಿ 
ಸುಖವಾಗಿರುತ್ತಾಳೆ? 

ಅಸ್ಯಾ ನೂನಂ ಪುನರ್ಲಾಭಾನ್ಸೈಷಧಃ ಪ್ರೀತಿಮೇಷ್ಯತಿ । 

ರಾಜಾ ರಾಜ್ಯಪರಿಭ್ರಷ್ಟು ಪುನರ್ಲಬ್ಬ್ವೇವ ಮೇದಿನೀಮ್‌ 11೨೪॥॥ 


ರಾಜ್ಯಪರಿಭ್ರಷ್ಟನಾದ ರಾಜನು ಪುನಃ ರಾಜ್ಯವನ್ನುಮರಳಿಪಡೆದಂತೆ ಇವಳನ್ನು 
ಪಡೆದತಕ್ಷಣ ಖಂಡಿತವಾಗಿ ನಳನು ಸಂತೋಷವನ್ನುಹೊಂದುವನು. 


ತೀರ್ಥಯಾತ್ರಾಪರ್ವ -611- 


ತುಲ್ಕಶೀಲವಯೋರೂಪಾಂ ತುಲ್ಯಾಭಿಜನಸಂಯುತಾಮ್‌ । 
ನೈಷಧೋರರ್ಹತಿ ವೈದರ್ಭೀಂ ತಂ ಚೇಯಮಸಿತೇಕ್ಷಣಾ 11೨೫।! 


ಸಮಾನವಾದ ಶೀಲವಯೋರೂಪಗಳುಳ್ಳ ಮತ್ತು ಸಮಾನವಾದ 
ಉತ್ಕಷ್ಟಕುಲದಲ್ಲಿ ಜನಿಸಿದ ದಮಯಂತಿಯನ್ನು ಪಡೆಯಲು ನೈಷಧನು 
ಅರ್ಹನಾಗಿದ್ದಾನೆ. ನೈಷಧನನ್ನು ಪಡೆಯಲು ಈ ಕೃಷ್ಣನೇತ್ರೆಯಾದ ದಮಯಂತಿಯೂ 
ಅರ್ಹಳಾಗಿದ್ದಾಳೆ. 

ಯುಕ್ತಂ ತ್ವದ್ಯಾಪ್ರಮೇಯಸ್ಕ ವೀರ್ಯಸತ್ತ ವತೋ ಮಯಾ । 

ಸಮಾಶ್ವಾಸಯಿತುಂ ಭಾರ್ಯಾಂ ಪತಿದರ್ಶನಲಾಲಸಾಮ್‌ 11೨೬॥।| 

ಈದಿನ ಅಪ್ರಮೇಯನಾದ ಬಲಪರಾಕ್ರಮಗಳನ್ನು ಹೊಂದಿದ ನಳನ ಪತ್ನಿಯಾದ 
ಪತಿದರ್ಶನಾಕಾಂಕ್ಷಿಯಾದ ದಮಯಂತಿಯನ್ನು ಸಮಾಧಾನಪಡಿಸುವುದು 
ಯುಕ್ತವಾಗುತ್ತದೆ. 

ಅಹಮಾಶ್ಚಾಸಯಾಮ್ಯೇನಾಂ ಪೂರ್ಣಚಂದ್ರನಿಭಾನನಾಮ್‌ । 

ಅದೃಷ್ಠಪೂರ್ವಾಂ ದುಃಖಸ್ಯ ದುಃಖಾರ್ತಾಂ ಧ್ಯಾನತತ್ಗರಾಮ್‌ ॥೨೭। 

ಏವಂ ವಿಮೃಶ್ಯ ವಿವಿಧೈಃ ಕಾರಣೈರ್ಲಕ್ಟಣೈಶ್ಚ ತಾಮ್‌ । 

ಉಪಗಮ್ಯ ತತೋ ಭೈಮೀಂ ಸುದೇವೋ ವಾಕ್ಯಮಬ್ರವೀತ್‌  ॥೨೮॥ 

ಹಿಂದೆ ಎಂದೂ ದುಃಖವನ್ನು ಕಾಣದೆ ಈಗ ದುಃಖಾರ್ತಳಾಗಿ 
ಚಿಂತಾಕ್ರಾಂತಳಾಗಿರುವ ಈ ಪೂರ್ಣಚಂದ್ರಮುಖಿಯಾದ ದಮಯಂತಿಯನ್ನುನಾನು 
ಸಮಾಧಾನಪಡಿಸುತ್ತೇನೆ. ಸುದೇವನು ಹೀಗೆ ಅನೇಕ ಕಾರಣಗಳಿಂದಲೂ ಮತ್ತು 
ಅವಳ ಲಕ್ಷಣಗಳಿಂದಲೂ ವಿಮರ್ಶೆಯನ್ನು ಮಾಡಿ ಅನಂತರ ಅವಳನ್ನು ಸಮೀಪಿಸಿ 
ಅವಳನ್ನು ಕುರಿತು ಮಾತನಾಡಿದನು. 

ಅಹಂ ಸುದೇವೋ ವೈದರ್ಭಿ ಭ್ರಾತುಸ್ತೇ ದಯಿತಃ ಸಖಾ | 

ಭೀಮಸ್ಯ ವಚನಾದ್‌ ರಾಜ್ಞು ತ್ವಾಮನ್ಹೇಷ್ಟುಮಿಹಾಗತಃ 1೨೯॥ 


-612- ಮಹಾಭಾರತ ವನಪರ್ವ 


ಎಲೌ ದಮಯಂತಿಯೇ ನಾನು ಸುದೇವ. ನಿನ್ನಸಹೋದರನಿಗೆ ಪ್ರಿಯನಾದ 
ಸ್ನೇಹಿತ. ಭೀಮರಾಜನ ವಚನದಂತೆ ನಿನ್ನನ್ನು ಹುಡುಕಲು ಇಲ್ಲಿಗೆ ಬಂದಿದ್ದೇನೆ. 


ಕುಶಲೀ ತೇ ಪಿತಾ ರಾಜಾ ಜನಿತ್ರೀ ಭ್ರಾತರಶ್ವ ತೇ । 
ಆಯುಷ್ಠಂತೌ ಕುಶಲಿನೌ ತತ್ರಸ್ಥೌ ದಾರಕೌ ಚ ತೇ AOI 


ನಿನ್ನ ತಂದೆಯಾದ ರಾಜನು ಕ್ಷೇಮದಿಂದ ಇದ್ದಾನೆ. ನಿನ್ನ ತಾಯಿಯು ನಿನ್ನ 
ಸಹೋದರರು ಕ್ಷೇಮದಿಂದ ಇದ್ದಾರೆ. ಅಲ್ಲಿರುವ ಚಿರಂಜೀವಿಗಳಾದ ನಿನ್ನಮಕಳು 
ಕ್ಷೇಮದಿಂದ ಇದ್ದಾರೆ. 


ಕಿಂತು ರಾಜಾ ದೃಢೋ ಭೀಮೋ ಜನನೀ ಬ್ರಾತರಶ್ಚ ತೇ । 
ತ್ವತೃತೇ ಬಂಧುವರ್ಗಶ್ಚ ಗತಸತ್ತ್ವಾ ಇವಾಸತೇ HAO 


ಆದರೆ ನಿನ್ನಸಲುವಾಗಿ ಭೀಮರಾಜನೂ ನಿನ್ನತಾಯಿಯೂ ನಿನ್ನ ಸಹೋದರರೂ 
ಮತ್ತು ಬಂಧುವರ್ಗಗಳೂ ಪ್ರಾಣಹೋದವರಂತೆ ಇದ್ದಾರೆ. 


ಅಭಿಜ್ಞಾಯ ಸುದೇವಂ ತು ದಮಯಂತೀ ಯುಧಿಷ್ಠಿರ । 
ಪರ್ಯಪೃಚ್ಛತ ತಾನ್‌ ಸರ್ವಾನ್‌ ಕ್ರಮೇಣ ಸುಹೃದಃ ಸ್ವಕಾನ್‌ 11೩.೨ 


ಎಲೈ ಯುಧಿಷ್ಠಿರನೇ, ದಮಯಂತಿಯು ಸುದೇವನನ್ನುಗುರುತಿಸಿ ಕ್ರಮವಾಗಿ 
ತನ್ನಆ ಎಲ್ಲಬಂಧುಗಳ ವಿಷಯದಲ್ಲಿಕುಶಲಪ್ರಶ್ನೆಯನ್ನುಮಾಡಿದಳು. 


ರುರೋದ ಚ ಭೃಶಂ ರಾಜನ್‌ ವೈದರ್ಭೀ ಶೋಕಕರ್ಶಿತಾ 1 
ದೃಷ್ಟ್ವಾ ಸುದೇವಂ ಸಹಸಾ ಭ್ರಾತುರಿಷ್ಠಂ ದ್ವಿಜೋತ್ತಮಮ್‌  !1೩೩॥ 


ಎಲೈ ರಾಜನೇ, ತನ್ನಸಹೋದರನಿಗೆ ಪ್ರಿಯನಾದ ದ್ವಿಜಶ್ರೇಷ್ಠನಾದ ಸುದೇವನನ್ನು 
ಇದ್ದಕಿದ್ದಂತೆ ನೋಡಿ ಶೊಕಕರ್ಶಿತಳಾದ ದಮಯಂತಿಯು ಬಹಳವಾಗಿ ಅತ್ತಳು. 


೧ಕಟಎ 


ರುದಂತೀಂ ತಾಂ ತಥಾ ದೃಷ್ಟ್ವಾ ಸುನಂದಾ ಶೋಕಕರ್ಶಿತಾ । 
ಸುದೇವೇನ ಸಹೈಕಾಂತೇ ಕಥಯಂತೀಂ ಚ ಭಾರತ 11೩೪॥ 


ತೀರ್ಥಯಾತ್ರಾಪರ್ವ -613- 


ಜನಿತ್ರೈ ಕಥಯಾಮಾಸ ಸೈರಂಧ್ರೀಂ ರುದತೀಂ ಭೃಶಮ್‌ । 
ಬ್ರಾಹ್ಮಣೇನ ಸಹಾಗಮ್ಯ ತಾಂ ವಿದ್ಧಿ ಯದಿ ಮನ್ಯಸೇ 11೩೫ 


ಎಲೈ ಭಾರತನೇ, ದಮಯಂತಿಯು ಏಕಾಂತದಲ್ಲಿ ಸುದೇವನ ಜೊತೆಯಲ್ಲಿ 
ಮಾತನಾಡುತ್ತಿರುವುದನ್ನು ಮತ್ತೆ ಹಾಗೆ ಅಳುತ್ತಿರುವುದನ್ನು ಗಮನಿಸಿದ ಸುನಂದೆಯು 
ದುಃಖಪೀಡಿತಳಾಗಿ ರಾಜಮಾತೆಗೆ ಸೈರಂಧ್ರಿಯು ಬ್ರಾಹ್ಮಣನ ಜೊತೆಯಲ್ಲಿಬಹಳವಾಗಿ 
ಅಳುತ್ತಿದ್ದಾಳೆ. ಇಲ್ಲಿಗೆ ಬಂದು ಆ ವಿಷಯವು ಏನೆಂದು ತಿಳಿ ಎಂದು ಹೇಳಿದಳು. 


ಅಥ ಚೇದಿಪತೇರ್ಮಾತಾ ರಾಜ್ಯಶ್ಚಾಂತಃಪುರಾತ್‌ ತದಾ । 
ಜಗಾಮ ಯತ್ರ ಸಾ ಬಾಲಾ ಬ್ರಾಹ್ಮಣೇನ ಸಹಾಭವತ್‌ ALI 


ಆಗ ಚೇದಿರಾಜನ ಮಾತೆಯು ರಾಜನ ಅಂತಃಪುರದಿಂದ ಹೊರಗೆ ಬಂದು ಆ 
ಬ್ರಾಹ್ಮಣನ ಜೊತೆಯಲ್ಲಿದಮಯಂತಿಯು ಇದ್ದಲ್ಲಿಗೆ ಬಂದಳು. 


ತತಃ ಸುದೇವಮಾನಾಯ್ಯ ರಾಜಮಾತಾ ವಿಶಾಂಪತೇ । 
ಪಪ್ರಚ್ಛ ಭಾರ್ಯಾ ಕಸ್ಕೇಯಂ ಸುತಾ ವಾ ಕಸ್ಯ ಭಾಮಿನೀ 11೩೭। 


ಕಥಂ ಚ ನಷ್ಟು ಜ್ಞಾತಿಭ್ಯೋ ಭರ್ತುರ್ಬಾಲಾ ಸುಲೋಚನಾ । 

ತ್ವಯಾ ಚ ವಿದಿತಾ ವಿಪ್ರ ಕಥಮೇವಂಗತಾ ಸತೀ HAC 
ಏತದಿಚ್ಛಾಮ್ಯಹಂ ತ್ವತ್ತೋ ಜ್ಞಾತುಂ ಸರ್ವಮಶೇಷತಃ । 

ತತ್ತ್ವೇನ ಹಿ ಮಮಾಚಕ್ಚ್ವ ಪೃಚ್ಛಂತ್ಯಾ ದೇವರೂಪಿಣೀಮ್‌ 11೩೯॥ 


ರಾಜನೇ ಅನಂತರ ರಾಜಮಾತೆಯು ಸುದೇವನನ್ನುಕರೆಸಿ ಇವಳು ಯಾರ ಪತ್ನಿ 
ಈ ಭಾಮಿನಿಯು ಯಾರ ಮಗಳು ಇಂತಹ ಸುಲೋಚನೆಯು ಚಿಕ್ಕವಯಸ್ಸಿನವಳಾದ 
ಇವಳು ಪತಿಯಿಂದಲೂ ಮತ್ತು ಬಂಧುಗಳಿಂದಲೂ ಹೇಗೆ ವಿಯೋಗವನ್ನು 
ಹೊಂದಿದಳು? ಎಲೈ ಬ್ರಾಹ್ಮಣನೇ ಈ ಅವಸ್ಥೆಯಲ್ಲಿರುವ ಇವಳನ್ನು ನೀನು ಹೇಗೆ 
ಗುರುತಿಸಿದೆ? ಇವುಗಳನ್ನು ನಾನು ಸಂಪೂರ್ಣವಾಗಿ ಯಥಾರ್ಥವಾಗಿ ನಿನ್ನಿಂದ 
ತಿಳಿಯಲು ಅಪೇಕ್ಷಿಸುತ್ತೇನೆ. ನಿನ್ನನ್ನು ಕೇಳುತ್ತಿರುವ ನನಗೆ ದೇವರೂಪಿಣಿಯಾದ ಇವಳು 
ಯಾರೆಂದುತಿಳಿಸು ಎಂದು ಹೇಳಿದಳು. 


-614- ಮಹಾಭಾರತ ವನಪರ್ವ 


ಏವಮುಕ್ತಸ್ತತೋ ರಾಜನ್‌ ಸುದೇವೋ ದ್ವಿಜಸತ್ತಮಃ । 

ಸುಖೋಪವಿಷ್ಟ ಆಚಪ್ಪ ದಮಯಂತೀಂ ಯಥಾತಥಮ್‌ Ivo 

ಎಲೈ ರಾಜನೇ ಹೀಗೆ ಹೇಳಲ್ಪಟ್ಟಆ ದ್ವಿಜಶ್ರೇಷ್ಠನಾದ ಸುದೇವನು ಸುಖಾಸನದಲ್ಲಿ 
ಕುಳಿತು ದಮಯಂತಿಯ ನಿಜ ಸರೂಪವನ್ನು ತಿಳಿಸಿದನು. 


1 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಏಕಷಷ್ಟಿತಮೋ5ಧ್ಯಾಯಃ !! 
11 ತೀರ್ಥಯಾತ್ರಾಪರ್ವಣಿ ಸಪ್ತದಶೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಅರವತ್ತೊಂದನೆಯ ಅಧ್ಯಾಯ ಮುಗಿಯಿತು. 
ಕರರ 1ರ 7 


ಅರವತ್ತೆರಡನೆಯ ಅಧ್ಯಾಯ 
(ರಾಜಮಾತೆಗೆ ಸುದೇವನಿಂದ ದಮಯಂತಿಯ ಸ್ವರೂಪಕಥನ.) 


ಸುದೇವಃ 
ವಿದರ್ಭರಾಜೋ ಧರ್ಮಾತ್ಮಾ ಭೀಮೋ ಭೀಮಪರಾಕ್ರಮಃ । 
ಸುತೇಯಂ ತಸ್ಯ ಕಲ್ಯಾಣೀ ದಮಯಂತೀತಿ ವಿಶ್ರುತಾ 11೧! 
ವಿದರ್ಭರಾಜನಾದ ಧರ್ಮಾತ್ಮನಾದ ಭೀಮನು 


ಮಹಾಪರಾಕ್ರಮಶಾಲಿಯಾಗಿದ್ದಾನೆ. ಈ ಸುಂದರಿಯು ದಮಯಂತಿಯೆಂದು 
ಪ್ರಖ್ಯಾತಳಾದ ಅವನ ಮಗಳು. 


ರಾಜಾ ತು ನೈಷಧೋ ಧೀಮಾನ್‌ ಸಾರ್ವಭೌಮಶ್ನ ವೈ ನಳಃ । 
ವೀರಸೇನಸುತಃ ಸೋಆಪಿ ಯದಿ ತೇ ಶ್ರೋತ್ರಮಾಗತಃ । 
ಭಾರ್ಯೇಯಂ ತಸ್ಯ ಕಲ್ಯಾಣೀ ಪುಣ್ಯಶ್ಲೋಕಸ್ಯ ವಿಶ್ರುತಾ 11೨11 
ಸ ದ್ಯೂತೇ ನಿರ್ಜಿತೋ ಭ್ರಾತ್ರಾ ಹೃತರಾಜ್ಯೋ ಮಹಾಮನಾಃ | 
ದಮಯಂತ್ಯಾ ಚ ಸಹಿತೋ ಗತೋ ನ ಜ್ಞಾಯತೇ ನಳಃ 11೩1! 


ತೀರ್ಥಯಾತ್ರಾಪರ್ವ -615- 


ನಿಷಧರಾಜನೂ ಸಾರ್ವಭೌಮನೂ ಮೇಧಾವಿಯೂ ವೀರಸೇನನ ಪುತ್ರನೂ ಆದ 
ನಳನನ್ನು ನೀನು ಕೇಳಿದ್ದರೆ ಈ ಕಲ್ಯಾಣಿಯು ಆ ಪುಣ್ಯಶ್ಲೋಕನ ಪ್ರಖ್ಯಾತಳಾದ ಪತ್ತಿ. 
ಆ ಉದಾರಿಯಾದ ನಳನು ತಮ್ಮನ ಜೊತೆಯಲ್ಲಿದ್ಯೂತದಲ್ಲಿನಿರ್ಜಿತನಾಗಿ ರಾಜ್ಯವನ್ನು 
ಕಳೆದುಕೊಂಡು ದಮಯಂತಿಯ ಜೊತೆಯಲ್ಲಿ ಹೋಗಿ ಈಗ ಎಲ್ಲಿದ್ದಾನೆಂದು 
ತಿಳಿಯುವುದಿಲ್ಲ. 


ತೇ ವಯಂ ದಮಯಂತ್ಯರ್ಥೇ ಚರಾಮಃ ಪೃಥಿವೀಮಿಮಾಮ್‌ । 
ಸೇಯಮಾಸಾದಿತಾ ಬಾಲಾ ತವ ದೇವಿ ನಿವೇಶನೇ al 


ಅಂತಹ ನಾವು ದಮಯಂತಿಯ ಸಲುವಾಗಿ ಈ ಭೂಮಿಯಲ್ಲಿ ಸಂಚರಿಸುತ್ತಿದ್ದೇವೆ. 
ದೇವಿಯೇ ನಿನ್ನ ಮನೆಯಲ್ಲಿಈ ಬಾಲೆಯು ದೊರೆತಳು. 


ತಸ್ಯಾ ರೂಪೇಣ ಸದೃಶೀ ಮಾನುಷೀ ನೈವ ವಿದ್ಯತೇ । 

ಅಸ್ಯಾಕ್ಷೈವ ಭ್ರುವೋರ್ಮಧ್ಯೇ ಸಹಜಾ ವಿಷ್ಣುಡುತ್ತಮಾ 11೫ 

ಅವಳ ರೂಪಕ್ಕೆ ಸಮಾನವಾದ ರೂಪವುಳ್ಳವಳು ಮನುಷ್ಯಲೋಕದಲ್ಲಿಯಾರೂ 
ಇಲ್ಲ. ಇವಳ ಹುಬ್ಬುಗಳ ಮಧ್ಯದಲ್ಲಿಹುಟ್ಟಿನಿಂದಲೇ ಇರುವ ತಿಲಕಾಕಾರದ ಒಂದು 
ಸಣ್ಣ ಕೆಂಪು ಮಚ್ಚೆಯಿದೆ 

ಶ್ಯಾಮಾಯಾಃ ಪದ್ಮಸಂಕಾಶೋ ಲಕ್ಷಿತೋರಂತರ್ಹಿತೋ ಮಯಾ । 

ಮಲೇನ ಸಂವೃತೋ ಹ್ಯಸ್ಯಾಃ ಛನ್ನೋತಬ್ರೇಣೇವ ಚಂದ್ರಮಾಃ ॥೬॥ 

ಮಧ್ಯವಯಸ್ಸಿನ ಈ ಯುವತಿಯ ಪದ್ಧದಂತೆ ಹೊಳೆಯುವ ಮುಚ್ಚಿಕೊಂಡಿರುವ 
ಆ ಚಿಹ್ನೆಯು ನನ್ನಿಂದ ಗಮನಿಸಲ್ಪಟ್ಟಿತು. ಮೋಡದಿಂದ ಚಂದ್ರನು ಮರೆಯಾದಂತೆ 
ಆ ಚಿಹ್ನೆಯು ದೇಹದ ಮೇಲಿನ ಕೊಳೆಯಿಂದ ಮರೆಯಾಗಿದೆ. 

ಚಿಹ್ನಭೂತೋ ವಿಭೂತ್ಯರ್ಥಮಿಯಂ ಧಾತ್ರಾ ವಿನಿರ್ಮಿತಾ । 

ಪ್ರತಿಪತ್ಕಲುಷಾ ಚೇಂದೋರ್ಲೇಖೇವ ನ ವಿರಾಜತೇ 11೭11 


ಇವಳ ಸೌಭಾಗ್ಯದ ಸಲುವಾಗಿ ಈ ಮಚ್ಚೆಯು ದೇವರಿಂದ ನಿರ್ಮಿಸಲ್ಪಟ್ಟಿದೆ. 
ಪ್ರತಿಪದ್‌ ದಿವಸ ಮಲಿನವಾದ ಚಂದ್ರಲೇಖೆಯಂತೆ ಇದು ಪ್ರಕಾಶಿಸುತ್ತಿಲ್ಲ. 


-616- ಮಹಾಭಾರತ ವನಪರ್ವ 


ನ ಚಾಸ್ಕಾ ದೃಶ್ಯತೇ ರೂಪಂ ವಪುರ್ಮಲಸಮಾಚಿತಮ್‌ । 
ಅಸಂಸ್ಕತಮಿವ ವ್ಯಕ್ತಂ ಭಾತಿ ಕಾಂಚನಸನ್ನಿಭಮ್‌ 11೮1 


ಕೊಳೆಯಿಂದ ಕೂಡಿದ ಇವಳ ದೇಹದ ರೂಪವೂ ಸಹ ಸ್ಪಷ್ಟವಾಗಿ 
ಕಂಡುಬರುತ್ತಿಲ್ಲ. ಚಿನ್ನದ ಕಾಂತಿಯುಳ್ಳ ಇವಳ ದೇಹವು ಉಪಚಾರವನ್ನು 
ಹೊಂದಿಲ್ಲವೆಂದು ಸ್ಪಷ್ಟವಾಗಿ ಕಾಣುತ್ತಿದೆ. 

ಅನಯಾ ವಿಪ್ಣುಹಾ ಬಾಲಾ ವಪುಷಾಠನೇನ ಚೈವ ಹಿ । 

ಲಕ್ಷಿತೀಯಂ ಮಯಾ ದೇವೀ ಪಿಹಿತೋತಗ್ಡಿರಿವೋಷ್ಠಣಾ Wal 

ಮುಚ್ಚಿದ ಅಗ್ನಿಯನ್ನು ಶಾಖದಿಂದ ತಿಳಿಯುವಂತೆ ನಾನು ಈ ದೇವಿಯನ್ನುಈ 
ಮಚ್ಚೆಮತ್ತು ದೇಹಗಳಿಂದ ಗಮನಿಸಿದೆ. 

ತಚ್ಚುತ್ತಾ ವಚನಂ ತಸ್ಯ ಸುದೇವಸ್ಯ ವಿಶಾಂಪತೇ । 

ಸುನಂದಾ ಶೋಧಯಾಮಾಸ ವಿಪೃಡಾಚ್ಚಾದನಂ ಮಲಮ್‌  100॥ 

ಎಲೈ ರಾಜನೇ ಸುದೇವನ ಆ ಮಾತುಗಳನ್ನು ಕೇಳಿ ಸುನಂದೆಯು ಆ ಮಚ್ಚೆಗೆ 
ಆವರಕವಾಗಿದ್ದಕಶ್ನಲವನ್ನು ಶೋಧಿಸಿದಳು. 

ಸ ಮಲೇನಾಪಕೃಷ್ಟೇನ ವಿಷ್ಣುಡಸ್ಕಾ ವ್ಯರೋಚತ । 

ದಮಯಂತ್ಯಾಸ್ತಥಾ ವ್ಯಭ್ರೇ ನಭಸೀವ ನಿಶಾಕರಃ 11೧೧॥ 

ಕೊಳೆಯು ಹೋಗುತ್ತಿದ್ದಂತೆಯೇ ದಮಯಂತಿಯ ಆ ಮಚ್ಚೆಯು ಮೋಡವಿಲ್ಲದ 
ಆಕಾಶದಲ್ಲಿ ಚಂದ್ರನು ಪ್ರಕಾಶಿಸುವಂತೆ ಪ್ರಕಾಶಿಸಿತು. 

ಸುನಂದಾ ವಿಪುಷಂ ದೃಷ್ಟ್ವಾ ರಾಜಮಾತಾ ಚ ಭಾರತ ॥ 

ರುದಂತ್ಯೌ ತಾಂ ಪರಿಷ್ಠಜ್ಯ ಮುಹೂರ್ತಮಿವ ತಸ್ಥತುಃ 11೧೨ 


ಎಲ್ಫೆ ಭಾರತನೇ! ರಾಣಿಯಾದ ಸುನಂದೆಯು ಮತ್ತು ರಾಜಮಾತೆಯು ಸಹಲ 
ಮಚ್ಚೆಯನ್ನು. ನೋಡಿ ಅಳುತ್ತಾ ದಮಯಂತಿಯನ್ನು ಆಲಿಂಗಿಸಿ ಒಂದು ಮುಹೂರ್ತಕಾಲ 
ಹಾಗೆಯೇ ಇದ್ದರು. 


ತೀರ್ಥಯಾತ್ರಾಪರ್ವ -617- 


ಉತ್ಸೃಜ್ಯ ಬಾಷ್ಟಂ ಶನಕೈ ರಾಜಮಾತೇದಮಬ್ರವೀತ್‌ । 

ಭಗಿನ್ಯಾ ದುಹಿತಾ ಮೇತಸಿ ಸೂಚಿತಾ ವಿಷ್ಣುಹಾನನಯಾ 11೧೩ 

ಅನಂತರ ಆ ರಾಜಮಾತೆಯು ಕಣ್ಣೀರನ್ನು ಒರೆಸಿಕೊಂಡು ನಿಧಾನವಾಗಿ ಈ 
ಮಾತನ್ನು ಆಡಿದಳು. ನೀನು ನನ್ನತಂಗಿಯ ಮಗಳು ಈ ಮಚ್ಚೆಯಿಂದ ನಾನು ನಿನ್ನನ್ನು 
ಗುರುತಿಸಿದೆ. 


ಅಹಂತುತವಮಾತಾಚ ರಾಜನ್ಯಸ್ಯ ಮಹಾತ್ಮನಃ | 
ಸುತೇ ದಶಾರ್ಣಾಧಿಪತೇಃ ಸುದಾಮಶ್ನಾರುಲೋಚನೇ 11೧೪।1 


ಎಲೌ ಚಾರುಲೋಚನೆಯೇ ನಾನು ಮತ್ತು ನಿನ್ನತಾಯಿ ದಶಾರ್ಣಾಧಿಪತಿಯಾದ 
ಮಹಾತ್ಮನಾದ ಸುದಾಮರಾಜನ ಮಕ್ಕಳು. 

ಭೀಮಸ್ಯ ರಾಜ್ಞಃ ಸಾ ದತ್ತಾ ವೀರಬಾಹೋರಹಂ ಪುನಃ । 

ತ್ಚಂ ತು ಜಾತಾ ಮಯಾ ದೃಷ್ಟಾ ದಶಾರ್ಣೇಷು ಗೃಹೇ ಪಿತುಃ ॥೧೫॥ 

ಅವಳನ್ನು ಭೀಮರಾಜನಿಗೆ ಕೊಡಲಾಯಿತು. ನನ್ನನ್ನು ವೀರಬಾಹುವಿಗೆ ಕೊಟ್ಟರು. 
ನೀನು ದಶಾರ್ಣದಲ್ಲಿ ನಮ್ಮ ತಂದೆಯ ಮನೆಯಲ್ಲಿ ಜನಿಸಿದಾಗ ನಾನು ನಿನ್ನನ್ನು 
ನೋಡಿದ್ದೆ. 


ಯಥೈವ ತೇ ಪಿತುರ್ಗೇಹಂ ತಥೇದಮಪಿ ಭಾಮಿನಿ । 
ಯಥೈವ ಚ ಮಮೈಶ್ಚರ್ಯಂ ದಮಯಂತಿ ತಥಾ ತವ Mera 


ಭಾಮಿನಿಯೇ ಈ ಮನೆಯೂ ನಿನ್ನ ತಂದೆಯ ಮನೆ ಇದ್ದಂತೆಯೇ. 
ದಮಯಂತಿಯೇ ಈ ಐಶ್ವರ್ಯವು ನನ್ನದಾದಂತೆ ನಿನ್ನದೂ ಆಗಿದೆ. 


ಚ 


ಂಪ್ರಹೃಷ್ಟೇನ ಮನಸಾ ದಮಯಂತೀ ವಿಶಾಂಪತೇ । 
ಪ್ರಣಮ್ಯ ಮಾತುರ್ಭಗಿನೀಮಿದಂ ವಚನಮಬ್ರವೀತ್‌ 1೧೮॥ 
ಎಲೆ ರಾಜನೇ! ಆಗ ದಮಯಂತಿಯು ಮನಸ್ಸಿನಲ್ಲಿ ಹರ್ಷಗೊಂಡವಳಾಗಿ 


ತಾಯಿಯ ಸಹೋದರಿಗೆ ನಮಸ್ಕಾರವನ್ನು ಮಾಡಿ ಈ ಮಾತನ್ನು ಆಡಿದಳು. 


EL 


-618- ಮಹಾಭಾರತ ವನಪರ್ವ 


ಅಜ್ಞಾಯಾಮಾನಾಠಪಿ ಸತೀ ಸುಖಮಧ್ಯುಷಿತೇಹ ವೈ । 
ಸರ್ವಕಾಮೈ: ಸುವಿಹಿತಾ ರಕ್ಷ್ಯಮಾಣಾ ಸದಾ ತ್ವಯಾ 11೧೯॥ 


ನಾನು ಯಾರೆಂದು ತಿಳಿಯದಿದ್ದರೂ ಈ ಮನೆಯಲ್ಲಿಸುಖವಾಗಿ ವಾಸಿಸಿದ್ದೇನೆ. 
ನಿನ್ನಿಂದ ಯಾವಾಗಲೂ ರಕ್ಷಿತಳಾಗಿ ಎಲ್ಲಕಾಮಗಳನ್ನೂ ಅನುಭವಿಸಿದ್ದೇನೆ. 


ಸುಖಾತ್‌ ಸುಖತರೋ ವಾಸೋ ಭವಿಷ್ಯತಿ ನ ಸಂಶಯಃ । 
ಚಿರವಿಪ್ರೋಷಿತಾಂ ಮಾತರ್ಮಾಮನುಜ್ಞಾತುಮರ್ಹಸಿ (1೨೦॥ 


ತಾಯಿಯೇ ಅತ್ಯಂತ ಸುಖಕರವಾದ ವಾಸವು ನಿನ್ನ ಮನೆಯಲ್ಲಿ ನನಗೆ 
ಉಂಟಾಗಿದೆ. ಅದರಲ್ಲಿಸಂಶಯವಿಲ್ಲ. ನಾನು ನನ್ನತಂದೆಯ ಮನೆಯನ್ನು ಬಿಟ್ಟು 
ಬಹಳ ಸಮಯವಾಗಿದೆ. ಹೊರಡಲು ಅನುಮತಿಯನ್ನುಕೊಡಬೇಕು. 


ದಾರಕೌ ಚೈವ ಮೇ ನೀತೌ ವಸತಸ್ತತ್ರ ಬಾಲಕೌ । 
ಪಿತ್ರಾ ವಿಹೀನೌ ಶೋಕಾರ್ತೌ ಮಯಾ ಚಾಪಿ ಕಥಂ ನು ತೌ ॥೨೦॥ 


ನನ್ನ ಎರಡು ಚಿಕ್ಕ ಮಕ್ಕಳು ನನ್ನ ಸೂತನಿಂದ ಅಲ್ಲಿಗೆ ಕರೆದೊಯ್ಯಲ್ಪಟ್ಟು ಅಲ್ಲಿ 
ವಾಸಮಾಡುತ್ತಿದ್ದಾರೆ. ತಂದೆಯನ್ನುಕಳೆದುಕೊಂಡು ನಾನೂ ಇಲ್ಲದೆ ಶೋಕಾರ್ತರಾಗಿ 
ಅವರು ಹೇಗಿರಬಹುದು? 


ಯದಿ ವಾಪಿ ಪ್ರಿಯಂ ಕಿಂಚಿತ್‌ ಮಮ ಕರ್ತುಮಿಹೇಚ್ಛಸಿ । 
ವಿದರ್ಭಾನ್‌ ಯಾತುಮಿಚ್ಛಾಮಿ ಯಾನಂ ಮೇ ಶೀಘ್ರಮಾದಿಶ 11೨೨1 


ನನಗೆ ಏನಾದರೂ ಹಿತವನ್ನು ಮಾಡುವ ಅಭಿಪ್ರಾಯವಿದ್ದರೆ ನಾನು ವಿದರ್ಭಕ್ಕೆ 
ಹೊಗಲು ಬಯಸುತ್ತೇನೆ. ನನಗೆ ಶೀಘ್ರವಾಗಿ ಒಂದು ಯಾನದ ವ್ಯವಸ್ಥೆಯನ್ನು 
ಮಾಡು. 


ಬಾಢಮಿತ್ಯೇವಮುಕ್ತ್ವಾ ತಾಂ ಹೃಷ್ಟಾ ಮಾತೃಷ್ಠಸಾ ನೃಪ ॥ 
ಗುಪ್ತಾಂ ಬಲೇನ ಮಹತಾ ಪುತ್ರಸ್ಯಾನುಮತೇ ತತಃ (1೨೩! 


ಪ್ರಾಸ್ಥಾಪಯದ್‌ ರಾಜಮಾತಾ ಶ್ರೀಮತಾ ನರವಾಹಿನಾ ಟ 
ಯಾನೇನ ಭರತಶ್ರೇಷ್ಠ ಸ್ವನ್ನಪಾನಪರಿಚ್ಛದಾಮ್‌ ॥1೨೪॥ 


ತೀರ್ಥಯಾತ್ರಾಪರ್ವ -619- 


ಎಲ್ಫೆ ಭರತಶ್ರೇಷ್ಠನೇ, ರಾಜನೇ, ತಾಯಿಯ ಸೋದರಿಯಾದ ರಾಜಮಾತೆಯು 
ಸಂತೋಷಗೊಂಡವಳಾಗಿ ಹಾಗೆಯೇ ಆಗಲಿ ಎಂದು ಹೇಳಿ ಮಗನ ಅನುಮತಿಯನ್ನು 
ಪಡೆದು ಒಂದು ಒಳ್ಳೆಯ ನರವಾಹನದಲ್ಲಿ (ಪಲ್ಲಕ್ಕಿಯಲ್ಲಿ) ಸೈನ್ಯದಿಂದ ರಕ್ಷಿತಳನ್ನಾಗಿ 
ಮಾಡಿ ಅನ್ನಪಾನಾದಿ ಪಾಥೇಯಗಳನ್ನು ಕೊಟ್ಟುಕಳುಹಿಸಿಕೊಟ್ಟಳು. 


ತತಃ ಸಾ ನಚಿರಾದೇವ ವಿದರ್ಭಾನಗಮತ್‌ಶುಭಾ । 
ತಾಂ ತು ಬಂಧುಜನಸಃ ಸರ್ವೋ ಪ್ರಹೃಷ್ಟ ಪ್ರತ್ಯಪೂಜಯತ್‌ 11೨೫॥ 


ಅನಂತರ ಶುಭಳಾದ ಆ ದಮಯಂತಿಯು ಅಲಕಾಲದಲ್ಲಿಯೇ ವಿದರ್ಭವನ್ನು 
ತಲುಪಿದಳು. ಬಂಧುಜನರೆಲ್ಲರೂ ಅವಳನ್ನು ನೋಡಿ ಸಂತೋಷಗೊಂಡು 
ಸತ್ತರಿಸಿದರು. 

ಸರ್ವಾನ್‌ ಕುಶಲಿನೋ ದೃಷ್ಟ್ವಾ ಬಾಂಧವಾನ್‌ ದಾರಕೌ ಚತೌ । 

ಮಾತರಂ ಪಿತರಂ ಚೋಭೌ ಸರ್ವಂ ಚೈವ ಸಖೀಗಣಮ್‌ (1೨೬।॥ 

ದೇವತಾಃ ಪೂಜಯಾಮಾಸ ಬ್ರಾಹ್ಮಣಾಂಶ್ಚ ಯಶಸ್ವಿನೀ । 

ವಿಧಿನಾತನೇನ ಕಲ್ಯಾಣೀ ದಮಯಂತೀ ವಿಶಾಂಪತೇ 11೨೭।॥ 

ತಮ್ಮ ಬಂಧುಗಳೆಲ್ಲರೂ ಮಕ್ಕಳೂ ತಂದೆತಾಯಿಯರೂ ತನ್ನಸಖೀಗಣವು ಎಲ್ಲರೂ 
ಕ್ಷೇಮದಿಂದ ಇರುವುದನ್ನು ನೋಡಿ ಯಶಸ್ವಿನಿಯೂ ಕಲ್ಯಾಣಿಯೂ ಆದ 
ದಮಯಂತಿಯು ದೇವತೆಗಳನ್ನು ಮತ್ತು ಬ್ರಾಹ್ಮಣರನ್ನು ವಿಧಿಪೂರ್ವಕವಾಗಿ 
ಪೂಜಿಸಿದಳು. 

ಅತರ್ಪಯತ್‌ ಸುದೇವಂ ಚ ಗೋಸಹಸ್ರೇಣ ಪಾರ್ಥಿವಃ । 

ಪ್ರೀತೋ ದೃಷ್ಟ್ವೈವ ತನಯಾಂ ಗ್ರಾಮೇಣ ದ್ರವಿಣೇನ ಚ 11೨೮॥ 


ಭೀಮರಾಜನಾದರೋ ಮಗಳನ್ನು ನೋಡಿದುದರಿಂದಲೇ ಸಂತೋಷಗೊಂಡು 
ಸುದೇವನಿಗೆ ಸಹಸ್ರಗೋವುಗಳನ್ನೂ ಗ್ರಾಮವನ್ನೂಮತ್ತು ಧನವನ್ನೂಕೊಟ್ಟು ಅವನನ್ನು 
ತೃಪ್ತಿಪಡಿಸಿದನು. 


-620- ಮಹಾಭಾರತ ವನಪರ್ವ 


ಸಾ ವ್ರುಷ್ಟಾ ರಜನೀಂ ತತ್ರ ಪಿತುರ್ಮೇಶ್ಠನಿ ಭಾಮಿನೀ । 
ವಿಶ್ರಾಂತಾ ಮಾತರಂ ರಾಜನ್ನಿದಂ ವಚನಮಬ್ರವೀತ್‌ ೨ 


ಎಲೈ ರಾಜನೇ ಆ ರಾತ್ರಿಯು ದಮಯಂತಿಗೆ ತಂದೆಯ ಮನೆಯಲ್ಲಿ ಕಳೆಯಿತು. 
ವಿಶ್ರಾಂತಿಯನ್ನು ಪಡೆದ ದಮಯಂತಿಯು (ಪ್ರಾತಃಕಾಲದಲ್ಲಿ) ತಾಯಿಯನ್ನು ಕುರಿತು 
ಮಾತನಾಡಿದಳು. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ದ್ವಿಷಷ್ಟಿತಮೋ5ಧ್ಯಾಯಃ || 
॥ ತೀರ್ಥಯಾತ್ರಾಪರ್ವಣಿ ಅಷ್ಟಾದಶೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಅರವತ್ತೆರಡನೆಯ ಅಧ್ಯಾಯ ಮುಗಿಯಿತು. 
kkk 
ಅರವತ್ಗೂರನೆಯ ಅಧ್ಯಾಯ 
(ತಾಯಿಯನ್ನು ಸಮಾಧಾನ ಪಡಿಸಿ ದಮಯಂತಿಯಿಂದ ಸ್ವಯಂವರವನ್ನು 
ಘೋಷಣೆಮಾಡುವಂತೆ ಪ್ರಾರ್ಥನೆ.) 
ದಮಯಂತೀ 
ಮಾಂ ಚೇದಿಚ್ಛಸಿ ಜೀವಂತೀಂ ಮಾತಃ ಸತ್ಯಂ ಬ್ರವೀಮಿ ತೇ । 
ನಳಸ್ಕಾನ್ದೇಷಣೇ ಯತ್ನಃ ಕ್ರಿಯತಾಮಿತಿ ಸಾಂಪ್ರತಮ್‌ HOI 


ತಾಯಿಯೇ ನಾನು ಬದುಕಿರುವುದನ್ನು ನೀನು ಬಯಸುವುದಾದರೆ ತಕ್ಷಣವೇ 
ನಳನನ್ನು ಹುಡುಕುವ ಪ್ರಯತ್ನವನ್ನುಮಾಡು. ನಾನು ಸತ್ಯವಾಗಿ ಈ ಮಾತನ್ನು 
ಹೇಳುತ್ತಿದ್ದೇನೆ. 

ಬೃಹದಶ್ವ 

ದಮಯಂತ್ಯಾ ತಥೋಕ್ತಾ ತು ಸಾ ದೇವೀ ಬೃಶದುಃಖತಾ ! 

ಬಾಷ್ಟೇಣಾಪಿಹಿತಾ ರಾಜನ್‌ ನೋತ್ತರಂ ಕಿಂಚಿದಬ್ರವೀತ್‌ ॥1೨। 

ದಮಯಂತಿಯಿಂದ ಹೀಗೆ ಹೇಳಲ್ಪಟ್ಟಅವಳ ತಾಯಿಯು ಬಹಳ ದುಃಖತಳಾಗಿ 
ಕಣ್ಣುಗಳಲ್ಲಿನೀರನ್ನು ತುಂಬಿಕೊಂಡು ಉತ್ತರರೂಪವಾಗಿ ಏನನ್ನೂ ಮಾತನಾಡಲಿಲ್ಲ. 


ತೀರ್ಥಯಾತ್ರಾಪರ್ವ -621- 


ತದವಸ್ಥಾಂ ತು ತಾಂ ದೃಷ್ಟ್ವಾ ಸರ್ವಮಂತಃಪುರಂ ತದಾ । 
ಹಾಹಾಭೂತಮತೀವಾಸೀದ್‌ ಭೃಶಂ ತತ್ರ ರುರೋದ ಹ । 
ತತೋ ಭೀಮಂ ಮಹಾರಾಜಂ ಭಾರ್ಯಾ ವಚನಮಬ್ರವೀತ್‌  ॥॥೩॥ 


ಆ ಅವಸ್ಥೆಯಲ್ಲಿರುವ ರಾಣಿಯನ್ನು ನೋಡಿ ಅಂತಃಪುರದಲ್ಲಿಆಗ ಹಾಹಾಕಾರವು 
ಉಂಟಾಯಿತು. ಅಂತಃಪುರಜನರೆಲ್ಲರೂ ಬಹಳವಾಗಿ ರೋದನಮಾಡಿದರು. 
ಅನಂತರ ಭಾರ್ಯೆಯಾದ ಅವಳು ಭೀಮಮಹಾರಾಜನನ್ನು ಕುರಿತು 
ಮಾತನಾಡಿದಳು. 


ದಮಯಂತೀ ತವ ಸುತಾ ಭರ್ತಾರಮನುಶೋಚತಿ । 

ಅಪಕೃತ್ಯ ಚ ಲಜ್ಜಾಂ ಮಾಂ ಸ್ಹಯಮುಕ್ತವತೀ ನೃಪ । 

ಪ್ರಯತಂತಾಂ ತವ ಪ್ರೇಷ್ಯಾಃ ಪುಣ್ಯಶ್ಲೋಕಸ್ಯ ದರ್ಶನೇ IVI 
ತಯಾ ಪ್ರಚೋದಿತೋ ರಾಜಾ ಬ್ರಾಹ್ಮಣಾನ್‌ ವಶವರ್ತಿನಃ । 
ಪ್ರಾಸ್ಥಾಪಯದ್‌ ದಿಶಃ ಸರ್ವಾ ಯತಧ್ದಂ ನಳದರ್ಶನೇ 1೫! 


ರಾಜನೇ, ನಿನ್ನ ಮಗಳಾದ ದಮಯಂತಿಯು ಪತಿಯನ್ನು ಕುರಿತು 
ಶೋಕಪಡುತ್ತಿದ್ದಾಳೆ. ನಾಚಿಕೆಯನ್ನು ಬಿಟ್ಟುನನ್ನ ಜೊತೆಯಲ್ಲಿತಾನೇ ಈ ಮಾತುಗಳನ್ನು 
ಹೇಳಿದಳು. ನಿನ್ನಸೇವಕರು ಪುಣ್ಯಶ್ಲೋಕನಾದ ನಳನನ್ನು ಹುಡುಕಲು ಪ್ರಯತ್ನವನ್ನು 
ಮಾಡಲಿ. (ಎಂದು ಹೇಳಿದಳು) ಅವಳಿಂದ ಪ್ರೇರಿಸಲ್ಪಟ್ಟ ರಾಜನು ತನ್ನ 
ವಶವರ್ತಿಗಳಾದ ಬ್ರಾಹ್ಮಣರನ್ನು ಕರೆದು ನಳನನ್ನು ಹುಡುಕುವುದಕ್ಕೆ ಪ್ರಯತ್ನಪಡಿ 
ಎಂದು ಹೇಳಿ ಅವರನ್ನು ಎಲ್ಲದಿಕ್ಕುಗಳಿಗೂ ಕಳುಹಿಸಿದನು. 


ತತೋ ವಿದರ್ಭಾಧಿಪತೇರ್ನಿಯೋಗಾದ್‌ ಬ್ರಾಹ್ಮಣಾಸ್ತು ತೇ। 

ದಮಯಂತೀಮಥಾಶಪೃಚ್ಛ್ಯ ಪ್ರಸ್ಥಿತಾ:ಜ್ಕೇತೃಥಾಬ್ರುವನ್‌ 11೬ || 

ಆಗ ಆ ಬ್ರಾಹ್ಮಣರು ವಿದರ್ಭರಾಜನ ಆಜ್ಞೆಯಂತೆ ದಮಯಂತಿಯ 
ಅನುಜ್ಞೆಯನ್ನು ಪಡೆದು ನಾವು ಹೊರಟಿದ್ದೇವೆ ಎಂದು ಹೇಳಿದರು. 

ಅಥ ತಾನಬ್ರವೀದ್‌ ಭೈಮೀ ಸರ್ವರಾಷ್ಟೇಷ್ಟಿದಂ ವಚಃ । 

ಬ್ರೂತ ವೈ ಜನಸಂಸತ್ತು ತತ್ರ ತತ್ರ ಪುನಃ ಪುನಃ 11೭11 


-622- ಮಹಾಭಾರತ ವನಪರ್ವ 


ಆಗ ಅವರನ್ನುಕುರಿತು ದಮಯಂತಿಯು ಎಲ್ಲರಾಷ್ಟ್ರಗಳಲ್ಲಿಯೂ ಮತ್ತು ಅಲ್ಲಲ್ಲಿ 
ಜನಸಮುದಾಯವಿರುವಕಡೆಯಲ್ಲಿಯೂ ಮತ್ತೆಮತ್ತೆ ಈ ಮಾತುಗಳನ್ನು ಹೇಳಿ. 


ಕ್ಷನು ತ್ವಂ ಕಿತವ ಚಿತ್ರಾ ವಸ್ಪಾರ್ಧಂ ಪ್ರಸ್ಥಿತೋ ಮಮ । 
ಉತ್ಸೃಜ್ಯ ವಿಪಿನೇ ಸುಪ್ತಾಮನುರಕ್ತಾಂ ಪ್ರಿಯಾಂ ಪ್ರಿಯ ॥೮॥ 
ಪ್ರಿಯನೇ ಮೋಸಗಾರನೇ ನಿದ್ದೆಮಾಡುತ್ತಿದ್ದ ನಿನ್ನಲ್ಲಿ ಅನುರಕ್ತಳಾದ, ಪ್ರಿಯೆಯಾದ 
ನನನು ಬಿಟು ಅರ್ಧವಸವನು ಹರಿದು ಎಲ್ಲಿಗೆ ಹೋದೆ? 
ಪ ಣೆ ವೆ ಗ 
ಸಾ ವೈ ಯಥಾ ಸಮಾದಿಷ್ಟಾ ತಥಾಠಶಸ್ತೇ ತ್ವತ್ಪತೀಕ್ಷಣೇ I 
ದಹ್ಯಮಾನಾ ಭೃಶಂ ಬಾಲಾ ವಸ್ಟಾರ್ದೇನಾಭಿಸಂವೃತಾ al 


ಆ ಬಾಲೆಯಾದರೂ ನೀನು ಆದೇಶಮಾಡಿದಂತೆ ದುಃಖದಿಂದ ಬೇಯುತ್ತಾ 
ಅರ್ಧವಸ್ಪದಿಂದ ಆವೃತಳಾಗಿ ನಿನ್ನ ನಿರೀಕ್ಷೆಯಲ್ಲಿಯೇ ಇದ್ದಾಳೆ. 


ತಸ್ಮಾ ರುದಂತ್ಯಾಃ ಸತತಂ ತೇನ ಶೋಕೇನ ಪಾರ್ಥಿವ ॥ 
ಪ್ರಸಾದಂ ಕುರು ವೈ ವೀರ ಪ್ರತಿವಾಕ್ಕಂ ಪ್ರಯಚ್ಛ ಚ ॥1೧೦॥ 


ಎಲೈ ರಾಜನೇ, ಶೋಕದಿಂದ ಸತತವಾಗಿ ಅಳುತ್ತಿರುವ ಅವಳಿಗೆ 
ಅನುಗೃಹವನ್ನುಮಾಡು. ವೀರನೇ, ಪ್ರತ್ಯುತ್ತರವನ್ನು ಕೊಡು. 


ಏತದನ್ಯಚ್ಚ ವಕ್ತವ್ಯಂ ಕೃಪಾಂ ಕುರ್ಯಾದ್‌ಯಥಾ ಮಯಿ । 
ವಾಯುನಾ ಧೂಯಮಾನೋ ಹಿ ವನಂ ದಹತಿ ಪಾವಕಃ ele 


ಈ ಮಾತುಗಳನ್ನೂ ಮತ್ತು ಅವನು ನನ್ನ ಮೇಲೆ ಕೃಪೆಯನ್ನು ಮಾಡುವಂತೆ 
ಇನ್ನೂ ಹೆಚ್ಚಿನ ಮಾತುಗಳನ್ನೂ ನೀವು ಆಡಬೇಕು. ವಾಯುವಿನಿಂದ ಪ್ರೇರಿತವಾದ 
ಅಗ್ನಿಯು ವನವನ್ನುಸುಡುತ್ತಿದೆ. 


ಭರ್ತವ್ಯಾ ರಕ್ಷಿತವ್ಯಾ ಚ ಪತ್ನೀ ಹಿ ಪಠಿನಾ ಸದಾ ॥ 
ತನ್ನಷ್ಟಮುಭಯಂ ಕಸ್ಮಾದ್‌ ಧರ್ಮಜ್ಯಸ್ಯ ಸತಸ್ತವ 1೧೨11 
ಪತಿಯಾದವನು ಪತ್ನಿಯನ್ನುಯಾವಾಗಲೂ ರಕ್ಷಿಸಬೇಕು. ಮತ್ತು ಪೋಷಿಸಬೇಕು. 


ಧರ್ಮಜ್ಞನಾದ ನಿನಗೆ ಪತ್ನಿಯ ರಕ್ಷಣೆ ಮತ್ತು ಪೋಷಣೆ ಈ ಎರಡು ಏಕೆ 
ನಷ್ಟವಾಯಿತು? 


ತೀರ್ಥಯಾತ್ರಾಪರ್ವ -623- 


ಖ್ಯಾತಃ ಪ್ರಾಜ್ಞಃ ಕುಲೀನಶ್ಚ ಸಾನುಕ್ರೋಶಶ್ಚ ವೈ ಸದಾ । 

ಸಂವೃತ್ತೋ ನಿರನುಕ್ರೋಶಃ ಶಂಕೇ ಮದ್ಭಾಗ್ಯಸಂಕ್ಚಯಾತ್‌ HOA 

ಯಾವಾಗಲೂ ದಯಾಪರನೆಂದೂ ಸತ್ಕುಲಪ್ರಸೂತನೆಂದೂ ಪ್ರಾಜ್ಞನೆಂದೂ 
ಪ್ರಸಿದ್ಧನಾದ ನೀನು ನನ್ನ ದೌರ್ಭಾಗ್ಯದಿಂದ ನಿರ್ದಯನಾಗಿರುವಿಯೆಂದು 
ಭಾವಿಸುತ್ತೇನೆ. 

ಪ್ರಕುರುಷ್ಟ ಮಹೇಷ್ಠಾಸ ದಯಾಂ ಮಯಿ ನರರ್ಷಭ । 

ಅನ್ಫಶಂಸ್ಯಂ ಪರೋ ಧರ್ಮಃ ತತ್ತ ಏವ ಶ್ರುತೋ ಮಯಾ ॥೧೪॥ 


ಎಲೈ ಮಹಾಧರ್ನುಧಾರಿಯೇ, ಎಲೈ ನರಶ್ರೇಷ್ಠನೇ, ನನ್ನಲ್ಲಿ ದಯೆಯನ್ನು 
ಮಾಡು. ದಯೆಯು (ಮಾರ್ದವವು) ದೊಡ್ಡ ಧರ್ಮವೆಂದು ನಿನ್ನಿಂದಲೇ ನಾನು 
ಕೇಳಿ ತಿಳಿದಿದ್ದೇನೆ. (ಹೀಗೆಲ್ಲಾಹೇಳಬೇಕು.) 

ಏವಂ ಬ್ರುವಾಣಾನ್‌ ಯದಿ ವಃ ಪ್ರತಿಬ್ರೂಯಾಚ್ಚೆ ಕಶ್ಚನ । 

ಸ ನರಃ ಸರ್ವಥಾ ಜ್ಞೇಯಃ ಕಶ್ಚಾಸೌ ಕ್ಹ ಚ ವರ್ತತೇ 11೧೫! 

ಹೀಗೆ ಮಾತನಾಡುವ ನಿಮಗೆ ಯಾವನಾದರೂ ಪ್ರತ್ಯುತ್ತರವನ್ನು ಕೊಟ್ಟರೆ ಅವನು 
ಯಾರು ಅವನು ಎಲ್ಲಿದ್ದಾನೆ ಎಂದು ಅವನ ವಿಷಯವನ್ನು ಎಲ್ಲ ರೀತಿಯಲ್ಲಿ 
ತಿಳಿಯಬೇಕು. 


ಯಚ್ಚ ವೋ ವಚನಂ ಶ್ರುತ್ವಾ ಬ್ರೂಯಾತ್‌ ಪ್ರತಿವಚೋ ನರಃ । 
ತದಾದಾಯ ವಚಸ್ತಸ್ಯ ಮಮಾವೇದ್ಯಂ ದ್ವಿಜೋತ್ತಮಾಃ NOL 


ಎಲೈ ಬ್ರಾಹ್ಮಣಶ್ರೇಷ್ಠರೇ, ನಿಮಗೆ ಅವನು ಏನಾದರೂ ಪ್ರತಿವಚನವನ್ನು ಕೊಟ್ಟರೆ 
ಆ ಮಾತುಗಳನ್ನುನನಗೆ ಒಪ್ಪಿಸಬೇಕು. 

ಯಥಾ ಚ ವೋ ನ ಜಾನೀಯಾತ್‌ ಚರತೋ ಭೀಮಶಾಸನಾತ್‌ । 

ಪುನರಾಗಮನಂ ಚೇಹ ತಥಾ ಕಾರ್ಯಮತಂದ್ರಿತೈಃ: ೧೭H 


ನೀವು ಭೀಮಶಾಸನದಂತೆ ಸಂಚರಿಸುತ್ತಿದ್ದೀರೆಂದು ಮತ್ತು ಅವನು ಸಿಕ್ಕಿದ ಸ್ಥಳದಿಂದ 
ಪುನಃ ವಿದರ್ಭದೇಶಕ್ಕೆ ಬರುತ್ತಿದ್ದೀರೆಂದು ಅವನಿಗೆ ತಿಳಿಯದಂತೆ ಎಚ್ಚರಿಕೆಯಿಂದ 


ಕಾರ್ಯವನ್ನು ಮಾಡಬೇಕು. 


-624- ಮಹಾಭಾರತ ವನಪರ್ವ 


ಯದಿ ವಾಠಸೌ ಸಮೃದ್ಧ; ಸ್ಕಾದ್‌ ಯದಿ ವಾತಪ್ಯಧನೋ ಭವೇತ್‌ 1 
ಯದಿವಾ5ಪೃರ್ಥಕಾಮಸ್ಕಾತ್‌ ಜ್ಞೇಯಮಸ್ಕ್ಯ ಚಿಕೀರ್ಷಿತಮ್‌ ॥೧೮॥ 


ಅವನು ಧನಸಮೃದ್ಧನಾಗಿದ್ದಾನೆಯೇ ಅಥವಾ ನಿರ್ಧನನಾಗಿದ್ದಾನೆಯೆ ಅಥವಾ 
ಧನವನ್ನು ಬಯಸುತ್ತಿದ್ದಾನೆಯೇ? ಅವನು ಏನುಮಾಡಬೇಕೆಂದು ಯೋಚಿಸಿದ್ದಾನೆ 
ಎಲ್ಲವನ್ನೂನೀವು ತಿಳಿಯಬೇಕು. 

ಏವಮುಕ್ತಾಸ್ತುಗಚ್ಛಂಸ್ತೇ ಬ್ರಾಹ್ನಣಾಃಸರ್ವತೋದಿಶಮ್‌ । 

ನಳಂ ಮೃಗಯಿತುಂ ರಾಜನ್‌ ತದಾ ವ್ಯಸನಿನಂ ತಥಾ 11೧೯॥ 

ಎಲೈ ರಾಜನೇ ಹೀಗೆ ಹೇಳಲ್ಪಟ್ಟಆ ಬ್ರಾಹ್ಮಣರು ವ್ಯಸನಕ್ಕೆ ಸಿಲುಕಿದ ಆ ನಳನನ್ನು 
ಹುಡುಕಲು ಎಲ್ಲದಿಕ್ಕುಗಳಿಗೂ ಹೊರಟರು. 

ತೇ ಪುರಾಣಿ ಸರಾಷ್ಟಾಣಿ ಗ್ರಾಮಾನ್‌ ಘೋಪಾಂಸ್ತಥಾ55ಶ್ರಮಾನ್‌ ಟ 

ಅನ್ನೇಷಂತೋ ನಳಂ ರಾಜನ್‌ ನಾಧಿಜಗ್ಗುರ್ದಿಜಾತಯಃ ble] 

ಎಲೈ ರಾಜನೇ ಆ ಬ್ರಾಹ್ಮಣರು ಪಟ್ಟಣಗಳನ್ನೂ ರಾಷ್ಟಗಳನ್ನೂ ಗ್ರಾಮಗಳನ್ನೂ 
ಘೋಷಗಳನ್ನೂ ಆಶ್ರಮಗಳನ್ನೂಹುಡುಕಿದರು. ನಳನನ್ನು ಎಲ್ಲಿಯೂ ಕಾಣಲಿಲ್ಲ. 

ತಚ್ಚ ವಾಕ್ಯಂ ತಥಾ ಸರ್ವೇ ತತ್ರ ತತ್ರ ವಿಶಾಂಪತೇ । 

ಶ್ರಾವಯಾಂಚಕ್ರಿರೇ ಸರ್ವೇ ದಮಯಂತ್ಯಾ ಯಥೋದಿತಮ್‌ ॥1೨೧॥ 


ಎಲೈ ರಾಜನೇ ದಮಯಂತಿಯು ಹೇಳಿದ ಆ ಮಾತುಗಳನ್ನು ಇನ್ನೊಬ್ಬರಿಗೆ 
ಕೇಳುವಂತೆ ಅವರೆಲ್ಲರೂ ಅಲ್ಲಲ್ಲಿಆಡಿದರು. 


il ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ತ್ರಿಷಷ್ಠಿತಮೋತಧ್ಯಾಯಃ ॥ 
(1 ತೀರ್ಥಯಾತ್ರಾಪರ್ವಣಿ ಏಕೋನವಿಂಶೋ5ಧ್ಯಾಯಃ Il 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಅರವತ್ನೂರನೆಯ ಅಧ್ಯಾಯ ಮುಗಿಯಿತು. 
INK 


ತೀರ್ಥಯಾತ್ರಾಪರ್ವ -625- 


ಅರವತ್ತನಾಲ್ಕನೆಯ ಅಧ್ಯಾಯ 
(ಪರ್ಣಾದನೆಂಬ ಬ್ರಾಹ್ಮಣನಿಂದ ದಮಯಂತಿಗೆ ನಳನ ವಾರ್ತಾಕಥನ.) 
ಬೃಹದಶ್ವ 
ಅಥ ದೀರ್ಫಸ್ಯ ಕಾಲಸ್ಕ ಪರ್ಣಾದೋ ನಾಮ ವೈ ದ್ವಿಜಃ । 
ಪ್ರತ್ಯೇತ್ಯ ನಗರಂ ಭೈಮೀಮಿದಂ ವಚನಮಬ್ರವೀತ್‌ Holl 
ಅನಂತರ ಎಷ್ಟೋಕಾಲವು ಕಳೆದ ಮೇಲೆ ಪರ್ಣಾದನೆಂಬ ಬ್ರಾಹ್ಮಣನು 
ಕುಂಡಿನಪುರಕ್ಕೆ ಹಿಂದಿರುಗಿ ದಮಯಂತಿಯನ್ನು ಕುರಿತು ಹೀಗೆ ಮಾತನಾಡಿದನು. 


ನೈಷಧಂ ಮೃಗಯಾನೇನ ದಮಯಂತಿ ದಿವಾನಿಶಮ್‌ । 


ಅಯೋಧ್ಯಾಂ ನಗರೀಂ ಗತ್ವಾ ಭಾರ್ಗಸ್ವರಿರುಪಸ್ಥಿತಃ 11೨! 


ಎಲೌ ದಮಯಂತಿಯೇ, ಹಗಲೂ ರಾತ್ರಿಯೂ ನಳನನ್ನು ಹುಡುಕುತ್ತಾ 
ಅಯೋಧ್ಯಾನಗರಕ್ಕೆ ಹೋಗಿ ಭರ್ಗಸ್ನರರಾಜನ ಮಗನಾದ ಖುತುಪರ್ಣನನ್ನು 
ನೋಡಿದೆನು. 


ಶ್ರಾವಿತಂ ಚ ಮಯಾ ವಾಕ್ಯಂ ತ್ವದೀಯಂ ಭೀಮನಂದಿನಿ । 
ಸಭಾಯಾಮೃತುಪರ್ಣಸ್ಯ ಚಾತುರ್ವರ್ಣ್ಯಸಮಾಗಮೇ ।ಟ 
ಶ್ರಾವಿತಂ ಚ ಮಯಾ ವಾಕ್ಯಂ ತ್ವದೀಯಂ ಚ ಮಹಾಜನೇ 1೩।! 


ಭೀಮನಂದಿನಿಯೇ, ನಾನು ನಿನ್ನ ಮಾತುಗಳನ್ನು ಯತುಪರ್ಣನ ಸಭೆಯಲ್ಲಿ 
ಎಲ್ಲರೂ ಕೇಳುವಂತೆ ಹೇಳಿದೆ ಮತ್ತು ನಾಲ್ಕುವರ್ಣದ ಜನರು ಸೇರುವ ಕಡೆಗಳಲ್ಲೆಲ್ಲಾ 
ಮತ್ತು ಬಹಳ ಜನಗಳು ಇರುವಲ್ಲೆಲ್ಲಾನಿನ್ನವಾಕ್ಕಗಳನ್ನು ಹೇಳಿದೆ. 

ತಚ್ಚುತ್ತಾ ನಾಬ್ರವೀತ್‌ ಕಿಂಚಿದ್‌ ಯತುಪರ್ಣೋ ನರಾಧಿಪಃ । 

) [ol 

ನ ಚ ಪಾರಿಷದಃ ಕಶ್ಚಿದ್‌ ಭಾಷ್ಯಮಾಣೋ ಮಯಾಶಸಕೃತ್‌ 11೪1 

ನನ್ನಮಾತುಗಳನ್ನುಕೇಳಿದ ಯತುಪರ್ಣನು ಏನನ್ನೂ ಮಾತನಾಡಲಿಲ್ಲ. ನಾನು 
ಯತುಪರ್ಣನ ಸಭಾಸದರನ್ನು ಮತ್ತೆಮತ್ತೆ ಮಾತನಾಡಿಸಿದರೂ ಅವರೂ ಸಹ ಏನೂ 
ಮಾತನಾಡಲಿಲ್ಲ. 


-626- ಮಹಾಭಾರತ ವನಪರ್ವ 


ಅನುಜ್ಞಾತಂ ತು ಮಾಂ ರಾಜ್ಞಾ ವಿಜನೇ ಕಶ್ಚಿದಬ್ರವೀತ್‌ । 
ಯತುಪರ್ಣಸ್ಯ ಪುರುಷೋ ಬಾಹುಕೋ ನಾಮ ನಾಮತಃ IB 


ರಾಜನ ಅಪ್ಪಣೆಯನ್ನು ಪಡೆದು ನಾನು ಹೊರಗೆ ಬಂದಮೇಲೆ ಯತುಪರ್ಣನ 
ಸೇವಕನಾದ ಬಾಹುಕ ಎಂಬ ಪುರುಷನು ಏಕಾಂತದಲ್ಲಿ ನನ್ನ ಬಳಿಗೆ ಬಂದು ಈ 
ಮಾತನಾಡಿದನು. 


ಸೂತಸ್ತಸ್ಯ ನರೇಂದ್ರಸ್ಯ ವಿರೂಪೋ ಹ್ರಸ್ಥಬಾಹುಕ: । 
ದೀರ್ಥಯಾನೇ ಸುಕುಶಲೋ ಮೃಷ್ಠಕರ್ತಾ ಚ ಭೋಜನೇ WL 


ಅವನು ಯತುಪರ್ಣನ ಸೂತ. ಕುರೂಪಿಯಾದವನು ಮತ್ತು 
ಗಿಡ್ಜಬಾಹುಗಳುಳ್ಳವನು. ಒಳ್ಳೆಯ ಅಡುಗೆಯನ್ನುಮಾಡುವುದರಲ್ಲಿಯೂ ಮತ್ತು 
ರಥವನ್ನು ದೀರ್ಥವಾಗಿ ನಡೆಸುವುದರಲ್ಲಿಯೂ ಬಹಳ ಕುಶಲನಾದವನು. 


ಸ ವಿನಿಃಶಸ್ಯ ಬಹುಶೋ ರುದಿತ್ವಾ ಚ ಮುಹುರ್ಮುಹುಃ । 

ಕುಶಲಂ ಸ ಚ ಮಾಂ ಪೃಷ್ಟ್ವಾ ಪಶ್ಚಾದಿದಮಭಾಷತ 11೭1 
ವೈಷಮ್ಯಮಪಿ ಸಂಪ್ರಾಪ್ತಾ ಗೋಪಾಯಂತಿ ಕುಲಸ್ವಿಯಃ । 
ಆತ್ಮಾನಮಾತ್ಮನಾ ಸತ್ಯೋ ಜಿತುಸ್ವರ್ಗೋ ನ ಸಂಶಯಃ 11೮1 


ಅವನು ಬಹಳ ನಿಟ್ಟುಸಿರನ್ನು ಬಿಟ್ಟು ಮತ್ತಮತ್ತೆ ರೋದನವನ್ನು ಮಾಡಿ ನನ್ನ 
ಕುಶಲಪ್ರಶ್ನೆಯನ್ನುಮಾಡಿ ಅನಂತರ ಹೀಗೆ ಹೇಳಿದನು. ಸಂಕಟಕ್ಕೆ ಸಿಲುಕಿದ 
ಪತಿವ್ರತೆಯಾದ ಕುಲಸ್ವೀಯರು ತಮ್ಮನ್ನು ತಾವೇ ರಕ್ಷಿಸಿಕೊಳ್ಳುತ್ತಾರೆ. ಅವರಿಂದ ಸ್ಪರ್ಗವು 
ಜಿತವಾಗುತ್ತದೆ ಎಂಬ ವಿಷಯದಲ್ಲಿಸಂಶಯವಿಲ್ಲ. 


ರಹಿತಾ ಭರ್ತೃಭಿಃ ಸಾಧೊ 6: ನ ಕ್ರುದ್ಧ್ಯಂತಿ ಕದಾಚನ 1 
ಪ್ರಾಣಾಶ್ಚಾರಿತ್ರಕವಚಾ ಧಾರಯಂತೀಹ ಸತ್‌ ಸ್ವಿಯಃ 1೯1 
ಪತಿಯಿಂದ ವಿವಿಕ್ಷರಾದರೂ ಸಾದ್ದಿಯರು ಎಂದೂ ಕ್ರೋಧವನ್ನುಮಾಡುವುದಿಲ್ಲ. 


ಪತಿವ್ರತೆಯಾದವರು ತಮ್ಮ ಚಾರಿತ್ರ ದಿಂದ ತಾವೇ ರಕ್ಷಿತರಾಗಿ ಪ್ರಾಣವನ್ನು 
ಧರಿಸುತ್ತಾರೆ. 


ತೀರ್ಥಯಾತ್ರಾಪರ್ವ -627- 


ವಿಷಮಸ್ಥೇನ ಮೂಢೇನ ಪರಿಭ್ರಷ್ಟಸುಖೇನ ಚ । 
ಯತ್‌ ಸಾ ತೇನ ಪರಿತ್ಯಕ್ತಾ ತತ್ರ ನ ಕ್ರೋದ್ಭುಮರ್ಹತಿ ele] 


ಸಂಕಟಕ್ಕೆ ಸಿಲುಕಿದ ಸುಖಭ್ರಷ್ಟನಾದ ಬುದ್ದಿಹೀನನಾದ ಅವನಿಂದ ಅವಳು 
ಪರಿತ್ಯಜಿಸಲ್ಪಟ್ಟಿದ್ದಾಳೆ. ಆ ವಿಷಯದಲ್ಲಿಕೋಪವನ್ನು ಮಾಡಬಾರದು. 

ಪ್ರಾಣಯಾತ್ರಾಂ ಪರಿಪ್ರೇಪ್ಲೋಃ ಶಕುನೈರ್ಹೃತವಾಸಸಃ । 

ಆಧಿಭಿರ್ದಹ್ಯಮಾನಸ್ಯ ಶ್ಯಾಮಾ ನ ಕ್ರೋದ್ಭುಮರ್ಹತಿ 11೧೧॥ 

ಪ್ರಾಣವನ್ನುಉಳಿಸಿಕೊಳ್ಳುವುದಕ್ಕೆ ಪಕ್ಷಿಗಳನ್ನು ಹಿಡಿಯಲು ಹೋಗಿ ಅರ್ಧವಸ್ಥವನ್ನು 
ಕಳೆದುಕೊಂಡು ಮನಃಕ್ಲೇಶಕ್ಕೆ ಗುರಿಯಾಗಿರುವ ಅವನ ಮೇಲೆ ಮಧ್ಯಯೌವನ 
ಸುಂದರಿಯಾದ ಅವಳು ಕ್ರೋಧಗೊಳ್ಳಬಾರದು. 

ಸತೃತಾರಸತೃತಾ ವಾಪಿ ಪತಿಂ ದೃಷ್ಟ್ವಾ ತಥಾಗತಮ್‌ । 

ಭ್ರಷ್ಠರಾಜ್ಯಂ ಶ್ರಿಯಾ ಹೀನಂ ಶ್ಯಾಮಾ ನ ಕ್ರೋದ್ಭುಮರ್ಹತಿ  ॥೧೨॥ 

ಅವಳು ಸತ್ಕರಿಸಲ್ಪಡಲಿ ಇಲ್ಲದಿರಲಿ, ರಾಜ್ಯವನ್ನುಕಳೆದುಕೊಂಡು ಧನಹೀನನಾಗಿ 
ಸಂಕಟಕ್ಕೆ ಸಿಲುಕಿರುವ ಪತಿಯನ್ನು ಗಮನಿಸಿ ಆ ಸುಂದರಿಯು ಕೋಪವನ್ನು 
ಮಾಡಬಾರದು. 


ತಸ್ಯ ತದ್ವಚನಂ ಶ್ರುತ್ವಾ ತ್ತರಿತೋತಹಮಿಹಾಗತಃ । 
ಶ್ರುತ್ಹಾ ಪ್ರಮಾಣಂ ಭವತೀ ರಾಜ್ಞಶ್ಚೈವ ನಿವೇದಯ HOA 
ವ le 


ಅವನ ಆ ಮಾತುಗಳನ್ನು ಕೇಳಿ ನಾನು ಶೀಘುವಾಗಿ ಇಲ್ಲಿಗೆ ಬಂದೆ. ಈ 
ಮಾತುಗಳನ್ನು ಕೇಳಿದ ಮೇಲೆ ಮುಂದಿನ ಕಾರ್ಯವು ನಿನ್ನನ್ನು ಅವಲಂಬಿಸಿದೆ. 
ರಾಜನಿಗೂ ಈ ವಿಷಯಗಳನ್ನು ತಿಳಿಸು. 


ಏವಂ ಶ್ರುತ್ವಾರಶ್ರುಪೂರ್ಣಾಕ್ಷೀ ಪರ್ಣಾದಸ್ಯ ವಚಸ್ತದಾ । 
ದಮಯಂತೀ ರಹೋರ ಭ್ಯೇತ್ಯ ಮಾತರಂ ಪ್ರತ್ಯಭಾಷತ 11೧೪॥ 


ಹೀಗೆ ಪರ್ಣಾದನ ಈ ಮಾತುಗಳನ್ನುಕೇಳಿದ ದಮಯಂತಿಯು ಕಣ್ಣುತುಂಬಾ 
ನೀರನ್ನುತುಂಬಿಕೊಂಡು ಏಕಾಂತದಲ್ಲಿತಾಯಿಯನ್ನುಸಮೀಪಿಸಿ ಮಾತನಾಡಿದಳು. 


-628- ಮಹಾಭಾರತ ವನಪರ್ವ 


ದಮಯಂತೀ 
ಅಯಮರ್ಥೋ ನ ಸಂಪೇದ್ಯಃ ಪಿತ್ರೇ ಮಾತಃ ಕಥಂಚನ । 
ತ್ವತನ್ನಿಧೌ ಸಮಾದೇಶ್ಷ್ಯೇ ಸುದೇವಂ ದ್ವಿಜಸತ್ತಮಮ್‌ 1೧೫ 
ವಿಷ [ee ವಿ 


ತಾಯಿಯೇ ಈ ವಿಷಯವನ್ನು ರಾಜನಿಗೆ ಹೇಳಬಾರದು ನಿನ್ನ ಸನ್ನಿಧಿಯಲ್ಲಿ 
ದ್ವಿಜಶ್ರೇಷ್ಠನಾದ ಸುದೇವನಿಗೆ ನಾನು ಒಂದು ಆದೇಶವನ್ನು ನೀಡುವೆನು. 


ಯಥಾ ನ ನೃಪತಿರ್ಭೀಮಃ ಪ್ರತಿಪದ್ಧೇತ ಮೇ ಮತಮ್‌ । 
ತಥಾ ತ್ವಯಾ ಚ ಕರ್ತವ್ಯಂ ಮಮ ಚೇದಿಚ್ಛಸಿ ಪ್ರಿಯಮ್‌ NOL 


ನನಗೆ ನೀನು ಪ್ರಿಯವಾದುದನ್ನು ಬಯಸುವುದಾದರೆ ನನ್ನ ಈ ಸೂಚನೆಯನ್ನು 
ರಾಜನಾದ ಭೀಮನು ತಿಳಿಯದಂತೆ ನೀನು ಮಾಡಬೇಕು. 


ಯಥಾ ಚಾಹಂ ಸಮಾನೀತಾ ಸುದೇವೇನೇಹ ಬಾಂಧವಾನ್‌ । 
ತೇನೈವ ಮಂಗಲೇನ ಶ್ವ; ಸುದೇವೋ ಯಾತು ಮಾಚಿರಮ್‌ ॥೧೭/॥ 


ಸಮಾನೇತುಂ ನಳಂ ಮಾತರಯೋಧ್ಯಾಂ ನಗರೀಂ ಪ್ರತಿ । 
ಖತುಪರ್ಣಸ್ಯ ಭವನೇ ನಿವಸಂತಮರಿಂದಮಮ್‌ 11೧೮॥ 


ಯಾವ ರೀತಿಯಲ್ಲಿ ನಾನು ಸುದೇವನಿಂದ ಬಾಂಧವರ ಬಳಿಗೆ ಇಲ್ಲಿಗೆ 
ಕರೆತರಲ್ಪಟ್ಟೆನೋ ಅದೇ ಮಂಗಳದಿಂದ ಸುದೇವನು ಶೀಘ್ರವಾಗಿ ಯತುಪರ್ಣನ 
ಮನೆಯಲ್ಲಿ ವಾಸಿಸುತ್ತಿರುವ ಅರಿಂದಮನಾದ ನಳನನ್ನು ಕರೆತರಲು 
ಅಯೋಧ್ಯಾನಗರಕ್ಕೆ ಹೋಗಲಿ. 


ವಿಶ್ರಾಂತಂ ತು ತತಃ ಪಶ್ಚಾತ್‌ ಪರ್ಣಾದಂ ದ್ವಿಜಸತ್ತಮಮ್‌ ।ಟ 
ಅರ್ಚಯಾಮಾಸ ವೈದರ್ಭೀ ಧನೇನಾತೀವ ಭಾಮಿನೀ Meal 


ಅನಂತರ ದಿಜಶ್ರೇಷ್ಠನಾದ ಪರ್ಣಾದನು ವಿಶ್ರಾಂತಿಯನ್ನು ಪಡೆದಮೇಲೆ 
ಭಾಮಿನಿಯಾದ ದಮಯಂತಿಯು ಅವನನ್ನು ಬಹಳ ಧನಗಳಿಂದ ಸತ್ತರಿಸಿದಳು. 


ನಳೇ ಚೇಹಾಗತೇ ವಿಪ್ರ ಭೂಯೋ ದಾಸ್ಯಾಮಿ ತೇ ವಸು । 
ತ್ವಯಾ ಹಿ ಮೇ ಬಹುಕೃತಂ ಯಥಾ ನಾನ್ಯಃ ಕರಿಷ್ಯತಿ 11೨೦! 


ತೀರ್ಥಯಾತ್ರಾಪರ್ವ -629- 
ಯದ್ದರ್ತ್ರಾ5ಹಂ ಸಮೇಷ್ಯಾಮಿ ಶೀಘ್ರಮೇವ ದ್ವಿಜೋತ್ತಮ ॥1೨೧॥ 
ಬ್ರಾಹ್ಮಣರೇ, ನಳನು ಇಲ್ಲಿಗೆ ಬಂದಮೇಲೆ ಪುನಃ ನಿಮಗೆ ಇನ್ನೂ ಹೆಚ್ಚುಧನವನ್ನು 

ಕೊಡುವೆನು. ಯಾರೂಮಾಡದಿದ್ದ ಉಪಕಾರವನ್ನು ನೀವು ನನಗೆ ಮಾಡಿದ್ದೀರಿ. 

ದ್ವಿಜೋತ್ತಮರೇ, ನಿಮ್ಮ ಅನುಗ್ರಹದಿಂದ ನಾನು ಶೀಘ್ರವಾಗಿ ನನ್ನಪತಿಯ ಜೊತೆಯಲ್ಲಿ 
ಸಮಾಗಮವನ್ನು ಹೊಂದುವನು. 

ಸ ಏವಮುಕ್ತಶ್ಲಾಶಾಸ್ಯ ಹ್ಯಾಶೀರ್ವಾದ್ರಃ ಸಮಂಗಳ್ಳೆ: । 

೨ ಡಿ ದರೆ ಕೆ ಲ ಲ 

ಗೃಹಾನಥ ಯಯೌ ಸೋಪಿ ಕೃತಾರ್ಥಶ್ಚ ಮಹಾಮನಾಃ 2೨H 

ಹೀಗೆ ದಮಯಂತಿಯಿಂದ ಹೇಳಲ್ಲಟ್ಟ ಪರ್ಣಾದನು ಅವಳನ್ನು ಅನೇಕ ಮಂಗಳ 
ಆಶೀರ್ವಾದಗಳಿಂದ ಸಮಾಧಾನಪಡಿಸಿ ಕೃತಾರ್ಥನಾಗಿ ಸಂತೋಷದಿಂದ ತನ್ನ 
ಮನೆಗೆ ಹಿಂದಿರುಗಿದನು. 


ತತಃ ಸುದೇವಮಾನಾಯ್ಯ ದಮಯಂತೀ ಯುಧಿಷ್ಠಿರ । 
ಅಬ್ರವೀತ್‌ ಸನ್ನಿಧೌ ಮಾತುರ್ದುಚುಶೋಕಸಮನ್ಮಿತಾ 11೨೩ಟ॥ 


ಎಲ್ಫೆ ಯುಧಿಷ್ಠಿರನೇ, ಅನಂತರ ದಮಯಂತಿಯು ಸುದೇವನನ್ನು ಕರೆಸಿ ತಾಯಿಯ 
ಸನ್ನಿಧಿಯಲ್ಲಿದುಃಖಶೋಕಸಮನ್ವಿತಳಾಗಿ ಈ ಮಾತನ್ನು ಆಡಿದಳು. 


ಗತ್ವಾ ಸುದೇವ ನಗರೀಮಯೋಧ್ಯಾವಾಸಿನಂ ನೃಪಮ್‌ । 

ಯತುಪರ್ಣಂ ವಚೋ ಬ್ರೂಹಿ ಪತಿಮನ್ಯಂ ಚಿಕೀರ್ಷತೀ 11೨೪॥ 

ಆಸ್ಥಾಸ್ಯತಿ ಪುನರ್ಭೈಮೀ ದಮಯಂತೀ ಸ್ಹಯಂವರಮ್‌ ।ಟ 

ತತ್ರ ಗಚ್ಛಂತಿ ರಾಜಾನೋ ರಾಜಪುತ್ರಾಶ್ವ ಸರ್ವಶಃ 11೨೫ 

ಎಲೈ ಸುದೇವನೇ, ಅಯೊಧ್ಯಾನಗರಿಗೆ ಹೋಗಿ ಅಲ್ಲಿವಾಸಿಸುವ 
ಯತುಪರ್ಣರಾಜನಿಗೆ ಹೀಗೆ ಹೇಳು. ದಮಯಂತಿಯು ಇನ್ನೊಬ್ಬ ಪತಿಯನ್ನು 
ಹೊಂದಲು ಬಯಸುತ್ತಿದ್ದಾಳೆ. ಆ ಕಾರಣದಿಂದ ಪುನಃ ದಮಯಂತಿಯು 
ಸ್ವಯಂವರವನ್ನು ಮಾಡಿಕೊಳ್ಳುತ್ತಿದ್ದಾಳೆ. ಅಲ್ಲಿಗೆ ಎಲ್ಲಾ ರಾಜರೂ ಮತ್ತು 
ರಾಜಕುಮಾರರೂ ಬರುತ್ತಿದ್ದಾರೆ. 


-630- ಮಹಾಭಾರತ ವನಪರ್ವ 


ತಥಾ ಚ ಗಣಿತಃ ಕಾಲಃ ಶ್ಲೋಭೂತೇ ಸ ಭವಿಷ್ಯತಿ । 

ಯದಿ ಸಂಭಾವನೀಯೂ ತೇ ಗಚ್ಛ ಶೀಘ್ರಮರಿಂದಮು (1೨೬/1 

ಸ್ಹಯಂವರಕ್ಕಾಗಿ ನಿರ್ಧಿಷ್ಟವಾದ ಕಾಲವು ನಾಳೆಯ ಪ್ರಾತಃಕಾಲದಲ್ಲಿ ಇದೆ. 
ಅರಿಂದಮನೆ ನಿನಗೆ ಅವಳ ಮೇಲೆ ಏನಾದರೂ ಆಸೆಯಿದ್ದರೆ ನೀನು ಶೀಘ್ರವಾಗಿ 
ಹೋಗು. 


ಸೂರ್ಯೋದಯೇ ದ್ವಿತೀಯಂ ಸಾ ಭರ್ತಾರಂ ವರಯಿಷ್ಯತಿ । 
ನಹಿಸ ಜ್ಞಾಯತೇ ವೀರೋ ನಳೋ ಜೀವನ ಕತೋಶಪಿ ವಾ 1॥೨೭॥ 


ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ಅವಳು ಇನ್ನೊಬ್ಬ ಪತಿಯನ್ನು ವರಿಸುವಳು. 
ವೀರನಾದ ನಳನು ಜೀವಿಸಿದ್ದಾನೆಯೋ ಇಲ್ಲವೋ ಎಂದು ತಿಳಿಯುವುದಿಲ್ಲ. 


ಏವಂ ತಯಾ ಯಥೋಕ್ತಂ ವೈ ಗತ್ವಾ ರಾಜಾನಮಬ್ರವೀತ್‌ । 
ಖತುಪರ್ಣಂ ಮಹಾರಾಜ ಸುದೇವೋ ಬ್ರಾಹ್ಮಣಸ್ತದಾ 11೨೮1 


ಎಲೈ ಮಹಾರಾಜನೇ ಹೀಗೆ ದಮಯಂತಿಯಿಂದ ಹೇಳಲ್ಪಟ್ಟ ಆ ಬ್ರಾಹ್ಮಣನು 
ಯತುಪರ್ಣನ ಸಮೀಪಕ್ಕೆ ಹೋಗಿ ರಾಜನನ್ನು ಕುರಿತು ಎಲ್ಲವನ್ನೂ ಹಾಗೆಯೇ 
ನಿವೇದಿಸಿದನು. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಚತುಃಷಷ್ಠಿತಮೋ5ಧ್ಯಾಯಃ ॥ 
॥ ತೀರ್ಥಯಾತ್ರಾಪರ್ವಣಿ ವಿಂಶೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಅರವತ್ತನಾಲ್ಕನೆಯ ಅಧ್ಯಾಯ ಮುಗಿಯಿತು. 
ರರ ರರ 


ತೀರ್ಥಯಾತ್ರಾಪರ್ವ -631- 


ಅರವತ್ರೈದನೆಯ ಅಧ್ಯಾಯ 
(ಸು ವನ ಮಾತುಗಳನ್ನು ಕೇಳಿ ನಳಸಾರಥ್ಯದಲ್ಲಿ ಯತುಪರ್ಣನಿಂದ 
ವಿದರ್ಭದೇಶಕ್ಕೆ ಆಗಮನ.) 
ಬೃಹದಶ್ವ 

ಶ್ರುತ್ವಾ ವಚಃ ಸುದೇವಸ್ಯ ಖುತುಪರ್ಣೋ ಜನಾಧಿಪಃ । 

ಸಾಂತ್ತಯನ್‌ ಶಕ ಕ್ಷಯಾ ವಾಚಾ ಬಾಹುಕಂ ಪ್ರತ್ಯಭಾಷತ Tell 

ಸುದೇವನ ಮಾತುಗಳನ್ನು ಕೇಳಿ ರಾಜನಾದ ಯತುಪರ್ಣನು ಮಧುರವಾದ 
ಮಾತುಗಳಿಂದ ಬಾಹುಕನನ್ನು ಸ ಸಮಾಧಾನಪಡಿಸುತ್ತಾ ಅವನನ್ನು ಕುರಿತು 
ಮಾತನಾಡಿದನು. 


ವಿದರ್ಭಾನ್‌ ಯಾತುಮಿಚ್ಛಾಮಿ ದಮಯಂತ್ಯಾಃ ಸ್ವಯಂವರಮ್‌ । 
ಏಕಾಹ್ನಾ ಹಯತತ್ತ್ವಜ್ಞ ಮನ್ಯಸೇ ಯದಿ ಬಾಹುಕ" ೨ 


ಅಶ್ಚವಿದ್ಯೆಯನ್ನು ಹೊಂದಿದ ಎಲೈ ಬಾಹುಕನೇ ನಿನ್ನ ಸಹಾಯವಿದ್ದರೆ ನಾನು 
ದಮಯಂತಿಯ ಸ್ಪಯಂವರಕ್ಕಾಗಿ ಒಂದೇ ದಿನದಲ್ಲಿ ವಿದರ್ಭದೇಶಕ್ಕೆ ಹೋಗಲು 
ಬಯಸುತ್ತೇನೆ. 

ಏವಮುಕ್ತಸ್ಯ ಕೌಂತೇಯ ತೇನ ರಾಜ್ಞಾ ನಳಸ್ಯ ಹ । 

ವ್ಯದೀರ್ಯತ ಮನೋ ದುಃಖಾತ್‌ ಪ್ರದಧ್ಯ್‌ ಚ ಮಹಾಯಶಾಃ ॥1೩॥ 

ಎಲೈ ಕೌಂತೇಯನೇ ರಾಜನಿಂದ ಹೀಗೆ ಹೇಳಲ್ಪಟ್ಟ ನಳನ ಹೃದಯವು 
ದುಃಖದಿಂದ ಬಿರಿಯಿತು. ಮಹಾಕೀರ್ತಿಶಾಲಿಯಾದ ಅವನು ಚಿಂತಿಸಿದನು. 

ನಳಃ 

ದಮಯಂತೀ ಭವೇದೇತತ್‌ ಕುರ್ಯಾದ್‌ ದುಃಖೇನ ಮೋಹಿತಾ । 

ಅಸ್ಥದರ್ಥಂ ಭವೇದ್ವಾನಯಮುಪಾಯಶ್ಚಿಂತಿತೋ ಮಹಾನ್‌ 11೪॥| 

ಇದೇನು? ದುಃಖದಿಂದ ಮೋಹಿತಳಾಗಿ ದಮಯಂತಿಯು ಇಂತಹ 
ಕಾರ್ಯವನ್ನು ಮಾಡುತ್ತಾಳೆಯೇ? ಅಥವಾ ನನ್ನನ್ನು ಹೊಂದಲು ಅವಳು ಮಾಡಿದ 
ದೊಡ್ಡ ಉಪಾಯವಿರಬಹುದೆ? 


-632- ಮಹಾಭಾರತ ವನಪರ್ವ 


ನೃಶಂಸಂ ಸಾ ತು ವೈದರ್ಭೀ ಕರ್ತುಕಾಮಾ ಯಶಸ್ವಿನೀ ॥ 
ಮಯಾ ಕುದ್ರೇಣ ನಿಕೃತಾ ಪಾಪೇನಾಕೃತಬುದ್ದಿನಾ । 
ply ಲ ಲ [ay 
ಸ್ಫೀಸ್ತಭಾವಶ್ನಲೋ ಲೋಕೇ ಮಮ ದೋಷಶ್ಚ ದಾರುಣಃ 11೫11 


ಕೀರ್ತಿಶಾಲಿನಿಯಾದ ವಿದರ್ಭರಾಜಕುಮಾರಿಯಾದ ದಮಯಂತಿಯು 
ಕ್ಷುದ್ರನಾದ ಪಾಪಿಯಾದ ಮತ್ತು ಬುದ್ಧಿಹೀನನಾದ ನನ್ನಿಂದ ವಂಚನೆಗೆ ಒಳಗಾಗಿ 
ಇಂತಹ ಕ್ರೂರವಾದ ಕರ್ಮವನ್ನು ಮಾಡುತ್ತಾಳೆಯೇ? ಲೋಕದಲ್ಲಿ ಸ್ವೀಯರ 
ಸ್ವಭಾವವು ಚಂಚಲವಾದುದು ಮತ್ತು ನನ್ನ ಅಪರಾಧವು ಘೋರವಾದುದು. 


ಸ್ಯಾದೇವಮಪಿ ಕುರ್ಯಾತ್‌ ಸಾ ವಿವಶಾ ಗತಸೌಹೃದಾ I 


ಮಮ ದೋಷೇಣ ಸಂವಿಗ್ನಾ ನೈರಾಶ್ಯಾತ್‌ ತನುಮಧ್ಯಮಾ Wl 
ನ ಚೈವಂ ಕರ್ಹಿಚಿತ್‌ ಕುರ್ಯಾತ್‌ ಸಾಪತ್ಯಾ ಚ ವಿಶೇಷತಃ TEXT 


ಇರಬಹುದು. ನನ್ನ ಅಪರಾಧದಿಂದ ಸಂವಿಗ್ಗಳಾದ ಆ ಸುಂದರಿಯು ನಿರಾಶೆಯನ್ನು 
ಹೊಂದಿದವಳಾಗಿ ನನ್ನಲ್ಲಿ ಸ್ನೇಹವನ್ನು ಕಳೆದುಕೊಂಡು ವಿವಶಳಾಗಿ ಹೀಗೆಯೂ 
ಮಾಡಬಹುದು. ಆದರೆ ಮಕ್ಕಳನ್ನು ಹೊಂದಿದವಳು ವಿಶೇಷವಾಗಿ ಈ ರೀತಿಯಿಂದ 
ಯಾವ ಕಾರಣದಿಂದಲೂ ಮಾಡದೆಯೂ ಇರಬಹುದು. 


ಯದತ್ರ ತಥ್ಯಂ ಚ ಪುನರ್ಗತ್ತಾ ವೇತ್ಸ್ಯಾಮಿ ನಿಶ್ಚಯಮ್‌ । 
ಯತುಪರ್ಣಸ್ಯ ವೈ ಕಾಮಮಾತ್ಕಾರ್ಥಂ ಚ ಕರೋಮ್ಯಹಮ್‌  ॥೮॥ 
ಇವೆರಡರಲ್ಲಿ ಯಾವುದು ನಿಜವೆಂದು ಅಲ್ಲಿಗೆ ಹೋಗಿಯೇ ನಿಶ್ಚಯವನ್ನು 


ಮಾಡುವೆನು. ನನ್ನ ಸ್ವಾರ್ಥದ ಸಲುವಾಗಿ ಯತುಪರ್ಣನ ಈ ಆಸೆಯನ್ನು 
ಈಡೇರಿಸುತ್ತೇನೆ. 


ಇತಿ ನಿಶ್ಚಿತ್ಯ ಮನಸಾ ಬಾಹುಕೋ ದೀನಮಾನಸಃ । 
ಕೃತಾಂಜಲಿರುವಾಚೇದಮೃತುಪರ್ಣಂ ನರಾಧಿಷಮ್‌ IE 


ಹೀಗೆ ಮನಸಿನಲ್ಲಿ, ನಿಶ್ಚಯಿಸಿ ದೀನಮನಸಿನಿಂದ ಕೂಡಿದಬಾಹುಕನು ಕೈಗಳನ್ನು 
ಮುಗಿದು ಯತುಪರ್ಣರಾಜನನ್ನುಕುರಿತು ಹೀಗೆ ಮಾತನಾಡಿದನು. 


ತೀರ್ಥಯಾತ್ರಾಪರ್ವ -633- 


ಪ್ರತಿಜಾನಾಮಿ ತೇ ಸತ್ಯಂ ಗಮಿಷ್ಯಸಿ ನರಾಧಿಪ । 

ಏಕಾಹ್ನಾ ಪುರುಷವ್ಯಾಘ್ರ ವಿದರ್ಭನಗರೀಂ ಧ್ರುವಮ್‌ wool 

ಎಲೈ ರಾಜನೇ, ನೀನು ಒಂದೇದಿನದಲ್ಲಿ ವಿದರ್ಭನಗರಕ್ಕೆ ಖಂಡಿತವಾಗಿ 
ಹೋಗುವಿ. ಪುರುಷವ್ಯಾಪುನೇ, ಇದನ್ನು ನಾನು ಪ್ರಮಾಣಮಾಡಿ ಹೇಳುತ್ತಿದೇನೆ. 


ಏವಮುಕ್ತೋಶಬ್ರವೀದ್‌ ರಾಜಾ ಬಾಹುಕಂ ಹೃಷ್ಣಮಾನಸಃ । 
ಯದ್ಯೇವಂ ಭವಿತಾ ಶ್ಲೋ ವೈ ಕಂ ತೇ ಕಾಮಂ ಕರೋಮ್ಯಹಮ್‌ । 
ಪ್ರತಿಗೃಹ್ನಾಮಿ ತೇ ವಾಕ್ಯಂ ಸರ್ವಂ ಕಾಮಂ ಕರೋಮ್ಯಹಮ್‌ ॥೧೦॥ 


ಹೀಗೆ ಹೇಳಲ್ಪಟ್ಟರಾಜನು ಮನಸ್ಸಿನಲ್ಲಿ ಸಂತೋಷವನ್ನು ಹೊಂದಿದವನಾಗಿ 
ಬಾಹುಕನನ್ನು ಕುರಿತು ನೀನು ಹೇಳಿದಂತೆಯೇ ನಾಳೆ ನಡೆಯುವುದಾದರೆ ನಿನ್ನ ಯಾವ 
ಇಚ್ಛೆಯನ್ನು ನಾನು ಪೂರೈಸಲಿ? ನಿನ್ನ ಮಾತನ್ನು ನಾನು ಸ್ವೀಕರಿಸುತ್ತೇನೆ (ನಂಬುತ್ತೇನೆ) 
ನಿನಗೆ ಅಪೇಕ್ಷಿತವಾದುದೆಲ್ಲವನ್ನೂಕೊಡುತ್ತೇನೆ ಎಂದು ಹೇಳಿದನು. 

ತತಃ ಪರೀಕ್ಷಾ ಮಶ್ಚಾನಾಂ ಚಕ್ರೇ ರಾಜ್ಞಃ ಸ ಬಾಹುಕಃ । 

ಅಶಶಾಲಾಮುಪಾಗಮ್ನ ಭಾರ್ಗಸರಿನಪಾಜಯಾ 11೧೨! 

ವ py ಎ ಲ ಣಾ 

ಆಗ ಯತುಪರ್ಣನ ಆಜ್ಞೆಯಿಂದ ಬಾಹುಕನು ಅಶ್ತಫಾಲೆಗೆ ಹೋಗಿ ರಾಜನ 
ಅಶ್ಚಗಳ ಪರೀಕ್ಷೆಯನ್ನು ಮಾಡಿದನು. 

ಸ ತರ್ಯಮಾಣೋ ಬಹುಶ ಯತುಪರ್ಣೇನ ಬಾಹುಕ: । 

ಅಧ್ಯಗಚ್ಛತ್‌ ಕೃಶಾನಶ್ಚಾನ್‌ ಸುವೇಗಾನದ್ದನಿ ಕ್ಷಮಾನ್‌ HOA 

ಅನೇಕಬಾರಿ ಯತುಪರ್ಣನಿಂದ ತ್ವರೆಮಾಡಲ್ಪಡುತ್ತಿದ್ದಆ ಬಾಹುಕನು ಆಲ್ಲಿದ್ದ 
ಕೃಶವಾದ ಅಶ್ವಗಳನ್ನು ಒಳ್ಳೆಯವೇಗವುಳ್ಳವುಗಳೆಂದೂ ದೂರದಾರಿಯನ್ನುಹೋಗುವ 
ಸಾಮರ್ಥ್ಯವುಳ್ಳವುಗಳೆಂದೂ ನಿಶ್ಚಯಿಸಿದನು. 

ತೇಜೋಬಲಸಮಾಯುಕ್ತಾನ್‌ ಕುಲಶೀಲಸಮನ್ನಿತಾನ್‌ । 

ವರ್ಜಿತಾಂಲ್ಲಕಣೈರ್ಹೀನೈ: ಪೃಥುಪ್ರೋಥಾನ್‌ ಮಹಾಹನೂನ್‌ 110೪॥ 


-634- ಮಹಾಭಾರತ ವನಪರ್ವ 


ಶುದ್ಧಾನ್‌ ದಶಭಿರಾವರ್ಶೈಃ ಸಿಂಧುಜಾನ್‌ ವಾತರಂಹಸಃ । 
ದೃಶ್ಯಮಾನಾನ್‌ ಕೃಶಾನಂಗೈರ್ಜವೇನಾಪ್ರತಿಮಾನ್‌ ಪಥಿ 11೧೫ 


ತೇಜೋಬಲಸಮಾಯುಕ್ತವಾದ ಕುಲಶೀಲಗಳಿಂದ ಕೂಡಿದ ಹೀನಲಕ್ಷಣಗಳಿಂದ 
ರಹಿತವಾದ ವಿಸ್ತಾರವಾದ ಕಟಿಯನ್ನು ಮತ್ತು ದೊಡ್ಡಹನುವನ್ನುಹೊಂದಿದ ಹತ್ತು 
ಸುಳಿಗಳಿಂದಕೂಡಿದ ಸಿಂಧುದೇಶದ ವಾತವೇಗವುಳ್ಳ ಶುದ್ಧವಾದ ಅಂಗಗಳು 
ಕೃಶವಾದರೂ ವೇಗದಲ್ಲಿಯೂ ಮತ್ತು ಮಾರ್ಗದಲ್ಲಿಯೂ ಅಸದೃಶವಾದ 
ಕುದುರೆಗಳನ್ನುಆರಿಸಿದನು. 


ದೃಷ್ಟ್ವಾ ತಾನಬ್ರವೀದ್‌ ರಾಜಾ ಕಿಂಚಿತ್‌ ಕೋಪಸಮಾನ್ವಿತಃ । 

ಕಿಮಿದಂ ಪ್ರಾರ್ಥಿತಂ ಕರ್ತುಂ ಪ್ರಲಬ್ಧವ್ಯಾ ಹಿ ತೇ ವಯಮ್‌ ॥೧೬॥ 
ಕಥಮಲ್ಲಬಲಪ್ರಾಣಾ ವಕ್ಷ 10ತೀಮೇ ಹಯಾ ರಥಮ್‌ ॥ 
ಮಹಾಂತಮಪಿ ಚಾಧ್ದಾನಂ ಗಂತವ್ಯಂ ಕಥಮೀದೃಶ್ಯಃ 10೭11 


ಅವುಗಳನ್ನುನೋಡಿದ ರಾಜನು ಸ್ಪಲ್ಪಕೋಪದಿಂದ ಕೂಡಿದವನಾಗಿ ನೀನು ಏನು 
ಮಾಡಲು ಹೊರಟಿರುವೆ? ನನಗೆ ಮೋಸಮಾಡಲು ಉದ್ಯುಕ್ತನಾಗಿಲ್ಲವಷ್ಟೇ? 
ಅಲ್ಲಬಲಪ್ರಾಣವುಳ್ಳ ಈ ಕುದುರೆಗಳು ಬಹಳ ದೂರ ಹೇಗೆ ರಥವನ್ನು ಹೊರುತ್ತವೆ? 
ಇಂತಹ ಕುದುರೆಗಳು ದೀರ್ಫ್ಥವಾದ ಮಾರ್ಗವನ್ನು ಹೇಗೆ ಪ್ರಯಾಣಮಾಡುತ್ತವ? 


ಎಂದು ಕೇಳಿದನು. 
ಬಾಹುಕಃ 

ಏತೇ ಹಯಾ ಗಮಿಷ್ಯಂತಿ ವಿದರ್ಭಾನ್‌ ನಾತ್ರ ಸಂಶಯಃ । 
ಅಶ್ವಾನ್‌ಯಾನ್‌ ಮನ್ಯಸೇ ರಾಜನ್‌ ಬ್ರೂಹಿ ತಾನ್‌ ಯೋಜಯಾಮಿ ತೇ ॥ 

ಈ ಅಶ್ವಗಳು ವಿದರ್ಭವನ್ನು ತಲುಪುತ್ತವೆ ಇದರಲ್ಲಿ ಸಂಶಯವಿಲ್ಲ. ರಾಜನೇ 
ಇಲ್ಲದಿದ್ದರೆ ಯಾವ ಅಶ್ಪಗಳು ನಿನಗೆ ಸರಿಯಾಗಿ ತೋರುತ್ತವೆ ಎಂದು ಹೇಳು 
ಅವುಗಳನ್ನೇ ರಥಕ್ಕೆ ಹೂಡುತ್ತೇನೆ. 

ತ್ವಮೇವ ಹಯತತ್ತ್ವಜ್ಞಃ ಕುಶಲಶ್ಟಾಸಿ ಬಾಹುಕ । 

ಯಾನ್‌ ಮನ್ಯಸೇ ಸಮರ್ಥಾನ್‌ ತ್ತಂ ಕ್ಷಿಪ್ರಂ ತಾನೇವ ಯೋಜಯ ॥ 


ತೀರ್ಥಯಾತ್ರಾಪರ್ವ 6ನ 


ನೀನೇ ಹಯತತ್ವವನ್ನು ತಿಳಿದವನೂ ಕುಶಲನೂ ಆಗಿದ್ದೀಯೆ. ಬಾಹುಕನೇ, ಯಾವ 
ಅಶ್ಚಗಳು ಸಮರ್ಥವಾಗಿವೆಯೆಂದು ನೀನು ಭಾವಿಸುವಿಯೋ ಅವುಗಳನ್ನು ಬೇಗ 
ರಥಕ್ಕೆ ಹೂಡು ಎಂದು ಯತುಪರ್ಣನು ಹೇಳಿದನು. 


ತತಸ್ಪದಶ್ಚಾಂಶ್ಚತುರಃ ಕುಲಶೀಲಸಮನ್ನಿತಾನ್‌ | 

ಯೋಜಯಾಮಾಸ ಕುಶಲೋ ಜವಯುಕ್ತಾನ್‌ ರಥೇ ನಳಃ [le] 

ಆಗ ಕುಶಲನಾದ ನಳನು ಕುಲಶೀಲಸಮನ್ನಿತವಾದ ವೇಗಯುಕ್ತವಾದ 
ನಾಲ್ಕುಕುದುರೆಗಳನ್ನು ರಥದಲ್ಲಿಹೂಡಿದನು. 


ತತೋ ಯುಕ್ತಂ ರಥಂ ರಾಜಾ ಸಮಾರೋಹತ್‌ ತ್ಹರಾನ್ವಿತಃ । 
ಅತಃ ಪರ್ಯಪತನ್‌ ರಾಜನ್‌ ಜಾನುಭಿಸ್ತೇ ಹಯೋತ್ತಮಾಃ ॥೨೧॥ 


ಆಗ ರಾಜನು ತ್ವರೆಯಿಂದ ಹೂಡಿದ ರಥವನ್ನುಏರಿದನು. ರಾಜನೇ ಆ ಶ್ರೇಷ್ಠವಾದ 
ಅಶ್ಚಗಳು ತಮ್ಮ ಮಂಡಿಯಿಂದ ಭೂಮಿಯನ್ನು ಮುಟ್ಟುತ್ತಾ ನೆಗೆದವು. 


ತತೋ ನರವರಃಶ್ರೀಮಾನ್‌ ನಳೋ ರಾಜಾ ವಿಶಾಂಪತೇ ॥ 
ಸಾಂತ್ಸಯಾಮಾಸ ತಾನಶ್ಪಾನ್‌ ತೇಜೋಬಲಸಮನ್ನಿಫಾನ್‌ 1೨೨1 


ಎಲ್ಫೆ ರಾಜನೇ, ಆಗ ಪುರುಷಶ್ರೇಷ್ಠನೂ ಶ್ರೀಮಂತನೂ ರಾಜನೂ ಆದ ನಳನು 
ತೇಜೋಬಲಸಮನ್ನಿತವಾದ ಆ ಕುದುರೆಗಳನ್ನು ಸಮಾಧಾನ ಪಡಿಸಿದನು. 

ರಶ್ಶಿಭಿಶ್ಚ ಸಮುದ್ಯಮ್ಯ ನಳೋ ಯಾತುಮಿಯೇಷ ಸಃ । 

ಸೂತಮಾರೋಪ್ಯ ವಾರ್ಷೇಯಂ ಜವಮಾಸ್ನಾಯ ವೈ ಪರಮ್‌ ॥೨೩॥ 

ನಳನು ಕಡಿವಾಣಗಳನ್ನು ಹಡಿದು ವೃಷ್ಠಿಕುಲದಲ್ಲಿ ಜನಿಸಿದ ಇನ್ನೊಬ್ಬಮನುಷ್ಯನನ್ನು 
(ವಾರ್ಟೇಯನನ್ನು) ಸೂತನನ್ನಾಗಿ ಮಾಡಿಕೊಂಡು ಶ್ರೇಷ್ಠವಾದ ಜವವನ್ನುಹೊಂದಿ 
ರಥವನ್ನು ನಡೆಸಲು ಉದ್ಯುಕ್ತನಾದನು. 


ತೇ ಚೋದ್ಯಮಾನಾ ಬಹುಧಾ ಬಾಹುಕೇನ ಹಯೋತ್ತಮಾಃ । 
ಸಮುತ್ತೇತುರಿವಾಕಾಶಂ ರಥಿನಂ ಮೋಹಯಂತಿ ಚ 11೨೪ 


-636- ಮಹಾಭಾರತ ವನಪರ್ವ 


ಬಾಹುಕನಿಂದ ಅನೇಕರೀತಿಯಿಂದ ಪ್ರೇರಿಸಲ್ಪಟ್ಟ ಆ ಶ್ರೇಷ್ಠವಾದ ಅಶ್ವಗಳು 
ರಥಿಕನಾದ ಯತುಪರ್ಣನಿಗೆ ಮೋಹವನ್ನು ಉಂಟುಮಾಡುತ್ತಾ ಆಕಾಶದಲ್ಲಿನೆಗೆದಂತೆ 
ಓಡಿದವು. 


ತಥಾ ತು ದೃಷ್ಟ್ವಾ ತಾನಶ್ಚಾನ್‌ ವಹತೋ ವಾತರಂಹಸಃ । 
ಅಯೋಧ್ಯಾಧಿಪತಿಃ ಶ್ರೀಮಾನ್‌ ವಿಸ್ಮಯಂ ಪರಮಂ ಯಯೌ ॥1೨೫॥ 


ಅಯೋಧ್ಯಾಧಿಪತಿಯಾದ ಶ್ರೀಮಂತನಾದ ಯತುಪರ್ಣನು ವಾಯುವೇಗದಿಂದ 
ಹಾಗೆ ರಥವನ್ನು ಎಳೆಯುವ ಆ ಅಶ್ವಗಳನ್ನು ನೋಡಿ ಬಹಳ ವಿಸ್ಮಯವನ್ನು 
ಹೊಂದಿದನು. 


ರಥಘೋಷಂ ಚ ತಂ ಶ್ರುತ್ವಾ ಹಯಾನಾಂ ಗ್ರಹಣಂ ಚ ತತ್‌ 1 
ವಾರ್ಷ್ಗೇಯಶ್ಚಿಂತಯಾಮಾಸ ಬಾಹುಕಸ್ಯ ಹಯಜ್ಞತಾಮ್‌ 11೨೬॥ 


ರಥಘೋಷವನ್ನು ಕೇಳಿ ಮತ್ತು ಅಶ್ವಗಳ ಕಡಿವಾಣಗಳನ್ನು ಹಿಡಿಯುವ 
ಸಾಮಾರ್ಥ್ಯವನ್ನು ನೋಡಿ ವಾರ್ಷೇಯನಾದ ಸೂತನು ಬಾಹುಕನ 
ಅಶ್ಚವಿದ್ಯಾಪರಿಣತಿಯನ್ನು ಕುರಿತು ಚಿಂತಿಸಿದನು. 


ಕಿಂನು ಸ್ಕಾನ್ಯಾತಲಿರಯಂ ದೇವರಾಜಸ್ಯ ಸಾರಥಿಃ 1 
ತಥಾ ಹಿ ಲಕ್ಷಣಂ ವೀರೇ ಬಾಹುಕೇ ದೃಶ್ಯತೇ ಮಹತ್‌ 11೨೭1 


ಇವನೇನು ದೇವರಾಜನಾದ ಇಂದ್ರನ ಮಾತಲಿಯೇ? ವೀರನಾದ ಈ 
ಬಾಹುಕನಲ್ಲಿಅಂತಹ ಲಕ್ಷಣವು ಕಂಡುಬರುತ್ತಿದೆ. 


ಶಾಲಿಹೋತ್ರೋತಪಿ ಕಿಂನು ಸ್ಯಾದ್ಧಯಾನಾಂ ಕುಲತತ್ತ್ವವಿತ್‌ ॥ 
ಮಾನುಷಂ ಪರಮಂ ಪ್ರಾಪ್ತೋ ವಪುಃ ಪರಮಶೋಭನಮ್‌ ॥1೨೮॥ 


ಅಥವಾ ಹಯಗಳ ಕುಲಗಳ ವಿಷಯದಲ್ಲಿಪರಿಣತನಾದ ಪರಮ ಶೋಭನವಾದ 
ಮನುಷ್ಯದೇಹವನ್ನು ಧರಿಸಿದ ಶಾಲಿಹೋತ್ರ ಯಷಿಯಿರಬಹುದೆ? 


ಉತಾಹೋಸ್ಟಿದ್‌ ಭವೇದ್‌ರಾಜಾ ನಳ: ಪರಪುರಂಜಯಃ 1 
ಸೋಠಯಂ ನೃಪತಿರಾಯಾತ ಇತ್ಯೇವಂ ಸಮಚಿಂತಯತ್‌ 11೨೯॥1 


ತೀರ್ಥಯಾತ್ರಾಪರ್ವ -637- 


ಅಥವಾ ಇವನು ಪರಪುರಂಜಯನಾದ ನಳನಾಗಿ ಇಲ್ಲಿಗೆ ಬಂದಿರಬಹುದೆ ಎಂದೂ 
ಈ ರೀತಿಯಾಗಿ ಆಲೋಚಿಸಿದನು. 


ಅಥವಾ5ಯಂ ನಳಾದ್‌ ವೇದ ವಿದ್ಯಾಂ ತಾಮೇವ ಬಾಹುಕ: । 
ತುಲ್ಕಂ ಹಿ ಲಕಯೇ ಜ್ಞಾನಂ ಬಾಹುಕಸ್ಕ ನಳಸ್ಕ ಚ HAO 
ಷಿ ದು ೮ ಸ್ಟೆ 


ಅಥವಾ ಈ ಬಾಹುಕನು ನಳನಿಂದ ಅವನು ತಿಳಿದಿರುವ ಅಶ್ವವಿದ್ಯೆಯನ್ನೇ 
ಸಂಪಾದಿಸಿದ್ದಾನೆಯೇ? ಬಾಹುಕ ಮತ್ತು ನಳ ಇವರಿಬ್ಬರ ಅಶ್ವಜ್ಞಾನವು ಸಮಾನವೆಂದು 
ತೋರುತ್ತಿದೆ. 

ಅಪಿ ಚೇದಂ ವಚಸ್ತುಲ್ಕಮಸ್ಯ ಮನ್ಯೇ ನಳಸ್ಕ ಚ । 

ನಾಯಂ ನಳೋ ಮಹಾವೀರ್ಯಃ ತದ್ದಿದ್ಯಪ್ವ ಭವಿಷ್ಯತಿ HAO 

ಪ್ರಚ್ಛನ್ನಾ ಹಿ ಮಹಾತ್ಮಾನಃ ಚರಂತಿ ಪೃಥಿವೀಮಿಮಾಮ್‌ । 

ೈವೇನ ವಿಧಿನಾ ಯುಕ್ತಾಃ ಶಕ್ತಾಶ್ಚೈವ ವಿರೂಪಿಣಃ 12.೨1 


ಮತ್ತು ಬಾಹುಕನು ಆಡುವ ಮಾತುಗಳೂ ಸಹ ನಳನಮಾತುಗಳಿಗೆ 
ಸಮಾನವಾಗಿವೆ. ಇವನು ಮಹಾಪರಾಕ್ರಮಿಯಾದ ನಳನಲ್ಲ. ಆದರೆ ನಳನ 
ವಿದ್ಯೆಯನ್ನು ಮಾತ್ರ ಹೊಂದಿದ್ದಾನೆ. ಮಹಾತ್ಮರು ದೈವವಿಧಿಗೆ ವಶರಾಗಿ ಶಕ್ತರಾಗಿದ್ದರೂ 
ಸಹ ವಿರೂಪವನ್ನು ಧರಿಸಿ ಈ ಭೂಮಿಯಲ್ಲಿ ಪ್ರಚ್ಛನ್ನರಾಗಿ ಸಂಚರಿಸುತ್ತಾರೆ. 


ಭವೇತ್ತು ಮತಿಬೇದೋ ಮೇ ಗಾತ್ರವೈರೂಪ್ಯಕಂ ಪ್ರತಿ । 
ಪ್ರಮಾಣಾತ್‌ ಪರಿಹೀನಸ್ತು ಭವೇದಿತಿ ಹಿ ಮೇ ಮತಿಃ A&I 


ನ್‌ 

ವಯಃಪ್ರಮಾಣಂ ತತ್ತುಲ್ಯಂ ರೂಪೇಣ ತು ವಿಷರ್ಯಯಃ ॥ 

ನಳಂ ಸರ್ವಗುಣೈರ್ಯುಕ್ತಂ ಮನ್ಯೇ ಬಾಹುಕಮಂತತಃ Av 

ಏವಂ ವಿಚಾರ್ಯ ಬಹುಶೋ ವಾರ್ಷೇಯಃ ಪರ್ಯಚಿಂತಯತ್‌ । 

ಹೃದಯೇನ ಮಹಾರಾಜ ಪುಣ್ಯತ್ಲೋಕಸ್ಯ ಸಾರಥಿಃ 11೩೫1 

ಈ ಶರೀರದ ವ್ಯತ್ಯಾಸವನ್ನು ನೋಡಿ ನನಗೆ ಏನಾದರೂ ಬುದ್ಧಿಭೇದ 
ಉಂಟಾಗಿರಬಹುದು. ಇವನು ಪ್ರಮಾಣದಿಂದ ಹೀನನಾದ (ಎತ್ತರದಲ್ಲಿ 


-638- ಮಹಾಭಾರತ ವನಪರ್ವ 


ಕಡಿಮೆಯಾದ ) ನಳನೇ ಇರಬಹುದು ಎಂದು ನನ್ನಬುದ್ಧಿ ವಯಸ್ಸಿನ ಪ್ರಮಾಣವು 
ನಳನ ವಯಸ್ಸಿಗೆ ಸಮಾನವಾಗಿದೆ. ರೂಪವು ಮಾತ್ರ ವಿಪರೀತವಾಗಿದೆ. ಎಷ್ಟು 
ಯೋಚಿಸಿದರೂ ಈ ಬಾಹುಕನನ್ನು ಸರ್ವಗುಣಯುಕ್ತನಾದ ನಳನೆಂದೇ ನಾನು 
ಭಾವಿಸುತ್ತೇನೆ. ಹೀಗೆ ಎಲೈ ಮಹಾರಾಜನೇ! ಪುಣ್ಯಶ್ಲೋಕನಾದ ಯತುಪರ್ಣನ 
ಸಾರಥಿಯಾದ ವಾರ್ಷೆಯನು ಮನಸ್ಸಿನಲ್ಲಿಯೇ ಹೀಗೆ ಅನೇಕಬಾರಿ 
ವಿಚಾರಮಾಡಿದನು. 


ಖತುಪರ್ಣಸ್ತು ದೃಷ್ಟ್ಟೈವ ಬಾಹುಕಸ್ಯ ಹಯಜ್ಞತಾಮ್‌ । 

ಚಿಂತಯನ್‌ ಮುಮುದೇ ವೀರಃ ಸಹವಾರ್ಷ್ಸೇಯಸಾರಧಥಿಃ WALI 

ವೀರನಾದ ಯತುಪರ್ಣನಾದರೋ ಬಾಹುಕನ ಅಶ್ಚಕೌಶಲವನ್ನು ನೋಡಿಯೇ 
ಅವನ ವಿದ್ಯೆಯನ್ನು ಚಿಂತಿಸುತ್ತಾ ಆ ಸೂತ ಮತ್ತು ಸಾರಥಿಯ ಜೊತೆಯಲ್ಲಿ 
ಸಂತೋಷಪಟ್ಟನು. 


ಬಲಂ ಶೌರ್ಯಂ ತಥೋತ್ಸಾಹಂ ಹಯಾನಾಂ ಗ್ರಹಣಂ ಚ ತತ್‌ | 
ಪರಂ ಯತ್ನಂ ಚ ಸಂಪ್ರೇಕ್ಷ್ಯ ಪರಾಂ ಮುದಮವಾಪ ಸಃ 11೩೭! 


ಅವನು ಬಾಹುಕನ ಬಲವನ್ನೂ ಶೌರ್ಯವನ್ನೂ ಉತ್ಸಾಹವನ್ನೂ ಅಶ್ವಗಳನ್ನು 
ಹಿಡಿಯುವ ಶ್ರೇಷ್ಠವಾದ ಪ್ರಯತ್ನವನ್ನೂ ನೋಡಿ ಬಹಳ ಸಂತೋಷವನ್ನು ಹೊಂದಿದನು. 


11 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಪಂಚಷಷ್ಟಿತಮೋ5ಧ್ಯಾಯಃ (| 
॥ ತೀರ್ಥಯಾತ್ರಾಪರ್ವಣಿ ಏಕವಿಂಶೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಅರವತ್ವೆದನೆಯ ಅಧ್ಯಾಯ ಮುಗಿಯಿತು. 
Kk 


ತೀರ್ಥಯಾತ್ರಾಪರ್ವ -639- 


ಅರವತ್ತಾರನೆಯ ಅಧ್ಯಾಯ 


(ಬಾಹುಕನ ಸಾರಥ್ಯ. ಖತುಪರ್ಣನಿಂದ ಅಶ್ವಹೃದಯಪ್ರಾಪ್ತಿ. ನಳದೇಹದಿಂದ 
ಕಲಿಯ ನಿರ್ಗಮನ ನಳನ ಪ್ರಕೃತಿಸ್ಥಿತಿ.) 


ಬೃಹದಶ್ವ 
ಸ ನದೀಃ ಪರ್ವತಾಂಶ್ಚೆವ ವನಾನಿ ಚ ಸರಾಂಸಿ ಚ । 
ಅತಿಚಕ್ರಾಮ ವೇಗೇನ ಖೇಚರಃ ಖೇ ಚರನ್ನಿವ mol 
ಗಗನಚರನಾದವನು ಗಗನದಲ್ಲಿ ಸಂಚರಿಸುವಂತೆ ಬಾಹುಕನು ನದಿಗಳನ್ನು 
ಪರ್ವತಗಳನ್ನು ವನಗಳನ್ನು ಮತ್ತು ಸರೋವರಗಳನ್ನು ದಾಟಿ ಸಾಗಿದನು. 


ತಥಾ ಪ್ರಯಾತೇ ತು ರಥೇ ತದಾ ಭಾರ್ಗಸ್ಪರಿರ್ನಪಃ | 


ಉತ್ತರೀಯಮಥಾಪಶ್ಯದ್‌ ಭ್ರಷ್ಟಂ ಪರಪುರಂಜಯಃ NE] 
ತತಃ ಸ ತ್ಲರಮಾಣಸ್ತು ಪಟೇ ನಿಪತಿತೇ ತದಾ । 
ಗ್ರಹೀಷ್ಯಾಮೀತಿ ತಂ ರಾಜನ್‌ ನಳಮಾಹ ಮಹಾಮನಾಃ 11೩1 


ರಥವು ಹಾಗೆ ಸಾಗುತ್ತಿರಲು ಆಗ ಪರಪುರಂಜಯನಾದ ಯತುಪರ್ಣರಾಜನು 
ತನ್ನಉತ್ತರೀಯವು ಬಿದ್ದು ಹೋದುದನ್ನು ಗಮನಿಸಿದನು. ಮಹಾಮನನಾದ ಅವನು 
ಉತ್ತರೀಯವು ಬಿದ್ದುಹೋಗುತ್ತಿರಲು ಅದನ್ನುತೆಗೆದುಕೊಳ್ಳುವೆನೆಂದು ತ್ವರೆಯಿಂದ 
ನಳನನ್ನು ಕುರಿತು ಹೇಳಿದನು. 

ನಿಗೃಹ್ಲೀಷ್ಟ ಮಹಾಬುದ್ದೇ ಹಯಾನೇತಾನ್‌ ಮಹಾಜವಾನ್‌ | 

ವಾರ್ಷೇಯೋ ಯಾವದೇತನ್ನೇ ಪಟಮಾನಯತಾಮಿತಿ 11೪॥ 


ಎಲ್ಫೆ ಮಹಾಬುದ್ಧಿಯುಳ್ಳವನೇ, ಈ ಮಹಾವೇಗವನ್ನು ಹೊಂದಿರುವ ಅಶ್ವಗಳನ್ನು 
ನಿಲ್ಲಿಸು ಅಷ್ಟರಲ್ಲಿವಾರ್ಷ್ಗೆಯನು ನನ್ನಉತ್ತರೀಯವನ್ನುತರಲಿ. 


ನಳಸ್ತಂ ಪ್ರತ್ಯುವಾಚಾಥ ದೂರೇ ಭ್ರಷ್ಟ ಪಟಸ್ತವ । 


ಡ್‌ 


ಯೋಜನಂ ಸಮತಿಕ್ರಾಂತೋ ನ ಚ ಶಕೃಸ್ತ್ವಯಾ ಪುನಃ 11೫1 


-640- ಮಹಾಭಾರತ ವನಪರ್ವ 


ನಳನು ಅವನನ್ನು ಕುರಿತು ನಿನ್ನ ಉತ್ತರೀಯವು ಬಹಳ ದೂರದಲ್ಲಿ 
ಬಿದ್ದುಹೋಯಿತು. ನಾವು ಅದನ್ನು ದಾಟಿ ಒಂದುಯೋಜನ ಬಂದಿದ್ದೇವೆ. ನೀನು 
ಅದನ್ನು ಪುನಚೆಗೆದುಕೊಳ್ಳು ಸಾಧ್ಯವಿಲ್ಲ ಎಂದು ಉತ್ತರವನ್ನು ಕೊಟ್ಟನು. 


ಏವಮುಕ್ತೋ ನಳೇನಾಥ ತಥಾ ಭಾರ್ಗಸರಿರ್ನಪಃ । 
ಆಸಸಾದ ವನೇ ರಾಜನ್‌ ಫಲವಂತಂ ವಿಭೀತಕಮ್‌ 11೭ 


ನಳನಿಂದ ಹೀಗೆ ಹೇಳಲ್ಪಟ್ಟ ಯತುಪರ್ಣರಾಜನು ಮುಂದೆ ಹಣ್ಣುಗಳನ್ನು 
ಬಿಟ್ಟಿರುವ ಒಂದು ತಾರಿಯ ಮರವನ್ನು ಸಮೀಪಿಸಿದನು. 


ಠಂ ದೃಷ್ಟ್ವಾ ಬಾಹುಕಂ ರಾಜಾ ತರಮಾಣೋತಭ್ಯಭಾಷತ | 
ಮಮಾಷಿ ಸೂತ ಪಠ್ಯ ತಂ ಸಂಖ್ಯಾನೇ ಪರಮಂ ಬಲಮ್‌ 11೭1 


ಅದನ್ನು ನೋಡಿ ಆ ರಾಜನು ಶೀಘ್ರವಾಗಿ ಬಾಹುಕನನ್ನು ಕುರಿತು ಸೂತನೇ 
ಎಣಿಸುವುದರಲ್ಲಿನನ್ನ ಶ್ರೇಷ್ಠನಾಮರ್ಥ್ಯವನ್ನುನೋಡು ಎಂದು ಹೇಳಿದನು. 


ಸರ್ವಃ ಸರ್ವಂ ನ ಜಾನಾತಿ ಸರ್ವಜ್ಞೋ ನಾಸ್ತಿ ಕಶ್ಚನ । 
ನೈಕತ್ರ ಪರಿನಿಷ್ಠಾನಸ್ತಿ ಜ್ಞಾನಸ್ಯ ಪುರುಷೇ ಕ್ವಚಿತ್‌ ॥1೮॥ 


ಎಲ್ಲರೂ ಎಲ್ಲವನ್ನೂ ತಿಳಿದಿರುವುದಿಲ್ಲ. ಯಾವನೂ ಸರ್ವಜ್ಞನಲ್ಲ. ಜ್ಞಾನವು 
ಯಾವುದೇ ಪುರುಷನಲ್ಲಿಪರಿಪೂರ್ಣವಾಗಿರುವುದಿಲ್ಲ. 


ವೃಕ್ಷೇತಸ್ಮಿನ್‌ ಯಾನಿ ಪರ್ಣಾನಿ ಫಲಾನ್ಯಪಿ ಚ ಬಾಹುಕ । 

ಪತಿತಾನಿ ಚ ಯಾನ್ಯತ್ರ ತತ್ರೆಕಮಧಿಕಂ ಕೃತಮ್‌ wel 
ಏಕಪತ್ರಾಧಿಕಂ ಪತ್ರಂ ಫಲಮೇಕಂ ಚ ಬಾಹುಕ । 

ಪಂಚಕೋಟ್ಯೋಥ ಪತ್ರಾಣಾಂ ದ್ವಯೋರಪಿ ಚ ಶಾಖಯೋಃ ॥೧೦॥ 


ಬಾಹುಕನೇ, ಈ ವೃಕ್ಷದಲ್ಲಿ ಎಷ್ಟು ಎಲೆಗಳು ಮತ್ತು ಫಲಗಳಿವೆಯೋ ಮತ್ತು 
ವೃಕ್ಷದಿಂದ ನೆಲದ ಮೇಲೆ ಎಷ್ಟುಎಲೆಗಳು ಮತ್ತು ಫಲಗಳು ಬಿದ್ದಿವೆಯೋ ಅದರಲ್ಲಿ 
ನೆಲದಮೇಲೆ ಬಿದ್ದಿರುವುದಕ್ಕಿಂತ ವೃಕ್ಷದಲ್ಲಿ ಒಂದು ಪತ್ರವು ಮತ್ತು ಒಂದು ಫಲವೂ 
ಅಧಿಕವಾಗಿದೆ. ಈ ಎರಡು ಕೊಂಬೆಗಳಲ್ಲಿ ಒಟ್ಟು (ಐದುಕೋಟಿ ಪತ್ರಗಳಿವೆ) 


ತೀರ್ಥಯಾತ್ರಾಪರ್ವ -641- 


ಪ್ರಚಿನುಹ್ಯಸ್ಯ ಶಾಖೇ ದ್ವೇ ಯಾಶ್ಚಾನ್ಯಾ: ಪ್ರತಿಶಾಖಕಾ: । 


ಆಭ್ಯಾಂ ಫಲಸಹಸ್ರೇ ದ್ದೇ ಪಂಚಾನಾಂ ಶತಮೇವ ಚ । 


ತತೋ ರಥಾದವಪ್ಪತ್ಯ ರಾಜಾನಂ ಬಾಹುಕೋತಬ್ರವೀತ್‌ moon 


EL 


ಈ ಎರಡು ಶಾಖೆಗಳಲ್ಲಿ ಮತ್ತು ಅವುಗಳಿಗೆ ಇರುವ ರೆಂಬೆಗಳಲ್ಲಿ ಇರುವ 
ಫಲಗಳನ್ನು ಕಿತ್ತುಕೋ ಅವು ಒಟ್ಟುಎರಡುಸಾವಿರದ ಐದುನೂರು ಫಲಗಳಾಗುತ್ತವೆ. 
(ಎಂದು ಹೇಳಿದನು.) 


ಪರೋಕ್ಷಮಿವ ಮೇ ರಾಜನ್‌ ಕತ್ಸಸೇ ಶತ್ರುಕರ್ಶನ । 
ಅಥ ತೇ ಗಣಿತೇ ರಾಜನ್‌ ವಿಜಾನಾಮ್ಯಪರೋಕ್ಷತಾಮ್‌ 11೧೨! 


ಆಗ ಬಾಹುಕನು ರಥದಿಂದ ಕೆಳಗೆ ಹಾರಿ ರಾಜನನ್ನು ಕುರಿತು ಹೇಳಿದನು 
ಶತ್ರುಕರ್ಶನನಾದ ರಾಜನೇ ನನಗೆ ಏನೂ ತಿಳಿಯುವುದಿಲ್ಲವಂಬಂತೆ 
ಮಾತನಾಡುತ್ತಿದ್ದೀಯೆ, ಈಗ ನಾನು ಆ ಫಲಗಳನ್ನುಎಣಿಸಿ ಪ್ರತ್ಯಕ್ಷವಾಗಿ ತಿಳಿಯುತ್ತೇನೆ. 


ಪ್ರತ್ಯಕ್ಷಂ ತೇ ಮಹಾರಾಜ ಗಣಯಿಷ್ಯೇ ವಿಭೀತಕಮ್‌ । 
ಅಹಂ ಹಿ ನಾಭಿಜಾನಾಮಿ ಭವೇದೇವಂ ನವೇತಿ ಚ 11೧೩ 


ಮಹಾರಾಜನೇ ನೀನು ಹೇಳಿದುದು ಸರಿಯೋ ಅಲ್ಲವೋ ಎಂದು ನನಗೆ 
ತಿಳಿದಿಲ್ಲ. ನಿನ್ನಎದುರಿಗೆ ಆ ತಾರಿಯ ಫಲಗಳನ್ನು ಎಣಿಸುವೆನು. 

ಸಂಖ್ಯಾಸ್ಯಾಮಿ ಫಲಾನ್ಯಸ್ಯ ಪಶ್ಯತಸ್ತೇ ಜನಾಧಿಪ ॥ 

ಮುಹೂರ್ತಮಿವ ವಾರ್ಷ್ಣೇಯೋ ರಶ್ಮೀನ್‌ ಯಚ್ಛತು ವಾಜಿನಾಮ್‌ ॥ 

ಎಲೈ ಜನಾಧಿಪನೇ, ನೀನು ನೋಡುತ್ತಿರುವಂತೆಯೇ ಈ ಕೊಂಬೆಯ ಫಲಗಳನ್ನು 
ಎಣಿಸುತ್ತೇನೆ. ಈ ವಾರ್ಷ್ಣೆಯನು ಒಂದು ಮುಹೂರ್ತಕಾಲ ಕುದುರೆಗಳ 
ಕಡಿವಾಣವನ್ನು ಹಿಡಿದುಕೊಂಡಿರಲಿ. 

ತಮಬ್ರವೀನ್ನೃಪಃ ಸೂತಂ ನಾಯಂ ಕಾಲೋ ವಿಲಂಬಿತುಮ್‌ । 

ಬಾಹುಕಸ್ತ ಖುವೀದೇನಂ ಪರಂ ಯತ್ನಂ ಸಮಾಸ್ಥಿತಃ 11೧೫1! 

ಪ್ರತೀಕ್ಸ್ತ ಮುಹೂರ್ತಂ ತ್ಲಮಥವಾ ತ್ವರತೇ ಭವಾನ್‌ ॥ 

ಏಷ ಯಾತಿ ಶಿವಃ ಪಂಥಾ ಯಾಹಿ ವಾರ್ಷೇಯಸಾರಧಿಃ 11೧೬॥ 


-642- ಮಹಾಭಾರತ ವನಪರ್ವ 


ಅವನನ್ನುಕುರಿತು ರಾಜನು ಇದು ವಿಳಂಬಮಾಡುವುದಕ್ಕೆ ಸಮಯವಲ್ಲಎಂದು 
ಹೇಳಿದನು. ಬಾಹುಕನಾದರೋ ಅವನನ್ನು ಕುರಿತು ಮಹಾಪ್ರಯತ್ನವನ್ನುಮಾಡುತ್ತಲೇ 
ಒಂದು ಮುಹೂರ್ತನಿರೀಕ್ಷಿಸು. ಇಲ್ಲದಿದ್ದರೆ ನೀನು ತ್ವರೆಮಾಡುತ್ತಿದ್ದೀಯೆ, ಈ 
ಮಂಗಳವಾದ ಮಾರ್ಗವು ಮುಂದೆ ಹೋಗುತ್ತದೆ. ವಾರ್ಟೇ(ಯನನ್ನುಸಾರಥಿಯನ್ನಾಗಿ 
ಮಾಡಿಕೊಂಡು ಮುಂದೆಹೋಗು ಎಂದು ಹೇಳಿದನು. 
ಬೃಹದಶ್ವ 
ಅಬ್ರವೀದೃತುಪರ್ಣಸ್ತಂ ಸಾಂತ್ಲಯನ್‌ ಕುರುನಂದನ ॥1೧೭। 


ತ್ವಮೇವ ಯಂತಾ ನಾನ್ಯೋಶಸ್ತಿ ಪೃಥಿವ್ಯಾಮಪಿ ಬಾಹುಕ | 
ತೃತೃತೇ ಯಾತುಮಿಚ್ಛಾಮಿ ವಿದರ್ಭಾನ್‌ ಹಯಕೋವಿದ 1 


ಶರಣಂ ತ್ಲಾಂ ಪ್ರಪನ್ನೋಶಸ್ಥಿ ನ ವಿಘ್ನಂ ಕರ್ತುಮರ್ಹಸಿ 11೧೮॥ 


ಕುರುನಂದನನೇ, ಆಗ ಯತುಪರ್ಣನು ಅವನನ್ನು ಸಮಾಧಾನಪಡಿಸುತ್ತಾ 
ಬಾಹುಕನೇ ನೀನೇ ಶ್ರೇಷ್ಠನಾದ ಸಾರಥಿ. ನಿನ್ನಂತಹ ಇನ್ನೊಬ್ಬ ಸಾರಥಿಯು 
ಭೂಮಿಯಲ್ಲಿಲ್ಲ. ಅಶ್ವಕೋವಿದನೇ ನಿನ್ನನಿಮಿತ್ತದಿಂದ ನಾನು ವಿದರ್ಭವನ್ನುಸೇರಲು 
ಬಯಸುತ್ತೇನೆ. ನಿನಗೆ ಶರಣಾಗತನಾಗಿದ್ದೇನೆ. ನನಗೆ ವಿಘ್ಣವನ್ನು ಮಾಡಬೇಡ ಎಂದು 
ಹೇಳಿದನು. 


ಕಾಮಂ ಚ ತೇ ಕರಿಷ್ಯಾಮಿ ಯನ್ಮಾಂ ವಕ್ಷ ಸಿ ಬಾಹುಕ | 
ವಿದರ್ಭಾನ್‌ ಯದಿ ಯಾತ್ವಾದ್ಯ ಸೂರ್ಯಂ ದರ್ಶಯಿತಾಸಿ ಮೇ ॥ 
ಬಾಹುಕನೇ, ನೀನು ಈ ದಿನ ಪ್ರಯಾಣವನ್ನುಮಾಡಿ ವಿದರ್ಭದೇಶದಲ್ಲಿನನಗೆ 


ಸೂರ್ಯಾಸ್ತದ ವೇಳೆಯಲ್ಲಿ ಸೂರ್ಯನನ್ನು ತೋರಿಸಿದರೆ ನೀನು ಕೇಳಿದ ಕಾಮವನ್ನು 
ನಿನಗೆ ಪೂರೈಸುವೆನು ಎಂದು ಹೇಳಿದನು. 


ಅಥಾಬ್ರವೀದ್‌ಬಾಹುಕಸ್ತಂ ಸಂಖ್ಯಾಯೇಮಂ ವಿಭೀತಕಮ್‌ ।ಟ 
ತತೋ ವಿದರ್ಭಾನ್‌ ಯಾಸ್ಯಾಮಿ ನತೇ ವಿಘ್ನೋ ಭವಿಷ್ಯತಿ 11೨೦॥ 


ಅಕಾಮ ಇವ ತಂ ರಾಜಾ ಗಣಯಸ್ಸೇತ್ಯುವಾಚ ಹ bell 


0 


ತೀರ್ಥಯಾತ್ರಾಪರ್ವ -643- 


ಸೋಠತವತೀರ್ಯ ರಥಾತ್‌ ತೂರ್ಣಂ ಗಣಯಾಮಾಸ ವೈ ದ್ರುತಮ್‌ । 
ತತಃ ಸ ವಿಸ್ಮಯಾವಿಷ್ಟೋ ರಾಜಾನಮಿದಮಬ್ರವೀತ್‌ 11೨೨ 


ಗಣಯಿತ್ವಾ ಯಥೋಕ್ತಾನಿ ತಾವಂತ್ಯೇವ ಫಲಾನಿ ತು । 

ಅತ್ಯುದ್ಧುತಮಿದಂ ರಾಜನ್‌ ದೃಷ್ಟವಾನಸ್ಥಿ ತೇ ಬಲಮ್‌ ॥ 

ಶ್ರೋತುಮಿಚ್ಛಾಮಿ ತಾಂ ವಿದ್ಯಾಂ ಯಯೈತಜ್‌ಜ್ಞಾಯತೇ ನೃಪ ॥೨೩॥ 

ಆಗ ಬಾಹುಕನು ಅವನನ್ನು ಕುರಿತು ಈ ತಾರಿಯಫಲಗಳನ್ನು ಎಣಿಸಿ ಅನಂತರ 
ವಿದರ್ಭವನ್ನು ತಲುಪುವೆನು ನಿನಗೆ ವಿಘ್ನವುಂಟಾಗುವುದಿಲ್ಲ ಎಂದು ಹೇಳಿದನು. 
ರಾಜನು ಇಷ್ಟವಿಲ್ಲದೆಯೇ ಎಣಿಸು ಎಂದು ಹೇಳಿದನು. ಬಾಹುಕನು ಬೇಗ ರಥದಿಂದ 
ಇಳಿದು ಶೀಘ್ರವಾಗಿ ಎಣಿಸಿದನು. ಅನಂತರ ವಿಸ್ಮಯಾವಿಷ್ಟನಾದ ಆಬಾಹುಕನು 
ರಾಜನನ್ನು ಕುರಿತು ಹೀಗೆ ಹೇಳಿದನು. ಎಲೈ ರಾಜನೇ ನಾನು ಫಲಗಳನ್ನು ಎಣಿಸಿ 
ನೀನು ಹೇಳಿದಷ್ಟೇ ಇವೆ ಎಂದು ನೋಡಿ ಈ ನಿನ್ನ ಅತ್ಯದ್ಭುತವಾದ ಸಾಮರ್ಥ್ಯವನ್ನು 
ನೋಡುತ್ತಿದ್ದೇನೆ. ರಾಜನೇ ಯಾವ ವಿದ್ಯೆಯಿಂದ ಇದು ತಿಳಿಯುತ್ತದೆಯೋ ಅಂತಹ 
ವಿದ್ಯೆಯನ್ನು ನಿನ್ನಿಂದ ಉಪದೇಶಪಡೆಯಲು ಬಯಸುತ್ತೇನೆ. 


ತಮುವಾಚ ತತೋ ರಾಜಾ ತ್ಪರಿತೋ ಗಮನೇ ತದಾ । 


ವಿದ ಕಹದಯಜಂ ಮಾಂ ಸಂಖಾನೇ ಚ ವಿಶಾರದಮ್‌ 11೨೪॥ 
ಎರೆಜಲ Cd Fy 


ಆಗ ರಾಜನು ಅವನಿಗೆ ತ್ವರೆಮಾಡುತ್ತಾ ನನ್ನನ್ನು ಅಕ್ಷವಿದ್ಯಾವಿಶಾರದನೆಂದೂ ಮತ್ತು 
ಸಂಖ್ಯಾವಿದ್ಯಾವಿಶಾರದನೆಂದೂ ತಿಳಿ ಎಂದು ಹೇಳಿದನು. 


ಬಾಹುಕಸ್ತಮುವಾಚಾಥ ದೇಹಿ ವಿದ್ಯಾಮಿಮಾಂ ಮಮ । 

ಮತ್ತೋಆಪಿ ಚಾಶ್ನಹೃದಯಂ ಗೃಹಾಣ ಪುರುಷರ್ಷಭ 11೨೫1 
ಯತುಪರ್ಣಸ್ತತೋ ರಾಜಾ ಬಾಹುಕಂ ಕಾರ್ಯಗೌರವಾತ್‌ । 
ಹಯಜ್ಞಾನಸ್ಯ ಲೋಭಾಚ್ಚ ತಂ ತಥೇತ್ಯಬ್ರವೀದ್‌ ವಚಃ 11೨೭॥| 


ಆಗ ಬಾಹುಕನು ಅವನನ್ನು ಕುರಿತು ಎಲೈ ಪುರುಷರ್ಷಭನೇ ಈ ವಿದ್ಯೆಯನ್ನು 
ನನಗೆ ಕೊಡು ಮತ್ತು ನನ್ನಿಂದ ಅಶ್ವವಿದ್ಯೆಯನ್ನು ಸ್ವೀಕರಿಸು ಎಂದು ಹೇಳಿದನು. ಆಗ 


-644- ಮಹಾಭಾರತ ವನಪರ್ವ 


ಯತುಪರ್ಣನು ಕಾರ್ಯಗೌರವದಿಂದಲೂ ಮತ್ತು ಅಶ್ವವಿದ್ಯೆಯ ಮೇಲಿನ 
ಮಹದಾಸೆಯಿಂದಲೂ ಬಾಹುಕನನ್ನು ಕುರಿತು ಹಾಗೆಯೇ ಆಗಲಿ ಎಂದು ಹೇಳಿದನು. 


ಯಥೋಕ್ತಂ ವೈ ಗೃಹಾಣೇದಮಕ್ಷಾಣಾಂ ಹೃದಯಂ ಪರಮ್‌ ॥ 
ನಿಕ್ಷೇಪೋ ಮೇಠಶಹೃದಯಂ ತ್ವಯಿ ತಿಷ್ಠತು ಬಾಹುಕ 11೨೭1 
ದದಾಮ್ಯೇಕಮನಾ ಭೂಯಾಃ ಶುಚಿಃ ಪುರುಷಸತ್ತಮ ಟ 
ಏವಮುಕ್ತ್ವಾ ದದೌ ವಿದ್ಯಾಮ್‌ ಖತುಪರ್ಣೋ ನಳಾಯ ವೈ ॥ 
ತಸ್ಯಾಕ್ಷಹೃದಯಜ್ಞಸ್ವ್ಯ ಶರೀರಾನ್ಹಿಚೃತಃ ಕಲಿ: । 

ಎಲ ದ್‌ೆ ಇಲ 
ಕರ್ಕೋಟಕವಿಷಂ ತೀಕ್ಷಂ ಮುಖಾತ್‌ ಸ ತು ಸಮುದ್ದಮನ್‌ ॥1೨೯॥ 


ಬಾಹುಕನೇ ನಾನು ಹೇಳಿದಂತೆ ಈ ಶ್ರೇಷ್ಠವಾದ ಅಕ್ಷಹೃದಯವನ್ನು ನನ್ನಿಂದ 
ಸ್ವೀಕರಿಸು. ಅಶ್ವಹೃದಯವು (ನನಗೆ ಕೊಡಬೇಕಾದ ಅಶ್ಪವಿದ್ಯೆಯ) ಸದ್ಯಕ್ಕೆ ನಿನ್ನಲ್ಲಿ 
ನಿಕ್ಷೇಪವಾಗಿರಲಿ. ಪುರುಷಶ್ರೇಷ್ಠನೇ ಶುಚಿಯಾಗಿ ಏಕಾಗ್ರ ಮನಸ್ಸಳ್ಳವನಾಗು. ನಿನಗೆ 
ವಿದ್ಯೆಯನ್ನು ಉಪದೇಶಿಸುತ್ತೇನೆ ಎಂದು ಹೇಳಿ ಯತುಪರ್ಣನು ನಳನಿಗೆ 
ಅಕ್ಷವಿದ್ಯೆಯನ್ನು (ಮತ್ತು ಸಂಖ್ಯಾವಿದ್ಯೆಯನ್ನು) ನೀಡಿದನು. ಬಾಹುಕನು 
ಅಕ್ಷವಿದ್ಯೆಯನ್ನು ಸ್ವೀಕರಿಸಿದ ತಕ್ಷಣ ಅವನ ಶರೀರದಿಂದ ಕಲಿಯು ಹೊರಗೆಬಂದನು. 
ಮತ್ತು ಬಾಹುಕನು ತನ್ನಮುಖದಿಂದ ತೀಕ್ಷ್ಣವಾದ ಕಾರ್ಕೋಟಕ ವಿಷವನ್ನುವಮನ 
ಮಾಡಿದನು. 


ಕಲೇಸ್ತತಸ್ತದಾರ್ತಸ್ಯ ಶಾಪಾಗ್ನಿಹ ವಿನಿಸೃತಃ । 
ಸ ತೇನ ಕರ್ಶಿತೋ ರಾಜಾ ದೀರ್ಫಕಾಲಮನಾತ್ಮವಾನ್‌ AOI 
ಆಗ ಆರ್ತನಾದ ಕಲಿಯಿಂದ ಆ ಶಾಪಾಗ್ನಿಯು ಹೊರಬಂದಿತು. ದುಷ್ಠನಾದ 


ಅವನು ನಳಶರೀರದಲ್ಲಿ ಇದ್ದು ದೀರ್ಥಕಾಲದವರೆಗೆ ಆ ವಿಷದ ಬಾಧೆಯಿಂದ 
ದುಃಖತನಾಗಿದ್ದನು. 


ತತೋ ವಿಷಾದ್ವಿಮುಕ್ತಾತ್ಮಾ ಸ್ತು ರೂಪಮಕರೋತ್‌ ಕಲಿ: । 
ತಂ ಶಪ್ಪಮೈಚ್ಛತ್‌ ಕುಪಿತೋ ನಿಷಧಾಧಿಪತಿರ್ನಳಃ HAO 


ತೀರ್ಥಯಾತ್ರಾಪರ್ವ -645- 


ಅನಂತರ ವಿಷದಿಂದ ವಿಮೋಚನೆಗೊಂಡ ಕಲಿಯು ತನ್ನ ನಿಜವಾದ ರೂಪವನ್ನು 
ಧರಿಸಿದನು. ನಿಷಧಾಧಿಪತಿಯಾದ ನಳನು ಕೋಪಗೊಂಡು ಅವನಿಗೆ ಶಾಪವನ್ನು 
ಕೊಡಲು ಬಯಸಿದನು. 


ತಮುವಾಚ ಕಲಿರ್ಭೇತೋ ವೇಪಮಾನಃ ಕೃತಾಂಜಲಿಃ । 
ಕೋಪಂ ಸಂಯಚ್ಛ ನೃಪತೇ ಪ್ರತಿದಾಸ್ಯಾಮಿ ತೇ ವರಮ್‌ 11೩,೨॥| 


ಆ ಕಲಿಯು ಭಯದಿಂದ ನಡುಗುತ್ತಾ ಕೈಗಳನ್ನು ಮುಗಿದು ಎಲೈರಾಜನೇ ನಿನ್ನ 
ಕೋಪವನ್ನು ಶಮನಮಾಡಿಕೋ. ನಾನು ನಿನಗೆ ಪ್ರತಿಯಾಗಿ ವರವನ್ನು ಕೊಡುವೆನು 
ಎಂದು ಹೇಳಿದನು. 

ಇಂದ್ರಸೇನಸ್ಯ ಜನನೀ ಕುಪಿತಾ ಮಾಠಶಪತ್‌ ಪುರಾ । 

ಯದಾ ತ್ವಯಾ ಪರಿತ್ಯಕ್ತಾ ತೇನಾಹಂ ಭೃಶಪೀಡಿತಃ 11೩೩। 

ಇಂದ್ರಸೇನನ ತಾಯಿಯಾದ ದಮಯಂತಿಯು ನೀನು ಅವಳನ್ನುಪರಿತ್ಯಜಿಸಿದಾಗ 
ಹಿಂದೆ ನನಗೆ ಕೋಪದಿಂದ ಶಾಪವನ್ನು ಕೊಟ್ಟಳು ಆ ಶಾಪದಿಂದ ನಾನು ಬಹಳ 
ಪೀಡಿತನಾಗಿದ್ದೆ. 

ಅವಸಂ ತ್ಹಯಿ ರಾಜೇಂದ್ರ ಸುದುಃಖಮಪರಾಜಿತ । 

ವಿಷೇಣ ನಾಗರಾಜಸ್ಯ ದಹ್ಯಮಾನೋ ದಿವಾನಿಶಮ್‌ TET 

ಎಲ್ಫೆ ರಾಜೇಂದ್ರನೇ ಎಲೈ ಅಪರಾಜಿತನೇ ಆ ಸರ್ಪರಾಜನ ವಿಷದ ಬಾಧೆಯಿಂದ 
ಹಗಲೂ ರಾತ್ರಿಯು ಉರಿಯುತ್ತಾ ಮತ್ತು ದುಃಖವನ್ನು ಅನುಭವಿಸುತ್ತಾ ನಾನು ನಿನ್ನಲ್ಲಿ 
ವಾಸವಾಗಿದ್ದೆನು. 

ಯೇ ಚ ತ್ವಾಂ ಮನುಜಾ ಲೋಕೇ ಕೀರ್ತಯಿಷ್ಯಂತ್ಯತಂದ್ರಿತಾ: । 

ಮತ್ಚಸೂತಂ ಭಯಂ ತೇಷಾಂ ನ ಕದಾಚಿದ್‌ ಭವಿಷ್ಯತಿ 11೩೫। 
ನ ಚೈಷಾಂ ಮಾನಸಂ ಕಿಂಚಿತ್‌ ಶಾರೀರಂ ವಾ ನೃಪೋತ್ತಮ । 


ಭವಿಷ್ಯತಿ ನೃಣಾಂ ರಾಜನ್‌ ಕೀರ್ತಯಿಷ್ಯಂತಿ ಯೇ ನಳಮ್‌ । 
ಭಯಾರ್ತಂ ಶರಣಂ ಯಾತಂ ಯದಿ ಮಾಂ ತ್ಸಂ ನ ಶಪ್ಪ್ಯಸೇ ॥೩೬॥ 


-646- ಮಹಾಭಾರತ ವನಪರ್ವ 


ಯಾವ ಮನುಷ್ಯರು ಲೋಕದಲ್ಲಿಆಲಸ್ಯವಿಲ್ಲದೆ ನಿನ್ನ ಹೆಸರನ್ನು ಕೀರ್ತಿಸುತ್ತಾರೋ 
ಅವರಿಗೆ ನನ್ನಿಂದ ಉಂಟಾಗುವ ಯಾವ ಭಯವೂ ಇರುವುದಿಲ್ಲ. ಎಲೈ ರಾಜಶ್ರೇಷ್ಠನೇ 
ಭಯಾರ್ತನಾಗಿ ಶರಣಾಗತನಾದ ನನಗೆ ನೀನು ಶಾಪವನ್ನು ಕೊಡದಿದ್ದರೆ ರಾಜನೇ 
ನೃಪೋತ್ತಮನೇ ಯಾರು ನಳನನ್ನು ಕೀರ್ತಿಸುವರೋ ಅವರಿಗೆ ಶಾರೀರಕವಾದ ಅಥವಾ 
ಮಾನಸಿಕವಾದ ಪೀಡೆಯು ಉಂಟಾಗದಿರಲಿ. (ಎಂದು ವರವನ್ನು ಕೊಡುತ್ತೇನೆ. 


ಏವಮುಕ್ತೋ ನಳೋ ರಾಜಾ ನ್ಯಯಚ್ಛತ್‌ ಕ್ರೋಧಮಾತ್ಮನಃ । 


ತತೋ ಭೀತಃ ಕಲಿಃ ಕ್ಲಿಪ್ರಂ ಪ್ರವಿವೇಶ ವಿಭೀತಕಮ್‌ EEA 
ಕಲಿಸ್ತತ್ವೈಷ ಸೋರದೃಶ್ಯಃ: ಕಥಯನ್‌ ನೈಷಧೇನ ವೈ 11೩೮॥ 


ಹೀಗೆ ಹೇಳಲ್ಪಟ್ಟನಳರಾಜನು ತನ್ನಕೋಪವನ್ನುತಡೆದುಕೊಂಡನು. ಕಲಿಯು 
ನೈಷಧನಜೊತೆಯಲ್ಲಿ ಮಾತನಾಡುತ್ತಲೇ ಅದೃಶ್ಯನಾಗಿ ಅಲ್ಲಿಯೇ ಭಯದಿಂದ 
ಶೀಘ್ರವಾಗಿ ಆ ತಾರಿಯಮರವನ್ನು ಪ್ರವೇಶಿಸಿದನು. 


ತತೋ ಗತಜ್ಜರೋ ರಾಜಾ ನೈಷಧಃ ಪರವೀರಹಾ । 
ಸಂಪ್ರನಷ್ಟೇ ಕಲೌ ರಾಜಾ ಸಂಖ್ಯಾಯಾಥ ಫಲಾನ್ಯುತ 11೩೯ 


ಮುದಾ ಪರಮಯಾ ಯುಕ್ತಃ ತೇಜಸಾ5ಥ ಬಲೇನ ಚ ॥ 
ರಥಮಾರುಹ್ಯ ತೇಜಸ್ವೀ ಪ್ರಯಯೌ ಜವನೈರ್ಹಯೈ: । 
ವಿಭೀತಕಶ್ಚಾಪ್ರಶಸ್ತಃ ಸಂವೃತ್ತಃ ಕಲಿಸಂಶ್ರಯಾತ್‌ 11೪೦ 


ಆಗ ಕಲಿಯು ನಾಶವನ್ನು ಹೂಂದುತ್ತಿರಲು ಪರವೀರಘಾತಕನಾದ 
ನಳಮಹಾರಾಜನು ಸ್ಪಸ್ಥಮನಸಿನಿಂದ ಕೂಡಿದವನಾದನು. ರಾಜನು ಆ ಹಣ್ಣುಗಳನ್ನು 
ಎಣಿಸಿ ಬಹಳ ಸಂತೋಷದಿಂದ ಕೂಡಿದವನಾಗಿ ತನ್ನಸಾಮರ್ಥ್ಯದಿಂದಲೂ ಮತ್ತು 
ಬಲದಿಂದಲೂ ಬೆಳಗುತ್ತಿದ್ದ ಅವನು ರಥವನ್ನು ಏರಿ ವೇಗಯುಕ್ತವಾದ ಹಯಗಳಿಂದ 
ಹೊರಟನು. ಮತ್ತು ವಿಭೀತಕ ವೃಕ್ಷವಾದರೂ (ತಾರಿಮರ) ಕಲಿಯ ಪ್ರವೇಶದಿಂದಾಗಿ 
ಅಮಂಗಳವಾಯಿತು. 


ಹಯೋತ್ತಮಾನುತ್ಛತತೋ ದ್ವಿಜಾನಿವ ಪುನಃಪುನಃ । 


ವ 


ನಳಃ ಸಂಚೋದಯಾಮಾಸ ಪ್ರಹೃಷ್ಟೇನಾಂತರಾತ್ಮನಾ moll 


ಒ 


ತೀರ್ಥಯಾತ್ರಾಪರ್ವ -647- 


ಪಕ್ಷಿಗಳಂತೆ ಪುನಃಪುನಃ ಹಾರುತ್ತಿದ್ದ ಆ ಶ್ರೇಷ್ಠವಾದ ಅಶ್ವಗಳನ್ನು ನಳನು 
ಸಂತೋಷದಿಂದ ಕೂಡಿದ ಮನಸ್ಸುಳ್ಳವನಾಗಿ ಮುಂದೆ ನಡೆಸಿದನು. 

ವಿದರ್ಭಾಭಿಮುಖೋ ರಾಜಾ ಪ್ರಯಯೌ ಸ ಮಹಾಮನಾಃ । 

ನಳೇ ತು ಸಮತಿಕ್ರಾಂತೇ ಕಲಿರಷ್ಯಗಮದ್‌ ಗೃಹಾನ್‌ (1೪೨॥॥ 

ಮಹಾಮನನಾದ ಆ ರಾಜನು ವಿದರ್ಭಾಭಿಮುಖವಾಗಿ ಹೊರಟನು ನಳನು 
ಮುಂದೆ ಹೋದ ಮೇಲೆ ಕಲಿಯು ಸಹ ತನ್ನಮನೆಗೆ ಹೋದನು. 

ತತೋ ಗತಜ್ಜರೋ ರಾಜಾ ನಳೋ ವೈ ಪೃಥಿವೀಪತಿಃ । 

ವಿಮುಕ್ತಃ ಕಲಿನಾ ರಾಜನ್‌ ರೂಪಮಾತ್ರವಿಯೋಜಿತಃ PAN 

ರಾಜನೇ ಅನಂತರ ಪೃಥ್ವಿಯಪತಿಯಾದ ನಳನು ಕಲಿಯಿಂದ ವಿಮುಕ್ತನಾಗಿಸಸ್ಥ 
ಚಿತ್ತನಾದನು. ನಳನ ಮೊದಲಿನ ರೂಪವು ಮಾತ್ರ ಇನ್ನೂಉಂಟಾಗಿರಲಿಲ್ಲ. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಷಟ್‌ಷಷ್ಟಿತಮೋ5ಧ್ಯಾಯಃ ॥ 
॥ ತೀರ್ಥಯಾತ್ರಾಪರ್ವಣಿ ದ್ವಾವಿಂಶೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಅರವತ್ತಾರನೆಯ ಅಧ್ಯಾಯ ಮುಗಿಯಿತು. 
KX 
ಅರವತ್ತೇಳನೆಯ ಅಧ್ಯಾಯ 


(ಯತುಪರ್ಣನ ಕುಂಡಿನ ಪ್ರವೇಶ. ನಳರಥಘೋಷದಂತೆ ಇದ್ದ 
ರಥಘೋಷವನ್ನು ಕೇಳಿ ದಮಯಂತಿಯ ಊಹೆ.) 


ಬೃಹದಶ್ವ 
ತತೋ ವಿದರ್ಭಾನ್‌ ಸಂಪ್ರಾಪ್ತಂ ಸಾಯಾಹ್ನೇ ಸತ್ಯವಿಕ್ರಮ । 
ಯತುಪರ್ಣಂ ಜನಾ ರಾಜನ್‌ ಭೀಮಾಯ ಪ್ರತ್ಯವೇದಯನ್‌ ॥/0॥॥ 


ಎಲೈ ಸತ್ಯವಿಕ್ರಮನಾದ ರಾಜನೇ ಅನಂತರ ಸಾಯಾಂಕಾಲದ ಸಮಯಕ್ಕೆ 
ವಿದರ್ಭಕ್ಕೆ ಆಗಮಿಸಿದ ಯತುಪರ್ಣನನ್ನು ರಾಜಭಟರು ಭೀಮನಿಗೆ ನಿವೇದಿಸಿದರು. 


-648- ಮಹಾಭಾರತ ವನಪರ್ವ 


ಸ ಭೀಮವಚನಾದ್‌ ರಾಜಾ ಕುಂಡಿನಂ ಪ್ರಾವಿಶತ್‌ ಪುರೀಮ್‌ । 
ನಾದಯನ್‌ ರಥಘೋಷೇಣ ಸರ್ವಾಶ್ಚಾಪಿ ದಿಶೋ ದಶ 11೨ 


ಯತುಪರ್ಣರಾಜನು ಭೀಮನ ಅನುಮತಿಯಿಂದ ತನ್ನ ರಥಘೋಷದಿಂದ 
ಎಲ್ಲದಿಕ್ಕುಗಳನ್ನು ಪ್ರತಿಧ್ವನಿಸುತ್ತಾ ಕುಂಡಿನ ಪುರವನ್ನು ಪ್ರವೇಶಮಾಡಿದನು. 


ತತಸ್ತಂ ರಥನಿರ್ಫೋಷಂ ನಳಾಶಾಸ್ತತ್ರ ಶುಶ್ರುವುಃ । 
ಶ್ರುತ್ವಾ ಚ ಸಮಹೃಷ್ಯಂತ ಪುರೇವ ನಳಸನಿಧೌ 11೩11 


ಆಗ ಅಲ್ಲಿದ್ದ ನಳನ ಅಶ್ವಗಳು ಆ ರಥಘೋಷವನ್ನು ಕೇಳಿದವು ಮತ್ತು ಕೇಳಿ 
ಹಿಂದೆ ನಳನ ಸನ್ನಿಧಿಯಲ್ಲಿಸಂತೋಷಪಟ್ಟಂತೆ ಸಂತೋಷಪಟ್ಟವು. 


ಣು 


ದಮಯಂತೀ ಚ ಶುಶ್ರಾವ ರಥಘೋಷಂ ನಳಸ್ಯ ವೈ । 
ಯಥಾ ಮೇಘಸ್ಯ ನದತೋ ಗಂಭೀರಂ ಜಲದಾಗಮೇ II 


ದಮಯಂತಿಯೂ ಕೂಡ ಮಳೆಗಾಲದಲ್ಲಿ ಮೇಘಗಳ ನಾದದಂತೆ 
ಗಂಭೀರವಾಗಿದ್ದನಳನ ಆ ರಥಘೋಷವನ್ನು ಕೇಳಿದಳು. 


ಪರಂ ವಿಸ್ಮಯಮಾಪನ್ನಾ ಶ್ರುತ್ವಾ ನಾದಂ ಮಹಾಸ್ಪನಮ್‌ । 
ನಳೇನ ಸಂಗೃಹೀತೇಷು ಪುರೇವ ನಳವಾಜಿಷು । 
ಸದ್ಭತಂ ರಥನಿರ್ಧೋಷಂ ಮೇನೇ ಭೈಮೀ ತಥಾ ಹಯಾಃ 11೫1 


ಪ್ರಾಸಾದಸ್ಥಾಶ್ಚ ಶಿಖನಃ ಶಾಲಾಸ್ಥಾಶ್ರೈವ ವಾರಣಾಃ । 
ಹಯಾಶ್ಚ ಶುಶ್ರುವುಸ್ತಸ್ಯ ರಥಘೋಷಂ ಮಹೀಹತೇಃ uth 


ಹಿಂದೆ ನಳನು ತನ್ನ ಅಶ್ಚಗಳನ್ನು ಹಿಡಿದಾಗ ಉಂಟಾಗುವ ರಥನಿರ್ಫೋಷಕ್ಕೆ 
ಸದೃಶವಾದ ಆ ಮಹಾಶಬ್ದವನ್ನು ಕೇಳಿ ದಮಯಂತಿಯ ಮತ್ತು ಅಶ್ನಗಳೂ ನಳನ 
ನಿರ್ಫೋಷವೆಂದೇ ತಿಳಿದರು. ಉಪ್ಪರಿಗೆಯಲ್ಲಿದ್ದ ನವಿಲುಗಳು ಗಜಶಾಲೆಯಲ್ಲಿದ್ದ 
ಗಜಗಳು ಮತ್ತು ಅಶ್ತಶಾಲೆಯಲ್ಲಿದ್ದಅಶ್ರಗಳು ಆ ರಾಜನ ರಥಘೋಷವನ್ನುಕೇಳಿದವು. 


ತಚ್ಚುತ್ತಾ ರಥನಿರ್ಥೋಷಂ ವಾರಣಾಃ ಶಿಖಿನೋ ಹಯಾಃ । 
ಪ್ರಣೇದುರುನ್ನುಖಾ ರಾಜನ್‌ ಮೇಘನಾದಮವೇಶ್ಚ್ಯ ವಾ 11೭11 


ತೀರ್ಥಯಾತ್ರಾಪರ್ವ -649- 


ರಾಜನೇ ರಥನಿರ್ಫೋಪಷವನ್ನು ಕೇಳಿ ಗಜಗಳು ಅಶ್ವಗಳು ಮತ್ತು ನವಿಲುಗಳು 
ಗುಡುಗಿನ ಶಬ್ದವನ್ನು ಕೇಳಿದಂತೆ ಮುಖವನ್ನು ಮೇಲಕ್ಕೆ ಎತ್ತಿ ನಾದವನ್ನುಮಾಡಿದವು. 
ದಮಯಂತೀ 
ತಥೈವ ರಥನಿರ್ಫೋಷಂ ಪೂರಯನ್ನಿವ ಮೇದಿನೀಮ್‌ ಟ 
ಮಮಾಹ್ಹಾದಯತೇ ಚೇತೋ ನಳ ಏಷ ಮಹೀಪತಿಃ 11೮11 


[uel 


ಈ ನಳಮಹಾರಾಜನು ಭೂಮಿಯನ್ನೆಲ್ಲಾ ತುಂಬುವಂತೆ ಮೊದಲಿನಂತೆಯೇ 
ರಥನಿರ್ಫೋಷವನ್ನು ಮಾಡಿ ನನ್ನಮನಸಿಗೆ ಸಂತೋಷವನ್ನುಂಟುಮಾಡುತ್ತಿದ್ದಾನೆ. 

ಅಥ ಚಂದ್ರಾಭವಕೃಂ ತಂ ನ ಪಶ್ಯಾಮಿ ನಳಂ ಯದಿ | 

ಅಸಂಖ್ಯೇಯಗುಣಂ ವೀರಂ ವಿನಶ್ಯಾಮಿ ನಸಂಶಯಃ HE 

ಇನ್ನು ಆ ಚಂದ್ರವದನನಾದ ಅಪರಿಮಿತವಾದ ಗುಣಗಳನ್ನು ಹೊಂದಿರುವ 
ವೀರನಾದ ನಳನನ್ನು ನಾನು ನೋಡದಿದ್ದರೆ ನಾನು ಖಂಡಿತವಾಗಿ ನಾಶವನ್ನು 
ಹೊಂದುವೆನು. 

ಯದಿ ವೈ ತಸ್ಯ ವೀರಸ್ಯ ಬಾಹ್ವೋರ್ನಾದ್ಯಾಹಮಂತರಮ್‌ | 

ಪ್ರವಿಶಾಮಿ ಸುಖಸ್ಫರ್ಶಂ ವಿನಶಿಷ್ಯಾಮ್ಯಸಂಶಯಮ್‌ !1೧೦॥ 

ಈ ದಿನ ಆ ವೀರನಾದ ನಳನ ಸುಖಸ್ಪರ್ಶವುಳ್ಳ ಬಾಹುಗಳ ಮಧ್ಯವನ್ನು ಸೇರದಿದ್ದರೆ 
ನಿಸ್ಸಂಶಯವಾಗಿ ನಾಶವನ್ನು ಹೊಂದುವನು. 

ಯದಿ ಮಾಂ ಮೇಘನಿರ್ಥ್ಫೋಷೋ ನೋಪಗಚ್ಛತಿ ನೈಷಧ ಃ । 

ಅದ್ಯ ಚಾಮೀಕರಪ್ರಖ್ಯೋ ಪ್ರವೇಕ್ಷ್ಯಾಮಿ ಹುತಾಶನಮ್‌ noon 

ಮೇಘಗಂಭೀರಸ್ನರವುಳ್ಳ ಸುವರ್ಣವರ್ಣನಾದ ನೈಷಧನು ಈ ದಿನ ನನ್ನ ಬಳಿಗೆ 
ಬರದಿದ್ದರೆ ನಾನು ಅಗ್ನಿಯನ್ನು ಪ್ರವೇಶಿಸುವೆನು. 


ಯದಿ ಮಾಂ ಸಿಂಹವಿಕ್ರಾಂತೋ ಮತ್ತವಾರಣವಾರಣಃ । 
ನಾಭಿಗಚ್ಛತಿ ರಾಜೇಂದ್ರೋ ವಿನಶಿಷ್ಯಾಮ್ಯಸಂಶಯಮ್‌ 11೧೨1 


-650- ಮಹಾಭಾರತ ವನಪರ್ವ 


ಸಿಂಹವಿಕ್ರಮನಾಗಿ ಮದಗಜವನ್ನು ತಡೆಯುವ ಸಾಮರ್ಥ್ಯವುಳ್ಳ ಆ ರಾಜೇಂದ್ರನು 
ನನ್ನಎದುರಿಗೆ ಬರದಿದ್ದರೆ ನಿಸ್ಸಂಶಯವಾಗಿ ನಾಶವನ್ನು ಹೊಂದುವನು. 


ನ ಸ್ಮರಾಮ್ಯನೃತಂ ಕಿಂಚಿನ್ನ ಸ್ಥರಾಮ್ಯನುಪಾಕೃತಮ್‌ | 
ನ ಚ ಪರ್ಯುಷಿತಂ ವಾಕ್ಯಂ ಸೆ ಕ್ಸೈರೇಷ್ನಪಿ ಮಹಾತ್ಮನಃ 11೧೩1 


ಆ ಮಹಾತ್ಮನು ವಿನೋದದಲ್ಲಿಯೂ ಕೂಡ ಒಂದು ಸುಳ್ಳುಮಾತನ್ನಾಗಲೀ ಅಥವಾ 
ಅಸಂಗತವಾದ ಮಾತನ್ನಾಗಲೀ ಅಥವಾ ವ್ಯರ್ಥವಾದ ಮಾತನ್ನಾಗಲೀ ಆಡಿದುದು 
ನನ್ನಸ್ಥರಣೆಯಲ್ಲಿಲ್ಲ. 


ಪ್ರಭುಃ ಕ್ಹಮಾವಾನ್‌ ವೀರಶ್ವ ಮೃದುರ್ದಾಂತೋ ಜಿತೇಂದ್ರಿಯಃ | 
ಅಹೋ ನೀಚಾನುವರ್ತೀ ಚ ಕ್ಲೀಬವನ್ನಮ ನೈಷಧಃ Movil 


ನೈಷಧನು ಪ್ರಭು, ಕ್ಷಮೆಯುಳ್ಳವನು, ವೀರ, ಮೃದು, ಆತ್ಮಸಂಯಮವುಳ್ಳವನು, 
ಜಿತೇಂದ್ರಿಯನಾದವನು, ನನ್ನ ಬಳಿಯಂತೂ ನಪುಂಸಕನಂತೆ ನನ್ನನ್ನು 
ಅನುಸರಿಸುವವನು. 


ಗುಣಾಂಸ್ತಸ್ಯ ಸ್ಫರಂತ್ಯಾ ಮೇ ತತ್ತರಾಯಾ ದಿವಾನಿಶಮ್‌ । 
ಹೃದಯಂ ದೀರ್ಯತ ಇದಂ ಶೋಕಾತ್‌ ಪ್ರಿಯವಿನಾಕೃತಮ್‌ 1೧೫॥ 


ಹಗಲೂ ರಾತ್ರಿಯೂ ಅವನಲ್ಲೇ ಮನೋನಿಷ್ಠೆಯುಳ್ಳವಳಾಗಿ ಅವನ ಗುಣಗಳನ್ನು 
ಸ್ಮರಿಸುವ ನನಗೆ ಪ್ರಿಯನಾದ ಅವನ ವಿಯೋಗದಿಂದ ಈ ನನ್ನ ಹೃದಯವು 
ಶೋಕದಿಂದ ಬಿರಿಯುತ್ತಿದೆ. 


ಏವಂ ವಿಲಪಮಾನಾ ಸಾ ನಷ್ಠಸಂಜ್ಞೇವ ಭಾರತ । 
ಆರುರೋಹ ಮಹದ್ದೇಶ್ಥ ಪುಣ್ಯಶ್ಲೋಕದಿದೃಕ್ಚಯಾ 11೧೬॥ 


ಭಾರತನೇ ಹೀಗೆ ಪ್ರಜ್ಞೆಯಿಲ್ಲದವಳಂತೆ ವಿಲಾಪವನ್ನು ಮಾಡುತ್ತಾ ಅವಳು 
ಪುಣ್ಯಶ್ಲೋಕನಾದ ನಳನನ್ನು ನೋಡುವ ಆಸೆಯಿಂದ ಆ ದೊಡ್ಡಮನೆಯ 
ಉಪ್ಪರಿಗೆಯನ್ನುಎರಿದಳು. 


ತೀರ್ಥಯಾತ್ರಾಪರ್ವ -651- 


ಆಲೋಕಯಂತೀ ದದೃಶೇ ಭೈಮೀ ರಾಜನ್‌ ಮನಸ್ವಿನೀ | 
ತತೋ ಮಧ್ಯಮಕಕ್ಷಾಯಾಂ ದದರ್ಶ ರಥಮಾಸ್ಥಿತಮ್‌ I 
ಯತುಪರ್ಣಂ ಮಹೀಪಾಲಂ ಸವಾರ್ಷೇೆಯಂ ಸಬಾಹುಕಮ್‌ ॥೧೭। 


ರಾಜನೇ ಆ ಧೈರ್ಯಶಾಲಿನಿಯಾದ ದಮಯಂತಿಯು ಎಲ್ಲಕಡೆಯೂ 
ನೋಡುತ್ತಾ ಆಗ ಮಧ್ಯಪ್ರಾಕಾರದಲ್ಲಿನಿಂತ ರಥವನ್ನೂ ಬಾಹುಕ ಮತ್ತು ಸೂತರಿಂದ 
ಸಹಿತನಾದ ಯತುಪರ್ಣರಾಜನನ್ನೂ ನೋಡಿದಳು. 


ತತೋರ5ವತೀರ್ಯ ವಾರ್ಷ್ಗೆಯೋ ಬಾಹುಕಶ್ಚ ರಥೋತ್ತಮಾತ್‌। 
ಹಯಾಂಸ್ತಾನವಮುಚ್ಯಾಥ ಸ್ಥಾಪಯಾಮಾಸ ತಂ ರಥಮ್‌ 11೧೮॥ 


ಅನಂತರ ಸೂತ ಮತ್ತು ವಾರ್ಷ್ಗೇಯರು ಆ ಶ್ರೇಷ್ಠವಾದ ರಥದಿಂದ ಇಳಿದು 
ಕುದುರೆಗಳನ್ನು ಬಿಚ್ಚಿಆ ರಥವನ್ನುನಿಲ್ಲಿಸಿದರು. 


ಸೋರವತೀರ್ಯ ರಥೋಪಸ್ಸಾದ್‌ ಖಯತುಪರ್ಣೋ ನರಾಧಿಪಃ। 


ಉಪತಸ್ಥೇ ಮಹಾರಾಜಂ ಭೀಮಂ ಭೀಮಪರಾಕ್ರಮಮ್‌ 11೧೯॥ 

ಆ ಯತುಪರ್ಣರಾಜನು ರಥದ ಪೀಠದಿಂದ ಇಳಿದು ಮಹಾಪರಾಕ್ರಮವುಳ್ಳ 
ಭೀಮಮಹಾರಾಜನನ್ನು ಸಮೀಪಿಸಿದನು. 

ತಂ ಭೀಮಃ ಪ್ರತಿಜಗ್ರಾಹ ಪೂಜಯಾ ಪರಯಾ ತತಃ । 

ಅಕಸ್ಮಾತ್‌ ಸಹಸಾ ಪ್ರಾಪ್ತಂ ಸ್ತ್ರೀಮಂತ್ರಂ ನಾಭ್ಯವಿಂದತ ॥1೨೦/॥ 


ಆ ಭೀಮಮಹಾರಾಜನು ಏನೂ ಕಾರಣವಿಲ್ಲದೆ ಇದ್ದಕ್ಕಿದ್ದಂತೆಯೇ ಬಂದ ಆ 
ಯತುಪರ್ಣನನ್ನು ಶ್ರೇಷ್ಠವಾದ ಪೂಜೆಯಿಂದ ಸ್ವೀಕರಿಸಿದನು. ಸ್ತ್ರೀಯರು ಮಾಡಿದ 
ಮಂತ್ರಾಲೋಚನೆಯು ಅವನಿಗೆ ತಿಳಿದಿರಲಿಲ್ಲ. 


ಕಿಂ ಕಾರ್ಯಂ ಸ್ವಾಗತಂ ತೇಠಸ್ತು ರಾಜ್ಞಾ ಪೃಷ್ಠಶ್ಚ ಭಾರತ । 
ನಾಭಿಜಜ್ಞೇ ಸ ನೃಪತಿರ್ದುಹಿತ್ರರ್ಥೇ ಸಮಾಗತಮ್‌ (1೨೧! 


ಎಲೈ ಭಾರತನೇ ನಿನಗೆ ಸ್ವಾಗತ, ಯಾವ ಉದ್ದೇಶದಿಂದ ಬಂದಿದ್ದೀಯೆ ಎಂದು 
ಕೇಳಿದನು. ತನ್ನ ಮಗಳಸಲುವಾಗಿ ಅವನು ಬಂದಿದ್ದಾನೆಂದು ಭೀಮನಿಗೆ ತಿಳಿಯಲಿಲ್ಲ. 


-652- ಮಹಾಭಾರತ ವನಪರ್ವ 


ಯತುಪರ್ಣೋತಪಿ ರಾಜಾ ಸ ಧೀಮಾನ್‌ ಸತ್ಯಪರಾಕ್ರಮಃ । 
ರಾಜಾನಂ ರಾಜಪುತ್ರಂ ವಾ ನ ಸ್ಮ ಪಶ್ಯತಿ ಕಂಚನ 112೨1 


ಮೇಧಾವಿಯೂ ಸತ್ಯಪರಾಕ್ರಮನೂ ಆದ ಯತುಪರ್ಣರಾಜನೂ ಸಹ ಅಲ್ಲಿ 
ಬೇರೆಯಾವ ರಾಜನನ್ನಾಗಲೀ ಅಥವಾ ರಾಜಪುತ್ರನನ್ನಾಗಲೀ ಕಾಣಲಿಲ್ಲ. 


ನೈವ ಸ್ವಯಂವರಕಥಾಂ ನ ಚ ವಿಪ್ರಸಮಾಗಮಮ್‌ । 
ನ ಚಾನ್ಯಂ ಕಂಚಿದಾರಂಭಂ ಸ್ವಯಂವರವಿಧಿಂ ಪ್ರತಿ 11೨೩1 


ಅಲ್ಲಿಸ್ವಯಂವರವಾರ್ತೆಯನ್ನಾಗಲೀ ಬ್ರಾಹ್ಮಣರ ಸಮಾಗಮವನ್ನಾಗಲೀ ಅಥವಾ 
ಸ್ವಯಂವರದ ವಿಧಾನವನ್ನುಕುರಿತು ಯಾವುದೇ ಸಿದ್ಧತೆಯನ್ನಾಗಲೀ ಅಲ್ಲಿಅವನು 
ಕಾಣಲಿಲ್ಲ. 


ತತೋ ವಿಗಣಯನ್‌ ರಾಜಾ ಮನಸಾ ಕೋಸಲಾಧಿಪಃ । 
ಆಗತೋಶಸ್ಥೀತ್ಯುವಾಚೈನಂ ಭವಂತಮಭಿವಾದಕಃ (1೨೪ 


ಆಗ ಕೋಸಲಾಧಿಪತಿಯಾದ ಯತುಪರ್ಣನು ಮನಸಿನಲ್ಲಿ ಅದಾವುದನ್ನೂ 
ಚಿಂತಿಸದೆ ನಿನಗೆ ನಮಸ್ಕಾರವನ್ನುಮಾಡಲು ಬಂದಿದ್ದೇನೆ ಎಂದು ಭೀಮರಾಜನನ್ನು 
ಕುರಿತು ಹೇಳಿದನು. 


ರಾಜಾಪಿ ಚ ಸ್ವಯಂ ಭೀಮೋ ಮನಸಾ ಸಮಚಿಂತಯತ್‌ ಟ 
ಅಧಿಕಂ ಯೋಜನಶತಂ ತಸ್ಯಾಗಮನಕಾರಣಮ್‌ । 
ಗ್ರಾಮಾನ್‌ ಬಹೂನತಿಕ್ರಮ್ಯ ನಾಧ್ಯಗಚ್ಛದೃಥಾತಥಮ್‌ 11೨೫! 


ಭೀಮರಾಜನೂ ಸಹ ಮನಸ್ಸಿನಲ್ಲಿಯೇ ಅವನ ಆಗಮನದ ಕಾರಣವನ್ನು 
ಚಿಂತಿಸಿದನು. ಅನೇಕ ಗ್ರಾಮಗಳನ್ನು ದಾಟಿ ನೂರುಯೋಜನಗಳಿಗಿಂತಲೂ ಹೆಚ್ಚು 
ಪ್ರಯಾಣಮಾಡಿ ಬರುವುದಕ್ಕೆ ಸರಿಯಾದ ಕಾರಣವನ್ನು ಅವನು ತಿಳಿಯಲಿಲ್ಲ. 


ಅಲ್ಲಕಾರ್ಯಂ ವಿನಿರ್ದಿಷ್ಟಂ ತಸ್ಯಾಗಮನಕಾರಣಮ್‌ 1 
ನೈತದೇವಂ ಸಂಭವತಿ ತಂ ಸತೃತ್ಯ ವ್ಯಸರ್ಜಯತ್‌ uk 


ವಿಶ್ರಾಮ್ಯತಾಮಿತಿ ತದಾ ಶ್ರಾಂತೋಶಸೀತಿ ಪುನಃಪುನಃ 1 


ತೀರ್ಥಯಾತ್ರಾಪರ್ವ -653- 


ಅವನು ತಾನು ಇಲ್ಲಿಗೆ ಬಂದ ಉದ್ದೇಶವನ್ನು ತಿಳಿಸಲು ಒಂದು ಸಣ್ಣ ಕಾರ್ಯವನ್ನು 
ಹೇಳಿದ್ದಾನೆ. ಅದು ಹೀಗಿರಲು ಸಾಧ್ಯವಿಲ್ಲ. ಎಂದು ಯೋಚಿಸಿ ಅವನನ್ನು ಸತ್ಕರಿಸಿ 
ಮತ್ತೆಮತ್ತೆ ಬಹಳದಣಿದಿದ್ದೀರಿ ವಿಶ್ರಮಿಸಿಕೊಳ್ಳಿ ಎಂದು ಹೇಳಿ ಅವನನ್ನು ಬೀಳ್ಕೊಟ್ಟನು. 


ಸ ಸತೃತಃ ಪ್ರಹೃಷ್ಟಾತ್ಮಾ ಪ್ರೀತಃ ಪ್ರೀತೇನ ಪಾರ್ಥಿವಃ । 

ರಾಜಪ್ರೇಷ್ಠೈರನುಗತೋ ದಿಷ್ಟಂ ವೇಶ್ಮ ಸಮಾವಿಶತ್‌ 11೨೭! 

ತನ್ನ ಆಗಮನದಿಂದ ಸಂತೋಷಗೊಂಡ ಭೀಮನಿಂದ ಸತೃತನಾಗಿ 
ಸಂತೋಷಗೊಂಡ ಯತುಪರ್ಣನು ರಾಜಸೇವಕರಿಂದ ಹಿಂಬಾಲಿಸಲ್ಪಟ್ಟು ತನ್ನ 
ನಿರ್ದಿಷ್ಟವಾದ ವಾಸಸ್ಥಾನಕ್ಕೆ ಹೋದನು. 


ಯತುಪರ್ಣೋ ಗತೋ ರಾಜಾ ವಾರ್ಷೇಯಸಹಿತಸ್ತದಾ । 
ಬಾಹುಕೋ ರಥಮಾದಾಯ ರಥಶಾಲಾಮುಪಾಗಮತ್‌ 11೨೮॥ 


ಯತುಪರ್ಣರಾಜನು ವಾರ್ಷೇಯನ ಜೊತೆಯಲ್ಲಿಹೋದಮೇಲೆ ಬಾಹುಕನು 
ರಥವನ್ನು ರಥಶಾಲೆಯ ಸಮೀಪಕ್ಕೆ ತೆಗೆದುಕೊಂಡು ಬಂದನು. 


ಸ ಮೋಕ್ಷಯಿತ್ತಾ ತಾನಶ್ಚಾನ್‌ ಪರಿಚರ್ಯ ಯಥಾವಿಧಿ । 
ಸ್ಹಯಂ ಚೈತಾನ್‌ ಸಮಾಶ್ವಾಸ್ಯ ರಥೋಪಸ್ಥ ಉಪಾವಿಶತ್‌ aT 


ಅವನು ಆ ಕುದುರೆಗಳನ್ನು ಬಿಚ್ಚಿ ಶಾಸ್ತ್ರವಿಧಾನದಂತೆ ಅವುಗಳನ್ನು ಉಪಚರಿಸಿ 
ತಾನೇ ಸ್ಪತಃ ಅವುಗಳಿಗೆ ಸಮಾಧಾನವನ್ನು ಮಾಡಿ ರಥಪೀಠದಲ್ಲಿಕುಳಿತನು. 


ದಮಯಂತೀ ತು ಶೋಕಾರ್ತಾ ದೃಷ್ಟ್ವಾ ಭಾರ್ಗಸ್ಟರಿಂ ನೃಪ । 

ಸೂತಪುತ್ರಂ ಚ ವಾಷ್ಠೆ ಯಂ ಬಾಹುಕಂ ಚ ತಥಾವಿಧಮ್‌ ॥೩೦॥ 

ಚಿಂತಯಾಮಾಸ ವೈದರ್ಭೀ ಕಸ್ಕೈಷ ರಥನಿಃಸ್ವನಃ । 

ನಳಸ್ಯೇವ ಮಹಾನಾಸೀನ್ನ ಪಶ್ಯಾಮಿ ಚ ನೈಷಧಮ್‌ 11೩೧! 

ಶೋಕಾರ್ತಳಾದ ದಮಯಂತಿಯು ಯತುಪರ್ಣರಾಜನನ್ನೂ ಸೂತಪುತ್ರನಾದ 
ವಾರ್ಟೇಯನನ್ನೂ ಮತ್ತು ಅಂತಹ ವೇಶದಲ್ಲಿದ್ದ ಬಾಹುಕನನ್ನೂನೋಡಿ ನಳನ ೦ಥದ 


654. ಮಹಾಭಾರತ ವನಪರ್ವ 


ಘೋಷದಂತೆ ಇದ್ದ ಈ ರಥಘೋಷವು ಯಾರದು? ನಳನ ರಥಘೋಷದಂತೆ 
ಇದ್ದಿತು. ಆದರೆ ನಾನು ನಳನನ್ನು ಕಾಣುತ್ತಿಲ್ಲ. ಎಂದು ಚಿಂತಿಸಿದಳು. 


ವಾರ್ಷ್ಸೆಯೇನ ಭವೇನ್ನೂನಂ ವಿದ್ಯಾ ಸೈಮೋಪಪಾದಿತಾ ಟ 
ತೇನಾಸ್ಯ ರಥನಿರ್ಫೋಷೋ ನಳಸ್ಕೇವ ಮಹಾನಭೂತ್‌ 11೩೨॥ 


ಬಹುಶಃ ವಾರ್ಷೇಯನು ಆ ನಳನ ವಿದ್ಯೆಯನ್ನೇ ಸಂಪಾದಿಸಿರಬಹುದು. 
ಆದ್ದರಿಂದ ಈ ರಥದ ನಿರ್ಫೋಷವು ನಳರಥದ ನಿರ್ಫೋಷದಂತೆಯೇ 
ದೊಡ್ಡದಾಗಿದ್ದಿತು. 


ಆಹೋಸ್ಟಿದ್‌ ಖುತುಪರ್ಣೋತಪಿ ಯಥಾ ರಾಜಾ ನಳಸ್ತಥಾ | 
ತಥಾsಯಂ ರಥನಿರ್ಫೋಷೋ ನೈಷಧಸ್ಯೇವ ಲಕ್ಷ್ಯತೇ Al 


ಅಥವಾ ಯತುಪರ್ಣನು ಸಹ ನಳನಂತೆಯೇ ಆ ವಿದ್ಯೆಯನ್ನುಕಲಿತಿರಬಹುದು. 
ಆದ್ದರಿಂದ ಈ ರಥನಿರ್ಫೋಷವು ನಳನ ರಥನಿರ್ಫೋಷದಂತೆಯೇ ಇದೆ. 


ಏವಂ ಚ ತರ್ಕಯಿತ್ವಾ ತು ದಮಯಂತೀ ವಿಶಾಂಪತೇ । 

ದೂತೀಂ ಪ್ರಸ್ಥಾಪಯಾಮಾಸ ನೈಷಧಾನ್ನೇಷಣೇ ನೃಪ 11೩೪॥ 

ಹೀಗೆ ಊಹಿಸಿ ಎಲೈ ರಾಜನೇ ದಮಯಂತಿಯು ತನ್ನ ದೂತಿಯನ್ನುನಳನನ್ನು 
ಹುಡುಕುವ ಉದ್ದೇಶದಿಂದ ಬಾಹುಕನ ಎಡೆಗೆ ಕಳುಹಿಸಿದಳು. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಸಪ್ತಷಷ್ಟಿತಮೋ5ಧ್ಯಾಯಃ ॥ 
ತೀರ್ಥಯಾತ್ರಾಪರ್ವಣಿ ತ್ರಯೋವಿಂಶೋಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಅರವತ್ತೇಳನೆಯ ಅಧ್ಯಾಯ ಮುಗಿಯಿತು. 


ರರ ರರ 


ತೀರ್ಥಯಾತ್ರಾಪರ್ವ -655- 


ಅರವತ್ತೆಂಟನೆಯ ಅಧ್ಯಾಯ 
(ಕೇಶಿನಿ ಬಾಹುಕರ ಸಂವಾದ) 
ದಮಯಂತೀ 

ಗಚ್ಛ ಕೇಶಿನಿ ಜಾನೀಹಿ ಕ ಏಷ ರಥಸಾರಥಿಃ । 

ಉಪದಿಷ್ಟೋ ರಥೋಪಸ್ಥೇ ವಿಕೃತೋ ಹ್ರಸ್ವ ಬಾಹುಕಃ uo 

ಅಭ್ಯೇತ್ಮ ಕುಶಲಂ ಭದ್ರೇ ಮೃದುಪೂರ್ವಂ ಸಮಾಹಿತಾ । 

ಪೃಚ್ಛೇಥಾಃ ಪುರುಷಂ ಹ್ಯೇನಂ ಯಥಾತತ್ವಮನಿಂದಿತೇ ||೨॥ 

ಎಲೌ ಕೇಶಿನಿಯೇ, ಈ ವಿಕೃತ ಶರೀರವುಳ್ಳವನೂ ಹ್ರಸ್ಹಬಾಹುವುಳ್ಳವನೂ ಆದ 
ರಥಸಾರಥಿಯು ರಥಪೀಠದಲ್ಲಿಕುಳಿತಿದ್ದಾನಷ್ಟೇ. ಶುಭಳೇ, ನೀನು ಅವನ ಬಳಿಗೆ 
ಹೋಗಿ ಸಮಾಧಾನದಿಂದ ಮೃದುವಾಗಿ ಮಾತನಾಡಿ ಎಲೌ ಅವನು ಯಾರೆಂದು 
ಸರಿಯಾಗಿ ಕೇಳಿ ತಿಳಿ. 


ಅತ್ರ ಮೇ ಮಹತೀ ಶಂಕಾ ಭವೇದೇಷ ನಳೋ ನೃಪಃ । 
ತಥಾ ಮನಸಿ ಮೇತುಷ್ಟಿರ್ಹದಯಸ್ಕ ಚ ನಿರ್ವ್ವತಿಃ 11೩1! 


ಇವನು ನಳನಿರಬಹುದೆಂದು ನನಗೆ ದೊಡ್ಡ ಶಂಕೆಯಿದೆ. ಹಾಗೆ ಮನಸ್ಸಿನಲ್ಲಿ 
ತೃಪ್ತಿಯೂ ಮತ್ತು ಹೃದಯದಲ್ಲಿಆನಂದವೂ ಉಂಟಾಗುತ್ತಿದೆ. 


ಬ್ರೂಯಾಶ್ಹೆನಂ ಕಥಾಂತೇ ತ್ವಂ ಪರ್ಣಾದವಚನಂ ಯಥಾ । 


ಪ್ರತಿವಾಕ್ಕಂ ಚ ಸುಶ್ರೋಣಿ ಬುದ್ಧ್ಯೇಥಾಸ್ತ್ರಮನಿಂದಿತೇ IYI 


ಎಲೌ ಸುಶ್ರೋಣಿಯೇ, ಸ್ವಲ್ಪಮಾತನಾಡಿದ ಮೇಲೆ ನೀನು 
ಪರ್ಣಾದವಚನಗಳನ್ನು ಅವನ ಎದುರಿಗೆ ಹೇಳು ಅನಿಂದಿತೆಯೇ ಪ್ರತಿವಾಕ್ಯದಲ್ಲಿಯೂ 
ಅವನ ಪ್ರತಿಕ್ರಿಯೆಯನ್ನು ಗಮನಿಸು. 

ಏವಂ ಸಮಾಹಿತಾ ಗತ್ವಾ ದೂತೀ ವಾಕ್ಯಮಥಾಬ್ರವೀತ್‌ । 

ದಮಯಂತ್ಯಪಿ ಕಲ್ಯಾಣೀ ಪ್ರಾಸಾದಸ್ಥಾರನ್ಹವೈಕ್ಚತ 11೫ 


-656- ಮಹಾಭಾರತ ವನಪರ್ವ 


ಹೀಗೆ ಸಮಾಧಾನ ಪಡಿಸಸ್ಪಟ್ಟದೂತಿಯು ಬಾಹುಕನ ಬಳಿಗೆ ಹೋಗಿ ಅವನನ್ನು 
ಮಾತನಾಡಿಸಿದಳು. ಕಲ್ಯಾಣಿಯಾದ ದಮಯಂತಿಯೂ ಸಹ ಉಪ್ಪರಿಗೆಯನ್ನುಏರಿ 
ಅವರನ್ನುನೋಡಿದಳು. 


ಸ್ವಾಗತಂ ತೇ ಮನುಷ್ಯೇಂದ್ರ ಕುಶಲಂ ತೇ ಬ್ರವೀಮ್ಯಹಮ್‌ । 
ದಮಯಂತ್ಯಾ ವಚಃ ಸೌಮ್ಯ ನಿಬೋಧ ಭರತರ್ಷಭ Well 


ಮನುಷ್ಯೇಂದ್ರನೇ, ನಿನಗೆ ಸ್ವಾಗತ. ನಿನಗೆ ನಾನು ಕುಶಲವನ್ನು ಕೋರುತ್ತಿದ್ದೇನೆ. 
ಭರತರ್ಷಭನೇ ಸಜ್ಜನನೇ ದಮಯಂತಿಯ ಮಾತುಗಳನ್ನು ಕೇಳು. 


ಕದಾ ವೈ ಪ್ರಸ್ಥಿತಾ ಯೂಯಂ ಕಿಮರ್ಥಮಿಹ ಚಾಗತಾಃ । 
ತತ್ತ್ವಂ ಬ್ರೂಹಿ ಯಥಾನ್ಯಾಯಂ ವೈದರ್ಭೀ ಶ್ರೋತುಮಿಚ್ಛತಿ 11೭1 
ದಿವ Fy 5) ೨ ಕ 


ನೀವು ಯಾವಾಗ ಹೊರಟರಿ ಏತಕ್ಕಾಗಿ ಇಲ್ಲಿಗೆ ಬಂದಿರಿ? ನಿಜವನ್ನು ಹೇಳು. 
ದಮಯಂತಿಯು ಕೇಳಲು ಬಯಸುತ್ತಾಳೆ. (ಎಂದು ಹೇಳಿದಳು.) 


ಶ್ರುತಃ ಸ್ವಯಂವರೋ ರಾಜ್ಞಾ ಕೌಸಲೇನ ಯಶಸ್ವಿನಾ । 
ದ್ವಿತೀಯೋ ದಮಯಂತ್ಯಾ ವೈ ಶ್ಲೋಭೂತ ಇತಿ ಭಾಮಿನಿ ISH 


ಶ್ರುತ್ವಾ ತಂ ಪ್ರಸ್ಥಿತೋ ರಾಜಾ ಶತಯೋಜನಯಾಯಿಭಿಃ 1 
ಹಯೈರ್ವಾತಜವೈರ್ಮುಖ್ಯೈರಹಮಸ್ಕ ಚ ಸಾರಥಿ: al 


ಕೀರ್ತಿಶಾಲಿಯಾದ ಕೋಸಲಾಧಿಪತಿಯಾದ ಯತುಪರ್ಣನು ನಾಳೆಯ ದಿವಸ 
ದಮಯಂತಿಯ ಎರಡನೆಯ ಸ್ಹಯಂವರವೆಂಬ ವಾರ್ತೆಯನ್ನುಕೇಳಿದನು. ಎಲೌ 
ಭಾಮಿನಿಯೇ ಅದನ್ನು ಕೇಳಿ ರಾಜನು ನೂರು ಯೋಜನ ಹೋಗಬಲ್ಲ 
ವಾಯುವೇಗವುಳ್ಳ ಅಶ್ತಗಳನ್ನು ಹೂಡಿದ ರಥದಲ್ಲಿಇಲ್ಲಿಗೆ ಬಂದಿದ್ದಾನೆ. ನಾನು ಅವನ 
ಸಾರಥಿ(ಎಂದು ಬಾಹುಕನು ಹೇಳಿದನು.) 


ಕೇಶಿನೀ 
ಅಥ ಯೋಕಸೌ ತೃತೀಯೋ ವಸ ಕೃತಃ ಕಸ್ಯ ವಾ ಪುನಃ 1 
ತಂ ಚ ಕಸ್ಯ ಕುತಶ್ನೇದಂ ತ್ತೆಯಿ ಕರ್ಮ ಸಮಾಹಿತಮ್‌ eel) 


ತೀರ್ಥಯಾತ್ರಾಪರ್ವ -657- 


ನಿಮ್ಮ ಜೊತೆಯಲ್ಲಿದ್ದಮೂರನೆಯನಾದ ವ್ಯಕ್ತಿಯು ಎಲ್ಲಿಂದ ಬಂದಿದ್ದಾನೆ ಮತ್ತು 
ಅವನು ಯಾರ ಪುತ್ರ ನೀನು ಸಹಯಾರ ಪುತ್ರ ಎಲ್ಲಿಂದ ಬಂದಿದ್ದೀಯೆ? ನೀನು ಏಕೆ 
ಈ ಸಾರಥ್ಯವನ್ನು ಮಾಡುತ್ತಿದ್ದೀಯ? 
ಬಾಹುಕಃ 
ಪುಣ್ಯಶ್ಲೋಕಸ್ಯ ವೈ ಸೂತೋ ವಾಷ್ಟೆ ಯ ಇತಿ ವಿಶ್ರುತಃ । 
ಸ ನಳೇ ವಿದ್ರುತೇ ಭದ್ರೇ ಭಾರ್ಗಸ್ನರಿಮುಷಸ್ನಿ $ 11೧೧॥ 
ಮೂರನೆಯ ವ್ಯಕ್ತಿಯು ಪುಣ್ಯಶ್ಲೋಕನಾದ ನಳನ ಸೂತ. ಅವನು 
ವಾರ್ಟೇಯನೆಂದು ಪ್ರಖ್ಯಾತನಾದ್ದಾನೆ. ಭದ್ರೆಯೇ ನಳನು ಓಡಿಹೋದಮೇಲೆ ಅವನು 
ಯತುಪರ್ಣನನ್ನು ಆಶ್ರಯಿಸಿದ್ದಾನೆ. 
ಅಹಮಪ್ಯನ್ನಕುಶಲಃ ಸೂತತ್ಟೇ ಚ ವಿನಿಷ್ಠಿತಃ । 
ಖುತುಪರ್ಣೇನ ಸಾರಥ್ಯೇ ಭೋಜನೇ ಚ ವೃತಃ ಸ್ವಯಮ್‌ 11೧೨1 
ನಾನು ಸಹ ಪಾಕವನ್ನು ಮಾಡುವುದರಲ್ಲಿಯೂ ಮತ್ತು ಸೂತಕಾರ್ಯದಲ್ಲಿಯೂ 
ಪರಿಣತನಾದವನು. ಯತುಪರ್ಣನು ತಾನಾಗಿಯೇ ನನ್ನನ್ನುತನ್ನಸಾರಥ್ಯದಲ್ಲಿಯೂ 
ಮತ್ತು ಭೋಜನದಲ್ಲಿಯೂ ನಿಯೋಜಿಸಿದ್ದಾನೆ. 
ಕೇಶಿನೀ 
ಅಥ ಜಾನಾತಿ ವಾರ್ಷೇಯಃ ಕನು ರಾಜಾ ಗತೋ ನಳ: । 
ಕಥಂ ಚ ತ್ವಯಿ ವೈ ತೇನ ಕಥಿತಂ ಸ್ಯಾತ್‌ ತು ಬಾಹುಕ 10೩1 
ಆ ವಾರ್ಟ್ಷೇಯನಿಗಾದರೂ ನಳಮಹಾರಾಜನು ಎಲ್ಲಿಗೆ ಹೋದನೆಂದು 
ತಿಳಿದಿದಿಯೇ? ಬಾಹುಕನೇ ನಿನಗಾದರೂ ಆ ವಾರ್ಷ್ಸೆಯನು ಈ ವಿಷಯವನ್ನು 
ಹೇಗೆ ತಿಳಿಸಿದ್ದಾನೆ? 
ಬಾಹುಕ: 
ಇಹೈವ ಪುತ್ರೌ ನಿಕ್ಸಿಷ್ಯ ನಳಸ್ಯ ಶುಭಕರ್ಮಣಃ । 
ಗತಸ್ತತೋ ಯಥಾಕಾಮಂ ನೈಷ ಜಾನಾತಿ ನೈಷಧಮ್‌ Mer 


-658- ಮಹಾಭಾರತ ವನಪರ್ವ 


ಶುಭಕರ್ಮನಾದ ನಳನ ಇಬ್ಬರು ಮಕ್ಕಳನ್ನು ಇಲ್ಲಿಯೇ ಬಿಟ್ಟುವಾರ್ಷ್ಗೆಯನು 
ತನಗೆ ಇಷ್ಟಬಂದಂತೆ ಹೊರಟುಹೋದನು. ಅವನಿಗೆ ನಳನ ಪರಿಸ್ಥಿತಿಯು ತಿಳಿದಿಲ್ಲ. 

ನ ಚಾನ್ಯಃ ಪುರುಷಃ ಕಶ್ಚಿತ್‌ ನಳಂ ವೇತ್ತಿ ಯಶಸ್ವಿನಿ । 

ಗೂಢಪ್ನರತಿ ಲೋಕೇಶಸ್ಸಿನ್‌ ನಷ್ಟರೂಪೋ ಮಹೀಪತಿಃ 11೧೫॥ 

ಯಶಸ್ವಿನಿಯೇ ಬೇರೆ ಯಾವ ಪುರುಷನೂ ಈ ನಳನನ್ನುತಿಳಿದಿಲ್ಲ. ಆ ರಾಜನು 
ತನ್ನ ರೂಪವನ್ನು ಕಳೆದುಕೊಂಡು ಈ ಲೋಕದಲ್ಲಿ ಯಾರಿಗೂ ತಿಳಿಯದಂತೆ 
ಸಂಚರಿಸುತ್ತಿದ್ದಾನೆ. 

ಆತ್ಮೈವ ತು ನಳಂ ವೇತ್ತಿ ಯಾ ಚ ಸಾ ತದನಂತರಾ । 

ನ ಚೈವ ತಾನಿ ಲಿಂಗಾನಿ ನಳಂ ಶಂಸಂತಿ ಕರ್ಹಿಚಿತ್‌ WoL 


ನಳನು ತಾನೇ ತನ್ನನ್ನು ತಿಳಿದಿದ್ದಾನೆ. ನಳನ ಆಂತರಿಕವಾದ ಬುದ್ಧಿಯು ನಳನನ್ನು 
ತಿಳಿದಿದೆ. ನಳನ ಚಿಹ್ನೆಗಳು ಅವನು ನಳನೆಂದು ಯಾವ ರೀತಿಯಿಂದಲೂ 
ತೋರಿಸಿಕೊಡುವುದಿಲ್ಲ. 

ಕೇಶಿನೀ 

ಯೋತಸಾವಯೋಧ್ಯಾಂ ಗತವಾನ್‌ ಪ್ರಥಮಂ ಬ್ರಾಹ್ಮಣಸ್ತದಾ | 

ಇಮಾನಿ ನಾರೀವಾಕ್ಕಾನಿ ಕಥಯಾನಃ ಪುನಃ ಪುನಃ Mera 

ಮೊದಲು ಅಯೋಧ್ಯೆಗೆ ಬಂದ ಬ್ರಾಹ್ಮಣನು ಈ ನಾರೀ ವಾಕ್ಯಗಳನ್ನು ಪುನಃಪುನಃ 
ಹೇಳುತ್ತಿದ್ದನಷ್ಟೆ. 

ಕ್ಚನು ತ್ವಂ ಕಿತವಚ್ಛಿತ್ತ್ವಾ ವಸ್ಪಾರ್ಧಂ ಪ್ರಸ್ಥಿತೋ ಮಮ । 

ಉತ್ಸೃಜ್ಯ ವಿಪಿನೇ ಸುಪ್ತಾಮನುರಕ್ತಾಂ ಪ್ರಿಯಾಂ ಪ್ರಿಯ nol 

ಎಲೈ ಪ್ರಿಯನೇ ವಂಚಕನೇ ನನ್ನ ಅರ್ಧವಸ್ತವನ್ನು ಹರಿದುಕೊಂಡು ನಿನ್ನಲ್ಲಿ 
ಅನುರಕ್ತಳಾದ ನಿದ್ರಿಸುತ್ತಿದ್ದನನನ್ನುಕಾಡಿನಲ್ಲಿ ಬಿಟ್ಟುಎಲ್ಲಿಗೆ ಹೋದೆ? 

ಸಾ ವೈ ಯಥಾ ಸಮಾದಿಷ್ಟಾ ತತ್ರಾ55ಸ್ತೇ ತೃಶ್ವಿಯೈಷಿಣೀ । 

ದಹ್ಯಮಾನಾ ದಿವಾರಾತ್ರಂ ವಸ್ಪಾರ್ಧೇನಾಭಿಸಂವೃತಾ eal 


ತೀರ್ಥಯಾತ್ರಾಪರ್ವ -659- 


ಅವಳಾದರೋ ನಿನ್ನ ಆದೇಶದಂತೆ ನಿನ್ನ ಪ್ರಿಯವನ್ನೇ ಬಯಸುತ್ತಾ 
ಅರ್ಧವಸ್ಪದಿಂದ ಆವೃತಳಾಗಿ ಹಗಲೂ ರಾತ್ರಿಯೂ ದುಃಖದಿಂದ ಬೇಯುತ್ತಾ ನೀನು 
ಹೇಳಿದ ಕಡೆಯಲ್ಲಿಯೇ ಇದ್ದಾಳೆ. 


ತಸ್ಯಾ ರುದಂತ್ಯಾಃ ಸತತಂ ತೇನ ದುಃಖೇನ ಪಾರ್ಥಿವ । 

ಪ್ರಸಾದಂ ಕುರು ವೈ ವೀರ ಪ್ರತಿವಾಕ್ಯಂ ಪ್ರಯಚ್ಛ ಚ ।1೨೦।॥ 

ಎಲೈ ರಾಜನೇ ಯಾವಾಗಲೂ ದುಃಖದಿಂದ ಅಳುತ್ತಿರುವ ಅವಳಿಗೆ 
ಅನುಗ್ರಹವನ್ನುಮಾಡು. ಎಲೈ ವೀರನೇ ಉತ್ತರವನ್ನುನೀಡು. 

ತಸ್ಯಾಸ್ತತ್ಟಿಯಮಾಖ್ಯಾನಂ ಪ್ರಬ್ರವೀಹಿ ಮಹಾಮತೇ । 

ತದೇವ ವಾಕ್ಯಂ ವೈದರ್ಭೀ ಶ್ರೋತುಮಿಚ್ಛತ್ಯನಿಂದಿತಾ 11೨೧॥ 

ಮಹಾಮೇಧಾವಿಯೇ ಅವಳಿಗೆ ಪ್ರಿಯವಾದ ಆ ಮಾತುಗಳನ್ನು ಹೇಳು. 
ಅನಿಂದಿತಳಾದ ವೈದರ್ಭಿಯು ಆ ಮಾತುಗಳನ್ನೇ ಕೇಳಲು ಇಷ್ಟಪಡುತ್ತಾಳೆ. 

ಏತಚ್ಛುತ್ತಾ ಪ್ರತಿವಚಸ್ತಸ್ಯ ದತ್ತಂ ತ್ವಯಾ ಕಿಲ । 

ಬ್ರ ಎ ಎಲ ದ್‌ ದ 

ಯತ್ನುರಾ ತತ್ಪುನಸ್ತ್ಪತ್ತೋ ವೈದರ್ಭೀ ಶ್ರೋತುಮಿಚ್ಛತಿ 1೨೨ 

ಎಲೈ ಬಾಹುಕನೇ ಈ ನಾರೀವಾಕ್ಯಗಳನ್ನು ಕೇಳಿ ನೀನು ಉತ್ತರವನ್ನು ಕೊಟ್ಟೆಯಷ್ಟೆ? 
ಆ ಉತ್ತರವನ್ನು ದಮಯಂತಿಯು ಇನ್ನೊಮ್ಮೆ ನಿನ್ನಿಂದ ಕೇಳಲು ಬಯಸುತ್ತಾಳ. 

ಬಹನಶ್ಯ 

ಏವಮುಕ್ತಸ್ಯ ಕೇಶಿನ್ಯಾ ನಳಸ್ಯ ಕುರುನಂದನ । 

ಹೃದಯಂ ವ್ಯಧಿತಂ ಚಾಸೀದ್‌ ಅಶ್ರುಪೂರ್ಣೇ ಚ ಲೋಚನೇ ॥೨೩॥ 

ಎಲ್ಫೈ ಕುರುನಂದನನೇ ಕೇಶಿನಿಯಿಂದ ಹೀಗೆ ಹೇಳಲ್ಪಟ್ಟ ನಳನ ಹೃದಯವು 
ದುಃಖದಿಂದ ತುಂಬಿತು. ಅವನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. 


ಸ ನಿಗೃಹ್ಯಾತ್ಮನೋ ದುಃಖಂ ದಹ್ಯಮಾನೋ ಮಹೀಪತಿಃ । 


ಬಾಷ್ನಸಂದಿಗ್ಗಯಾ ವಾಚಾ ಪುನರೇವೇದಮಬ್ರವೀತ್‌ ॥1೨೪/ 


-660- ಮಹಾಭಾರತ ವನಪರ್ವ 


ಆ ರಾಜನು ತನ್ನದುಖಖವನ್ನುನಿಗ್ರಹಿಸಿಕೊಂಡು ಮನಸ್ಸಿನಲ್ಲಿಯೇ ದುಃಖದಿಂದ 
ಬೇಯುತ್ತಾ ಬಾಷ್ನಸಂದಿಗ್ಗವಾದ ಮಾತುಗಳಿಂದ ಪುನಃ ಹೀಗೆ ಮಾತನಾಡಿದನು. 
ಬಾಹುಕಃ 
ವೈಷಮ್ಯಮಪಿ ಸಂಪ್ರಾಪ್ತಾ ಗೋಪಯಂತಿ ಕುಲಸ್ವಿಯಃ । 
ಆತ್ಮಾನಮಾತ್ಮನಾ ಸತ್ಯೋ ಜಿತಃ ಸರ್ಗೋ ನ ಸಂಶಯಃ 11೨೫ 


ಕುಲಸ್ವ್ರೀಯರಾದ ಸಾದ್ವಿಯರು ಸಂಕಟದಲ್ಲಿ ಸಿಲುಕಿದರೂ ತಮ್ಮನ್ನು ತಾವೇ 
ರಕ್ಷಿಸಿಕೊಳ್ಳುತ್ತಾರೆ. ಅವರು ಸ್ಪರ್ಗವನ್ನು ಜಯಸಿದ್ದಾರೆ ಎಂಬ ವಿಷಯದಲ್ಲಿ 
ಸಂಶಯವಿಲ್ಲ. 

ರಹಿತಾ ಭರ್ತೃಭಿಶ್ಚಾಪಿ ನ ಕ್ರುಧ್ಯಂತಿ ಕದಾಚನ । 

ಪ್ರಾಣಾಂಶ್ಚಾ೦ಿತ್ರಕವಚಾ ಧಾರಯಂತೀಹ ಸತ್‌ಸ್ತಿಯಃ 11೨೬॥॥ 

ಅವರು ತಮ್ಮ ಪತಿಗಳಿಂದ ವಿಯೋಗವನ್ನು ಪಡೆದರೂ ಎಂದೂ 
ಸಿಟ್ಟುಮಾಡುವುದಿಲ್ಲ. ಸಾಧ್ವಿಸ್ಟೀಯರು ತಮ್ಮ ಶೀಲದಿಂದಲೇ ರಕ್ಷಿತರಾಗಿ ಇಲ್ಲಿ 
ಪ್ರಾಣವನ್ನು ಧರಿಸಿರುತ್ತಾರೆ. 

ವಿಷಮಸ್ಥೇನ ಮೂಢೇನ ಪರಿಭ್ರಷ್ಟಸುಖೇನ ಚ । 

ಯತ್‌ ಸಾ ತೇನ ಪರಿತ್ಯಕ್ತಾ ತತ್ರ ನ ಕ್ರೋದ್ಭುಮರ್ಹತಿ 11೨೭1! 


ಸಂಕಟಕ್ಕೆ ಸಿಲುಕಿದವನೂ ಮೂಢನೂ ಸುಖಭ್ರಷ್ಟನೂ ಆದ ಅವನಿಂದ 
ತ್ರ 


ಪ್ರಾಣಯಾತ್ರಾಂ ಪರಿಪ್ರೇಪ್ಲೋಃ ಶಕುನೈರ್ಹೃತವಾಸಸಃ । 

ಆಧಿಭಿರ್ದಹ್ಯಮಾನಸ್ಯ ಶ್ಯಾಮಾ ನ ಕ್ರೋದ್ಗುಮರ್ಹತಿ 11೨೮॥ 

ಶರೀರಯಾತ್ರೆಯನ್ನು ಪರಿರಕ್ಷಿಸಲು ಪ್ರಯತ್ನಪಟ್ಟು ಹೊಂದ್ದಿದ್ದ ವಸ್ಥವನ್ನು 
ಪಕ್ಷಿಗಳಿಂದ ಕಳೆದುಕೊಂಡು ಮನೋವ್ಯಥೆಯಿಂದ ಬೆಂದುಹೋಗುತ್ತಿರುವ ಅವನ 
ಮೇಲೆ ಮಧ್ಯವಯಸ್ಸಿನ ಯುವತಿಯಾದ ಅವಳು ಕ್ರೋಧವನ್ನುಮಾಡಬಾರದಿ. 


ತೀರ್ಥಯಾತ್ರಾಪರ್ವ -661- 


ಸತೃತಾತಸತ್ಛತಾ ವಾಪಿ ಪತಿಂ ದೃಷ್ಟ್ವಾ ತಥಾಗತಮ್‌ । 
ಭ್ರಷ್ಟರಾಜ್ಯಂ ಶ್ರಿಯಾ ಹೀನಂ ಕ್ಪುಧಿತಂ ವ್ಯಸನಾಪುತಮ್‌ 11೨೯॥ 


ಬ ಕೆ 
ಸತೃತಳಾಗಲಿ ಅಥವಾ ಇಲ್ಲದಿರಲಿ, ರಾಜ್ಯವನ್ನು ಕಳೆದುಕೊಂಡು ಸಂಪತ್ತಿನಿಂದ 
ಹೀನನಾಗಿ ಹಸಿವಿನಿಂದ ಬಳಲಿ ವ್ಯಸನದಲ್ಲಿಮುಳುಗಿಹೋದ ಅಂತಹ ಪತಿಯನ್ನು 
ನೋಡಿ ಎಂದೂ ಕ್ರೋಧವನ್ನುಮಾಡಬಾರದು. 
ಏವಂ ಬ್ರುವಾಣಸ್ತದ್ದಾಕ್ಕಂ ನಳಃ ಪರಮದುಃಖತಃ । 
ನ ಬಾಷ್ಟಮಶಕತ್‌ ಸೋಢುಂ ಪ್ರರುರೋದ ಚ ಭಾರತ AOI 
ಎಲೈ ಭಾರತನೇ ಪರಮದುಃಖತನಾದ ನಳನು ಹೀಗೆ ಮಾತನಾಡುತ್ತಾ ತನ್ನ 
ಕಣ್ಣೀರನ್ನು ತಡೆಯಲು ಶಕ್ತನಾಗದೆ ಗಟ್ಟಿಯಾಗಿ ಅತ್ತನು. 
ತತಃ ಸಾ ಕೇಶೀನೀ ಗತ್ವಾ ದಮಯಂತೈೈ ನ್ಯವೇದಯತ್‌ । 
ತತ್‌ ಸರ್ವಂ ಕಥಿತಂ ಚೈವ ವಿಕಾರಂ ಚೈವ ಭಾಮಿನೀ HAO 
ಅನಂತರ ಆ ಭಾಮಿನಿಯಾದ ಕೇಶಿನಿಯು ಹೋಗಿ ದಮಯಂತಿಗೆ ನಡೆದ ಎಲ್ಲಾ 
ವಿಷಯವನ್ನು ಮತ್ತು ಬಾಹುಕನ ಪ್ರತಿಕ್ರಿಯೆಯನ್ನು (ವಿಕಾರವನ್ನು) ತಿಳಿಸಿದಳು. 
ಬ ೨ ಕ 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಅಷ್ಟಷಷ್ಪಿತಮೋತಧ್ಯಾಯಃ ॥ 
॥ ತೀರ್ಥಯಾತ್ರಾಪರ್ವಣಿ ಚತುರ್ವಿಂಶೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಅರವತ್ತೆಂಟನೆಯ ಅಧ್ಯಾಯ ಮುಗಿಯಿತು. 
KKK 
ಅರವತ್ತೊಂಬತ್ತನೆಯ ಅಧ್ಯಾಯ 
(ದಮಯಂತಿಯಿಂದ ಕೇಶಿನಿಯ ಮೂಲಕ ಬಾಹುಕನ ಪರೀಕ್ಷೆ) 
ಬೃಹದಶ್ವ 
ದಮಯಂತೀ ತು ತಚ್ಚುತ್ವಾ ಭೃಶಂ ಶೋಕಪರಾಯಣಾ । 
ಶಂಕಮಾನಾ ನಳಂ ತಂ ವೈ ಕೇಶಿನೀಮಿದಮಬ್ರವೀತ್‌ Hon 


-662- ಮಹಾಭಾರತ ವನಪರ್ವ 


ದಮಯಂತಿಯು ಆ ಮಾತುಗಳನ್ನುಕೇಳಿ ಬಹಳ ಶೋಕದಿಂದ ಕೂಡಿದವಳಾಗಿ 
ಬಾಹುಕನು ನಳನೆಂದು ಶಂಕಿಸಿತ್ತಾ ಪುನಃ ಕೇಶಿನಿಯನ್ನು ಕುರಿತು ಹೀಗೆ 
ಮಾತಮಾಡಿದಳು. 


ಗಚ್ಛ ಕೇಶಿನಿ ಭೂಯಸ್ತ್ಯ್ಮಂ ಪರೀಕ್ಷಾಂ ಕುರು ಬಾಹುಕೇ । 
ಅಬ್ರುವಾಣಾ ಸಮೀಪಸ್ತಾ ಚರಿತಾನ್ಯಸ್ಯ ಲಕ್ಷಯ 1೨11 


ಕೇಶಿನಿಯೆ ನೀನು ಮತ್ತೆ ಹೋಗಿ ಬಾಹುಕನ ಸಮೀಪದಲ್ಲಿ ಇದ್ದು ಏನೂ 
ಮಾತನ್ನಾಡದೆ ಅವನ ಚೇಷ್ಟೆಗಳನ್ನು ಗಮನಿಸಿ ಅವನನ್ನು ಗಮನಿಸು. 


ಯದಾ ಚ ಕಿಂಚಿತ್‌ ಕುರ್ಯಾತ್‌ ಸ ಕಾರಣಂ ತತ್ರ ಭಾಮಿನಿ । 

ತತ್ರ ಸಂಚೇಷ್ಠಮಾನಸ್ಯ ಸಂಲಕ್ಷ್ಯಂ ತೇ ಹಿ ಚೇಷ್ಠಿಫಮ್‌ WAU 

ಎಲೌ ಭಾಮಿನಿಯೇ, ಅವನು ಏನು ಮಾಡಿದರೂ ಅದಕ್ಕೆ ಕಾರಣವನ್ನು ತಿಳಿ. 
ಮತ್ತು ಅವನು ಏನೇನು ಮಾಡುತ್ತಾನೆಂದು ಎಲ್ಲವನ್ನೂ ಗಮನಿಸು. 


ನ ಚಾಸ್ಯ ಪ್ರತಿಬಂಧೇನ ದೇಯೋಪಗ್ಗಿರಪಿ ಭಾಮಿನಿ । 
ಯಾಚತೇ ನ ಜಲಂ ದೇಯಂ ಸತ್ಯಮತ್ನರಮಾಣಯಾ HY 


ಭಾಮಿನಿಯೇ ಅವನು ಒತ್ತಾಯಮಾಡಿದರೂ ಅವನಿಗೆ ಅಗ್ನಿಯನ್ನು 
ಕೊಡಬಾರದು. ಮತ್ತು ಅವನು ಜಲವನ್ನುಯಾಚಿಸಿದರೂ ಶೀಘ್ರವಾಗಿ ಅವನಿಗೆ 
ಜಲವನ್ನುಕೊಡಬಾರದು. 


ಏತತ್‌ ಸರ್ವಂ ಸಮೀಕ್ಷ್ಯ ತ್ವಂ ಚರಿತಂ ಮೇ ನಿವೇದಯ । 

ಯಚ್ಚಾನ್ಯದಪಿ ಪಶ್ಯೇಥಾಃ ತಚ್ಚಾಖ್ಯೇಯಂ ತ್ಹಯಾ ಮಮ 1೫1 

ಇವೆಲ್ಲವನ್ನೂ ಗಮನಿಸಿ ನನಗೆ ಅವನಚೇಷ್ಟೆಗಳನ್ನು ನಿವೇದಿಸು ಮತ್ತು ಬೇರೆ 
ಏನನ್ನುನೋಡುತ್ತೀಯೋ ಅದನ್ನುನನಗೆ ತಿಳಿಸಬೇಕು. 


ದಮಯಂತೈ,ವಮುಕ್ತಾ ಸಾ ಜಗಾಮಾಥಾಶು ಕೇಶಿನೀ । 
ನಿಶಾಮ್ಯ ಚ ಹಯಜ್ಞಸ್ತ್ಯ ಲಿಂಗಾನಿ ಪುನರಾಗಮತ್‌ Well 


ತೀರ್ಥಯಾತ್ರಾಪರ್ವ -663- 


ದಮಯಂತಿಯಿಂದ ಹೀಗೆ ಹೇಳಲ್ಲಟ್ಟ ಆ ಕೇಶಿನಿಯು ಅವನಬಳಿಗೆ ಹೋಗಿ 
ಅಶ್ರವಿದ್ಯೆಯನ್ನು ಬಲ್ಲ ಅವನ ಚೇಷ್ಟೆಗಳನ್ನು ಗಮನಿಸಿ ಪುನಃ ದಮಯಂತಿಯ ಬಳಿಗೆ 
ಬಂದಳು. 


ಸಾ ತತ್‌ ಸರ್ವಂ ಯಥಾವೃತ್ತಂ ದಮಯಂತ್ಯೈ ನ್ಯವೇದಯತ್‌ । 
ನಿಮಿತ್ತಂ ಯತ್ತದಾದಿಷ್ಟಂ ಬಾಹುಕೇ ದಿವ್ಯಮಾನುಷಮ್‌ 11೭11 


ಅವಳು ತನಗೆ ಕೊಟ್ಟ ಆದೇಶಕ್ಕೆ ಅನುಗುಣವಾಗಿ ಬಾಹುಕನಲ್ಲಿ ದಿವ್ಯ ಮತ್ತು 
ಮಾನುಷ ಚೇಷ್ಟೆಗಳನ್ನು ಗಮನಿಸಿ ದಮಯಂತಿಗೆ ನಡೆದುದೆಲ್ಲವನ್ನೂ ಯಥಾರ್ಥವಾಗಿ 
ಹೇಳಿದಳು. 

ದೃಢಂ ಶುಚ್ಯುಪಚಾರೋತಸೌ ನ ಮಯಾ ಮಾನುಷಃ ಕ್ಷಚಿತ್‌ । 

ದೃಷ್ಟಪೂರ್ವಃ ಶ್ರುತೋ ವಾಠಪಿ ದಮಯಂತಿ ತಥಾವಿಧಃ 11೮1 

ಅವನು ದಿವ್ಯವಾದ ಸಲಕರಣೆಗಳಿಂದ ಕೂಡಿದವನು. ದಮಯಂತಿಯೇ ನಾನು 
ಅಂತಹ ಮನುಷ್ಯನನ್ನು ಹಿಂದೆ ನೋಡಲೂ ಇಲ್ಲಅಥವಾ ಕೇಳಲೂ ಇಲ್ಲ. 


ಹ್ರಸ್ತಮಾಸಾದ್ಯ ಸಂಚಾರಂ ನಾಸೌ ವಿನಮತೇ ಕ್ಚಚಿತ್‌ । 
ತಂತು ದೃಷ್ಟ್ವಾ ಯಥಾಸಂಗಮುತ್ತರ್ಪತಿ ಯಥಾಸುಖಮ್‌ । 
ಸಂಕಟೇತಪ್ಯಸ್ಯ ಸುಮಹದ್‌ ವಿವರಂ ಕುರುತೇಠಧಿಕಮ್‌ al 


ಅವನು ಸಣ್ಣಬಾಗಿಲಿನ ಬಳಿಗೆ ಹೋದರೂ ಬಗ್ಗುವುದಿಲ್ಲ. ಅವನು ಹತ್ತಿರಕ್ಕೆ 


ಬಂದತಕ್ಷಣ ಅವನು ಸುಖವಾಗಿ ಪ್ರವೇಶಿಸುವಂತೆ ಬಾಗಿಲಿನ ಮೇಲ್ಬಾಗವೇ ಮೇಲಕ್ಕೆ 
ಹೊಗಿ ಅವನು ಪ್ರವೇಶಿಸುವುದಕ್ಕೆ ಬೇಕಾದಷ್ಟುದೊಡ್ಡವಿವರವನ್ನುಕೊಡುತ್ತದ. 


ಖುತುಪರ್ಣಸ್ಯ ಚಾರ್ಥಾಯ ಭೋಜನೀಯಮನೇಕಶಃ । 
ಪ್ರೇಷಿತಂ ತತ್ರ ಚಾಜ್ಞಾಯ ಮಾಂಸಂ ಸುಬಹು ಪಾಶವಮ್‌ ॥೧೦॥ 


ಯತುವರ್ಣನಿಗೆ ಅನೇಕ ವಿಧವಾದ ಭೋಜನವನ್ನು ತಯಾರಿಸಲು 
ಆಜ್ಞಾಪಿಸಲ್ಪಟ್ಟು ಅವನಿಗೆ ಅನೇಕ ವಿಧವಾದ ಪಶುಗಳಮಾಂಸವು ಕಳುಹಿಸಲ್ಪಟ್ಟಿತು. 


-664- ಮಹಾಭಾರತ ವನಪರ್ವ 


ತಸ್ಯ ಪ್ರಕ್ಟಾಲನಾರ್ಥಯ ಕುಂಭಸ್ತತ್ರೋಪಕಲ್ಲಿತಃ । 
ಸ ತೇನಾವೇಕ್ಷಿತಃ ಕುಂಭಃ ಪೂರ್ಣ ಏವಾಭವತ್‌ ತದಾ 11೧೧ 


ಅವನಿಗೆ ಅಲ್ಲಿ ಮಾಂಸವನ್ನು ತೊಳೆಯಲು ಒಂದು ಕುಂಭವು ಇಡಬಲ್ಪಟ್ಟಿತ್ತು. 
ಅವನು ನೋಡಿದ ತಕ್ಷಣವೇ ಆಕುಂಭವು ಜಲದಿಂದ ಪೂರ್ಣವಾಯಿತು. 


ತತಃ ಪ್ರಕ್ಷಾಲನಂ ಕೃತ್ವಾ ಸಮಧಿಶ್ರಿತ್ಯ ಬಾಹುಕಃ । 


ತೃಣಮುಷ್ಟಿಂ ಸಮಾದಾಯ ಆವಿದ್ವ್ಯೈನಂ ಸಮಾದಧತ್‌  ॥೧೨॥ 


ಟಬ 


ಅನಂತರ ಮಾಂಸವನ್ನು ತೊಳೆದು ಬಾಹುಕನು ಅದನ್ನು ಪಾತ್ರೆಯಲ್ಲಿ 
ಒಲೆಯಮೇಲೆ ಇಟ್ಟು ಒಂದು ಹಿಡಿಹುಲ್ಲನ್ನು ತೆಗೆದುಕೊಂಡು ಅವನ್ನು ಕೊಡವಿ 
ಒಲೆಯಲ್ಲಿಟ್ಟನು. 

ಅಥ ಪ್ರಜ್ಮಲಿತಸ್ತತ್ರ ಸಹಸಾ ಹವ್ಯವಾಹನಃ । 


ಏತಾನ್ಯದ್ಭುತಲಿಂಗಾನಿ ದೃಷ್ಟ್ವಾ5 ಹಂ ಭೃಶವಿಸ್ಸಿತಾ 1೧೩೬ 


ಆಗ ತಕ್ಷಣ ಅಲ್ಲಿಅಗ್ನಿಯು ಪ್ರಜ್ವಲಿಸಿದನು. ಇಂತಹ ಅದ್ಭುತ ಚಿಹ್ನೆಗಳನ್ನುನೋಡಿ 
ನಾನು ಬಹಳ ಆಶ್ಚರ್ಯಗೊಂಡೆನು. 


ಚೇಷ್ಟಿತಾನಿ ವಿಶಾಲಾಕ್ಷಿ ಬಾಹುಕಸ್ಯ ವಿಶೇಷತಃ । 
ತಮದ್ದುತತಮಂ ದೃಷ್ಟ್ವಾ ವಿಸ್ಕಿತಾ5ರಹಮಿಹಾಗತಾ 11೧೪॥ 


ಎಲೌ ವಿಶಾಲಾಕ್ಷಿಯೇ ಆ ಬಾಹುಕನ ವಿಶೇಷವಾದ ಅತ್ಯದ್ಭುತವಾದ ಚೇಷ್ಟೆಗಳನ್ನೂ 
ಅವನನ್ನೂ ಗಮನಿಸಿ ವಿಸ್ಮಯಗೊಂಡು ನಾನು ಇಲ್ಲಿಗೆ ಬಂದೆನು. 

ಅನ್ಯಚ್ಚ ತಸ್ಮಿನ್‌ ಸುಮಹದಾಶ್ಚರ್ಯಂ ಲಕ್ಷಿತಂ ಮಯಾ । 

ಯದಗಿಮಪಿ ಸಂಸ್ಕೃಶ್ಯ ನೈವ ದಹ್ಯತ್ಯಸೌ ಶುಭೇ 11೧೫ 


ಅವನಲ್ಲಿಇನ್ನೊಂದು ಮಹಾಶ್ಚರ್ಯವನ್ನು ಗಮನಿಸಿದೆನು. ಎಲೌ ಶುಭಳಾದವಳೇ 
ಅವನು ಕೈಯಿಂದ ಅಗ್ನಿಯನ್ನು ಮುಟ್ಟಿದರೂ ಅಗ್ನಿಯು ಅವನನ್ನುಸುಡುವುದಿಲ್ಲ. 


ತೀರ್ಥಯಾತ್ರಾಪರ್ವ -665- 


ಛಂದೇನ ಚೋದಕಂ ತಸ್ಯ ಭವತ್ಯಾವರ್ಜಿತಂ ಧ್ರುವಮ್‌ । 
ಅತೀವ ಚಾನ್ಯತ್‌ ಸುಮಹದಾಶ್ಚರ್ಯಂ ದೃಷ್ಠವತ್ಯಹಮ್‌ 11೧೬॥। 


ಒಂದು ಹನಿಯೂ ನೀರಿಲ್ಲದ ಪಾತ್ರೆಯು ಅವನ ಸಂಕಲ್ಪದಿಂದಲೇ ನೀರಿನಿಂದ 
ಪೂರ್ಣವಾಗುತ್ತದೆ. ನಾನು ಇನ್ನೂ ಒಂದು ಮಹದಾಶ್ಚರ್ಯವನ್ನುನೋಡಿದೆ. 
ಯತ್‌ ಸ ಪುಷ್ಠಾಣ್ಯುಪಾದಾಯ ಹಸ್ತಾಭ್ಯಾಂ ಮಮೃದೇ ಶನೈಃ । 
ಮೃದ್ಯಮಾನಾನಿ ಪುಷ್ಪಾಣಿ ಪಾಣಿಭ್ಯಾಂ ತೇನ ಭಾಮಿನಿ 11೧೭।॥ 
ಭೂಯ ಏವ ಸುಗಂಧೀನಿ ಹೃಷಿತಾನಿ ಭವಂತಿ ಚ Mel 
ಅವನು ಪುಷ್ಪಗಳನ್ನು ತೆಗೆದುಕೊಂಡು ಎರಡು ಕೈಗಳಿಂದಲೂ ನಿಧಾನವಾಗಿ 


ಉಜ್ಜಿದರೂ ಸಹ ಎಲೌ ಭಾಮಿನಿಯೇ, ಅವನು ಕೈಗಳಿಂದ ಉಜ್ಜಿದ ಪ್ರ ಪುಷ್ಪಗಳು ಇನ್ನೂ 
ಹೆಚ್ಚು ಸುಗಂಧಯುಕ್ತವಾಗುತ್ತವೆ. ಮತ್ತು ಅರಳುತ್ತವೆ. 


ದಮಯಂತೀ ತು ತಚ್ಚುತ್ತಾ ಪುಣ್ಯಶ್ಲೋಕಸ್ಯ ಚೇಷ್ಠಿತಮ್‌ । 
ಅಮನ್ಯತ ನಳಂ ಪ್ರಾಪ್ತಂ ಕರ್ಮಚೇಷ್ಟಾಭಿಸೂಚಿತಮ್‌ Teal 


ದಮಯಂತಿಯಾದರೋ ಆ ಪುಣ್ಯಶ್ಲೋಕನ ಚೇಪ್ಟೆಗಳನ್ನುಕೇಳಿ ಆ ಕರ್ಮಗಳಿಂದ 
ಮತ್ತು ಚೇಷ್ಟೆಗಳಿಂದ ಸೂಚಿತವಾದಂತೆ ನಳನೇ ಬಂದಿದ್ದಾನೆ ಎಂದು ಭಾವಿಸಿದಳು. 


ಸಾ ಶಂಕಮಾನಾ ಭರ್ತಾರಂ ನಳಂ ಬಾಹುಕರೂಪಿಣಮ್‌ । 
ಕೇಶಿನೀಂ ಶ್ಲಕ್ಷ್ಣಯಾ ವಾಚಾ ರುದಂತೀ ಪುನರಬ್ರವೀತ್‌ 11೨೦ 
MK 


ಅವಳು ತನ್ನ ಪತಿಯಾದ ನಳನೇ ಬಾಹುಕರೂಪದಲ್ಲಿ ಬಂದಿದ್ದಾನೆಂದು ಶಂಕಿಸುತ್ತಾ 
ಕೇಶಿನಿಯನ್ನು ಕುರಿತು ಅಳುತ್ತಾ ಮಧುರವಾದ ಮಾತುಗಳಿಂದ ಪುನಃ ಹೀಗೆ 
ಮಾತನಾಡಿದಳು. 


ಸ್ಟೆ 


ಮಹಾನಸಾಚ ಕ್ಚೃತಂ ಮಾಂಸಂ jak ಭಾಮಿನಿ ।೨೧।/ 


ಪುನರ್ಗಚ್ಛ ಪ್ರಮತ್ತಸ್ಯ ಬಾಹುಕಸ್ಯ ಸುಸಂಸ್ಕತಮ್‌ । 


ಎಲೌ ಭಾಮಿನಿಯೇ ಪುನಃ ಹೋಗಿ ಬಾಹುಕನು ಅಡುಗೆಯ ಮನೆಯಲ್ಲಿ 
ಬೇಯಿಸಿರುವ ಮಾಂಸವನ್ನು ಅವನಿಗೆ ತಿಳಿಯದಂತೆ ತೆಗೆದುಕೊಂಡು ಇಲ್ಲಿಗೆ ಬಾ. 


-666- ಮಹಾಭಾರತ ವನಪರ್ವ 


ಸಾ ಗತ್ವಾ ಬಾಹುಕೇ ವ್ಯಗ್ರೇ ತನ್ಮಾಂಸಮಪಕೃಷ್ಯ ಚ । 
ಅತ್ಯುಷ್ಟಮೇವ ತ್ಹರಿತಾ ತತ್‌ಕ್ಷಣಂ ಪ್ರಿಯಕಾರಿಣೀ ॥ 
[od ಲ 
ದಮಯಂತೈೈ ತತಃ ಪ್ರಾದಾತ್‌ ಕೇಶಿನೀ ಕುರುನಂದನ 11೨೨। 


ಎಲೈ ಕುರುನಂದನನೇ, ಕೇಶಿನಿಯಾದರೋ ಅಡುಗೆ ಮನೆಗೆ ಹೋಗಿ ಬಾಹುಕನು 
ಅನ್ಯಮನಸ್ಮನಾಗಿದ್ದಾಗ ಬಿಸಿಯಾದ ಆ ಮಾಂಸದ ಸ್ವಲ್ಪಭಾಗವನ್ನುತೆಗೆದುಕೊಂಡು 
ಶೀಘ್ರವಾಗಿ ದಮಯಂತಿಗೆ ಪ್ರಿಯವನ್ನುಮಾಡುವವಳಾಗಿ ತಕ್ಷಣದಲ್ಲಿಯೇ ಬಂದು 
ದಮಯಂತಿಗೆ ಕೊಟ್ಟಳು. 


ಸೋಚಿತಾ ನಳಸಿದ್ಧಸ್ಯ ಮಾಂಸಸ್ಯ ಬಹುಶಃ ಪುರಾ । 

ಪ್ರಾಶ್ಯ ಮತ್ವಾ ನಳ ಸೂತಂ ಪ್ರಾಕ್ರೋಶದ್‌ ಭೃತದುಃಖತಾ 11೨೩ 

ನಳನು ಮಾಡಿದ ಪಾಕವನ್ನು ಹಿಂದೆ ಅನೇಕ ಬಾರಿ ಸವಿದಿದ್ದ ಅವಳು ಆ 
ಮಾಂಸವನ್ನುತಿಂದು ಆ ಬಾಹುಕನೇ ನಳನೆಂದು ನಿಶ್ಚಯಿಸಿ ದುಃಖದಿಂದ ವಿಲಾಪವನ್ನು 
ಮಾಡಿದಳು. 

ವೈಕ್ಷಬ್ಯಂ ಪರಮಂ ಗತ್ವಾ ಪ್ರಕ್ಷಾಲ್ಕ ಚ ಮುಖಂ ತತಃ | 

ಇ, ವ po) 
ಮಿಥುನಂ ಪ್ರೇಷಯಾಮಾಸ ಕೇಶಿನ್ಯಾ ಸಹ ಭಾರತ 11೨೪॥॥ 


ಎಲೈ ಭಾರತನೇ ಬಹಳ ಸಂಕಟವನ್ನು ಹೊಂದಿ ಅನಂತರ ಮುಖವನ್ನು 
ತೊಳೆದುಕೊಂಡು ಕೇಶಿನಿಯ ಜೊತೆಯಲ್ಲಿ ತನ್ನ ಅವಳಿ ಮಕ್ಕಳನ್ನು ಬಾಹುಕನ ಬಳಿಗೆ 


ಇಂದ್ರಸೇನಾಂ ಸಹ ಭ್ರಾತ್ರಾ ಸಮಭಿಜ್ಞಾಯ ಬಾಹುಕ: । 
ಅಭಿದ್ರುತ್ಯ ತತೋ ರಾಜಾ ಪರಿಷ್ಠಜ್ಯಾಂಕಮಾನಯತ್‌ 11೨೫ 


ಬಾಹುಕನು ಇಂದ್ರಸೇನನನ್ನುಮತ್ತು ಇಂದ್ರಸೇನೆಯನ್ನುಗುರುತಿಸಿ ಓಡಿಬಂದು 
ಅವರನ್ನು ಆಲಿಂಗಿಸಿ ತನ್ನತೊಡೆಯಮೇಲೆ ಕೂಡಿಸಿಕೊಂಡನು. 


ಬಾಹುಕಸ್ತು ಸಮಾಸಾದ್ಯ ಸುತೌ ಸುರಸುತೋಪಮೌ । 
ಭೃಶಂ ದುಃಖಪರೀತಾತ್ಮಾ ಸುಸ್ಟರಂ ಪ್ರರುರೋದ ಹ 11೨೬॥[ 


ತೀರ್ಥಯಾತ್ರಾಪರ್ವ -667- 


ಬಾಹುಕನು ದೇವತೆಯ ಮಕ್ಕಳಂತೆ ಇದ್ದ ಆ ಮಕ್ಕಳನ್ನು ಹೊಂದಿ ಬಹಳ 
ದುಃಖದಿಂದ ಪೀಡಿತನಾಗಿ ಸುಸ್ವರದಿಂದ ಅತ್ತನು. 


ನೈಷಧೋ ದರ್ಶಯಿತ್ತಾ ತು ವಿಕಾರಮಸಕೃತ್‌ ತದಾ । 
ಉತ್ಸೃಜ್ಯ ಸಹಸಾ ಪುತ್ರೌ ಕೇಶೀನಿಮಿದಮಬ್ರವೀತ್‌ ೨೭H 


ನಳನು ಹೀಗೆ ತನ್ನ ವಿಕಾರಗಳನ್ನು ಅನೇಕಬಾರಿ ತೋರಿಸಿ ತನ್ನು ಮಕ್ಕಳನ್ನು ತಕ್ಷಣ 
ದೂರನಿಲ್ಲಿಸಿ ಕೇಶಿನಿಯನ್ನು ಕುರಿತು ಹೀಗೆ ಹೇಳಿದನು. 

ಇದಂ ಸುಸದೃಶಂ ಭದ್ರೇ ಮಿಥುನಂ ಮಮ ಪುತ್ರಯೋ: । 

ತತೋ ದೃಷ್ಠೆ ಕ್ಚ್ವೈವ ಸಹಸಾ ಬಾಷ್ಟಮುತ್ತ ಶ್ರೃೈಷ್ಟವಾನಹಮ್‌ 1೨೮ 


ಭದ್ರೆಯೇ ಈ ಅವಳಿ ಮಕ್ಕಳು ನನ್ನ ಮಕ್ಕಳನ್ನು ಬಹುವಾಗಿ ಹೋಲುತ್ತಾರೆ. 
ಆದ್ದರಿಂದ ಅವರನ್ನು ನೋಡಿದ ತಕ್ಷಣ ನಾನು ಬಾಷ್ಟವನ್ನುಸುರಿಸಿದೆ. 


ಬಹುಶಃ ಸಂಪತಂತೀಂ ತ್ಹಾಂ ಜನಃ ಶಂಕೇತ ದೋಷತಃ । 

ವಯಂ ಚ ದೇಶಾತಿಥಯೋ ಗಚ್ಛ ಭದ್ರೇ ಯಥಾಸುಖಮ್‌ 11೨೯॥।। 

ನೀನು ಪುನಃಪುನಃ ನನ್ನ ಬಳಿಗೆ ಬರುತ್ತಿದ್ದೀಯೆ. ಜನರು ನಮ್ಮಲ್ಲಿ ದೋಷ 
ಶಂಕೆಯನ್ನು ಮಾಡಬಹುದು. ನಾವು ದೇಶಾತಿಥಿಗಳಾಗಿ ಬಂದವರು. ಆದ್ದರಿಂದ 
ಇಲ್ಲಿರಬೇಡ ಹೊರಟು ಹೋಗು. (ಎಂದು ಹೇಳಿದನು.) 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಏಕೋನಸಪ್ತತಿತಮೋ5ಧ್ಯಾಯಃ ॥ 
॥ ತೀರ್ಥಯಾತ್ರಾಪರ್ವಣಿ ಪಂಚವಿಂಶೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಅರವತ್ತೊಂಬತ್ತನೆಯ ಅಧ್ಯಾಯ ಮುಗಿಯಿತು. 
LSS Ss 


-668- ಮಹಾಭಾರತ ವನಪರ್ವ 


ಎಪ್ಪತ್ತನೆಯ ಅಧ್ಯಾಯ 
(ದಮಯಂತಿಯ ಮರ್ಮವಚನಗಳು, ಬಾಹುಕ ದಮಯಂತಿ ಸಮಾಗಮ.) 
ಬೃಹದಶ್ವ 
ಸರ್ವಂ ವಿಕಾರಂ ದೃಷ್ಟ್ವಾ ತು ಪುಣ್ಯಶ್ಲೋಕಸ್ಯ ಧೀಮತಃ । 
ಆಗತ್ಯ ಕೇಶಿನೀ ಕ್ಷಿಪ್ರಂ ದಮಯಂತ್ಯೈ ನ್ಯವೇದಯತ್‌ 11೧ 


ಕೇಶಿನಿಯು ಪುಣ್ಯಶ್ಲೋಕನೂ ಮತ್ತು ಮೇಧಾವಿಯೂ ಆದ ಬಾಹುಕನ ಆ ಎಲ್ಲಾ 
ವಿಕಾರಗಳನ್ನೂ ನೋಡಿ ಬೇಗ ಹಿಂದಿರುಗಿ ಬಂದು ದಮಯಂತಿಗೆ ಎಲ್ಲವನ್ನೂ 
ತಿಳಿಸಿದಳು. 


ದಮಯಂತೀ ತತೋ ಭೂಯಃ ಪ್ರೇಷಯಾಮಾಸ ಕೇಶಿನೀಮ್‌ । 
ಮಾತುಃ ಸಕಾಶಂ ದುಃಖಾರ್ತಾ ನಳಶಂಕಾಸಮುತ್ತುಕಾ 11೨। 


ಅನಂತರ ದಮಯಂತಿಯು ನಳನೆಂಬ ಆಶಂಕೆಯಿಂದ ಸಮುತುಕಳಾಗಿ 
ದುಃಖದಿಂದ ಕೂಡಿದವಳಾಗಿ ಕೇಶಿನಿಯನ್ನು ತನ್ನತಾಯಿಯಬಳಿಗೆ ಕಳುಹಿಸಿದಳು. 


ಪರೀಕ್ಷಿತೋ ಮೇ ಬಹುಶೋ ಬಾಹುಕೋ ನಳಶಂಕಯಾ | 
ರೂಪೇಮೇ ಸಂಶಯಸ್ತ್ವೇಕಃ ಸ್ಹಯಮಿಚ್ಛಾಮಿ ವೇದಿತುಮ್‌ WAU 


ಬಾಹುಕನು ನಳನೆಂಬ ಶಂಕೆಯಿಂದ ನಾನು ಅನೇಕ ರೀತಿಯಿಂದ ಪರೀಕ್ಷೆಮಾಡಿದೆ. 
ನನಗೆ ರೂಪದ ವಿಷಯದಲ್ಲಿಮಾತ್ರ ಸಂಶಯವಿದೆ. ನಾನೇ ಹೋಗಿ ತಿಳಿದುಕೊಳ್ಳಲು 
ಬಯಸುತ್ತೇನೆ. 

ಸ ವಾ ಪ್ರವೇಶ್ಯತಾಂ ಮಾತರ್ಮಾಂ ವಾಠನುಜ್ಞಾತುಮರ್ಹಸಿ | 


ವಿದಿತಂ ವಾಠಥವಾತಜ್ಞಾತಂ ಪಿತುರ್ಮೇ ಸಂವಿಧೀಯತಾಮ್‌ ॥%॥ 


ತಾಯಿಯೇ ಅವನಾದರೂ ನನ್ನಬಳಿಗೆ ಬರುವಂತೆಮಾಡು ಅಥವಾ ನನಗಾದರೂ 
ಅವನ ಬಳಿಗೆ ಹೋಗುವಂತೆ ಅನುಮತಿಯನ್ನು ಕೊಡು. ಇದು ನನ್ನ ತಂದೆಗೆ 
ತಿಳಿಯದಂತೆ ಅಥವಾ ತಿಳಿಯುವಂತೆ ಬೇಕಾದರೂ ಇದರ ವ್ಯವಸ್ಥೆಯನ್ನುಮಾಡು. 


ತೀರ್ಥಯಾತ್ರಾಪರ್ವ -669- 


ಏವಮುಕ್ತಾ ತು ವೈದರ್ಭ್ಯಾ ಸಾ ದೇವೀ ಭೀಮಮಬ್ರವೀತ್‌ । 

ದುಹಿತುಸ್ತಮಭಿಪ್ರಾಯಮನ್ಮಜಾನಾಚ್ಚ ಪಾರ್ಥಿವಃ 11೫11 

ಹೀಗೆ ದಮಯಂತಿಯಿಂದ ಹೇಳಲ್ಪಟ್ಟ ಅವಳ ತಾಯಿಯು ಭೀಮರಾಜನಿಗೆ ತಮ್ಮ 
ಮಗಳ ಅಭಿಪ್ರಾಯವನ್ನು ತಿಳಿಸಿದಳು. ರಾಜನು ಅದಕ್ಕೆ ತಮ್ಮ ಅನುಮತಿಯನ್ನು 
ನೀಡಿದನು. 

ಸಾ ವೈ ಪಿತ್ರಾ5ಭ್ಯನುಜ್ಞಾತಾ ಮಾತ್ರಾ ಚ ಕುರುನಂದನ । 

ನಳಂ ಪ್ರವೇಶಯಾಮಾಸ ಯತ್ರ ತಸ್ಯಾಃ ಪ್ರತಿಶ್ರಯಃ Wel 

ಕುರುನಂದನನೇ ತಂದೆಯಿಂದಲೂ ಮತ್ತು ತಾಯಿಯಿಂದಲೂ ಅನುಮತಿಯನ್ನು 
ಪಡೆದ ದಮಯಂತಿಯು ತಾನು ಇರುವ ಸ್ಥಳಕ್ಕೆ ನಳನು ಪ್ರವೇಶಿಸುವಂತೆ ಮಾಡಿದಳು. 

ತಾಂ ಚ ದೃಷ್ಟೈವ ಸಹಸಾ ದಮಯಂತೀಂ ನಳೋ ನೃಪಃ । 

ಆವಿಷ್ಟೋ ದುಃಖಶೋಕಾಭ್ಯಾಂ ಬಭೂವಾಶ್ರಪರಿಪುತಃ Hu 

ದಮಯಂತಿಯನ್ನು ನೋಡಿದ ತಕ್ಷಣವೇ ನಳಮಹಾರಾಜನು ಒಮ್ಮೆಯೇ 
ದುಃಖಶೋಕಗಳಿಂದ ಕೂಡಿದವನಾಗಿ ಅಶ್ರುಗಳಿಂದ ತುಂಬಿದ ಕಣ್ಣುಗಳುಳ್ಳವನಾದನು. 


ತತಃ ಕಾಷಾಯವಸನಾ ಜಟಲಾ ಮಲಪಂಕಿನೀ ॥ 
ದಮಯಂತೀ ಮಹಾರಾಜ ಬಾಹುಕಂ ವಾಕ್ಯಮಬ್ರವೀತ್‌ nS 


ಎಲೈ ಮಹಾರಾಜನೇ ಆಗ ಕಾಷಾಯವನ್ನು ಧರಿಸಿದ ಜಟಿಲಳಾದ ಕಶ್ಶಲಸಹತ 
ಶರೀರದಿಂದ ಕೂಡಿದ್ದದಮಯಂತಿಯು ಬಾಹುಕನನ್ನು ಕುರಿತು ಮಾತನಾಡಿದಳು. 
ದೃಷ್ಟಪೂರ್ವಸ್ತ್ವಯಾ ಕಶ್ಲಿದ್‌ ಧರ್ಮಜ್ಞೋ ನಾಮ ಬಾಹುಕ | 
ಸುಪ್ತಾಮುತ್ಸೃಜ್ಯ ವಿಪಿನೇ ಗತೋ ಯಃ ಪುರುಷಃ ಸ್ವಿಯಮ್‌ ne 
ಎಲ್ಪೆ ಬಾಹುಕನೇ ನೀನು ಕಾಡಿನಲ್ಲಿ ಮಲಗಿದ ತನ್ನ ಹೆಂಡತಿಯನ್ನು ತೊರೆದು 
ಹೊರಟ ಧರ್ಮಜ್ಞನೆಂಬ ಪುರುಷನನ್ನು ಹಿಂದೆ ಎಂದಾದರೂ ನೋಡಿರುವೆಯಾ? 


ಅನಾಗಸೀಂ ಪ್ರಿಯಾಂ ಭಾರ್ಯಾಂ ವಿಪಿನೇ ಶೋಕಕರ್ಶಿತಾಮ್‌ ॥ 
ಅಪಹಾಯ ತು ಕೋ ಗಚ್ಚೇತ್‌ ಪುಣ್ಯಶ್ಲೋಕಾದೃತೇ ನಳಾತ್‌  ॥೧೦॥ 


-670- ಮಹಾಭಾರತ ವನಪರ್ವ 


ನಿರಪರಾಧಿನಿಯಾದ ಪ್ರಿಯಳಾದ ಶೋಕಕರ್ಶಿತಳಾದ ಪತ್ನಿಯನ್ನು ಕಾಡಿನಲ್ಲಿ 
ಬಿಟ್ಟು ಪುಣ್ಯಶೋಕನಾದ ನಳನಲ್ಲದೆ ಬೇರೆ ಯಾರು ಹೋಗಬಹುದು? 


ಕಿಂನು ತಸ್ಯ ಮಯಾ ಬಾಲ್ಯಾದಪರಾದ್ದಂ ಮಹೀಪತೇ: | 
ಯೋ ಮಾಮುತ್ತಜ್ಯ ವಿಪಿನೇ ಗತವಾನ್‌ ನಿದ್ರಯಾ ಹೃತಾಮ್‌ ॥೧೧॥ 


ನಿದ್ದೆ ಮಾಡುತ್ತಿದ್ದ ನನ್ನನ್ನು ಕಾಡಿನಲ್ಲಿ ತೊರೆದು ಹೋದ ಆ ರಾಜನಿಗೆ ನಾನು 
ಬಾಲ್ಯದಿಂದಲಾದರೂ ಏನು ಅಪರಾಧವನ್ನು ಮಾಡಿದ್ದೆ? 


ಸಾಕ್ಟಾದ್‌ ದೇವಾನಪಾಹಾಯ ವೃತೋ ಯಃ ಸಮಯಾ ಕಿಲ॥ 
ಅನುವ್ರತಾಂ ಪತಿಪ್ರಾಣಾಂ ಪುತ್ರಿಣೀಂ ತ್ಯಕ್ತವಾನ್‌ ಕಥಮ್‌ ॥1೧೨॥ 


ಸಾಕ್ಷಾದ್‌ ದೇವತೆಗಳನ್ನು ತಿರಸ್ಕರಿಸಿ ನಾನು ಅವನನ್ನು ವರಿಸಿದೆನಷ್ಟೇ. 
ಅನುವ್ರತಳಾಗಿದ್ದ ಅವನಲ್ಲಿಯೇ ಪ್ರಾಣಗಳನ್ನು ಇಟ್ಟುಕೊಂಡಿದ್ದ ಅವನಿಂದ ಮಕ್ಕಳನ್ನು 
ಪಡೆದ ನನ್ನನ್ನು ಅವನು ಹೇಗೆ ತ್ಯಜಿಸಿದನು? 

ಅಗ್ನೌ ಪಾಣಿಗೃಹೀತಾಂ ಚ ಹಂಸಾನಾಂ ವಚನೇ ಸ್ಥಿತಾಮ್‌ । 

ಭರಿಷ್ಯಾಮೀತಿ ಸತ್ಯಂ ಚ ಪ್ರತಿಶ್ರುತ್ಯ ಕ್ಟ ತದ್ಧತಮ್‌ (1೧೩ 

ಹಂಸಗಳ ವಚನದಂತೆ ಅಗ್ನಿಯ ಸನ್ನಿಧಿಯಲ್ಲಿಪಾಣಿಗ್ರಹಣವನ್ನುಮಾಡಿ ನಿನ್ನನ್ನು 
ಬಿಡುವುದಿಲ್ಲವೆಂದು ಸತ್ಯಪ್ರತಿಜ್ಞೆಯನ್ನು ಮಾಡಿದ ಆ ಅವನು ಎಲ್ಲಿಗೆ ಹೋದನು? 

ಬೃಹದಶ್ಯ 
ದಮಯಂತ್ಯಾ ಬ್ರುವಂತ್ಕಾಸ್ತು ಸರ್ವಮೇತದರಿಂದವು । 
ಶೋಕಜಂ ವಾರಿ ನೇತ್ರಾಭ್ಯಾಮತ್ಯುಷ್ಠಂ ಪ್ರಾಸ್ತ್ರವದ್‌ಬಹು 11೧೪॥ 


ಎಲ್ಫೆ ಅರಿಂದಮನೇ, ದಮಯಂತಿಯು ಹೀಗೆಲ್ಲಾಮಾತನಾಡುತ್ತಿರಲು ಬಾಹುಕನ 
ಕಣ್ಣಿನಿಂದ ಶೋಕದಿಂದ ಉತ್ಪನ್ನವಾದ ಉಷ್ಣವಾದ ಕಣ್ಣೀರು ಬಹುವಾಗಿ ಸುರಿಯಿತು. 


ಅತೀವ ಕೃಷ್ಣತಾರಾಭ್ಯಾಂ ರಕ್ತಾಭ್ಯಾಂ ಸಲಿಲಂ ತು ತತ್‌ । 
ಪರಿಸ್ರವನ್ನಳೋ ದೃಷ್ಟ್ವಾ ಶೋಕಾರ್ತ ಇದಮಬ್ರವೀತ್‌ 11೧೫! 


ತನ್ನ ಕಪ್ಪುದ ಮತ್ತು ತುದಿಯಲ್ಲಿಕೆಂಪಾದ ಕಣ್ಣುಗಳಿಂದ ಬಹಳವಾಗಿ ಸುರಿಯುತ್ತಿದ್ದ 
ಆ ಕಣ್ಣೀರನ್ನು ಗಮನಿಸಿ ಶೋಕಾರ್ತನಾದ ನಳನು ಹೀಗೆ ಮಾತನಾಡಿದನು. 


ತೀರ್ಥಯಾತ್ರಾಪರ್ವ -671- 


ನಳಃ 
ಮಮ ರಾಜ್ಯಂ ಪ್ರನಷ್ಟಂ ಯನ್ನಾಹಂ ತತ್‌ ಕೃತವಾನ್‌ ಸ್ವಯಮ್‌ । 
ಕಲಿನಾಠಪ ಕೃತಂ ಭೀರು ಯಚ್ಚ ತ್ಲಾಮಹಮತ್ಯಜಮ್‌ HOLI 
ನನ್ನರಾಜ್ಯವು ನಷ್ಟವಾಯಿತು. ಅದನ್ನುನಾನು ಸತಃ ಮಾಡಲಿಲ್ಲ. ಎಲೌ ಭೀರುವೇ 
ಅದು ಕಲಿಯಿಂದ ಮಾಡಲ್ಪಟ್ಟಿತು. ನಾನು ನಿನ್ನನ್ನು ತೊರೆದುದು ಸಹ ಕಲಿಯ 
ಪ್ರಭಾವದಿಂದಲೇ. 


ತ್ಹಯಾ ತು ಧರ್ಮಕೃಚ್ಛೇ ತು ಶಾಪೇನಾಭಿಹತಃ ಪುರಾ । 

ವನಸ್ಥಯಾ ದುಃಖತಯಾ ಶೋಚಂತ್ಯಾ ಮಾಂ ವಿವಾಸಸಮ್‌ ॥೧೭॥ 

ನೀನು ಧರ್ಮಸಂಕಟಕ್ಕೆ ಸಿಲುಕಿದಾಗ ಕಾಡಿನಲ್ಲಿದಿಗಂಬರನಾದ ನನ್ನನ್ನು ನೋಡುತ್ತಾ 
ದುಃಖದಿಂದ ಹಿಂದೆ ಅವನಿಗೆ ಶಾಪವನ್ನು ಕೊಟ್ಟೆಯಷ್ಟೇ? 


ಸ ಮಚ್ಚರೀರೇ ತ್ವಚ್ಛಾಪಾದ್‌ ದಹ್ಯಮಾನೋತವಸತ್‌ ಕಲಿ: । 
ತಚ್ಚಾಪದಗ್ಗ ಸತತಮಗ್ಗಾವಿವ ಸಮಾಹಿತಃ 11೧೮॥॥ 


ಎಲಲ 

ಅವನು ನಿನ್ನ ಶಾಪದಿಂದ ಬೆಂದು ಹೋಗುತ್ತಾ ನನ್ನ ಶರೀರದಲ್ಲಿವಾಸವಾಗಿದ್ದನು. 
ಅಗ್ನಿಯಲ್ಲಿ ಹಾಕಿದ ವಸ್ತುವು ಸುಡುವಂತೆ ಸತತವಾಗಿ ಅವನು ಶಾಪದ ದಾಹವನ್ನು 
ಅನುಭವಿಸುತ್ತಿದ್ದನು. 

ಮಮ ಚ ವ್ಯವಸಾಯೇನ ತಪಸಾ ಚೈವ ನಿರ್ಜಿತಃ । 

ದುಃ:ಖಸ್ಯಾಂತೇನ ಚಾನೇನ ಭವಿತವ್ಯಂ ಹಿ ಶೋಭನೇ Meal 

ನನ್ನ ದೃಢನಿಶ್ಚಯದಿಂದಲೂ ಮತ್ತು ತಪಸಿನಿಂದಲೂ ಅವನು ನಿರ್ಜಿತನಾಗಿದ್ದಾನೆ. 
ಎಲೌ ಶೋಭನೆಯೇ ಈ ದುಃಖಕ್ಕೆ ಖಂಡಿತವಾಗಿಯೂ ಒಂದು ಅಂತ್ಯವು 
ಉಂಟಾಗಬೇಕು. 

ವಿಮುಚ್ಕ ಮಾಂ ಗತಃ ಪಾಪಃ ತತೋತಹಮಿಹ ಚಾಗತಃ । 

ತ್ವದರ್ಥಂ ವಿಪುಲಶ್ರೋಣಿ ನ ಹಿ ಮೇರನ್ಯತ್‌ ಪ್ರಯೋಜನಮ್‌ ।1೨೦॥ 

ಆ ಪಾಪಿಯಾದ ಕಲಿಯು ನನ್ನನ್ನು ಬಿಟ್ಟುಹೋದನು. ಎಲೌ ವಿಪುಲಶ್ರೋಣಿಯೇ 
ನಾನು ನಿನ್ನಸಲುವಾಗಿ ಆ ಕಾರಣದಿಂದ ಇಲ್ಲಿಗೆ ಬಂದಿದ್ದೇನೆ. ಇದನ್ನು ಬಿಟ್ಟುನನಗೆ 


ಬೇರೆ ಪ್ರಯೋಜನವಿಲ್ಲ. 


-672- ಮಹಾಭಾರತ ವನಪರ್ವ 


ಕಥಂ ನು ನಾರೀ ಭರ್ತಾರಮನುರಕ್ತಮನುವ್ರತಮ್‌ । 
ಉತ್ಸೃಜ್ಯ ವರಯೇದನ್ಯಂ ಯಥಾ ತ್ಪಂ ಭೀರು ಕರ್ಹಿಚಿತ್‌ ble) 


ಎಲೌ ಭೀರುವೇ, ತನ್ನಲ್ಲೇ ಅನುರಕ್ಷನಾದ ಮತ್ತು ತನ್ನನ್ನು ಅನುಸರಿಸುವ 
ಪತಿಯನ್ನು ಬಿಟ್ಟುನಿನ್ನಂತೆ ಯಾವ ನಾರಿಯು ಯಾವ ಕಾರಣದಿಂದಲಾದರೂ ಇನ್ನೊಬ್ಬ 
ಪತಿಯನ್ನು ಹೇಗೆ ವರಿಸುತ್ತಾಳೆ? 

ದೂತಾಶ್ನರಂತಿ ಪೃಥಿವೀಂ ಕೃತ್ಸ್ನಾಂ ನೃಪತಿಶಾಸನಾತ್‌ । 

ಭೈಮೀ ಕಿಲಾದ್ಯ ಭರ್ತಾರಂ ದ್ವಿತೀಯಂ ವರಯಿಷ್ಯತಿ 1೨೨೪ 

ದಮಯಂತಿಯು ಎರಡನೆಯ ಸ್ವಯಂವರವನ್ನುಮಾಡಿಕೊಳ್ಳುತ್ತಿದ್ದಾಳೆ ಎಂದು 
ಹೇಳುತ್ತಾ ರಾಜಶಾಸನಕ್ಕೆ ಅನುಗುಣವಾಗಿ ದೂತರು ಭೂಮಿಯಲ್ಲೆಲ್ಲಾ 
ಸಂಚರಿಸುತ್ತಿದ್ದಾರೆ. 

ಸೆ ಕ್ಲೈರವೃತ್ವಾ ಯಥಾಕಾಮಮನುರೂಷಪಮಿವಾತ್ಮನಃ I 

ಶ್ರುತ್ವೈವ ಚೈವಂ ತ್ವರಿತೋ ಭಾರ್ಗಸ್ಥರಿರುಪಸ್ಥಿತಃ ॥1೨೩। 

ಯತುಪರ್ಣನು ತನ್ನ ಸ್ವಚ್ಚಂದವೃತ್ತಿಗೆ ಅನುಗುಣವಾಗಿ ನಿನ್ನನ್ನು ತನಗೆ 
ಅನುರೂಪಳೆಂದು ಭಾವಿಸಿ ಈ ವಾರ್ತೆಯನ್ನುಕೇಳಿದ ತಕ್ಷಣ ಇಲ್ಲಿಗೆ ಬಂದಿದ್ದಾನೆ. 


ದಮಯಂತೀ ತು ತಚ್ಚುತ್ತಾ ನಳಸ್ಯ ಪರಿದೇವಿತಮ್‌ । 
ಪ್ರಾಂಜಲಿರ್ವೇಪಮಾನಾ ಚ ಭೀತಾ ವಚನಮಬ್ರವೀತ್‌ 11೨೪॥ 


ದಮಯಂತಿಯು ಆ ನಳನ ಶೋಕವನ್ನು ಕೇಳಿ ಕೈಗಳನ್ನು ಮುಗಿದು ನಡುಗುತ್ತಾ 
ಭಯದಿಂದ ಮಾತನಾಡಿದಳು. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ಸಪ್ತತಿತಮೋ5ಧ್ಯಾಯಃ ॥। 
॥ ತೀರ್ಥಯಾತ್ರಾಪರ್ವಣಿ ಷಡ್‌ವಿಂಶೋ5ಧ್ಯಾಯಃ 11 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಎಪ್ಪತ್ತನೆಯ ಅಧ್ಯಾಯ ಮುಗಿಯಿತು. 
ರರ ರ ರೇ 


ತೀರ್ಥಯಾತ್ರಾಪರ್ವ -673- 


ಎಪ್ಪತ್ತೊಂದನೆಯ ಅಧ್ಯಾಯ 
(ನಳದಯಮಯಂತಿಯರ ಸಮಾಗಮ) 
ದಮಯಂತೀ 
ನ ಮಾಮರ್ಹಸಿ ಕಲ್ಯಾಣ ಪಾಪೇನ ಪರಿಶಂಕಿತುಮ್‌ ।ಟ 
ಮಯಾ ಹಿ ದೇವಾನುತ್ಚೃಜ್ಯ ವೃತಸ್ತ ಎ ನಿಷಧಾಧಿಪ Hon 
ಎಲೌ ಕಲ್ಯಾಣನೇ ನಾನು ಪಾಪವನ್ನು ಮಾಡುವೆನೆಂದು ನನ್ನನ್ನು ಶಂಕಿಸಬೇಡ. 
ಎಲೈ ನಿಷಧಾಧಿಪನೇ ನಾನು ದೇವತೆಗಳನ್ನು ತಿರಸ್ಕರಿಸಿ ನಿನ್ನನ್ನು ವರಿಸಿದೆ. 


ತವಾಭಿಗಮನಾರ್ಥಾಯ ಸರ್ವತೋ ಬ್ರಾಹ್ಮಣಾ ಗತಾಃ 1 
ವಾಕ್ಯಾನಿ ಮಮ ಗಾಥಾಭಿರ್ಗಾಯಮಾನಾ ದಿಶೋ ದಶ 1೨।। 


ನಿನ್ನನ್ನು ತಿಳಿಯುವುದಕೋಸ್ಕರ ನಾನು ರಚಿಸಿದ ಗೀತೆಗಳನ್ನು ಹಾಡುವಂತೆ ಹೇಳಿ 
ಎಲ್ಲ ಹತ್ತುದಿಕ್ಕುಗಳಿಗೂ ಬ್ರಾಹ್ಮಣರನ್ನು ಕಳುಹಿಸಿದೆ. 

ತತಸ್ತಾ ಫಿ ಬ್ರಾಹ್ಮಣೋ ವಿದ್ವಾನ್‌ ಪರ್ಣಾದೋ ನಾಮ ಪಾರ್ಥಿವ । 

ಅಭ್ಯಗಚ್ಚತ್‌ ಕೋಸಲಾಯಾಮೃತುಪರ್ಣನಿವೇಶನೇ 11೩1! 


ಎಲೈ ಪಾರ್ಥಿವನೇ ಅನಂತರ ಪರ್ಣಾದನೆಂಬ ಮೇಧಾವಿಯಾದ ಬ್ರಾಹ್ಮಣನು 
ಕೋಸಲದೇಶದಲ್ಲಿಯತುವರ್ಣನ ಮನೆಯಲ್ಲಿನಿನ್ನನ್ನುಗುರುತಿಸಿದನು. 

ತೇನ ವಾಕ್ಯೇ ಹೃತೇ ಸಮ್ಯಕ್‌ ಪ್ರತಿವಾಕ್ಯೇ ತು ವ್ಯಾಹೃತೇ । 

ಉಪಾಯೋಠ5ಯಂ ಮಯಾ ದೃಷ್ಟೋ ನೈಷಧಾನಯನೇ ತವ ॥1೪॥| 

ಅವನು ನನ್ನ ವಾಕ್ಯವನ್ನು ಸರಿಯಾಗಿ ನಿನ್ನ ಮುಂದೆ ಹೇಳಿ ನಿನ್ನ ಉತ್ತರವನ್ನು 
ನನಗೆ ತಲುಪಿಸಿದ ಮೇಲೆ ಎಲೈ ನೈಷಧನೇ, ಇದೇ ನಿನ್ನನ್ನು ಕರೆತರಲು 
ಉಪಾಯವೆಂದು ನಾನು ಭಾವಿಸಿದೆ. 


ತ್ವದೃತೇ ನ ಹಿ ಲೋಕೇರನ್ಯ ಏಕಾಹ್ನಾ ಪೃಥಿವೀಪತೇ । 
ಸಮರ್ಥೋ ಯೋಜನಶತಂ ಗಂತುಮಶ್ಚೈರ್ನರಾಧಿಪ 11೫ 


-674- ಮಹಾಭಾರತ ವನಪರ್ವ 


ಎಲೈ ನರಾಧಿಪನೇ, ನಿನ್ನನ್ನು ಬಿಟ್ಟುಈ ಲೋಕದಲ್ಲಿಬೇರೆ ಯಾವನೂ ಒಂದು 
ಹಗಲಿನಲ್ಲಿ ನೂರುಯೋಜನ ದೂರವನ್ನು ಅಶ್ತ್ಷಹೂಡಿದ ರಥದಲ್ಲಿ ಕ್ರಮಿಸಲು 
ಸಮರ್ಥನಲ್ಲ. 


ಸ ಸೃ ಶೇಯಂ ತೇನ ಸತ್ಯೇನ ಪಾದಾವೇತೌ ಮಹೀಪತೇ । 
ಯಥಾ ನಾಸತೃತಂ ಕಿಂಚಿನ್‌ ಮನಸಾsಪಿ ಚರಾಮ್ಯಹಮ್‌ (1೬1 


ಎಲೈ ಮಹೀಪತಿಯೇ, ನಿನ್ನ ಈ ಪಾದವನ್ನು ಮುಟ್ಟಿ ನಾನು ಪ್ರಮಾಣಮಾಡಿ 
ಹೇಳುತ್ತೇನೆ. ನಾನು ಮನಸ್ಸಿನಿಂದಲೂ ಸಹ ಸ್ವಲ್ಪವಾದರೂ ಅಸತ್ಕಾರ್ಯವನ್ನು 
ಮಾಡಿಲ್ಲ. 


ಅಯಂ ಚರತಿ ಲೋಕೇಶಸ್ಥಿನ್‌ ಭೂತಸಾಕ್ಷೀ ಸದಾಗತಿಃ 1 
ಸ ವಿಮುಂಚತು ಮೇ ಪ್ರಾಣಾನ್‌ ಯದಿ ಪಾಪಂ ಚರಾಮ್ಯಹಮ್‌ ॥ 


ಈ ಸರ್ವಜೀವ ಸಾಕ್ಷಿಯಾದ ವಾಯುವು ಈ ಲೋಕದಲ್ಲಿಎಲ್ಲಕಡೆಯಲ್ಲಿಯೂ 
ಸಂಚರಿಸುತ್ತಿದ್ದಾನೆ. ನಾನೇನಾದರೂ ಪಾಪವನ್ನು ಮಾಡಿದ್ದರೆ ವಾಯುವು ನನಗೆ 
ಪ್ರಾಣವಿಯೋಗವನ್ನು ಉಂಟುಮಾಡಲಿ. 


ತಥಾ ಚರತಿ ತಿಗ್ಮಾಂಶುಃ ಕರೇಣ ಭುವನಂ ಸದಾ । 
ಸ ವಿಮುಂಚತು ಮೇ ಪ್ರಾಣಾನ್‌ ಯದಿ ಪಾಪಂ ಚರಾಮ್ಯಹಮ್‌ ॥ 


ಈ ಚಂಡಕಿರಣನಾದ ಸೂರ್ಯನು ತನ್ನ ಕಿರಣಗಳಿಂದ ಭೂಮಿಯನ್ನು 
ಪವಿತ್ರೀಕರಿಸುತ್ತಾ ಯಾವಾಗಲೂ ತಿರುಗುತ್ತಿದ್ದಾನೆ. ನಾನೇನಾದರೂ ಅನ್ಯಾಯವನ್ನು 
ಮಾಡಿದ್ದರೆ ನನಗೆ ಅವನು ಪ್ರಾಣವಿಯೋಗವನ್ನು ಉಂಟುಮಾಡಲಿ. 


ಚಂದ್ರಮಾಃ ಸರ್ವಭೂತಾನಾಮಂತಶ್ನರತಿ ಸಾಕ್ಷಿದತ್‌ । 
ಸ ವಿಮುಂಚತು ಮೇ ಪ್ರಾಣಾನ್‌ ಯದಿ ಪಾಪಂ ಚರಾಮ್ಯಹಮ್‌ ॥ 


ಎಲ್ಲಜೀವರೊಳಗೆ ಚಂದ್ರನು ಸಾಕ್ಷಿಯಂತೆ ತಿರುಗುತ್ತಿದ್ದಾನೆ. ನಾನೇನಾದರೂ 
ಪಾಪವನ್ನುಮಾಡಿದ್ದರೆ ಅವನು ನನಗೆ ಪ್ರಾಣವಿಯೋಗವನ್ನು ಉಂಟುಮಾಡಲಿ. 


ತೀರ್ಥಯಾತ್ರಾಪರ್ವ -675- 


ಏತೇ ದೇವಾಸ್ತಯಃ ಕೃತ್ನ್ನ ೦ ತ್ರೈಲೋಕ್ಯಂ ಧಾರಯಂತಿ ವೈ । 

ವಿಬ್ರುವಂತು ಯಥಾ ಸತ್ಯಮೇತದ್ದೇವಾಸ್ಯಜಂತು ಮಾಂ eo] 

ಈ ಮೂರುದೇವತೆಗಳು ಸಮಸ್ತವಾದ ಈ ಮೂರು ಲೋಕಗಳನ್ನು ಧರಿಸಿದ್ದಾರೆ. 
ಈ ದೇವತೆಗಳು ನಾನು ಹೇಳಿದುದು ಸತ್ಯವೇ ಅಲ್ಲವೇ ಎಂದು ಹೇಳಲಿ. ನಾನು 
ಸುಳ್ಳನ್ನು ಮಾತನಾಡಿದ್ದರೆ ಆ ದೇವತೆಗಳು ನನ್ನನ್ನು ತ್ಯಜಿಸಲಿ. 

ಬೃಹದಶ್ವ 

ಏವಮುಕ್ತೇ ತತೋ ವಾಯುರಂತರಿಕ್ಷಾದಭಾಷತ 1೧೧॥ 

ನೈಷಾ ಕೃತವತೀ ಪಾಪಂ ನಳ ಸತ್ಯಂ ಬ್ರವೀಮಿ ತೇ । 

ರಾಜನ್‌ಶೀಲನಿಧಿಃ ಸ್ಲೀತೋ ದಮಯಂತ್ಯಾ ಸುರಕ್ಷಿತಃ 11೧೨ಟ 

ದಮಯಂತಿಯು ಹೀಗೆ ಹೇಳುತ್ತಿರಲು ಆಗ ವಾಯುವು ಅಂತರಿಕ್ಷದಿಂದ ಹೀಗೆ 


ಮಾತನಾಡಿದನು. ಎಲೈ ನಳನೇ ನಾನು ನಿನಗೆ ಸತ್ಯವನ್ನು ಹೇಳುತ್ತಿದ್ದೇನೆ. ಇವಳು 
ಯಾವ ಪಾಪವನ್ನೂಮಾಡಿಲ್ಲ. ರಾಜನೇ ದಮಯಂತಿಯ ಪರಿಶುದ್ಧವಾದ ಶೀಲನಿಧಿ 


ಯು ಚೆನ್ನಾಗಿ ರ ಕ್ಷಿಸಲ್ಪಟ್ಟಿದೆ. 

ಸಾಕ್ಷಿಣೋ ರಕ್ಷಿಣಶ್ಚಾಸ್ಯಾ ವಯಂ ತ್ರೀನ್‌ ಪರಿವತ್ತರಾನ್‌ । 

ಉಪಾಯೋ ವಿಹಿತಶ್ಚಾಯಂ ತ್ಲದರ್ಥಮತುಲೋತನಯಾ 11೧೩। 

ಈ ಮೂರುವರ್ಷಗಳಕಾಲದಲ್ಲಿ ನಾವು ಅವಳ ಶೀಲಕ್ಕೆ ರಕ್ಷಕರೂ ಮತ್ತು 
ಸಾಕ್ಷಿಗಳೂ ಆಗಿದ್ದೇವೆ. ನಿನ್ನನ್ನು ಪಡೆಯುವ ಸಲುವಾಗಿ ಅವಳು ಈ ಅಸದೃಶವಾದ 
ಉಪಾಯವನ್ನು ಚಿಂತಿಸಿದಳು. 

ನ ಹ್ಯೇಕಾಹ್ನಾ ಶತಂ ಗಂತಾ ತ್ವದೃತೇರನ್ಯಃ ಪುಮಾನಿಹ । 

ಉಪಪನ್ನಾ ತ್ವಯಾ ಭೈಮೀ ತಂ ಚ ಭೈಮ್ಯಾ ಮಹೀಪತೇ । 

ನಾತ್ರ ಶಂಕಾ ತ್ವಯಾ ಕಾರ್ಯಾ ಸಂಗಚ್ಛ ಸಹ ಭಾರ್ಯಯಾ ॥1೧೪॥ 


ಒಂದೇ ಒಂದು ಹಗಲಿನಲ್ಲಿನಿನ್ನನ್ನು ಬಿಟ್ಟುಯಾರೂ ಈ ಭೂಮಿಯಲ್ಲಿನೂರು 
ಯೋಜನಗಳನ್ನು ಪ್ರಯಾಣವನ್ನು ಮಾಡಲಾರರು. ಮಹೀಪತಿಯೇ ದಮಯಂತಿಯು 


-676- ಮಹಾಭಾರತ ವನಪರ್ವ 


ನಿನ್ನ ಜೊತೆಯಲ್ಲಿ ಸೇರಿದ್ದಾಳೆ. ನೀನೂ ಸಹ ದಮಯಂತಿಯ ಜೊತೆಯಲ್ಲಿ 
ಸೇರಿದ್ದೀಯೇ. ನೀನು ಅವಳನ್ನು ಶಂಕಿಸಬಾರದು. ನಿನ್ನ ಪತ್ನಿಯ ಜೊತೆಯಲ್ಲಿ 
ಸಮಾಗಮವನ್ನು ಹೊಂದು. 


ತಥಾ ಬ್ರುವತಿ ವಾಯೌ ತು ಪುಷ್ಪವೃಷ್ಟಿ: ಪಪಾತ ಹ ಟ 
ದೇವದುಂದುಭಯೋ ನೇದುರ್ವವೌ ಚ ಪವನಃ ಶುಭಃ 11೧೫1 


ವಾಯುವು ಹಾಗೆ ಮಾತನಾಡುತ್ತಿರಲು ಪುಷ್ಪವೃಷ್ಟಿಯಾಯಿತು. 
ದೇವದುಂದುಭಿಗಳು ಮೊಳಗಿದವು. ಸುಖಸ್ಪರ್ಶವುಳ್ಳೆ ವಾಯುವು ಮಂದವಾಗಿ 
ಬೀಸಿತು. 


ತದದ್ದುತತಮಂ ದೃಷ್ಟ್ವಾ ನಳೋ ರಾಜಾಠಂಥ ಭಾರತ | 
ದಮಯಂತ್ಯಾಂ ವಿಶಂಕಾಂ ತಾಂ ವ್ಯಪಾಕರ್ಷದರಿಂದಮಃ 11೧೬॥ 


ಎಲೈ ಭಾರತನೇ ಈ ಅತ್ಯದ್ಭುತವಾದ ಘಟನೆಯನ್ನು ನೋಡಿ ಅರಿಂದಮನಾದ 
ನಳಮಹಾರಾಜನು ಆಗ ತನಗೆ ದಮಯಂತಿಯಲ್ಲಿದ್ದಶಂಕೆಯನ್ನು ತೊರೆದನು. 

ತತಸ್ತದ್ಧಸ್ತಮರಜ:ಃ ಪ್ರಾವೃಣೋದ್ದಸುಧಾಧಿಪಃ | 

ಸಂಸ್ಕೃತ್ಯ ನಾಗರಾಜಾನಂ ತತೋ ಲೇಭೇ ವಪುಃ ಸ್ವಕಮ್‌ 1೧೭। 

ಆಗ ಆ ರಾಜನು ನಾಗರಾಜನಾದ ಕಾರ್ಕೋಟಕನನ್ನುಸ್ಥರಿಸಿ ಅವನು ಕೊಟ್ಟಿದ್ದ 
ಶುಭ್ರವಾದ ವಸ್ತ್ರವನ್ನು ಹೊದ್ದುಕೊಂಡನು. ತಕ್ಷಣ ನಳನ ಹಿಂದಿನ ರೂಪವು ಅವನಿಗೆ 
ಮರಳಿಬಂದಿತು. 

ಸರೂಪೇಣ ತು ಭರ್ತಾರಂ ದೃಷ್ಟ್ಯಾ ಭೀಮಸುತಾ ತತಃ । 

ಪ್ರಾಕ್ರೋಶದುಚ್ಚೆರಾಲಿಂಗ್ಯ ಪುಣ್ಯಶ್ಲೋಕಮನಿಂದಿತಾ 11೧೮॥ 


ಹಿಂದಿನ ರೂಪದಲ್ಲಿಯೇ ಇದ್ದ ತನ್ನ ಪತಿಯನ್ನು ನೋಡಿದ ಅನಿಂದಿತಳಾದ 
ದಮಯಂತಿಯು ಆ ಪುಣ್ಯಶ್ಲೋಕನನ್ನುಆಲಿಂಗಿಸಿ ಗಟ್ಟಿಯಾಗಿ ಕಿರುಚಿದಳು. 


ಭೈಮೀಮಪಿ ನಳೋ ರಾಜಾ ಭ್ರಾಜಮಾನೋ ಯಥಾ ರವಿಃ | 
ಸಸ್ಟಜೇ ಸ್ವಸುತೌ ಚಾಪಿ ಯಥಾವತ್‌ ಪ್ರತ್ಯನಂದತ Meal 


ತೀರ್ಥಯಾತ್ರಾಪರ್ವ -677- 


ನಳಮಹಾರಾಜನೂ ಸಹ ಸೂರ್ಯನಂತೆ ಕಂಗೊಳಿಸುತ್ತಾ ದಮಯಂತಿಯನ್ನು 
ಮತ್ತು ತನ್ನ ಎರಡು ಮಕ್ಕಳನ್ನು ಆಲಿಂಗಿಸಿದನು. ಯಥಾಯೋಗ್ಯವಾಗಿ ಅವರನ್ನು 
ಅಲಿಸುದಾದಕು. 


ತತಃ ಸ್ವೋರಸಿ ವಿನ್ಯಸ್ಯ ವಕ್ಚಂ ತಸ್ಯ ಶುಭಾನನಾ । 

ಪರಿಶ್ರಾಂತೇವ ದುಃಖೇನ ನಿಶಶ್ಯಾಕಾಯತೇಕ್ಷಣಾ 11೨೦॥॥ 

ಅನಂತರ ಆ ವಿಶಾಲನೇತ್ರೆಯೂ ಸುಂದರಮುಖಿಯೂ ಆದ ದಮಯಂತಿಯು 
ತನ್ನಎದೆಯಲ್ಲಿನಳನ ಮುಖವನ್ನು ಇಟ್ಟುಕೊಂಡು ಬಹಳ ದಣಿದವಳಂತ ದುಃಖದಿಂದ 
ನಿಟುಸಿರನು ಬಿಟಳು. 

ಬ ಸ ಬ 

ತಥೈವ ಮಲದಿಗ್ಗಾಂಗೀ ಪರಿಷ್ಟಜ್ಯ ಶುಚಿಸ್ಥಿತಾ | 

ಸುಚಿರಂ ಪುರುಷವ್ಯಾಘ್ರಂ ತಸ್ನೌ ಶೋಕಪರಿಪುತಾ ॥1೨೧॥॥ 

ಆ ಶುಚಿಸ್ಥಿತೆಯಾದ ದಮಯಂತಿಯು ಅಸಂಸ್ಕೃತ ದೇಹದಿಂದ 
ಶೋಕಪೂರ್ಣಳಾಗಿ ಪುರುಷವ್ಯಾಘ್ರನಾದ ನಳನನ್ನು ಆಲಿಂಗಿಸಿ ಬಹಳ ಸಮಯ 
ಹಾಗೆಯೇ ಇದ್ದಳು. 

ತತಸ್ಪರ್ವಂ ಯಥಾವೃತ್ತಂ ದಮಯಂತ್ಯಾ ನಳಸ್ಯ ಚ । 

ಭೀಮಾಯಾಕಥಯತ್‌ ಪ್ರೀತ್ಯಾ ವೈದರ್ಭ್ಯಾ ಜನನೀ ನೃಪ 1೨2೨ 

ಆಗ ಎಲೈ ರಾಜನೇ ದಮಯಂತಿಯ ತಾಯಿಯು ದಮಯಂತಿಗೂ ಮತ್ತು 
ನಳನಿಗೂ ನಡೆದ ಎಲ್ಲಾವೃತ್ತಾಂತವನ್ನೂ ಸಂತೋಷದಿಂದ ಭೀಮರಾಜನಿಗೆ ತಿಳಿಸಿದಳು. 


ತತೋತಬ್ರವೀನ್ಮಹಾರಾಜಃ ಕೃತರೌಚಮಹಂ ನಳಮ್‌ । 
ದಮಯಂತ್ಯಾ ಸಹೋಪೇತಂ ಕಾಲ್ಕಂ ದ್ರಷ್ಟಾ ಸುಖೋಷಿತಮ್‌ ॥1೨೩। 


ಆಗ ಮಹಾರಾಜನಾದ ಭೀಮನು ಶುಭ್ರನಾಗಿ ಈ ರಾತ್ರಿ ಸುಖವಾಗಿ ಕಾಲವನ್ನು 
ಕಳೆದ ನಳನನ್ನು ನಾಳೆಯ ಪ್ರಾತಃಕಾಲ ದಮಯಂತಿಯ ಜೊತೆಯಲ್ಲಿ ನಾನು 
ನೋಡುವೆನು ಎಂದು ಹೇಳಿದನು. 

ತತಸ್ತೌ ಸಹಿತೌ ರಾತ್ರಿಂ ಕಥಯಂತೌ ಪುರಾತನಮ್‌ । 

ವನೇ ವಿಚರಿತಂ ಸರ್ವಮೂಷತುರ್ಮುದಿತೌ ನೃಪ 11೨೪।। 


-678- ಮಹಾಭಾರತ ವನಪರ್ವ 


ಎಲೈ ರಾಜನೇ ಅನಂತರ ನಳದಮಯಂತಿಯರು ಒಂದಾಗಿ ರಾತ್ರಿಯಲ್ಲಿ ಹಿಂದೆ 
ಕಾಡಿನಲ್ಲಿನಡೆದ ಘಟನೆಗಳನ್ನೆಲ್ಲಾಪರಸ್ಪರವಾಗಿ ಹೇಳುತ್ತಾ ಸುಖದಿಂದ ಕಳೆದರು. 


ಸ ಚತುರ್ಥೇ ತತೋ ವರ್ಷೇ ಸಂಗಮ್ಯ ಸಹ ಭಾರ್ಯಯಾ । 
ಸರ್ವಕಾಮಸಮೃದ್ದಾರ್ಥೋ ಲಬ್ದವಾನ್‌ ಪರಮಾಂ ಮುದಮ್‌ ॥ 


ನಳನು ವಿಯೋಗವಾದ ನಾಲ್ಕನೆಯ ವರ್ಷದಲ್ಲಿತನ್ನಪತ್ನಿಯ ಸಮಾಗಮವನ್ನು 
ಹೊಂದಿ ಸರ್ವಕಾಮಪೂರ್ಣನಾಗಿ ಶ್ರೇಷ್ಠವಾದ ಆನಂದವನ್ನು ಹೊಂದಿದನು. 


ದಮಯಂತ್ಯಪಿ ಭರ್ತಾರಮವಾಪ್ಯಾಪ್ಕಾಯಿತಾ ಭೃಶಮ್‌ । 
ಅರ್ಧಸಂಜಾತಸಸ್ಯೇವ ತೋಯಂ ಪ್ರಾಪ್ಯ ವಸುಂಧರಾ 11೨೬॥॥ 


ದಮಯಂತಿಯೂ ಕೂಡ ಅರ್ಧಸಸ್ಯವು ಬೆಳೆದ ಭೂಮಿಯು ಮಳೆಯನ್ನು ಪಡೆದು 
ಸಂತೋಷಪಡುವಂತೆ ಪತಿಯನ್ನುಪಡೆದು ಬಹಳ ಸಂತೋಷಗೊಂಡಳು. 


ಸಾ ತಂ ಸಮೇತ್ಯ ವ್ಯಪನೀತನಿದ್ರಾ 
ಶಾಂತಜರಾ ಹರ್ಷವಿವೃದ್ಧಸತ್ತಾ । 
ಆ ಲಂ ಇವ 
ರರಾಜ ಭೈಮೀ ಸುಸಮಾಪ್ತಕಾಮಾ 
ಶೀತಾಂಶುನಾ ರಾತ್ರಿರಿವೋದಿತೇನ 11೨೭! 
ಅವಳು ಅವನನ್ನುಹೊಂದಿ ನಿದ್ರೆಯನ್ನುತೊರೆದು ಮನಸ್ಸಿನ ಆತಂಕಗಳನ್ನೆಲ್ಲಾ 
ನಾಶಮಾಡಿ ಸಂತೋಷದಿಂದ ಹೆಚ್ಚಾದ ಸತ್ವಗುಣವುಳ್ಳವಳಾಗಿ ತನ್ನ ಎಲ್ಲಾ ಕಾಮಗಳನ್ನೂ 


ಪಡೆದು ರಾತ್ರಿಯು ಉದಯಿಸಿದ ಚಂದ್ರನ ಜೊತೆಯಲ್ಲಿವಿರಾಜಿಸುವಂತೆ ನಳನ 
ಜೊತೆಯಲ್ಲಿವಿರಾಜಿಸಿದಳು. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಏಕಸಪ್ತತಿತಮೋ5ಧ್ಯಾಯಃ ॥ 
॥ ತೀರ್ಥಯಾತ್ರಾಪರ್ವಣಿ ಸಪ್ತವಿಂಶೋ5ಧ್ಯಾಯಃ I 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿಎಪ್ಪತ್ತೊಂದನೆಯ ಅಧ್ಯಾಯ ಮುಗಿಯಿತು. 


MK 


ತೀರ್ಥಯಾತ್ರಾಪರ್ವ -679- 


ಎಪ್ಪತ್ತೆರಡನೆಯ ಅಧ್ಯಾಯ 
(ಭೀಮನಿಂದ ನಳನಿಗೆ ಸತ್ಕಾರ, ಪ್ರೀತಿಯ ಮಾತುಗಳನ್ನಾಡಿ 
ಖಯತುಪರ್ಣನ ಪ್ರಯಾಣ.) 
ಬೃಹದಶ್ವ 
ಅಥ ರಾತ್ರ್ಯಾಂ ವ್ಯತೀತಾಯಾಂ ನಳೋ ರಾಜಾ ವಿಶಾಂಪತೇ । 
ವೈದರ್ಭ್ಯಾ ಸಹಿತಃ ಕಾಲ್ಕಂ ದದರ್ಶ ವಸುಧಾಧಿಪಮ್‌ HO 


ತತೋತಭಿವಾದಯಾಮಾಸ ಪ್ರಯತಃ ಶ್ಚಶುರಂ ನಳ: । 
ತಸ್ಯಾನು ದಮಯಂತೀ ಚ ವವಂದೇ ಪಿತರಂ ಶುಭಾ HU 


ಎಲೈ ರಾಜನೇ ಆ ರಾತ್ರಿಯು ಕಳೆಯುತ್ತಿರಲು ನಳರಾಜನು ದಮಯಂತಿಯ 
ಜೊತೆಯಲ್ಲಿ ಪ್ರಾತಃಕಾಲದಲ್ಲಿ ಭೀಮರಾಜನನ್ನು ನೋಡಿದನು. ಅನಂತರ ನಳನು 
ವಿನಯದಿಂದ ಮಾವನಿಗೆ ನಮಸ್ಸಾರವನ್ನು ಮಾಡಿದನು. ಅವನ ಅನಂತರ ಶುಭಳಾದ 
ದಮಯಂತಿಯೂ ಸಹ ತಂದೆಯನ್ನು ನಮಸ್ಸರಿಸಿದಳು. 


ತಂ ಭೀಮಃ ಪ್ರತಿಜಗ್ರಾಹ ಪುತ್ರವತ್‌ ಪರಯಾ ಮುದಾ । 
ಯಥಾರ್ಹಂ ಪೂಜಯಿತ್ವಾ ತಂ ಸಮಾಶ್ವಾಸಯತ ಪ್ರಭುಮ್‌ ॥೩। 


ಭೀಮನು ನಳನನ್ನು ತನ್ನ ಮಗನಂತೆ ಬಹಳ ಸಂತೋಷದಿಂದ ಸ್ವೀಕರಿಸಿದನು. 
ಯಥಾಯೋಗ್ಯವಾಗಿ ಅವನನ್ನು ಸತ್ಕರಿಸಿ ಪ್ರಭುವಾದ ಅವನಿಗೆ ಸಮಾಧಾನವನ್ನು 
ಮಾಡಿದನು. 


ನಳೇನ ಸಹಿತಾಂ ತತ್ರ ದಮಯಂತೀಂ ಪತಿವ್ರತಾಮ್‌ । 
ಅನುಜಗ್ರಾಹ ಮಹತಾ ಸತ್ಕಾರೇಣ ಕ್ಲಿಶೀಶ್ನರ: "Yu 


ಆ ಕ್ಷಿತೀಶ್ರರನು ಪತಿಯ ಜೊತೆಯಲ್ಲಿದ್ದಪತಿವ್ರತೆಯಾದ ದಮಯಂತಿಗೂ ಬಹಳ 
ಸತ್ಕಾರವನ್ನು ಮಾಡಿ ಅನುಗ್ರಹಿಸಿದನು. 


ತಾಮರ್ಹಣಾಂ ನಳೋ ರಾಜಾ ಪ್ರತಿಗೃಹ್ಯ ಯಥಾವಿಧಿ ॥ 
ಪರಿಚರ್ಯಾಂ ಸ್ವಕಾಂ ತಸ್ಪೆ ಕ್ಭೈ ಯಥಾವತ್‌ ಪ್ರತ್ಯವೇದಯತ್‌ 11೫1! 


-680- ಮಹಾಭಾರತ ವನಪರ್ವ 


ನಳರಾಜನು ಮಾವನು ತನಗೆ ಕೊಟ್ಟಸತ್ನಾರವನ್ನು ವಿಧಿವತ್ತಾಗಿ ಸೀಕರಿಸಿ ಅವನಿಗೆ 
ತಾನು ಮಾಡಬೇಕಾದ ಪರಿಚರ್ಯೆಯನ್ನು ವಿಧಿಪೂರ್ವಕವಾಗಿ ಮಾಡಿದನು. 


ತತೋ ಬಭೂವ ನಗರೇ ಸುಮಹಾನ್‌ ಹರ್ಷನಿಸ್ಟನಃ । 
ಜನಸ್ಯ ಸಂಪ್ರಹೃಷ್ಠಸ್ಯ ನಳಂ ದೃಷ್ಟ್ವಾ ತಥಾ5ಗತಮ್‌ 11೭11 


ಟೆ 


ಅನಂತರ ಹಾಗೆ ಹಿಂದಿರುಗಿ ಬಂದ ನಳನನ್ನು ನೋಡಿ ಸಂತೋಷಗೊಂಡ 
ಪ್ರಜೆಗಳು ನಗರದಲ್ಲಿದೊಡ್ಡ ಹರ್ಷೋದ್ಗಾರಗಳನ್ನು ಮಾಡಿದರು. 


ಅಶೋಭಯಚ್ಚ ನಗರೀಂ ಪತಾಕಾಧ್ವಜಮಾಲಿನೀಮ್‌ | 
ಸಿಕ್ತಾಃ ಸುಮೃಷ್ಠಪುಷ್ಟಾಢ್ಕಾ ರಾಜಮಾರ್ಗಾಸ್ತಥಾಕೃತಾಃ 11೭ 


ದ್ದಾರಿದ್ದಾರಿ ಚ ಪೌರಾಣಾಂ ಪುಷ್ಪಭಂಗಃ ಪ್ರಕಲ್ಪಿತಃ । 
ಅರ್ಚಿತಾನಿ ಚ ವೇಶ್ಶಾನಿ ದೈವತಾಯತಾನಿ ಚ 11೮1! 


ಆ ನಗರವನ್ನಲ್ಲಾ ಪತಾಕೆಗಳಿಂದಲೂ ಧ್ವಜಗಳಿಂದಲೂ ಮತ್ತು 


ಪುಷ್ಪಮಾಲೆಗಳಿಂದಲೂ ಅಲಂಕರಿಸಿದರು. ರಾಜಮಾರ್ಗಗಳೆಲ್ಲವೂ 


ಸುಗಂಧಯುಕ್ತವಾದ ಜಲದಿಂದ ಸಿಂಪಡಿಸಲ್ಪಟ್ಟು ಪುಷ್ಪಗಳು ಹರಡಿ ಸುಂದರವಾಗಿ 
ಮಾಡಲ್ಪಟ್ಟವು. ಪೌರರ ಪ್ರತಿಯೊಂದು ಮನೆಯಬಾಗಿಲುಗಳಲ್ಲಿ ಪುಷ್ಪವನ್ಯಾಸಗಳು 


ಮಾಡಲ್ಪಟ್ಟವು. ಮನೆಗಳು ಮತ್ತು ದೇವಾಲಯಗಳು ಅಲಂಕರಿಸಲ್ಪಟ್ಟವು. 


ಯತುಪರ್ಣೋತಪಿ ಶುಶ್ರಾವ ಬಾಹುಕಚ್ಛದ್ಧಿನಂ ನಳಮ್‌ । 
ದಮಯಂತ್ಯಾ ಸಮಾಯುಕ್ತಂ ಜಹೃಷೇ ಚ ಪರಂತಪಃ ul 


ಪರಂತಪನಾದ ಯತುಪರ್ಣನೂ ಕೂಡ ಬಾಹುಕನ ಛದ್ಧವೇಷದಲ್ಲಿದ್ದ ನಳನು 
ದಮಯಂತಿಯ ಸಮಾಗಮವನ್ನುಹೊಂದಿದನೆಂದು ಕೇಳಿ ಸಂತೋಷಪಟ್ಟನು. 


ತಮಾನಾಯ್ಯ ನಳಂ ರಾಜಾ ಕ್ಷಮಯಾಮಾಸ ಪಾರ್ಥಿವಮ್‌ । 
ಸ ಚ ತಂ ಕ್ಹಮಯಾಮಾಸ ಹೇತುಭಿರ್ಬುದ್ಧಿಸಮತ್ಛೆಃ 11೧೦1! 


ಯತುಪರ್ಣರಾಜನು ನಳನನ್ನು ಕರೆಸಿ ಅವನ ಕ್ಷಮೆಯನ್ನು ಕೇಳಿದನು. ನಳನೂ 
ಸಹ ಬುದ್ಧಿಗೆ ಒಪ್ಪುವಕಾರಣಗಳನ್ನು ಹೇಳಿ ಅವನನ್ನು ಕ್ಷಮಿಸಿದನು. 


ತೀರ್ಥಯಾತ್ರಾಪರ್ವ -681- 


ಸ ಸತೃತೋ ಮಹೀಪಾಲೋ ನೈಷಧಂ ವಿಸ್ಥಿತಾನನಃ | 

ದಿಷ್ಟ್ಯಾ ಸಮೇತೋ ದಾರೈಸ್ತ್ಯಮಿತ್ಯುವಾಚ ನಳಂ ನೃಪಃ ele 

ಹೀಗೆ ಸತೃತನಾದ ಆ ಯತುಪರ್ಣರಾಜನು ವಿಸ್ಮಯದಿಂದ ಕೂಡಿದ 
ಮುಖವುಳ್ಳವನಾಗಿ ನೈಷಧರಾಜನಾದ ನಳನನ್ನು ಕುರಿತು ದೇವರ ದಯೆಯಿಂದ ನೀನು 
ನಿನ್ನ ಪತ್ನಿಯನ್ನು ಸೇರಿದೆ ಎಂದು ಹೇಳಿದನು. 

ಕಚ್ಚಿನ್ನ ನಾಪರಾಧಂ ತೇ ಕೃತವಾನಸ್ಥಿ ನೈಷಧ । 

ಅಜ್ಞಾತವಾಸಂ ವಸತೋ ಮದ್ದ ಹೇ ನಿಷಧಾಧಿಪ 11೧೨॥ 

ಎಲ್ಫೆ ನೃಷಧನೇ, ನೀನು ನನ್ನ ಮನೆಯಲ್ಲಿ ಅಜ್ಞಾತವಾಸವನ್ನು ಮಾಡುವಾಗ ನಾನು 
ನಿನಗೆ ಯಾವ ಅಪರಾಧವನ್ನೂಮಾಡಿಲ್ಲವಷ್ಟೇ? 

ಯದಿ ವಾನಬುದ್ಧಿಪೂರ್ವಾಣಿ ಯದಿ ಬುದ್ಧ್ಯಾತಪಿ ಕರ್ಹಿಚಿತ್‌! 

ಮಯಾ ಕೃತಾನ್ಯಕಾರ್ಯಾಣಿ ತಾನಿ ತ್ವಂ ಕ್ಷಂತುಮರ್ಹಸಿ 11೧೩ಟ 


ನಾನು ತಿಳಿದಾಗಲೀ ಅಥವಾ ತಿಳಿಯದೇ ಆಗಲೀ ಏನಾದರೂ ಅಪರಾಧವನ್ನು 

ಮಾಡಿದ್ದರೆ ನೀನು ಆ ಅಪರಾಧಗಳನ್ನು ಕ್ಷಮಿಸಬೇಕು ಎಂದು ಹೇಳಿದನು. 
ನಳಃ 

ನ ಮೇಠಪರಾಧಂ ಕೃತವಾನ್‌ ತ್ಹಂ ಸ್ವಲ್ಪಮಪಿ ಪಾರ್ಥಿವ ॥ 

ಕೃತೇತಪಿ ಚ ನ ಮೇ ಕೋಪಃ ಕ್ಷಂತವ್ಯಂ ಹಿ ಮಯಾ ತವ 1೧೪॥ 

ಎಲೈ ರಾಜನೇ ನೀನು ನನಗೆ ಅಲ್ಲವಾದ ಅಪರಾಧವನ್ನೂಮಾಡಿಲ್ಲ ಮಾಡಿದ್ದರೂ 
ಸಹ ನನಗೆ ಕೋಪವು ಬರುತ್ತಿರಲಿಲ್ಲ. ನೀನು ಯಾವಾಗಲೂ ನನ್ನಿಂದ 
ಕ್ಷಮಿಸಲ್ಪಡಬೇಕಾದವನು. 

ಪೂರ್ವಂ ಹ್ಯಪಿ ಸಖಾ ಚಾಸಿ ಸಂಬಂಧೀ ಚ ನರಾಧಿಪ । 

ಅತ ಊರ್ಧ್ವಂ ಚ ಭೂಯಸ್ಪಂ ಪ್ರೀತಿಮಾಹರ್ತುಮರ್ಹಸಿ ॥೧೫॥ 


-682- ಮಹಾಭಾರತ ವನಪರ್ವ 


ಎಲೈ ರಾಜನೇ ನೀನು ಮೊದಲೇ ನನ್ನ ಸ್ನೇಹಿತನೂ ಮತ್ತು ಬಂಧುವೂ ಆಗಿದ್ವಿ 
ಇನ್ನು ಮುಂದೆ ನೀನು ನನ್ನ ಮೇಲೆ ಮೊದಲಿಗಿಂತಲೂ ಹೆಚ್ಚು ಪ್ರೀತಿಯನ್ನು 
ಮಾಡಬೇಕು. 


ಸರ್ವಕಾಮೈಃ ಸುವಿಹಿತಃ ಸುಖಮಸ್ಕ್ಯುಷಿತಸ್ತ್ವಯಿ । 
ನ ತಥಾ ಸ್ವಗೃಹೇ ರಾಜನ್‌ ಯಥಾ ತವ ಗೃಹೇ ಸದಾ 1೧೬॥ 


ನಾನು ನಿನ್ನ ಮನೆಯಲ್ಲಿ ಎಲ್ಲ ಕಾಮಗಳಿಂದಲೂ ಪೂರ್ಣನಾಗಿ ಸುಖವಾಗಿ 
ವಾಸಮಾಡಿದೆ. ಎಲೈ ರಾಜನೇ ನಿನ್ನಮನೆಯಲ್ಲಿಎಷ್ಟು ಸೌಖ್ಯವನ್ನು ನೀಡಿದೆಯೋ 
ಅಷ್ಟುನನ್ನ ಮನೆಯಲ್ಲಿಯೇ ಇಲ್ಲ. 
ಇದಂ ಚೈವ ಹಯಜ್ಞಾನಂ ತ್ವದೀಯಂ ಮಮ ತಿಪ್ಕತಿ । 
ತದುಪಾಕರ್ತುಮಿಚ್ಛಾಮಿ ಮನ್ಯಸೇ ಯದಿ ಪಾರ್ಥಿವ 11೧೭ 
ನೀನು ನನ್ನಲ್ಲಿ ನ್ಯಾಸವಾಗಿ ಇಟ್ಟಿದ್ದಅಶ್ರವಿದ್ಯೆಯು ನನ್ನಲ್ಲಿಯೇ ಇದೆ. ಎಲೈ ರಾಜನೇ 
3 ದಿವ ರೆ ಣಾ 
ನೀನು ಇಚ್ಛಿಸುವುದಾದರೆ ಅದನ್ನುನಿನಗೆ ಹಿಂದಿರುಗಿಸಲು ಬಯಸುತ್ತೇನೆ. 
ಏವಮುಕ್ತ್ವಾ ದದೌ ವಿದ್ಯಾಮೃತುಪರ್ಣಾಯ ನೈಷಧಃ । 
ಸ ಚ ತಾಂ ಪ್ರತಿಜಗ್ರಾಹ ವಿಧಿದೃಷ್ಟೇನ ಕರ್ಮಣಾ "oS 
ಹೀಗೆ ಹೇಳಿ ನಳನು ಯತುಪರ್ಣನಿಗೆ ಅಶ್ತವಿದ್ಯೆಯನ್ನು ಉಪದೇಶಿಸಿದನು. ಆ 


ಯತುಪರ್ಣನಾದರೂ ವಿಧಿಪೂರ್ವಕವಾಗಿ ಕರ್ಮವನ್ನು ಮಾಡಿ ಆ ವಿದ್ಯೆಯನ್ನು 
ೇಕರಿಸಿದನು. 


ಓಪ್‌ 


ತತೋ ಗೃಹ್ಯಾಶ್ನಹೃದಯಂ ಪ್ರೀತೋ ಭಾರ್ಗಸ್ಮರಿರ್ನಪ । 

ಸೂತಮನ್ಯಮುಪಾದಾಯ ಪ್ರಯಯೌ ಸ್ಟಾಂ ಪುರೀಂ ಪ್ರತಿ 1೧೯॥ 

ಎಲೈ ರಾಜನೇ ಅಶ್ಲಹೃದಯವನ್ನು ಸ್ಲೀಕರಿಸಿ ಸಂತೋಷಗೊಂಡ ಯತುಪರ್ಣನು 
ಇನ್ನೊಬ್ಬಸೂತನನ್ನುಕರೆದುಕೊಂಡು ತನ್ನಪಟ್ಟಣಕ್ಕೆ ಪ್ರಯಾಣಮಾಡಿದನು. 


ತೀರ್ಥಯಾತ್ರಾಪರ್ವ -683- 


ಯತುಪರ್ಣೇ ಪ್ರತಿಗತೇ ನಳೋ ರಾಜಾ ವಿಶಾಂಪತೇ । 
ನಗರೇ ಕುಂಡಿನೇ ಕಾಲಂ ನಾತಿದೀರ್ಪಮಿವಾವಸತ್‌ 11೨೦॥ 


ಎಲೈ ರಾಜನೇ ಯತುಪರ್ಣನು ಹಿಂದಿರುಗಿದ ಮೇಲೆ ನಳಮಹಾರಾಜನು 
ಕುಂಡಿನಿ ನಗರದಲ್ಲಿಸಲ್ಪಕಾಲದವರೆಗೆ ವಾಸಿಸಿದನು. 


॥| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ದ್ವಿಸಪ್ತತಿತಮೋ5ಧ್ಯಾಯಃ ॥ 
॥ ತೀರ್ಥಯಾತ್ರಾಪರ್ವಣಿ ಅಷ್ಟಾವಿಂಶೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಎಪ್ಪತ್ತೆರಡನೆಯ ಅಧ್ಯಾಯ ಮುಗಿಯಿತು. 


LS SR 


ಎಪ್ಪತ್ಮೂರನೆಯ ಅಧ್ಯಾಯ 
(ತನ್ನ ಪಟ್ಟಣಕ್ಕೆ ಹಿಂದಿರುಗಿ ಪುಷ್ಕರನನ್ನು ದ್ಯೂತದಲ್ಲಿ 
ಸೋಲಿಸಿ ಅವನಿಗೆ ನಳನಿಂದ ಪ್ರಾಣದಾನ.) 
ಬೃಹದಶ್ವ 
ಸ ಮಾಸಮುಷ್ಯ ಕೌಂತೇಯ ಭೀಮಮಾಮಂತ್ರ ನೈಷಧಃ । 
ಪುರಾದಲ್ಲಪರೀವಾರೋ ಜಗಾಮ ನಿಷಧಾನ್‌ ಪ್ರತಿ HO 
ಎಲೈ ಕೌಂತೇಯನೇ, ನೈಷಧನು ಒಂದುತಿಂಗಳಕಾಲ ವಿದರ್ಭದೇಶದಲ್ಲಿ 
ವಾಸಮಾಡಿ ಭೀಮರಾಜನ ಅನುಮತಿಯನ್ನು ಪಡೆದು ಅಲಪರಿವಾರ ಸಹಿತನಾಗಿ 
ಅಲ್ಲಿಂದ ನಿಷಧ ದೇಶಕ್ಕೆ ಬಂದನು. 
ರಥೇನೈಕೇನ ಶುಭ್ರೇಣ ದಂತಿಭಿಃ ಪರಿಷೋಡಶೈ: । 
ಪಂಚಾಶದ್ವಿರ್ಹಯೈಶ್ಚಾಪಿ ಷಟ್‌ಶತೈಶ್ಚ ಪದಾತಿಭಿಃ 021 
ಸ ಕಂಪಯನ್ನಿವ ಮಹೀಂ ತ್ವರಮಾಣೋ ಮಹೀಪತಿಃ । 
ಪ್ರವಿವೇಶಾತಿಸಂರಬ್ಧ್ದಪ್ರರಸೈವ ಮಹಾಮನಾಃ 11೩.1 


-684- ಮಹಾಭಾರತ ವನಪರ್ವ 


ಒಂದು ಶುಭ್ರವಾದ ರಥ ಹದಿನಾರು ಆನೆಗಳು ಐವತ್ತು ಕುದುರೆಗಳು ಮತ್ತು 
ಆರುನೂರು ಪದಾತಿಗಳೊಡನೆ ಮಹಾಮನನಾದ ಆ ಮಹೀಪತಿಯು ಭೂಮಿಯನ್ನು 
ನಡುಗಿಸುತ್ತಾ ಶೀಘ್ರವಾಗಿ ಬಹಳ ಕೋಪದಿಂದಲೇ ತನ್ನ ಪಟ್ಟಣವನ್ನು ಪ್ರವೇಶಿಸಿದನು. 


ತತಃ ಪುಷ್ಕರಮಾಸಾದ್ಯ ವೀರಸೇನಸುತೋ ಬಲೀ ॥ 
ಉವಾಚ ದೀವ್ಯಾವ ಪುನರ್ಬಹುವಿತ್ತಂ ಮಯಾತ5ರ್ಜಿತಮ್‌ ॥೪॥ 


ಅನಂತರ ಬಲಿಷ್ಠನೂ ವೀರಸೇನಸುತನೂ ಆದ ಅವನು ಪುಪ್ಕರನನ್ನುಸಮೀಪಿಸಿ 
ನಾನು ಬಹಳ ಧನವನ್ನು ಗಳಿಸಿದ್ದೇನೆ ಪುನಃ ದ್ಯೂತವನ್ನುಆಡೋಣ ಎಂದು ಹೇಳಿದನು. 


ದಮಯಂತೀ ಚ ಯಚ್ಚಾನ್ಯನ್‌ ಮಯಾ ವಸು ಸಮಾರ್ಜಿತಮ್‌ । 

ಏಷ ವೈ ಮಮ ಸಂನ್ಯಾಸಸ್ತವ ರಾಜ್ಯಂ ತು ಪುಷ್ಕರ 1೫1 

ಪುಷ್ಕರನೇ ದಮಯಂತಿ ಮತ್ತು ನಾನು ಸಂಪಾದಿಸಿದ ಧನ ಇದು ನಾನು 
ಪಣಕ್ಕಿಡುವ ವಸ್ತು. ನೀನು ರಾಜ್ಯವನ್ನುಪಣಕ್ಕಿಡಬೇಕು. 


ಪುನಃ ಪ್ರವರ್ತತಾಂ ದ್ಯೂತಮಿತಿ ಮೇ ನಿಶ್ಚಿತಾ ಮತಿಃ । 
ಏಕಪಾಣೇನ ಭದ್ರಂ ತೇ ಪಣಯೋಶ್ಚ ಪಣಾವಹೇ mL 


ಪುನಃ ದ್ಯೂತವನ್ನು ಆಡಬೇಕೆಂದು ನನ್ನ ನಿಶ್ಚಿತವಾದ ಅಭಿಪ್ರಾಯ. ನಿನಗೆ 
ಮಂಗಳವಾಗಲಿ ಈ ಪಣಗಳನ್ನುಇಟ್ಟುಒಂದೇ ಬಾರಿಗೆ ದ್ಯೂತವಾಡೋಣ. 


ಜಿತ್ವಾ ಪರಸ್ಪಮಾಹೃತ್ಯ ರಾಜ್ಯಂ ವಾ ಯದಿ ವಾ ವಸು । 

ಪ್ರತಿಪಾಣಃ ಪ್ರದಾತವ್ಯಃ ವರಂ ಹಿ ಧನುಮುಚ್ಯತೇ 1೭! 

ಗೆದ್ದವರು ಇನ್ನೊಬ್ಬರ ಪಣವನ್ನು ಸ್ವೀಕರಿಸುತ್ತಾರೆ. ರಾಜ್ಯವಾಗಲೀ ಅಥವಾ 
ಧನವಾಗಲೀ ಪಣವಷ್ಟೇ. ಪಣಕ್ಕೆ ಇಟ್ಟವಸ್ತುಗಳನ್ನುಕೊಡಲೇಬೇಕು. ಅದರಲ್ಲಿ ಧನವೇ 
ಶ್ರೇಷ್ಠವೆಂದು ಹೇಳಲ್ಪಡುತ್ತದೆ. 


ನ ಚೇದ್ದಾಂಛಸಿ ತದ್‌ದ್ಯೂತಂ ಯುದ್ಧದ್ಯೂತಂ ಪ್ರವರ್ತತಾಮ್‌। 
ದ್ವೈರಥೇನಾಪಿ ವೈ ಶಾಂತಿಸ್ತವ ವಾ ಮಮ ವಾ ನೃಪ WS 


ತೀರ್ಥಯಾತ್ರಾಪರ್ವ -685- 


ಈ ಅಕ್ಷದ್ಯೂತವನ್ನು ನೀನು ಬಯಸದಿದ್ದರೆ ಯುದ್ಧದ್ಯೂತವೇ ನಡೆಯಲಿ. ಎಲ್ಫೆ 
ರಾಜನೇ, ದ್ವೈರಥಯುದ್ಧದಲ್ಲಿ (ಇಬ್ಬರು ರಥದಲ್ಲಿಕುಳಿತು ಯುದ್ಧಮಾಡುವುದು) 
ನಿನ್ನ ಅಥವಾ ನನ್ನ ಅವಸಾನವಾಗಲಿ. 


ವಂಶಭೋಜ್ಯಮಿದಂ ರಾಜ್ಯಮಾರ್ಜಿತವ್ಯಂ ಯಥಾಗತಮ್‌ । 
ಯೇನ ಕೇನಾಪ್ಸಪಾಯೇನ ವೃದ್ಧಾನಾಮಿತಿ ಶಾಸನಮ್‌ HE 


ನಮ್ಮ ವಂಶದವರಿಂದ ಭೋಗಿಸಲ್ಲಡಬೇಕಾದ ಈ ರಾಜ್ಯವನ್ನು ಯಾವುದಾದರೂ 
ಉಪಾಯದಿಂದ ಚೆನ್ನಾಗಿ ಸಂಪಾದಿಸಬೇಕೆಂಬುದು ದೊಡ್ಡವರ ಅನುಶಾಸನ. 


ದ್ವಯೋರೇಕತರೇ ಬುದ್ಧಿಃ ಕ್ರಿಯತಾಮದ್ಯ ಪುಷ್ಕರ । 

ಕೈತವೇನಾಕ್ಚವತ್ಯಾಂ ವಾ ಯುದ್ಧೇ ವಾ ನಮ್ಯತಾಂ ಧನುಃ 11೧೦॥ 

ಪುಷ್ಕರನೇ ಈ ದಿನ ಈ ಎರಡರಲ್ಲಿ ಒಂದನ್ನು ನಿಶ್ಚಯಿಸು. ಪಣವನ್ನು ಒಡ್ಡಿ 
ದ್ಯೂತವನ್ನು ಆಡು. ಅಥವಾ ಯುದ್ಧದಲ್ಲಿಬಿಲ್ಲನ್ನು ಬಗ್ಗಿಸು. 


ನೈಷಧೇನೈವಮುಕ್ತಸ್ತು ಪುಷ್ಕರ: ಪ್ರಹಸನ್ನಿವ । 


ಷ 
ಧ್ರುವಮಾತ್ತಜಯಂ ಮತ್ತಾ ಪ್ರತ್ಯಾಹ ಪೃಢಿವೀಪತಿಮ್‌ ele] 
* [ಸ ವ [) ಸ್ರ 
ದಿಷ್ಣಾ, ತಯಾತ$ರ್ಜಿತಂ ದ್ರವೃಂ ಪ್ರತಿಪಾಣಾಯ ನೈಷಧ । 

ಒರೆ ಆ ರ ನ್‌ ಲ 


ದಿಷ್ಟ್ಯಾ ಚ ದುಷ್ಕತಂ ಕರ್ಮ ದಮಯಂತ್ಯಾಃ ಕ್ಷಯಂ ಗತಮ್‌ ॥1೧೨॥ 

ನಳನಿಂದ ಹೀಗೆ ಹೇಳಲ್ಪಟ್ಟ ಪುಷ್ಠರನು ನಗುತ್ತಾ ತನ್ನ ಜಯವು ನಿಶ್ಚಯವೆಂದು 
ತಿಳಿದು ರಾಜನನ್ನುಕುರಿತು ಹೇಳಿದನು. ನೈಷಧನೇ ಅದೃಷ್ಟವಶಾತ್‌ ನೀನು ಪಣವನ್ನು 
ಇಡುವುದಕ್ಕಾಗಿ ಧನವನ್ನುಗಳಿಸಿದ್ದೀಯೆ. ಅದೃಷ್ಟವಶದಿಂದಲೇ ದಮಯಂತಿಯ 
ಪಾಪಕರ್ಮವು (ದುರವಸ್ಥೆಯು) ನಾಶವನ್ನುಹೊಂದಿದೆ. 

ದಿಷ್ಟ್ಯಾ ವೈ ಪ್ರೀಯಸೇ ರಾಜನ್‌ ಸದಾರೋಶರಿನಿಬರ್ಹಣ ।ಟ 

ಪುನರ್ದ್ಯೂತೇ ಚ ತೇ ಬುದ್ಧಿರ್ದಿಷ್ಟಾ ಪುರುಷಸತ್ತಮ 1೧೩ 

ರಾಜನೇ ಅದೃಷ್ಟವಶದಿಂದಲೇ ನೀನು ಪತ್ನಿಯ ಜೊತೆಯಲ್ಲಿಸುಖವಾಗಿದ್ದೀಯೆ 
ಶತ್ರುಸಂಹಾರಕನಾದ ಪುರುಷಶ್ರೇಷ್ಠನೇ ಅದೃಷ್ಟವಶವಾಗಿಯೇ ನಿನಗೆ ಪುನಃ 
ದ್ಯೂತವನ್ನು ಆಡುವ ಬುದ್ಧಿಯುಂಟಾಗಿದೆ. 


-686- ಮಹಾಭಾರತ ವನಪರ್ವ 


ಜಿತೇನಾನೇನ ವೈದರ್ಭೀ ಧನೇನ ಸಮಲಂಕೃತಾ ॥ 

ಮಾಮುಪಸ್ಕಾಸ್ಯತಿ ವ್ಯಕ್ತಂ ದಿವಿ ಶಕ್ರಂ ಶಚೀ ಯಥಾ HOV 
ನಿತ್ಯಶೋ ಹಿ ಸ್ಥರಾಮಿ ತ್ವಾಂ ಪ್ರತೀಕ್ಷಾಮಿ ಚ ನೈಷಧ । 

ದೇವನೇ ಚ ಮಮ ಪ್ರೀತಿರ್ನ ಭವತ್ಯಸುಪೃದ್ಧಣ್ಣೆ: 11೧೫! 


ನಾನು ಈ ದ್ಯೂತವನ್ನುಗೆದ್ದರೆ ನೀನು ಗಳಿಸಿದ ಧನದಿಂದ ಚೆನ್ನಾಗಿ ಅಲಂಕೃತಳಾದ 
ದಮಯಂತಿಯು ಸ್ಪರ್ಗದಲ್ಲಿಶಚಿಯು ಇಂದ್ರನನ್ನು ಓಲೈಸಿದಂತೆ ಸ್ಪಷ್ಟವಾಗಿ ನನ್ನನ್ನು 
ಓಲೈಸುತ್ತಾಳೆ. ನೈಷಧನೇ ನಾನು ಯಾವಾಗಲೂ ನಿನ್ನನ್ನೇ ಸರಿಸುತ್ತಾ ನಿರೀಕ್ಷಿಸುತ್ತಿದ್ದೇನೆ. 

ಡಿ KU ೨೧ 

ನನಗೆ ಅಕ್ಷದ್ಯೂತದಲ್ಲಿಯೇ ಪ್ರೀತಿ. ಶತ್ರುಗಳ ಜೊತೆಯಲ್ಲಿಯುದ್ಧಮಾಡುವುದರಲ್ಲಿ 
ಪ್ರೀತಿಯಿಲ್ಲ. 

ಜಿತ್ವಾಂದ್ಯೈವ ವರಾರೋಹಾಂ ದಮಯಂತೀಮನಿಂದಿತಾಮ್‌ । 

ಕೃತಕೃತ್ಯೋ ಭವಿಷ್ಯಾಮಿ ಸಾ ಹಿ ಮೇ ನಿತ್ಯಶೋ ಹೃದಿ HOt 

ಈ ದಿನವೇ ಅನಿಂದಿತಳಾದ ಸುಂದರಿಯಾದ ದಮಯಂತಿಯನ್ನು ಗೆದ್ದುನಾನು 
ಕೃತಕೃತ್ಯನಾಗುವೆನು. ಅವಳೇ ಯಾವಾಗಲೂ ನನ್ನ ಮನಸ್ಸಿನಲ್ಲಿಇದ್ದಾಳಷ್ಟೆ? 

ಶ್ರುತ್ವಾ ತು ತಸ್ಯ ತಾಂ ವಾಚಂ ಬಹ್ಮಬದ್ಧಪ್ರಲಾಪಿನಃ । 

ಇಯೇಷ ಸ ಶಿರಶ್ನೇತ್ತುಂ ಖಡ್ಗೇನ ಕುಪಿತೋ ನಳ: WO 

ಹೀಗೆ ಬಹಳ ಅಬದ್ಧವಾಗಿ ಬಡಬಡಿಸುತ್ತಿದ್ದ ಅವನ ಆ ಮಾತುಗಳನ್ನು ಕೇಳಿ 
ಕೋಪಗೊಂಡ ನಳನು ಅವನ ಶಿರಸ್ಸನ್ನು ಖಡ್ಗದಿಂದ ಕತ್ತರಿಸಲು ಬಯಸಿದನು. 

ಸ್ಮಯಂಸ್ತು ಕ್ರೋಧತಾಮ್ರಾಕ್ಷಸ್ತಮುವಾಚ ನಳೋ ನೃಪಃ 1 

ಪಣಾವಃ ಕಿಂ ವ್ಯಾಹರಸೇ ಜಿತೋ ನ ವ್ಯಾಹರಿಷ್ಯಸಿ el 

ಕೋಪಗೊಂಡ ನಳಮಹಾರಾಜನು ಕ್ರೋಧದಿಂದ ಕೆಂಪಾದ ಕಣ್ಣುಳ್ಳವನಾಗಿ 


ಅವನನ್ನು ಕುರಿತು ನಗುತ್ತಲೇ ದ್ಯೂತವನ್ನು ಆಡೋಣ ಏಕೆ ಮಾತನಾಡುತ್ತಿದ್ದೀಯೆ? 
ನೀನು ಪರಾಜಿತನಾಗುವಿ. ಅನಂತರ ಮಾತನಾಡುವುದಿಲ್ಲಎಂದು ಹೇಳಿದನು. 


ತೀರ್ಥಯಾತ್ರಾಪರ್ವ -687- 


ತತಃ ಪ್ರಾವರ್ತತ ದ್ಯೂತಂ ಪುಷ್ಕರಸ್ಯ ನಳಸ್ಯ ಚ । 
ಏಕಪಾಣೇನ ಭದ್ರಂ ತೇ ನಳೇನ ಸ ಪರಾಜಿತ: Teal 


ಅನಂತರ ಪುಷ್ಕರನಿಗೂ ಮತ್ತು ನಳನಿಗೂ ದ್ಯೂತವು ಜರುಗಿತು. ಧರ್ಮರಾಜನೇ 
ನಿನಗೆ ಮಂಗಳವಾಗಲಿ ಒಂದೇ ಆಟದಲ್ಲಿ ಪುಷ್ಕರನು ನಳನಿಗೆ ಎಲ್ಲವನ್ನೂ ಸೋತನು. 


ಸರತ್ಮಕೋಶನಿಚಯಂ ಸಹ ಪ್ರಾಣೇನ ನೈಷಧಃ । 
ಜಿತ್ವಾ ಚ ಪುಷ್ಕರಂ ರಾಜಾ ಪ್ರಹಸನ್ನಿದಮಬ್ರವೀತ್‌ 11೨೦ 


ನಳನು ಪುಷ್ಕರನನ್ನು ಅವನ ರಾಜ್ಯ ರತ್ತಕೋಶಗಳು ಮತ್ತು ಪ್ರಾಣಗಳ ಜೊತೆಯಲ್ಲಿ 
ಗೆದ್ದುನಗುತ್ತಾ ಹೀಗೆ ಮಾತನಾಡಿದನು. 


ಜಿತಂ ಸರ್ವಮಿದಂ ರಾಜ್ಯಮವ್ಯಗ್ರಂ ಹತಕಂಟಕಮ್‌ । 
ವೈದರ್ಭೀ ನ ತ್ವಯಾ ಶಕ್ಯಾ ರಾಜಾಪಶದ ವೀಕ್ಷಿತುಮ್‌ । 
ತಸ್ಯಾಸ್ತ್ರಂ ಸಪರೀವಾರೋ ಮೂಢ ದಾಸತ್ವಮಾಗತಃ 11೨೧॥ 


ಈ ನಿನ್ನರಾಜ್ಯವು ನಿರಾತಂಕವಾಗಿ ಶತ್ರುರಹಿತರಾಗಿರುವಂತೆ ನನ್ನಿಂದ ಗೆಲ್ಲಲ್ಲಟ್ಟಿದೆ. 
ರಾಜಾಧಮನೇ ನೀನು ದಮಯಂತಿಯನ್ನು ಕಣ್ಣಿನಿಂದಲೂ ನೋಡಲು ಶಕ್ತನಲ್ಲ. 
ಮೂಢನೇ ನೀನು ನಿನ್ನಪರಿವಾರದ ಜೊತೆಯಲ್ಲಿ ಅವಳಿಗೆ ದಾಸನಾಗಿದ್ದೀಯೆ. 


ನ ತತ್‌ ತ್ಹಯಾ ಕೃತಂ ಕರ್ಮ ಯೇನಾಹಂ ವಿಜಿತಸ್ತ್ವಯಾ । 
ಕಲಿನಾ ತತ್‌ ಕೃತಂ ಕರ್ಮ ತ್ವಂ ತು ಮೂಢ ನ ಬುಧ್ಯಸೇ 1೨2೨ 


ನೀನು ನನ್ನನ್ನು ದ್ಯೂತದಲ್ಲಿ ಜಯಿಸಿದುದು ನಿನ್ನ ಸಾಧನೆಯಲ್ಲ. ಕಲಿಯು ಆ 
ಕಾರ್ಯವನ್ನುಮಾಡಿದನು. ಮೂಢನೇ, ನಿನಗೆ ಅದರ ಜ್ಞಾನವಿಲ್ಲ. 


ನಾಹಂ ಪರಕೃತಂ ದೋಷಂ ತ್ಹಯ್ಯಾಧಾಸ್ಯೇ ಕಥಂಚನ । 
ಯಥಾಸುಖಂ ವೈ ತ್ವಂ ಜೀವ ಪ್ರಾಣಾನವಸೃಜಾಮಿ ತೇ 11೨೩ 


ಇನ್ನೊಬ್ಬರಿಂದ ಉಂಟಾದ ದೋಷವನ್ನುನಾನು ಯಾವ ಕಾರಣದಿಂದಲೂ ನಿನ್ನ 
ಮೇಲೆ ಹೇರುವುದಿಲ್ಲ. ನಿನ್ನ ಪ್ರಾಣಗಳನ್ನು ಬಿಟ್ಟುಕೊಟ್ಟಿದ್ದೇನೆ. ನೀನು ಸುಖವಾಗಿ 
ಜೀವನವನ್ನುಮಾಡು. 


-688- ಮಹಾಭಾರತ ವನಪರ್ವ 


ತಥೈವ ಚ ಮಮ ಪ್ರೀತಿಃ ತ್ವಯಿ ವೀರ ನ ಸಂಶಯಃ । 


ಸೌಭ್ರಾತ್ರಂ ಚೈವ ಮೇ ತ್ವತ್ತೋ ನ ಕದಾಚಿತ್‌ ಪ್ರಹಾಸ್ಯತಿ 29 
ಪುಷ್ಕರ ತ್ರ ಹಿ ಮೇ ಭ್ರಾತಾ ಸಂಜೀವ ಶರದಃ ಶತಂ 12೫1 


ಎಲೈ ವೀರನೇ, ನಿನಗೆ ನಾಶವಿಲ್ಲದ ಕೀರ್ತಿಯು ಇರಲಿ. ನನಗೆ ನಿನ್ನಲ್ಲಿ 
ಮೊದಲಿದ್ದಂತೆ ಪ್ರೀತಿಯಿರುತ್ತದೆ. ಇದರಲ್ಲಿಸಂಶಯವಿಲ್ಲ. ನಿನ್ನ ಜೊತೆಯಲ್ಲಿರುವ 
ಒಳ್ಳೆಯ ಸೋದರಸಂಬಂಧವು ಎಂದೂ ನಾಶವನ್ನು ಹೊಂದುವುದಿಲ್ಲ. ಪುಷ್ಕರನೇ, 
ನೀನು ನನ್ನತಮ್ಮ. ನೂರುವರ್ಷಗಳಕಾಲ ಬಾಳು. 

ಏವಂ ನಳಃ ಸಾಂತ್ಮಯಿತ್ವಾ ಭ್ರಾತರಂ ಸತ್ಯವಿಕ್ರಮಃ । 

ಪುಷ್ಕರಂ ಕ್ಷಮಯಾಮಾಸ ಸಾಂತ್ವಯಿತ್ವಾ ಪುನಃ ಪುನಃ 11೨೬। 

ಹೀಗೆ ಸತ್ಯವಿಕ್ರಮನಾದ ನಳನು ತನ್ನತಮ್ಮನನ್ನು ಪುನಃಪುನಃ ಸಮಾಧಾನಪಡಿಸಿ 
ಅವನನ್ನುಕ್ಷಮಿಸಿದನು. 

ಸಾಂತ್ಲಿತೋ ನೈಷಧೇನೈವಂ ಪುಷ್ಕರಃ ಪ್ರತ್ಯುವಾಚ ಹ । 

ಪುಣ್ಯಶ್ಲೋಕಂ ತದಾ ರಾಜನ್ನಭಿವಾದ್ಯ ಕೃತಾಂಜಲಿಃ 11೨೭ 

ಎಲೈ ರಾಜನೇ ಹೀಗೆ ನೈಷಧನಿಂದ ಕ್ಷಮಿಸಿ ಸಮಾಧಾನಗೊಳಿಸಲ್ಪಟ್ಟಪುಷ್ಕರನು 
ಆ ಪುಣ್ಯಶ್ಲೋಕನನ್ನುನಮಸ್ಕರಿಸಿ ಕೈಗಳನ್ನು ಮುಗಿದು ಮಾತನಾಡಿದನು. 

ಕೀರ್ತಿರಸ್ತು ತವಾಕ್ಷಯ್ಯಾ ಜೀವ ವರ್ಷಾಯುತಂ ಸುಖೀ । 


ಯೋ ಮೇ ವಿತರಸಿ ಪ್ರಾಣಾನ್‌ ಅಧಿಷ್ಠಾನಂ ಚ ಪಾರ್ಥಿವ 1೨೮! 


ಎಲೈ ರಾಜನೇ ನನಗೆ ಪ್ರಾಣಗಳನ್ನು ಮತ್ತು ವಾಸಸ್ಥಾನವನ್ನು ದಾನಮಾಡಿದ 
ನೀನು ಹತ್ತು ಸಾವಿರವರ್ಷ ಸುಖವಾಗಿ ಬದುಕು. 


ಸ ತಥಾ ಸಾಂತ್ಲಿತೋ ರಾಜ್ಞಾ ಮಾಸಮುಷ್ಯ ತದಾ ನೃಪಃ । 
ಪ್ರಯಯೌ ಸ್ಪಪುರೀಂ ಹೃಷ್ಟಃ ವಿನೀತೈಃ ಪರಿಚಾರಕ್ಕೆಃ । 
ಫ್ರಾಜಮಾನ ಇವಾದಿತ್ಕೋ ವಪುಷಾ ಕುರುನಂದನ 11೨೯1 


ತೀರ್ಥಯಾತ್ರಾಪರ್ವ -689- 


ಎಲೈ ಕುರುನಂದನನೇ ನಳನಿಂದ ಹೀಗೆ ಸಮಾಧಾನಮಾಡಲ್ಪಟ್ಟ ಪುಷ್ಕ್ಫರನು ನಳನ 
ಜೊತೆಯಲ್ಲಿ ಒಂದು ತಿಂಗಳುವಾಸಮಾಡಿ ಸಂತೋಷದಿಂದ ತನ್ನ ಜನಗಳಿಂದ 
ಕೂಡಿಕೊಂಡು ದೊಡ್ಡಸೇನೆಯಿಂದಲೂ ವಿನಯಶಾಲಿಗಳಾದ ಪರಿಚಾರಕರಿಂದಲೂ 
ಕೂಡಿಕೊಂಡು ಸೂರ್ಯನಂತೆ ತನ್ನದೇಹಕಾಂತಿಯಿಂದ ಬೆಳಗುತ್ತಾ ತನ್ನ ಪಟ್ಟಣಕ್ಕೆ 
ಹಿಂದಿರುಗಿದನು. 


ಪ್ರಸ್ಥಾಪ್ಯ ಪುಷ್ಕರಂ ರಾಜನ್‌ ವಿತ್ವವಂತಮನಾಮಯಮ್‌ । 
ಪ್ರವಿವೇಶ ಪುರಂ ರಮ್ಯಮತ್ಯರ್ಥಮುಹಶೋಭಿತಮ್‌ 11೩೦1! 


ರಾಜನೇ ಪುಷ್ಕರನನ್ನು ಅವನ ಧನದ ಜೊತೆಯಲ್ಲಿಏನೂ ಅಪಾಯವಾಗದಂತೆ 
ಹಿಂದಕ್ಕೆ ಕಳುಹಿಸಿ ನಳನು ಬಹಳವಾಗಿ ಅಲಂಕರಿಸಿಲ್ಲಟ್ಟಿದ್ದ ತನ್ನ ಸುಂದರವಾದ 
ಪಟ್ಟಣವನ್ನು ಪ್ರವೇಶಿಸಿದನು. 

ಪ್ರವಿಶ್ಯ ಸಾಂತ್ಮಯಾಮಾಸ ಪೌರಾನ್‌ ಸ ನಿಷಧಾಧಿಪಃ | 

ಹಿತೇಷು ಚೈಷಾಂ ಸತತಂ ಪಿತೇವಾವಹಿತೋ5 ಭವತ್‌ HAO 

ಆ ನಿಷಧಾಧಿಪನು ತನ್ನ ಪಟ್ಟಣವನ್ನು ಪ್ರವೇಶಿಸಿ ಪೌರರನ್ನು 
ಸಮಾಧಾನಗೊಳಿಸಿದನು. ಮತ್ತು ತಂದೆಯಂತೆ ಸತತವಾಗಿ ಅವರ ಹಿತದಲ್ಲಿ 
ಆಸಕ್ತನಾಗಿದ್ದನು. 

| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 

ವನಪರ್ವಣಿ ತ್ರಿಸಪ್ತತಿತಮೋ5ಧ್ಯಾಯಃ ॥ 
॥ ತೀರ್ಥಯಾತ್ರಾಪರ್ವಣಿ ಏಕೋನತ್ರಿಂಶೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಎಪ್ಪತ್ನೂರನೆಯ ಅಧ್ಯಾಯ ಮುಗಿಯಿತು. 
ರರ ರರ 7 


-690- ಮಹಾಭಾರತ ವನಪರ್ವ 


ಎಪ್ಪತ್ನಾಲ್ಕನೆಯ ಅಧ್ಯಾಯ 
(ನಳಚರಿತೆಸಮಾಪ್ತಿ. ಯುಧಿಷ್ಠಿರನನ್ನು ಸಮಾಧಾನಪಡಿಸಿ ಬೃಹದಶ್ಚಗಮನ. 
ಯುಧಿಷ್ಠಿರನಿಗೆ ಅರ್ಜುನನನ್ನು ನೋಡಿವ ತವಕ.) 
ಬೃಹದಶ್ವ 
ಪ್ರಯಾತೇ ಪುಷ್ಕರೇ ಹೃಷ್ಟೋ ವಸನ್‌ ಹೃಷ್ಟಮಹೋತ್ಸವೇ । 
ಮಹತ್ಯಾ ಸೇನಯಾ ರಾಜಾ ಧನೇನ ಚ ಸುತೈಃ ಸಹ el 
ಸುತಾಂ ಪ್ರಸ್ನಾಪಯಾಮಾಸ ಪುಣ್ಯಶ್ಲೋಕಾಯ ಧೀಮತೇ ಟ 
ಪುಷ್ಕರನು ಪ್ರಯಾಣಮಾಡಿದ ಮೇಲೆ ಪುಷ್ಪವಾದ ನಗರದಲ್ಲಿ ನಳನು 
ಮಹೋತ್ಸವಗಳ ಜೊತೆಯಲ್ಲಿವಾಸಮಾಡುತ್ತಿರಲು, ಮಹೋತ್ಸವಗಳ ಜೊತೆ ವಾಸ 
ಮಾಡುವವನು ಯಾರು? ಭೀಮರಾಜನು ಮೇಧಾವಿಯಾದ ಪುಣ್ಯಶ್ಲೋಕನಾದ 
ನಳನಿಗೆ ದೊಡ್ಡಸೈನ್ಯದ ಜೊತೆಯಲ್ಲಿತನ್ನ ಮಕ್ಕಳನ್ನು ಜೊತೆಮಾಡಿ ದಮಯಂತಿಯನ್ನು 
ಕಳುಹಿಸಿಕೊಟ್ಟನು. 
ದಮಯಂತೀಮಪಿ ಪಿತಾ ಸತೃತ್ಯ ಪರವೀರಹಾ । 
ಪ್ರಾಸ್ಥಾಪಯದಮೇಯಾತ್ಮಾ ಭೀಮೋ ಭೀಮಪರಾಕ್ರಮಃ 11೨11 


ಶತ್ರುಸಂಹಾರಕನೂ ಭಯಂಕರ ಪರಾಕ್ರಮವುಳ್ಳವನೂ ಅಮೇಯಾತ್ಮನೂ ಆದ 
ತಂದೆಯಾದ ಭೀಮನು ಮಗಳಾದ ದಮಯಂತಿಯನ್ನುಸತ್ಕರಿಸಿ ಕಳುಹಿಸಿಕೊಟ್ಟನು. 


ಆಗತಾಯಾಂ ತು ವೈದರ್ಭ್ಯಾಂ ಸಪುತ್ರಾಯಾಂ ನಳೋ ನೃಪಃ । 
ವರ್ತಯಾಮಾಸ ಮುದಿತೋ ದೇವರಾಡಿವ ನಂದನೇ 11೩1! 


ದಮಯಂತಿಯು ಮಕ್ಕಳಜೊತೆಯಲ್ಲಿಹಿಂದಿರುಗಿದ ಮೇಲೆ ನಳಮಹಾರಾಜನು 
ನಂದನವನದಲ್ಲಿಇಂದ್ರನಂತೆ ಸಂತೋಷದಿಂದ ಇದ್ದನು. 


ತಥಾ ಪ್ರಕಾಶತಾಂ ಯಾತೋ ಜಂಬೂದೀಪೇ ಚ ರಾಜಸು ॥ 


ಪುನಃ ಸ್ಲ್ವೇ ನ್ಯವಸದ್ರಾಜ್ಯೇ ಪ್ರತ್ಯಾಹೃತ್ಯ ಮಹಾಯಶಾಃ Wl 


ತೀರ್ಥಯಾತ್ರಾಪರ್ವ -691- 


ಜಂಬೂದ್ವೀಪದ ರಾಜರುಗಳಲ್ಲಿಪ್ರಸಿದ್ಧಿಯನ್ನುಪಡೆದ ಮಹಾಕೀರ್ತಿಶಾಲಿಯಾದ 
ಅವನು ತನ್ನರಾಜ್ಯದಲ್ಲಿಪುನಃವಾಸಮಾಡಿದನು. 
ಈಜೇ ಚ ವಿವಿಧೈರ್ಯಜ್ಛೈರ್ವಿಧಿವತ್‌ ಸಾಪದಕಿಣೆಃ । 
ಗ 
ತಥಾ ತ್ವಮಪಿ ರಾಜೇಂದ್ರ ಸಸುಹೃದ್‌ದ್ರಶ್ಚ್ಯಸೇರಚಿರಾತ್‌ 11೫! 
ಬಹಳ ದಕ್ಷಿಣೆಗಳನ್ನುಕೊಟ್ಟು ವಿಧಿಪೂರ್ವಕವಾಗಿ ಅನೇಕ ಯಜ್ಞಗಳನ್ನು 
ಆಚರಿಸಿದನು. ರಾಜೇಂದ್ರನಾದ ಯುಧಿಷ್ಠಿರನೇ ನೀನೂ ಸಹ ಅಲ್ಪಸಮಯದಲ್ಲಿಯೇ 
ನಿನ್ನ ಆಪ್ತರ ಜೊತೆಯಲ್ಲಿ ಅರ್ಜುನನನ್ನುನೋಡುವಿ. 
ದುಃಖಮೇತಾದೃಶಂ ಪ್ರಾಪ್ತೋ ನಳಃ ಪರಪುರಂಜಯಃ । 
ದೇವನೇನ ನರಶ್ರೇಷ್ಠ; ಸಭಾರ್ಯೋ ಭರತರ್ಷಭ TNT 
ಭರತರ್ಷಭನೇ ನರಶ್ರೇಷ್ಠನೂ ಪರಪುರಂಜಯನೂ ಆದ ನಳನು ದ್ಯೂತವನ್ನು 
ಆಡಿ ತನ್ನ ಪತ್ನಿಯ ಜೊತೆಯಲ್ಲಿಇಂತಹ ದುಃಖಕ್ಕೆ ಈಡಾದನು. 
ಏಕಾಕಿನೈವ ಸುಮಹನ್ನಳೇನ ಪೃಥಿವೀಪತೇ । 
ದುಃಖಮಾಸಾದಿತಂ ಘೋರಂ ಪ್ರಾಪ್ತಶಾಭ್ಯುದಯಃ ಪುನಃ 11೭1! 
ಪೃಥ್ವೀಪತಿಯೇ ನಳನು ಏಕಾಕಿಯಾಗಿಯೇ ಇಂತಹ ಘೋರವಾದ ಮತ್ತು 
ದೊಡ್ಡದಾದ ದುಃಖವನ್ನುಹೊಂದಿ ಪುನಃ ಅಭ್ಯುದಯವನ್ನುಪಡೆದನು. 
ತ್ದಂ ಪುನರ್ಭ್ರಾತೃಸಹಿತಃ ಕೃಷ್ಣಯಾ ಚೈವ ಪಾಂಡವ । 
ರಮಸೇಶಸ್ಥಿನ್‌ ಮಹಾರಣ್ಯೇ ಧರ್ಮಮೇವಾನುಚಿಂತಯನ್‌ uel 
ಎಲೈ ಪಾಂಡವನೇ ನೀನಾದರೂ ಈ ದೊಡ್ಡ ಅರಣ್ಯದಲ್ಲಿ ಸಹೋದರರಿಂದ 
ಸಹಿತನಾಗಿ ದ್ರೌಪದಿಯಿಂದ ಸಹಿತನಾಗಿ ಧರ್ಮವೆ” ಇಚ? `` ಮಸ್ಸು 
ಚಿಂತಿಸುತ್ತಾ ಸುಖದಿಂದ ಇದ್ದೀಯೆ. 
ಬ್ರಾಹ್ಮಣೈಶ್ಚ ಮಹಾಭಾಗೈರ್ವೇದವೇದಾಂಗಪಾರಗೈ: । 
ನಿತ್ತಮನಾಸ್ನಸೇ ರಾಜನ್‌ ತತ್ರ ಕಾ ಪರಿದೇವನಾ । 


ಇತಿಹಾಸಮಿಮಂ ಚಾಪಿ ಕಲಿನಾತನಮುಚ್ಕತೇ HE 


-692- ಮಹಾಭಾರತ ವನಪರ್ವ 


ಎಲೈ ರಾಜನೇ, ವೇದವೇದಾಂಗಪಾರಂಗತರಾದ ಮಹಾನುಭಾವರಾದ 
ಬ್ರಾಹ್ಮಣರು ನಿತ್ಯವೂ ನಿನ್ನನ್ನು ಸೇವಿಸುತ್ತಿದ್ದಾರೆ. ನೀನು ಸಂತಾಪಪಡುವುದಕ್ಕೆ ಏನು 
ಕಾರಣವಿದೆ? ಈ ನಳನ ಇತಿಹಾಸವನ್ನು ಕಲಿನಾಶನವೆಂದು ಹೇಳುತ್ತಾರೆ. 


ಶಕ್ಯ ಮಾಶಸಿತುಂ ಶ್ರುತ್ವಾ ತದ್ದಿಧೇನ ವಿಶಾಂಪತೇ । 


4 ಛಂದ 


ಅಸ್ಥಿರತ್ವಂ ಚ ಸಂಚಿಂತ್ಯ ಪುರುಷಾರ್ಥಸ್ಯ ನಿತ್ಯದಾ 11೧೦1 
ತಸ್ಯಾಪಾಯೇ ವ್ಯಯೇ ಚೈವ ತದಾಶಾಸಿತುಮರ್ಹಸಿ I 


ಎಲೈ ರಾಜನೇ, ಈ ಕಥೆಯನ್ನು ಕೇಳಿ ನಿನ್ನಂತಹವನು ಸಮಾಧಾನವನ್ನು 
ತಂದುಕೊಳ್ಳಬೇಕು. ಸಂಪತ್ತು ಯಾವಾಗಲೂ ಅಸ್ಥಿರವೆಂದೂ ಅದು ನಾಶವಾದರೂ 
ಅಥವಾ ಹ್ರಾಸವಾದರೂ ಸಂತಾಪಕಾರಕವೆಂದೂ ತಿಳಿದು ಸಮಾಧಾನವನ್ನು 
ತಂದುಕೊಳ್ಳಬೇಕು. 


ಯೇ ಚೈತತ್‌ ಕಥಯಿಷ್ಯಂತಿ ನಳಸ್ಯ ಚರಿತಂ ಮಹತ್‌ । 
ಶ್ರೋಷ್ಯಂತಿ ಚಾಪ್ಯಭೀಕ್ಷ್ಲ ಯೇ ನಾಲಕ್ಷ್ಮೀಸ್ತಾನ್‌ ಭಜಿಷ್ಯತಿ । 
ಅರ್ಥಾಶ್ಚಾಸ್ಯೋಪಪದ್ಯಂತೇ ಧನ್ಯತಾಂ ಚ ಗಮಿಷ್ಯತಿ 11೧೧॥ 


ಯಾರು ಈ ನಳನ ದೊಡ್ಡ ಚರಿತ್ರೆಯನ್ನುಹೇಳುವರೋ ಮತ್ತು ಯಾರು ಸತತವಾಗಿ 
ಕೇಳುವರೋ ಅವರಿಗೆ ಅಲಕ್ಷ್ಮಿಯು ಬಂದು ಸೇರುವುದಿಲ್ಲ. ಧನವು ಬಂದು ಅವರನ್ನು 
ಸೇರುತ್ತದೆ. ಅವರು ಧನ್ಯರಾಗುವರು. 


ಕಾರ್ಕೋಟಕಸ್ಯ ನಾಗಸ್ಯ ದಮಯಂತ್ಯಾ ನಳಸ್ಯ ಚ 
ಯತುಪರ್ಣಸ್ಯ ರಾಜರ್ಷೇಃ ಕೀರ್ತನಂ ಕಲಿನಾಶನಮ್‌ 11೧೨ 


ಕಾರ್ಕೋಟಕನಾಗನ ದಮಯಂತಿಯ ನಳನ ಮತು ರಾಜರ್ಷಿಯಾದ 
ಯತುಪರ್ಣನ ಕೀರ್ತನೆಯು ಕಲಿನಾಶನವಾದುದು. 


ಇತಿಹಾಸಮಿಮಂ ಶ್ರುತ್ವಾ ಪುರಾಣಂ ಶಶದುತ್ತಮಮ್‌ । 
ಪುತ್ರಾನ್‌ ಪೌತ್ರಾನ್‌ ಪಶೂಂಶ್ಚಾಪಿ ವೇತ್ಸ್ಯತೇ ನೃಷು ಚಾಗ್ರ್ಯತಾಮ್‌ ॥ 


ಅರೋಗಾಃ ಪ್ರೀತಿಮಂತಶ್ಚ ಭವಿಷ್ಯಂತಿ ನ ಸಂಶಯಃ Teal 


ತೀರ್ಥಯಾತ್ರಾಪರ್ವ -693- 


ಈ ಶ್ರೇಷ್ಠವಾದ ಪ್ರಾಚೀನವಾದ ಇತಿಹಾಸವನ್ನು ಯಾವಾಗಲೂ ಕೇಳಿದರೆ 
ಪುತ್ರರನ್ನೂ ಪೌತ್ರರನ್ನೂಪಶುಗಳನ್ನೂ ಮನುಷ್ಯರಲ್ಲಿ ಶ್ರೇಷ್ಠತ್ತವನ್ನೂ ಪಡೆಯುವನು. 
ಕೇಳುವವರು ರೋಗರಹಿತರೂ ಸಂತೋಷಯುಕ್ತರೂ ಆಗುವರು. ಇದರಲ್ಲಿ 
ಸಂಶಯವಿಲ್ಲ. 

ಭಯಂ ಪಶ್ಯಸಿ ಯಚ್ಚ ತ್ವಮಾಹ್ಹಯಿಷ್ಯಂತಿ ಮಾಂ ಪುನಃ । 

ಅಕ್ಷಜ್ಞ ಇತಿ ತತ್ತೇ5ಹಂ ನಾಶಯಿಷ್ಯಾಮಿ ಪಾರ್ಥಿವ 11೧೫ 

ಎಲ್ಫೈ ರಾಜನೇ, ನೀನು ಅಕ್ಷಜ್ಞನಾದ ಶಕುನಿಯು ಪುನಃ ನನ್ನನ್ನು ದ್ಯೂತಕ್ಕೆ 
ಕರೆಯುವನು ಎಂದು ಯಾವ ಭಯವನ್ನು ಪಡುತ್ತಿದ್ದೀಯೊ ಅದನ್ನು ನಾನು 
ನಾಶಮಾಡುವೆನು. 

ವೇದಾಕಹೃದಯಂಕೃತ್ನಮಹಂ ಸತ್ಯಪರಾಕ್ರಮ । 

ಇಲ ಲ ಎಷ್ಟ ರ ಪ್‌ 

ಉಪಪದ್ಯಸ್ವ ಕೌಂತೇಯ ಪ್ರಸನ್ನೋ5ಹಂ ವದಾನಿ ತೇ MOLI 

ಎಲೆ ಸತ್ಯಪರಾಕ್ರಮನೇ, ನಾನು ಸಮಗ್ರವಾದ ಅಕ್ಷಹೃದಯವನ್ನು ತಿಳಿದಿದ್ದೇನೆ 
ಕೌಂತೇಯನೇ ಸಿದ್ಧನಾಗು ನಾನು ಪ್ರಸನ್ನನಾಗಿ ನಿನಗೆ ಅದನ್ನು ಉಪದೇಶಿಸುತ್ತೇನೆ. 

ವೈಶಂಪಾಯನಃ 

ತತೋ ಹೃಷ್ಟಮನಾ ರಾಜಾ ಬೃಹದಶ್ಚಮುವಾಚ ಹ । 

ಭಗವನ್ನಕಹೃದಯಂ ಜ್ಞಾತುಮಿಚ್ಛಾಮಿ ತತ್ತ ತಃ N0೭ 

ಇಲ ಇ ಲ ವ 

ಆಗ ಮನಸ್ಪಂತೋಷವನ್ನು ಹೊಂದಿದ ಯುಧಿಷ್ಠಿರನು ಬೃಹದಶ್ಪರನ್ನು ಕುರಿತು 
ಪೂಜ್ಯರೇ ಅಕ್ಷಹೃದಯವನ್ನು ನಾನು ಚೆನ್ನಾಗಿ ತಿಳಿಯಲು ಇಷ್ಟಪಡುತ್ತೇನೆ ಎಂದು 
ಹೇಳಿದನು. 


ತದಾ$ಕ್ಷಹೃದಯಂ ಪ್ರಾದಾತ್‌ ಪಾಂಡವಾಯ ಮಹಾತ್ಮನೇ । 
ಲಬ್ಬ್ಯಾ ಚ ಪಾಂಡವೋ ರಾಜಾ ವಿಶೋಕಃ ಸಮಪದ್ಯತ ely 


ಆಗ ಮಹಾತ್ಮನಾದ ಪಾಂಡವನಿಗೆ ಬೃಹದಶ್ಚನು ಅಕ್ಷಹೃದಯವನ್ನು 
ಉಪದೇಶಿಸಿದನು. ಆ ಉಪದೇಶವನ್ನು ಪಡೆದ ಪಾಂಡವನಾದ ಧರ್ಮರಾಜನು 


ಶೋಕರಹಿತನಾದನು. 


-694- ಮಹಾಭಾರತ ವನಪರ್ವ 
ಕಥಾಮೇವಂ ತಥಾ ಕೃತ್ವಾ ನಳೆಸ್ಯ ಚರಿತಾಶ್ರಯಾಮ್‌ ।ಟ 
ಆಮಂತ್ರ್ಯ ಪಾಂಡವಾನ್‌ ಸರ್ವಾನ್‌ ಬೃಹದಶ್ಲೋ ಜಗಾಮ ಹ ॥ 


ನಳನಿಗೆ ಸಂಬಂಧಿಸಿದ ಈ ಚರಿತ್ರೆಯನ್ನು ಈ ರೀತಿಯಲ್ಲಿ ಹೇಳಿ ಬೃಹದಶ್ಚರು 
ಎಲ್ಲಾಪಾಂಡವರ ಅನುಮತಿಯನ್ನು ಪಡೆದು ಅಲ್ಲಿಂದ ಹೊರಟರು. 


ಬೃಹದಶ್ವೇ ಗತೇ ಪಾರ್ಥಮಶ್ರೌಷೀತ್‌ ಸವ್ಯಸಾಚಿನಮ್‌ । 


ವರ್ತಮಾನಂ ತಪಸ್ಕುಗ್ರೇ ವಾಯುಭಕ್ಷಂ ಮನೀಷಿಣಮ್‌ 11೨೦॥ 
ಬ್ರಾಹ್ಮಣೇಭ್ಯಸ್ತಪಸ್ಥಿಭ್ಛಃ ಸಂಪತದ್ಭಸ್ತತಸ್ತತಃ | 
ತೀರ್ಥಶೈಲವರೇಭ್ಯಶ್ಚಸಮೇತೇಭ್ಯೋ ದೃಢವ್ರತಃ 11೨೧ 


ಬೃಹದಶರು ಹೊರಟು ಹೋದಮೇಲೆ ದೃಢವ್ರತನಾದ ಧರ್ಮರಾಜನು ಅಲ್ಲಲ್ಲಿ 
ಸಂಚರಿಸುವ ತೀರ್ಥ ಮತ್ತು ಪರ್ವತಗಳಲ್ಲಿ ಒಂದುಗೂಡುವ ತಪಸ್ವಿಗಳಾದ 
ಬ್ರಾಹ್ಮಣರಿಂದ ಮೇಧಾವಿಯಾದ ಅರ್ಜುನನು ಉಗ್ರವಾದ ತಪಸ್ಸಿನಲ್ಲಿ 
ನಿರತನಾಗಿದ್ದಾನೆ ಎಂದೂ ವಾಯುಭಕ್ಷನಾಗಿದ್ದಾನೆ ಎಂದೂ ಕೇಳಿ ತಿಳಿದನು. 


ಇತಿ ಪಾರ್ಥೋ ಮಹಾಬಾಹುರುದಾರಂ ತಪ ಆಸ್ಥಿತಃ | 

ತಥಾ ನ ದೃಷ್ಠಪೂರ್ವೋನ್ಯಃ ಕಶ್ಚಿದುಗ್ರತಪಾ ಇತಿ 12೨1 

ಮಹಾಬಾಹುವಾದ ಪಾರ್ಥನು ಹಿಂದೆ ಬೇರೆ ಯಾರೂ ಮಾಡದಿದ್ದಂತೆ 
ಉಗ್ರವಾದ ಮತ್ತು ಉತ್ಕಷ್ಟವಾದ ತಪಸ್ಸನ್ನು ಮಾಡುತ್ತಿದ್ದಾನೆ ಎಂದು ಕೇಳಿದನು. 

ಯಥಾ ಧನಂಜಯಃ ಪಾರ್ಥ: ತಪಸ್ವೀ ನಿಯತವ್ರತಃ । 

ಮುನಿವೇಷಧರಃ ಶ್ರೀಮಾನ್‌ ಧರ್ಮೋ ವಿಗ್ರಹವಾನಿವ 11೨೩ 


ಹಾಗೆಯೇ ಧನಂಜಯನಾದ ಪಾರ್ಥನು ನಿಯತವ್ರತನಾಗಿ ತಪಸ್ವಿಯಾಗಿ 
ಕಾಂತಿಯುಕ್ತನಾಗಿ ಮುನಿವೇಷವನ್ನು ಧರಿಸಿ ಶರೀರವನ್ನು ಧರಿಸಿದ ಧರ್ಮದಂತೆಯೇ 
ಕಾಣುತ್ತಿದ್ದಾನೆ ಎಂದೂ ಕೇಳಿದನು. 


ತಂ ಶ್ರುತ್ವಾ ಪಾಂಡವೋ ರಾಜನ್‌ ತಪ್ಯಮಾನಂ ಮಹಾವನೇ | 
ಅನ್ನಶೋಚತ ಕೌಂತೇಯಃ ಪ್ರಿಯಂ ವೈ ಭ್ರಾತರಂ ಜಯಮ್‌ ॥೨೪॥ 


ತೀರ್ಥಯಾತ್ರಾಪರ್ವ -695- 


ಎಲ್ಫೆ ಜನಮೇಜಯನೇ ಮಹಾರಣ್ಯದಲ್ಲಿತಪಸ್ಸಿನಲ್ಲಿನಿರತನಾಗಿದ್ದ ಅರ್ಜುನನನ್ನು 
ಕೇಳಿ ಕುಂತೀಪ್ರತ್ರನಾದ ಧರ್ಮರಾಜನು ತನ್ನಪ್ರಿಯ ಸಹೋದರನಾದ ಅರ್ಜುನನನ್ನು 
ಕುರಿತು ಚಿಂತಿಸಿ ಶೋಕಪಟ್ಟನು. 


ದಹ್ಯಮಾನೇನ ತು ಹೃದಾ ಶರಣಾರ್ಥೀ ಮಹಾವನೇ । 
ಬ್ರಾಹ್ಮಣಾನ್‌ ವಿವಿಧಜ್ಞಾನಾನ್‌ ಪರ್ಯಪೃಚ್ಛದ್ಯುಧಿಷ್ಠಿರಃ 11೨೫।! 


ಮಹಾರಣ್ಯದಲ್ಲಿ ಶರಣಾರ್ಥಿಯಾದ ಧರ್ಮರಾಜನು ಬ್ರಾತೃಶೋಕದಿಂದ 
ದುಃಖಪಡುತ್ತಿದ್ದಮನಸ್ಸಿನಿಂದ ಕೂಡಿದವನಾಗಿ ಬಹುವಿಧಜ್ಞಾನವುಳ್ಳ ಬ್ರಾಹ್ಮಣರಲ್ಲಿ 
ಅರ್ಜುನನ ಕ್ಷೇಮವನ್ನು ವಿಚಾರಿಸಿದನು. 

ಪ್ರತಿಗೃಹ್ಯಾಕ್ಮಹೃದಯಂ ಕುಂತೀಪುತ್ರೋ ಯುಧಿಷ್ಠಿರಃ । 

ಆಸೀದ್ಭೃಷ್ಟಮನಾ ರಾಜಾ ಭೀಮಸೇನಾದಿಭಿರ್ಯುತಃ 11೨೬॥॥ 

ಕುಂತೀಪುತ್ರನಾದ ಯುಧಿಷ್ಠಿರರಾಜನು ಅಕ್ಷಹೃದಯವನ್ನು ಸ್ವೀಕರಿಸಿ 
ಭೀಮಸೇನಾದಿಗಳ ಜೊತೆಯಲ್ಲಿಸಂತೋಷದಿಂದ ಇದ್ದನು. 


ಸ್ವಭ್ರಾತ್ಮನ್‌ ಸಹಿತಾನ್‌ ಪಶ್ಯನ್‌ ಕುಂತೀಪುತ್ರೋ ಯುಧಿಷ್ಠಿರಃ । 
ಅಪಶ್ಯನ್ಹರ್ಜುನಂ ತತ್ರ ಬಭೂವಾಶ್ರುಪರಿಪ್ಫತಃ । 
ಸಂತಪ್ಯಮಾನಃ ಕೌಂತೇಯೋ ಭೀಮಸೇನಮುವಾಚ ಹ 11೨೭11 
ಕುಂತೀಪುತ್ರನಾದ ಯುಧಿಷ್ಠಿರನು ತನ್ನ ಉಳಿದ ತಮ್ಮಂದಿರನ್ನು ತನ್ನ ಜೊತೆಯಲ್ಲಿ 
ನೋಡಿ ಅರ್ಜುನನನ್ನುಕಾಣದೆ ಅಶ್ರುಪೂರ್ಣನಯನನಾದನು. ಕೌಂತೇಯನಾದ 
ಧರ್ಮರಾಜನು ಸಂತಾಪವನ್ನುಪಡುತ್ತಾ ಭೀಮಸೇನನನ್ನುಕುರಿತು ಮಾತನಾಡಿದನು. 


ಕದಾ ದ್ರಕ್ಸ್ಯಾಮಿ ವೈ ಭೀಮ ಕುಂತೀಪುತ್ರಂ ಧನಂಜಯಮ್‌ ।ಟ 
ಮತ್ಛತೇ ಹಿ ಕುರುಶ್ರೇಷ್ಠ; ತಪ್ಯತೇ ದುಶ್ಚರಂ ತಪಃ 11೨೮॥॥ 


ಎಲೈ ಭೀಮನೇ ಕುಂತೀಪುತ್ರನಾದ ಧನಂಜಯನನ್ನು ನಾನು ಯಾವಾಗ 
ನೋಡುವೆನು? ಕುರುಶ್ರೇಷ್ಠನಾದ ಅವನು ನನ್ನ ಸಲುವಾಗಿ ದುಶ್ಚರವಾದ ತಪಸ್ಸನ್ನು 


ಆಚರಿಸುತ್ತಿದ್ದಾನೆ. 


-696- ಮಹಾಭಾರತ ವನಪರ್ವ 


ತಸ್ಯಾಕೃಹೃದಯಜ್ಞಾನಮಾಖ್ಯಾಸ್ಯಾಮಿ ಕದಾ ನ್ನಹಮ್‌ I 


ಕಬಲ 


ಹಿ ಶ್ರುತ್ವಾಂಕಹೃದಯಂ ಸಮುಪಾತ್ತಂ ಮಯಾ ಪ್ರಭುಃ | 


ಸ 
ವಣ 

ಪ್ರಹೃಷ್ಟಃ ಪುರುಷವ್ಯಾಫ್ರೋ ಭವಿಷ್ಯತಿ ನ ಸಂಶಯಃ TET 

ನಾನು ಅಕ್ಷಹ)ದಯವನ್ನು ಯಾವಾಗ ಅವನಿಗೆ ಹೇಳುವೆನು? ಪ್ರಭುವೂ 

ಪುರುಷವ್ಯಾಪ್ರನೂ ಆದ ಅವನು ಅಕ್ಷಹೃದಯವನ್ನುನನ್ನಿಂದ ಕೇಳಿ ಚೆನ್ನಾಗಿಸ್ಟೀಕರಿಸಿ 

ಸಂತೋಷಯುಕ್ತನಾಗುವನು ಎಂಬ ವಿಷಯದಲ್ಲಿಸಂಶಯವಿಲ್ಲ. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಚತುಃಸಪ್ತತಿತಮೋತಧ್ಯಾಯಃ ॥ 
॥ ತೀರ್ಥಯಾತ್ರಾಪರ್ವಣಿ ತ್ರಿಂಶೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಎಪ್ಪತ್ನಾಲ್ಶನೆಯ ಅಧ್ಯಾಯ ಮುಗಿಯಿತು. 


ಗ 


ರರ ರರ 3 


